(NEN page ‘T- 62a 


ರಾಷ್ಟ್ರಕೂಟರ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ 
(ಕ್ರಿ.ಶ.೭೫೩ ರಿಂದ ಕ್ರಿ.ಶ.೯೭೩) 


ಜಿ.ಬಿ. ಕುಲಕರ್ಣಿ 
ಹಿರಿಯ ಶ್ರೇಣಿ ಉಪನ್ಯಾಸಕರು 
ಎಸ್‌.ಆರ್‌. ನರಸಾಪೂರ ಕಲಾ ಮತ್ತು ಎಂ.ಬಿ.ಶಿರೂರ ವಾಣಿಜ್ಯ ಮಹಾವಿದ್ಯಾಲಯ 
ಬಾಗಲಕೋಟ. 


ಮಾರ್ಗದರ್ಶಕರು 
ಡಾ. ಆಯ್‌.ಕೆ. ಪತ್ತಾ ರ 
ಪ್ರವಾಚಕರು 
ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ-4. 


ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಪಿಎಚ್‌.ಡಿ. ಪದವಿಗಾಗಿ 
ಸಾದರಪಡಿಸಿದ ಸಂಶೋಧನಾ ಮಹಾಪ್ರಬಂಧ 
(ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗ) 


UW WY 
LD 


ಪಬ್ತೆ ಕಶ್ರೀಯೋಭಿವೃದ್ರಗಿ ರಾರಣಕರ್ತರಾದ 
ಪೂಜ ತೆಂದೆ ಬ. ಭೀಮರಾವ 
ಮತು 


ls 


ವಮುತೋಪೀ 
ಪೀಮತಿ ಇಂದಿರಾಬಾಯಿ 


ಇವರಿಗೆ 


concn 


“ಪರಿವಿಡಿ. 


ಅಧ್ಯಯನದ ಉದ್ದೇಶ ಮತ್ತು ವ್ಯಾಪ್ತಿ 
ಅಧ್ಯಾಯ: ಎರಡು 
ರಾಜಕೀಯಸ್ಥಿತಿಗತಿ 
ಅಧ್ಯಾಯ: ಮೂರು 
ಆಡಳಿತ ಮತ್ತು ಶಾಸನೋಕ್ತ ಆಡಳಿತ ವಿಭಾಗಗಳು 
ಅಧ್ಯಾಯ: ನಾಲ್ಕು 
ರಾಷ್ಟ್ರಕೂಟರ ಸಾಮಂತರು 
ಅಧ್ಯಾಯ: ಐದು 
ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗತಿ 
ಅಧ್ಯಾಯ : ಆರು 
ಧಾರ್ಮಿಕ ಸ್ಥಿತಿಗತಿ 
ಅಧ್ಯಾಯ : ಏಳು 
ಶಿಕ್ಷಣ ಹಾಗೂ ಸಾಹಿತ್ಯ 
ಅಧ್ಯಾಯ: ಎಂಟು 
ಕೋಟೆಗಳು ಮತ್ತು ಯುದ್ದ ಚಟುವಟಿಕೆ 
ಅಧ್ಯಾಯ : ಒಂಭತ್ತು 
ವಾಸ್ತುಶಿಲ್ಪ ಮತ್ತು ಚಿತ್ರಕಲೆ 
ಅಧ್ಯಾಯ : ಹತ್ತು 
ಉಪಸಂಹಾರ 


ಅನುಬಂಧ 
ಗ್ರಂಥಯಣ 
ಸಂಕ್ಷೆ ಪಗಳು 
ಭೂಪಟಗಳು 
ದೇವಾಲಯಗಳ ತಲವಿನ್ಯಾಸದ ನಕ್ಷೆ ಗಳು 
ಛಾಯಾಚಿತ್ರಗಳು 


0-0೪ 
೧೫-೪೬ 
9೭-೧೧೭ 


OOS-0೬H 


೬೬-೨೫೦ 


೨೫೧-೩೦೧ 
೩೦೨-೩೪೫ 
೩೪೬-೩೭೫ 
೩೭೬-೪೪೦ 


೪೪೧-೪೪೪ 


೪೪೫-೪೫೩ 


Reb mca 


ಸಾ: ು ಸಲಿ 


ಅಧ್ಯಾಪಕನಾದವನು ನಿರಂತರ ಅಧ್ಯಯನ ಮತ್ತು ಅಧ್ಯಾಪನ ಕಾರ್ಯದಲ್ಲಿ ತೊಡಗಿರುವಂತೆ, ತನ್ನ 
ವಿಷಯ ಕೆ ತ್ರದ ಸಂಶೋಧನೆಯಲ್ಲಿ ತನ್ನನ್ನು ತಾಮು ತೊಡಗಿಸಿಕೊಳ್ಳುವದು ಅಷ್ಟೇ ಅವಶ್ಯಕವಾಗಿದೆ. ಜ್ಞಾನದ 
ಹರವು ಸಂಶೋಧನೆಗಳ ಫಲವಾಗಿ ಇಂದು ಶರವೇಗದಲ್ಲಿ ವಿಸ್ತರಿಸುತ್ತ ಬದಲಾವಣೆಗಳನ್ನು ಹೊಂದುತ್ತ 
ಬೆಳೆಯುತ್ತಲಿದೆ. ಈನಿಟ್ಟಿನಲ್ಲಿ ವಸ್ತುನಿಷ್ಠ ಸಂಶೋಧನೆಯಲ್ಲಿ ತೊಡಗಬೇಕೆಂಬ ಉತ್ಕಟಾಪೇಕ್ಷೆ ಯಿಂದನಾನು 
ಪಿಎಚ್‌. ಡಿ. ಸಂಶೋಧನಾ ಕಾರ್ಯದಲ್ಲಿ ತೊಡಗಲು ಕಾರಣವಾಯಿತು. ಸುಮಾರು ಹದಿನಾಲ್ಕು ವರ್ಷ 
ಉಪನ್ಯಾಸಕನಾಗಿ ಸೇವೆಸಲ್ಲಿಸಿ ಸಂಶೋಧನಾ ಕಾರ್ಯದಲ್ಲಿ ಮುನ್ನೆ ಡೆಯಲು ಪ್ರೇರಕಶಕ್ತಿ ಯಾದವರು ನನ್ನ 
ಪೂಜ್ಯವಿದ್ಯಾಗುರುಗಳಾದ ಡಾ.ಆಯ್‌.ಕೆ.ಪತ್ತಾರರವರು, ನನ್ನ ಸಂಶೋಧನಾ ಸಮಯದುದ್ದಕ್ಕೂ 
ಸೂಕ್ತವಾದ ಮಾರ್ಗದರ್ಶನ ಮತ್ತು ಸಲಹೆಗಳನ್ನು ನೀಡಿ ಸಂಶೋಧನಾ ಪ್ರಬಂಧವು ಅಂತಿಮ ಸ್ವರೂಪ 
ಹೊಂದಲು ಕಾರಣೀಭೂತರಾಗಿದ್ದಾರೆ. ಅವರಿಗೆ ನನ್ನ ಅನಂತ ಹೃತ್ಪೂರ್ವಕ ಕೃತಜ್ಞತೆಗಳು. 

ಪ್ರಸ್ತುತ ಈ ಸಂಶೋಧನಾ ಪ್ರಬಂಧವನ್ನು ರಚಿಸುವಲ್ಲಿ ಅನೇಕ ವ್ಯಕ್ತಿಗಳ ಮತ್ತು ಸಂಸ್ಥೆ ಗಳ ನೆರವನ್ನು 
ಪ್ರತ್ಯಕ್ಷ್ಯ ಮತ್ತು ಪರೋಕ್ಷವಾಗಿ ಪಡೆದಿರುತ್ತೇನೆ. ಅವರನ್ನು ಸ್ಥರಿಸುವದು ನನ್ನ ಆದ್ಯಕರ್ತವ್ಯವಾಗಿದೆ. 

ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರುಗಳಾದ ಡಾ.ಕೆ.ಆರ್‌. ಬಸವರಾಜ, 
ಡಾ. ಎಸ್‌. ರಾಜಶೇಖರ, ಡಾ.ಎಂ.ಟಿ.ಕಾಂಬಳೆ, ಡಾ.ರವಿ ಕೋರಿಶೆಟ್ಟರ, ಪ್ರೊ.ಎಜ್‌.ಬಿ.ಸುಂಕದ, 
ಪ್ರೊ. ಅಶೋಕ ಶೆಟ್ಟರ, ಪ್ರೊ.ಎಸ್‌.ಕೆ.ಕಲ್ಲೊಳಿಕರ, ಪ್ರೊ.( ಶೀಮತಿ) ವಾರಿಜಾ ಬೋಳಾರ ಮತ್ತು 
ಪ್ರೊ. ಎಸ್‌. ವಾಯ್‌. ಮುಗಳಿ ಇವರು ಸಂಶೋಧನೆಯ ಕಾರ್ಯದ ಸಮಯದಲ್ಲಿ ಕೊಡಮಾಡಿದ ಸೂಕ್ತ 
ಮಾರ್ಗದರ್ಶನವನ್ನು ಹೃತ್ಪೂರ್ವಕವಾಗಿ ನೆನೆಯುವೆ. ಇದೇ ವಿಭಾಗದ ಶಿಕ್ಷಕೇತರ ಸಿಬ್ಬಂದಿಗಳು 
ವರ್ಷದುದ್ದಕ್ಕೂ ನೀಡಿದ ಸಹಕಾರಕ್ಕೆ ಪ್ರತಿಯಾಗಿ ಧನ್ಯವಾದಗಳು. 


ಸಂಶೋಧನಾ ಕಾರ್ಯದಲ್ಲಿ ತೊಡಗಿರುವ ನನಗೆ ಸಮಯೋಚಿತ ಸಲಹೆಸೂಚನೆಗಳನ್ನು ನೀಡಿದ 


ಡಾ. ಎಸ್‌.ವ್ಹಿ.ಪಾಡಿಗಾರ, ಡಾ.ರಂು.ವಂ. ಪಡಕ್ಲ್‌ರೆಯ್ಯ, ಪ್ರೊ.ಸಿ. ಬಿ. ಕಡಕೋಳ ಮತ್ತು 


ಪ್ರೊ. ಎಸ್‌. ಬಿ. ಹಿರೇಮಠ ಇವರಿಗೆ ನನ್ನ ನಮನಗಳು. 

ನನ್ನ ಸಂಶೋಧನಾ ಪ್ರಬಂಧಕ್ಕೆ ಬೇಕಾದ ಹಲವಾರು ಗ್ರಂಥಗಳನ್ನು ಉಪಯೋಗಿಸಲು ಸಹಕರಿಸಿದ 
ಕ.ಎ.ವಿ.ಯಕನ್ನಡ ಸಂಶೋಧನಾ ಸಂಸ್ಥೆ ಯ ನಿರ್ದೇಶಕರು ಮತ್ತು ಗ್ರಂಥಾಲಯದಸಿಬ್ಬಂದಿ ವರ್ಗಕ್ಕೆ ನನ್ನ 
ಕೃತಜ್ಞ ತೆಗಳು. 

ಪ್ರಸಕ್ತ ಒಂಭತ್ತನೆಯ ಯೋಜನಾ ಅವಧಿಯ ಸಮಯದಲ್ಲಿ ವಿಶ್ವವಿದ್ಯಾಲಯ ಧನಸಹಾಯ 
ಆಯೋಗವು ಎಫ್‌. ಆಯ್‌. ಪಿ. ಯೋಜನೆಯ ಅಡಿಯಲ್ಲಿ ನನ್ನನ್ನು ಪಿಎಚ್‌.ಡಿ. ಸಂಶೋಧನೆಯಲ್ಲಿ 


ತೊಡಗಲು ಅನುವು ಮಾಡಿಕೊಟ್ಟಿ ದ್ದಾ ರೆ. ಅವರಿಗೆ ನನ್ನ ಕೃತಜ್ಞ ತೆಗಳು. 


ನಿರ್ದೇಶಕರು, ಕಾಲೇಜು ಅಭಿವೃದ್ಧಿ ಮಂಡಳಿ, ಕ.ವ.ಎ., ಧಾರವಾಡ, ಪ್ರಾದೇಶಿಕ ಜಂಟೀ 
ನಿರ್ದೇಶಕರು, ಕಾಲೇಜು ಶಿಕ್ಷಣ ಇಲಾಖೆ, ಧಾರವಾಡ ಮತ್ತು ಹಣಕಾಸು ವಿಭಾಗ ಕ.ವಿ.ವಿ. 
ಧಾರವಾಡ, ಇವರು ಸಕಲ ಸಹಕಾರವನ್ನು ನೀಡಿದ್ದು ಅವರಿಗೆ ನನ್ನ ಕೃತಜ್ಞ ತೆಗಳು. 

ನನ್ನ ಸೇವಾ ಸಂಸ್ಥೆ ಯಾದ ವಿದ್ಯಾಪ್ರಸಾರಕ ಮಂಡಳದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು 
ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಉದಾರ ಮನಸ್ಸಿನಿಂದ ನನಗೆ ಸಂಶೋಧನಾ ಕಾರ್ಯದಲ್ಲಿ 
ತೊಡಗಲು ಅನುಮತಿಯನ್ನಿತ್ತು, ಉನ್ನತ ವ್ಯಾಸಾಂಗಕ್ಕೆ ಉತ್ತೇಜನವನ್ನಿತ್ತಿದ್ದಕ್ಕಾಗಿ ನನ್ನ ಕೃತಜ್ಞತೆಗಳು. 
ಎಸ್‌. ಆರ್‌. ನರಸಾಪೂರ ಕಲಾ ಮಂತ್ರ ಎಂ.ಬಿ.ಶಿರೂರ ವಾಣಿಜ್ಯ ಮಹಾವಿದ್ಯಾಲಯದ, 
ಪ್ರಾಚಾರ್ಯರಾದ ಡಾ.( ಶೀಮತಿ) ಎಂ.ಆರ್‌. ಚಂದಾವರಕರ, ಹಾಗೂ ಶಿಕ್ಷಕ-ಶಿಕ್ಷಕೇತರ ಬಂಧುಗಳು 
ಮತ್ತು ವಿದ್ಯಾರ್ಥಿಮಿತ್ರರಂ ಸಂಶೋಧನೆಯ ಸಮಯದಲ್ಲಿ ಹತ್ತು ಹಲವು ಬಗೆಗಳಲ್ಲಿ ನನಗೆ 
ಸಹಕಾರವನ್ನಿತ್ತಿದ್ದು, ಅವರೆಲ್ಲರಿಗೂ ನಾನು ಯಣಿಯಾಗಿದ್ದೇನೆ. 

ನನ್ನ ಸಂಶೋಧನಾ ಅವಧಿಯಲ್ಲಿ ಸಹಕರಿಸಿದ ಡಾ.ಸುಭಾಸ.ಚಿಂಚೋಳಿ, ಪ್ರೊ.ಕಲವೀರ 
ಮನ್ವಾಚಾರ, ಪ್ರೊ. ಚಂದ್ರಶೇಖರ ಶಾಸ್ತ್ರಿ, ಪ್ರೊ. ಎಸ್‌. ಬಿ. ಬಿರಾದಾರ, ಶ್ರೀ. ಎಸ್‌.ಕೆ. ಮೇಲಾಕಾರ, 


ಶೀ.ರಾಜು ಶೇಡಬಾಳ, ಪ್ರೀ.ಕಾಳಪ್ಪ ಮಾಡಬಾಳ, ಶ್ರೀ.ಟಿ. ಶ್ರೀಧರರಾವ್‌, ಫ್ರೀ. ಬಸವರಾಜ 


ರಜಪೂತ, ಪ್ರೊ.ಡಿ.ಜಿ. ಕುಲಕರ್ಣಿ, ಪ್ರೊ.ವ್ಲಿ.ಎ.ಗಲಗಲಿ, ಪ್ರೊ.ಎಮ್‌.ವ್ಹಿ.ಮಾಹಡಿಕರ, 


ಪ್ರೊ. ಬಿ.ಟಿ. ಲೋಕಾಪೂರ, ಪ್ರೊ. ಬಿ.ಎಸ್‌. ಹಲಗತ್ತಿ, ಯವರಿಗೆ ಉಪಕೃತನಾಗಿದ್ದೇನೆ. 

ನಾನು ಸಂಶೋಧನಾ ವ್ಯಾಸಂಗದಲ್ಲಿ ತೊಡಗಿದಾಗ, ನನ್ನ ಅನುಪಸ್ಥಿತಿಯಲ್ಲಿ ನೌಕರಿಯನ್ನು 
ಸಂಬಾಳಿಸಿ ಮನೆಯನ್ನು ನಿಭಾಯಿಸಿ, ತನ್ನ ತಾಳ್ತೆ, ಸಹನೆ ತೋರಿಸಿದ ನನ್ನ ಧರ್ಮಪತ್ನಿ ಪೀಮತಿ. ಶಕುಂತಲಾ 
ಮತ್ತು ಪುಠಾಣಿಗಳಾದ ಪೂಜಾ ಹಾಗೂ ಪವಿತ್ರಾ ಇವರನ್ನು ನೆನೆಯದೆ ಇರಲಾರೆ ಜೊತೆಗೆ ಸಹೋದರ 
ಮೋಹನ, ಸಹೋದರಿ ವನಮಾಲಾ ಇವರನ್ನು ನಾನಿಲ್ಲಿ ಸ್ಥರಿಸುವೆ. 

ನನ್ನ ಪಿಎಚ್‌.ಡಿ. ಸಂಶೋಧನಾ ಪ್ರಬಂಧವನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯಂತ 
ಅಚ್ಚುಕಟ್ಟುತನದಿಂದ ಗಣಕೀಕರಣಗೊಳಿಸಿ ಗ್ರಂಥ ರೂಪದಲ್ಲಿ ತರುವಲ್ಲಿ ಸಹಕರಿಸಿದ ಸ್ಯಾಂಟೆಕ್‌ 
ಕಂಪ್ಯೂಟರ್ಸನ ಪ್ರೀ ಮಹೇಶ ಮತ್ತು ಸಂತೋಷ ಪಾಟೀಲಸಹೋದರರಿಗೆ ನನ್ನ ಕೃತಜ್ಞ ತೆಗಳು. 

ಎಲ್ಲರ ಪ್ರೀತಿ, ಸಹಾಯ ಮತ್ತು ಸಹಕಾರಗಳಿಂದ ರೂಪಗೊಂಡ ಈ ಸಂಶೋಧನಾ ಪ್ರಬಂಧವನ್ನು 


ಪಿಎಚ್‌.ಡಿ. ಪದವಿಗಾಗಿ ಸಾದರಪಡಿಸಲು ನನಗೆ ತುಂಬಾ ಸಂತೊ ಷವೆನಿಸುತ್ತ ದೆ. 


ಗುರುರಾಜ ಭೀಮರಾವ ಕುಲಕರ್ಣಿ 
ಹಿರಿಯ ಶ್ರೇಣಿ ಉಪನ್ಯಾಸಕರು 


ಕರ್ನಾಟಕ ಬಿಶ್ವವಿದ್ಯಾಬಯ, ಧಾರವಾಡ 


ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗ 


[OW | 

ಧರಡನದಕಣ pS 

ಕ ne 
PN + 


ಎ ಪ್ರಮಾಣಪತ್ರ) "೩ 


- hd 


_ oS 
Sunn nnsssನ್‌ 


[ 
Cer f PC 


ಶೀ ಗುರುರಾಜ ಭೀಮರಾವ ಕುಲಕರ್ಣಿ ಇವರು ವಿಬಚ್‌.ಡಿ. ಪದಬಿಗಾಗಿ ಬರೆದು ಸಾದರ 
ಪಡಿಸಿದ “ರಾಷ್ಟಕೂಟರ ಶಾಸನಗಳ ಸಾಂಸ್ಕೃತಿಕ ಆಧ್ಯಯನ [ಕ್ರಿ.ಶ.೭೫8೩ ರಿಂದ 
ಕ್ರ.ಶರ್ಶ೯೭೩])”, ಬಂಬ ಈ ಸಂಶೋಧಸಾ ಪ್ರಬಂಧವು ಅವರು ಕೈಕೊಂಡ ಕ್ಷೇತ್ರಕಾರ್ಯದ ಮೇಲಿ 
ರಚಿತವಾದ ಮೂಬ ಕೃತಿಯಾಗಿದೆ. | 

ಶೀ ಗುರುರಾಜ ಭೇಮರಾವ ಕುಬಕರ್ಣಿ ಇವರು ಸಪ್ನ ಮಾರ್ಗದರ್ಶಸದಟ್ಲಿ ಕರ್ನಾಟಕ 
ಬಿಶ್ಚಬೆದ್ಯಾಲಯದ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ಯ ಬೆಭಾಗದಲ್ಲಿ ಸಂಶೋಧನೆ ಸಡೆಸಿ ಠಃ 
ಪ್ರಬಂಧವಸ್ಸು ಸಿದ್ದ ಪಡಿಸಿದ್ದಾರೆ. ಈ ಸಂಶೋಧನಾ ಪ್ರಬಂಧವು ಇಡಿಯಾಗಿಇಲ್ಲವೆ ಬಿಡಿಯಾಗಿ 


ಈ ಮೊದಲು ಬಲ್ಲಿಯೂ ಪ್ರಕಟವಾಗಿಲ್ಲ್ಣವೆಂದು ಈ ಮೂಲಕ ಪ್ರಮಾಣ ಪತ್ರ ನೀಡುತ್ತೇನೆ. 


ಸ್ಥಳ : ಧಾರವಾಡ ಡಂ. ಈರಣ್ಣ ಕೆ. ಪತ್ತಾರ 


ದಿನಾಂಕ ;21೪ ARG ಪ್ರವಾಚಕರು, 
ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ಬೆಭಾಗ, 


ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ-೩ 


wecda Mahon 
ಕರ್ನಾಟಕ ಬೆಶ್ಚವಿದ್ಯಾಲಯ, ಧಾರವಾಡ 


ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗ 


ನ ಘೋಷಣಾಪತ್ರ) "; 


“ರಾಷ್ಟಕೂಟರ ಶಾಸಸಗಳ ಸಾಂಸ್ಥೃಟಿಕ ಆಧ್ಯಯಗಸ [ಕ್ರಿ.ಶ.೭೫೫೩ ರಿಂದ 
ಕ್ರೆ.ಶರ್ರ೯೭೩)”, ಬಂಬ ಈ ಪ್ರಬಂಧವನ್ನು ಕರ್ನಾಟಕ ಬಿಶ್ವವಿದ್ಯಾಲಯ, ಧಾರವಾಡ, ಇತಿಹಾಸ ಮತ್ತು 
ಪ್ರಾಚ್ಯಶಾಸ್ತ್ರ ವಿಭಾಗದಲ್ಲಿ ಪಿಬಚ್‌.ಡಿ. ಪದವಿಗಾಗಿ ಡಾ. ಈರಣ್ಣ.ಕೆ.ಪತ್ತಾರ, ಆಟಿವರ 
ಮಾರ್ಗದರ್ಶನದಲ್ಲಿ ನಾನು ಈ ಪ್ರಬಂಧವನ್ನು ಸಿದ್ದ ಪಡಿಸಿದ್ದೇನೆ. ಠಃ ಪ್ರಬಂಧವನ್ನು ಸಾಸುಇಡಿಯಾಗಿ 
ಇಲ್ಲವೇ ಬಿಡಿಯಾಗಿ ಈ ಮೊದಲು ಬಲ್ಲಿಯೂ ಬಳಸಿಕೊಂಡಿಲ್ಲವೆಂದು ಈ- ಮೂಲಕ 


ಪ್ರಮಾಣೇಕರಿಸುತ್ತೀನೆ. 


Mi 


ಸ್ಥಳ: ಧಾರವಾಡ ಜಿ. ಬಿ. ಕುಲಕರ್ಣಿ 


ದಿನಾಂಕ : 24/4/೨೦೦೧ ಸಂಶೋಧಕರು . 
ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ಬಿಭಾಗ, 


ಕರ್ನಾಟಕ ಬಿಶ್ಚವಿದ್ಯಾಟಯ ಧಾರವಾಡ-೩. 


Chap ded 5 1) 


ಅಧ್ಯಾಯ ಒಂದು 


ಅಧ್ಯಯನದ ಉದ್ದೇಶ ಮತ್ತು ವ್ಯಾಪ್ತಿ 


೧. ಉದೇಶ 
[6 


ಒಂದು ನಾಡಿನ ಚರಿತ್ರೆಯೆಂದರೆ ಅಲ್ಲಿ ಬಾಳಿದ ಜನಾಂಗದ ಚರಿತ್ರೆ. ಇಂತಹ ಜನಾಂಗ ಒಂದೆಡೆ ನೆಲೆ 
ನಿಂತು ಜೀವನವನ್ನು ಸಾಗಿಸಿದ್ದೆ ಆ ನಾಡಿನ ಸಂಸ್ಕೃತಿಯ ನಾಡಿಯಾಗುತ್ತದೆ. ಈ ಸಮಸಷ್ಟಿ ಸಂಸ್ಕೃತಿಯನ್ನು 
ರೂಪಿಸುವಲ್ಲಿ ಆ ಜನಾಂಗಗಳಿಗೆ ಆಶ್ರಯ ನೀಡಿದ ಗ್ರಾಮ, ಪಟ್ಟಣ, ನಾಡು, ಮಹತ್ವದ ಪಾತ್ರವಹಿಸುತ್ತವೆ, 
ಇವು ಕನ್ನಡ ನಾಡಿನ ರಾಜಕೀಯ, ಧಾರ್ಮಿಕ, ಸಾಹಿತ್ಯಕ, ಸಾಮಾಜಿಕ, ನೆಲೆಗಳನ್ನು ಪ್ರತಿನಿಧಿಸುತ್ತವೆ. ಪ್ರಾಚೀನ 
ಕಾಲದಿಂದಲೂ ಮಾನಖೇಡ, ಮಾನ್ಯಖೇಟ, ಮಳಖೇಡವೆಂದು ಹೆಸರಾದ ಮಳಖೇಡವು ರಾಷ್ಟ್ರಕೂಟ 
ಮನೆತನದ ರಾಜಧಾನಿಯಾಗಿತ್ತು. ಇದನ್ನು ರಾಜಧಾನಿ ಮಾಡಿಕೊಂಡು ಇಡೀ ದಕ್ಷಿಣ ಪ್ರದೇಶದ ಮೇಲೆ 
ಸಾರ್ವಭೌಮರಾಗಿ ಅಧಿಕಾರ ನಡೆಸಿದ ರಾಷ್ಟ್ರಕೂಟರು ದಕ್ಷಿಣ ಭಾರತದ ಚರಿತ್ರೆಯಲ್ಲಿ ಅದರಲ್ಲಿಯೂ 
ಕರ್ನಾಟಕದ ಚರಿತ್ರೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಆದರೆ ವಿಸ್ಪತಗೊಳ್ಳುತ್ತಿರುವ ಚರಿತ್ರೆಯ 
ಅರ್ಥವ್ಯಾಪ್ತಿಯಿಂದ ನಾಡಿನ ಚರಿತ್ರೆಯಲ್ಲಿ ಅರಸೊತ್ತಿಗೆಗಳ ಚರಿತ್ರೆ ಗೌಣವಾಗಿ ಶ್ರೀಸಾಮಾನ್ಯನ ಬದುಕಿಗೆ 
ಹೆಚ್ಚು ಪ್ರೋತ್ಸಾಹ ದೊರಕುತ್ತದೆ. ಇದು ಚರಿತ್ರೆಯ ರಚನೆಯಲ್ಲಿ ಹೊಸ ಬದಲಾವಣೆಯೆಂದುಕೊಂಡರು 
ಕನ್ನಡ ನಾಡಿನ ಚರಿತ್ರೆಯಲ್ಲಿ ರಾಷ್ಟ್ರಕೂಟರು ಸುದೀರ್ಪವಾದ ಅಧಿಕಾರ ನಡೆಸಿ ಇಲ್ಲಿಯ ಜನರ ಸಾಂಸ್ಕೃತಿಕ 
ಬದುಕಿಗೆ, ಬೆಳವಣಿಗೆಗೆ, ಅವರ ಧಾರ್ಮಿಕ, ಸಾಮಾಜಿಕ, ಆರ್ಥಿಕ, ಸಾಹಿತ್ಯ, ವಾಸ್ತು ಶಿಲ್ಪಕಲಾ ರಂಗಗಳಿಗೆ 
ಸ್ಪಂದಿಸಿ ಅವರು ನೀಡಿದ ಕೊಡುಗೆಯನ್ನು ಮರೆಯುವಂತಿಲ್ಲ. ಈ ನಿಟ್ಟಿನಲ್ಲಿ ನಾವು ನೋಡುವುದಾದರೆ, 
ಇತ್ತೀಚೆಗೆ ನಮಗೆ ದೊರೆತಿರುವ ಶಾಸನಗಳನ್ನು ಆಧಾರವಾಗಿಟ್ಟುಕೊಂಡು ರಾಷ್ಟ್ರಕೂಟ ಮನೆತನ ಕುರಿತು 
ಇದುವರೆಗೂ ಒಂದು ಸ್ವತಂತ್ರ ಹಾಗೂ ಪರಿಪೂರ್ಣವಾದ ಅಧ್ಯಯನ ನಡೆಯದೇ ಇರುವುದು ಕರ್ನಾಟಕ 
ಚರಿತ್ರೆಯ ದೌರ್ಭಾಗ್ಯವೆಂದೇ ಹೇಳಬೇಕು. ಚರಿತ್ರೆಯ ರಚನೆಗೆ ಇಂದು ಇರುವಷ್ಟು ಸಾಧನ, ಸಾಮಾಗ್ರಿ 
ಹಿಂದೆ ಇರಲಿಲ್ಲ. ಇಂದು ವೈಜ್ಞಾನಿಕ ದೃಷ್ಠಿಕೋನದಿಂದ ಲಭ್ಯವಾದ ಸಾಕಷ್ಟು ದಾಖಲೆಗಳನ್ನು 
ಮುಂದಿಟ್ಟುಕೊಂಡು ಚರಿತ್ರೆಯ ರಚನೆ ನಡೆಯುತ್ತಿದೆಯಾದರೂ, ಅದಕ್ಕೆ ಅಡ್ಡಿ ಆತಂಕಗಳು ಸಾಕಷ್ಟಿವೆ. 
ದಕ್ಷಿಣ ಭಾರತದ ಅದರಲ್ಲಿಯೂ ಕರ್ನಾಟಕಕ್ಕೆ ಎರಡು ಸಾವಿರ ವರ್ಷಗಳ ಸುದೀರ್ಪವಾದ ಪರಂಪರೆಯಿದ್ದು, 
ಇದರ ವಿಸ್ತಾರವಾದ ಭೂಭಾಗವನ್ನು ಆಳಿದ ಅರಸು ಮನೆತನಗಳು ಅನೇಕ. ಹೀಗಾಗಿ, ಎಲ್ಲ ಅರಸು 
ಮನೆತನಗಳ ಕಾಲದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಹಿತ್ಯ ಹಾಗೂ ಸಾಂಸ್ಕೃತಿಕ 


ಜೀವನಗಳೆಲ್ಲವನ್ನು ಒಂದೇ ನೋಟಕ್ಕೆ ಅಳವಡಿಸುವುದು ಕಠಿಣವಾದ ಕೆಲಸ. ಅಂತೆಯೇ ನಾಡಿನ, ದೇಶದ, 


ಅರಸು ಮನೆತನಗಳ ಚರಿತ್ರೆಯನ್ನು ಅಧ್ಯಯನದ ದೃಷ್ಟಿಯಿಂದ ಕಾಲ, ಅರಸುಮನೆತನ, ಸಂಸ್ಕೃತಿ, 


ಪ್ರದೇಶಕ್ಕನುಗುಣವಾಗಿ ವಿವಿಧ ಘಟ್ಟದಲ್ಲಿ ವಿಭಜಿಸಲಾಗುತ್ತದೆ. 


ದುಬ್ರೊಯಿಲ್‌, ಎನ್ಸಿಯೆಂಟ್‌ ಹಿಸ್ಪರಿ ಆಫ್‌ ದಿ ಡೆಖ್ಫನ್‌(ಪಾಂಡಿಚೇರಿ-೧೯೨೦), ಭಂಡಾರಕರ, 
ಆರ್‌.ಜಿ., ದಿ ಅರ್ಲಿ ಹಿಸ್ಪರಿ ಆಫ್‌ ದಿ ಡೆಖ್ಫನ್‌ (ಕಲೆಕ್ಟೆಡ್‌ ವರ್ಕ್ಸ್‌ ಆಫ್‌ ಭಂಡಾರಕರ, ಸಂಪುಟ-ಹ೩, ಪೂನಾ, 
೧೯೨೯)ಸಾಲೆತ್ತೊರೆ, ಬಿ.ಎ., ಎನ್ನಿಯೆಂಟ್‌ ಕರ್ನಾಟಕ, ಸಂಪುಟ-೧, ಯಾಜ್ಞಾನಿ (ಸಂ), ದಿ ಅರ್ಲಿ ಹಿಸ್ಟರಿ 
ಆಫ್‌ ದಿ ಡೆಖ್ಬನ್‌, (ಎರಡು ಸಂಪುಟಗಳು, ಆಕ್ಷಫರ್ಡ, ೧೯೬೦) ಗ್ರಂಥಗಳಲ್ಲದೆ ಇನ್ನೂ ಅನೇಕ ಭಾರತ 
ಮತ್ತು ದಕ್ಷಿಣ ಭಾರತದ ಇತಿಹಾಸದ ಗ್ರಂಥಗಳಲ್ಲಿ ರಾಷ್ಟ್ರಕೂಟರ ರಾಜಕೀಯ ಇತಿಹಾಸಕ್ಕೆ ಆಧ್ಯತೆಯನ್ನು 
ಕೊಟ್ಟು ಬರೆದಿರುವುದು ಕಂಡುಬರುತ್ತ ದೆ. ಸಂಸ್ಕೃತಿಯ ಚರಿತ್ರೆಗೆ ಒಂದೆರಡು ಪುಟಗಳು ಮಾತ್ರ ಮೀಸಲಾಗಿದ್ದು 


ಅದನ್ನು ಗೌಣವಾಗಿ ಪರಿಗಣಿಸಲಾಗಿದೆ. 


ರಾಷ್ಟ್ರಕೂಟರನ್ನೊಳಗೊಂಡು ಕನ್ನಡ ನಾಡಿನ ಅನೇಕ ಅರಸೊತ್ತಿಗೆಗಳ ಕುರಿತು ಪ್ರತ್ಯೇಕ ಪ್ರತ್ಯೇಕವಾಗಿ 
ಗ್ರಂಥಗಳು ರಚನೆಯಾಗಿದ್ದು ಅಂತವುಗಳಲ್ಲಿ ಫ್ಲಿಟ್‌,ಜೆ. ಎಸ್‌., ದಿ ಡೈನೆಸ್ಟೀಸ್‌ ಆಫ್‌ ಕೆನೆರಿಸ್‌ ಡಿಸ್ಪಿಕ್ಸ್‌ 
(ಬಾಂಚೆ-ಗೆರಟರ್‌, ಸಂಪುಟ-೧, ಭಾಗ-೨, ಪುಟ-೨೭೭-ಹ೮೮, ೧೮೮೪): ಮೊರೆಸ್‌,ಜಿ.ಎಂ., ದಿ 
ಕದಂಬಕುಲ (ಬಾಂಬೆ-೧೯೩೧): ಡೆರೆಟ್‌,ಜೆ.ಡಿ.ಎಮ್‌., ದಿ ಹೊಯ್ಸ ಳಾಸ್ಟ್‌ (ಆಕ್ಷಫರ್ಡ್‌-೧೯೫೭): 
ಕೊಯಿಲ್ಲೊ,ಡಬ್ಲೂ: ಹೊಯ್ಸ ೪ ವಂಶ (ಬಾಂಬೆ-೧೯೫೦): ಕೃಷ್ಣಾರಾವ್‌, ಎಂ.ವ್ದಿ., ದಿ ಗಂಗಾಸ್‌ ಆಫ್‌ 
ತಲಕಾಡು (ಮದ್ರಾಸ್‌-೧೯೩೬): ಶೇಖಲಲಿ, ಬಿ., ಹಿಸ್ವರಿ ಆಫ್‌ದಿ ವೆಸ್ತ ರ್ನ್‌ ಗಂಗಾಸ್‌ (ಮೈಸೂರು-೧೯೭೨): 
ನಾಗರಾಜರಾವ್‌, ಎಂ. ಎಸ್‌., (ಸಂ), ದಿ ಚಾಲುಕ್ಕಾಸ್‌ ಆಫ್‌ ಬದಾಮಿ (೧೯೭೮): ಗೋಪಾಲ ಬಿ.ಆರ್‌., ದಿ 
ಚಾಲುಕ್ಕಾಸ್‌ ಆಫ್‌ ಕಲ್ಯಾಣಿ ಮತ್ತು ದಿ ಕಲಚೂರಿಸ್‌ (ಧಾರವಾಡ-೧೯೮೧) | ಕೃಷ್ಣ ಮರೆ, ದಿ ಚಾಲುಕ್ಯಾಸ್‌ 
ಆಫ್‌ ಕಲ್ಮಾಣಿ (೧೯೭೭) : ರಿತ್ತಿ ಶ್ರೀನಿವಾಸ, ದಿ ಸೇವುನಾಸ್‌, ದಿ ಯಾದವಾಸ್‌ ಆಫ್‌ ದೇವಗಿರಿ, (ಧಾರವಾಡ 
೧೯೭೭) : ನರಸಿಂಹಮೂರ್ತಿ, ಎ.ವ್ಹಿ., ದಿ ಯಾದವಾಸ್‌ ಆಫ್‌ ದೇವಗಿರಿ, (ಮೈಸೂರ-೧೯೭೧) : ರಾಬರ್ಟ 
ಸೆವೆಲ್‌, ಪಾರ ಗಾಟನ್‌ ಎಂಪೈರ್‌ (ಲಂಡನ್‌-೧೯೨೪) ಗಳು?. ಕರ್ನಾಟಕದ ಇತರೇ ಅರಸುಮನೆತನಗಳ ಕುರಿತು 
ಬರೆದವುಗಳಾಗಿದ್ದು, ಇವುಗಳಲ್ಲಿ ಕೆಲವು ಸಂಶೋಧನಾ ಗ್ರಂಥಗಳಾಗಿವೆ. ಮೇಲಿನ ಅರಸೊತ್ತಿ ಗೆಗಳ ಕುರಿತು 


ಬರೆದಂತಹ ಗ್ರಂಥಗಳ ಹಾಗೆ ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದ ರಾಷ್ಟ್ರ ಕೂಟ ಮನೆತನದ ಕುರಿತು. 


೧೯೩೪ರಲ್ಲಿ ಆಗ ದೊರೆತಿರುವ ಆಧಾರಗಳ ಹಿನ್ನೆಲೆಯಲ್ಲಿ ಅಲ್ತೇಕರ.ಎ;ಎಸ್‌.ರವರು ದಿ 
ರಾಷ್ಟ್ರ ಕೂಟಾಸ್‌ ಆ್ಯಂಡ್‌ ದೇರ್‌ ಟ್ವೆಮೃ, ಎಂಬ ಗ್ರಂಥವನ್ನು ರಚಿಸಿದರು. ರಾಜಕೀಯ ಚರಿತ್ರೆಗೆ ಹೆಚ್ಚಿನ 


ಮಹತ್ವವನ್ನು ಕೊಟ್ಟು ಬರೆದಿರುವರಲ್ಲದೆ ಇನ್ನುಳಿದ ಸ್ಥಿತಿ- ಗತಿಗಳಿಗೆ ಅವರು ಸೋಸಿಯಲ್‌ ಆಂಡ್‌ 


GO 


ರಿಲಿಜಿಯಸ್‌ ಕಸ್ಪಮ್ಹ ಆ್ಯಂಡ್‌ ಇನ್‌ಸ್ಪಿಟ್ಕೂಶನ್‌ ಡುನಾಟ್‌ ಚೇಂಜ್‌ ಸಡೆನ್ನಲಿ (ಪುಟ-೫) ಎಂಬ ಕಲ್ಪನೆಯ 
ಮೇಲೆ ೧೭ನೆಯ ಶತಮಾನದಲ್ಲಿ ಪ್ರಚಲಿತವಿದ್ದ ಅಂಶಗಳೊಂದಿಗೆ ಸಮೀಕರಿಸಿದ್ದಾರೆ. ಅಲ್ಲದೆ ರಾಷ್ಟ್ರಕೂಟರ 
ನಂತರದ ಸಾಂಸ್ಕೃತಿಕ ಅಂಶಗಳನ್ನು ಹೆಚ್ಚಾಗಿ ಉದಾಹರಣೆಗಳನ್ನು ಹೇಳಿರುವುದರಿಂದ ಈಗ ದೊರೆತಿರುವ 
ಹೆಚ್ಚಿನ ಶಾಸನಗಳನ್ನು ಉಪಯೋಗಿಸಿಕೊಂಡು ಅವರ ಸಾಂಸ್ಕೃತಿಕ ಚರಿತ್ರೆಯನ್ನು ಪುನಃ ರಚಿಸುವುದು 


ಅವಶ್ಯವಾಗಿದೆ. 


ಎ.ಪಿ.ಮದನ್‌ರವರು ೧೯೯೦ರಲ್ಲಿ ದಿ ಹಿಸ್ಟರಿ ಆಫ್‌ ದಿ ರಾಷ್ಟ್ರಕೂಟಾಸ್‌ ಎಂಬ ಗ್ರಂಥವನ್ನು 
ರಚಿಸಿದ್ದಾ ರೆ. ಈ ಗ್ರಂಥವು ರಾಷ್ಟ್ರಕೂಟರ ರಾಜಕೀಯ ವಿಷಯಗಳಿಗೆ ಹೆಚ್ಚಿ ನ ಮಹತ್ವವನ್ನು ನೀಡಿ ಸಂಸ್ಕೃತಿಗೆ 
ಒಂದೆರಡು ಪುಟಗಳು ಸೀಮಿತವಾಗಿವೆ. ೧೯೯೨ರಲ್ಲಿ ಶ್ರೀಮತಿ ಜಯಶ್ರೀ ಮಿಶ್ರಾ ಅವರು ಸೋಸಿಯಲ್‌ ಆ್ಯಂಡ್‌ 
ಎಕನಾಮಿಕ ಕಂಡೀಶನ್‌ ಅಂಡರ ದಿ ಇಂಪಿರಿಯಲ್‌ ರಾಷ್ಟ್ರ ಕೂಟಾಸ್‌ (ಕ್ರಿ.ಶ. ೭೫೦-ಕ್ರಿ. ರಶ್ಶ೭೩ಿ) ಎಂಬ 
ಗ್ರಂಥವನ್ನು ಪ್ರಕಟಿಸಿದ್ದಾ ರೆ. ತಲೆಬರಹ ಹೇಳುವಂತೆ ಈ ಗ್ರಂಥದಲ್ಲಿ ಸಾಮಾಜಿಕ ಹಾಗೂ ಆರ್ಥಿಕ ಅಂಶಗಳನ್ನು 
ಪುಷ್ಪ್ಟದಂತನ ಮಹಾಪುರಾಣ ಹಾಗೂ ಶಾಸನಗಳ ಆಧಾರಗಳಿಂದ ಚರ್ಚಿಸಲಾಗಿದೆ. ಬಿ.ಆರ್‌:ಗೋಪಾಲ.*: ." 
ಅವರಿಂದ೧೯೯೪ರಲ್ಲಿ ಸಂಪಾದಿತವಾದ ದಿ ರಾಷ್ಟ್ರ ಕೂಟಾಸ್‌ ಆಫ್‌ ಮಳಖೇಡ ಎಂಬ ಗ್ರಂಥವು ರಾಷ್ಟ್ರಕೂಟರ 
ವಿವಿಧ ವಿಷಯಗಳ ಕುರಿತಂತೆ, ಅದರಲ್ಲಿಯೂ ರಾಷ್ಟ್ರಕೂಟ ಅರಸರುಅಕ್ಕಪಕ್ಕದ ರಾಜಮನೆತನಗಳೊಂದಿಗೆ 
ಹೊಂದಿರುವ ಸಂಬಂಧಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿ ರಚಿಸಲಾಗಿದೆ. ಆದರೆ ಈ ನಾಲ್ಕು ಗ್ರಂಥಗಳಲ್ಲಿ 
ಹಲವಾರು ಕೊರತೆ ಎದ್ದು ಕಾಣುತ್ತಿರುವುದರಿಂದ ರಾಷ್ಟ್ರಕೂಟರ ಸಮಗ್ರ ಅಧ್ಯಯನದ ಅವಶ್ಯಕತೆ 


ತೋರಿದ್ದ ರಿಂದ ಈ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. 


ರಾಷ್ಟ್ರಕೂಟರ ಕಾಲದ ವಾಸ್ತುಶಿಲ್ಪಗಳ ಕುರಿತು ಗೋಸ್ವಾಮಿ, ಎ., ದಿಆರ್ಟ್‌ ಆಫ್‌ ದಿ ರಾಷ್ಟ್ರ ಕೂಟಾಸ್‌, 
(೧೯೫೮): ರಾಜಶೇಖರ, ಎಸ್‌., ದಿ ರಾಷ್ಟ್ರಕೂಟ ಆರ್ಟ್‌ ಇನ್‌ ಕರ್ನಾಟಕ (೧೯೯೧): ಬರ್ಜೆಸ್‌, ಜೇಮ್ಸ. 
ಎಲ್ಲೋರ ಕೇವ ಟೆಂಪಲ್ಡ್‌(ಮರವಾನೆ-೧೯೨೭): ಅಮಿತ ರಾಯ್‌, ಔರಂಗಾಬಾದ ಸ್ಯಲ್ಪರ್‌, 
(ಕಲಕತ್ತಾ-೧೯೯೬): ಗುಪ್ತೆ, ಆರ್‌. ಎಸ್‌., ಅಜಂತಾ, ಎಲ್ಲೋರಾ, ಆ್ಯಂಡ್‌ ಔರಂಗಾಬಾದ ಕೇವ್ಪ 
(ಬಾಂಬೆ-೧೯೬.೨): ಹೀರಾನಂದ ಶಾಸ್ತ್ರೀ: ಎಗೈೆಡ ಟು ಎಲೆಫೆಂಟ(ದೆಹಲಿ-೧೯೩೮), ಗ್ರಂಥಗಳು ಪ್ರಮುಖ. 
ಈ ಮೇಲ್ಕಾಣಿಸಿದ ಗ್ರಂಥಗಳು ಕೇವಲ ರಾಷ್ಟ್ರಕೂಟರ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಗ್ರಂಥಗಳಾಗಿದ್ದು, 
ರಾಷ್ಟ್ರಕೂಟರ ಸಮಗ್ರ ಸಂಸ್ಕೃತಿಯನ್ನು ಪರಿಚಯಿಸುವಲ್ಲಿ ಯಶಸ್ವಿಯಾಗಿಲ್ಲ. ಕರ್ನಾಟಕದ ಚರಿತ್ರೆಯನ್ನು 
ಮತ್ತು ದಕ್ಷಿಣ ಭಾರತದ ಚರಿತ್ರೆಯನ್ನು ಬರೆದಿರುವ ಇತಿಹಾಸಕಾರರು ರಾಷ್ಟ್ರಕೂಟರ ಬಗ್ಗೆ ಅಲ್ಪ ಸ್ವಲ್ಪ ತಮ್ಮ 


ಗ್ರಂಥಗಳಲ್ಲಿ ಹೇಳಿದ್ದುಂಟು. ಇಷ್ಟೆಲ್ಲ ರಾಷ್ಟ್ರಕೂಟರ ಕುರಿತು ಅವರ ಸಮಕಾಲಿನ ಸಾಂಸ್ಕೃತಿಕ ವಿಷಯಗಳ 


ಮಾಹಿತಿಯನ್ನು ನೀಡುವ ಗ್ರಂಥಗಳಾದರು ಈ ಯಾವ ಗ್ರಂಥಗಳು ರಾಷ್ಟ್ರಕೂಟರ ಸಮಗ್ರ ಸಾಂಸ್ಕೃತಿಕ 
ಇತಿಹಾಸವನ್ನು ರೂಪಿಸುವಲ್ಲಿ ಸಹಕಾರಿಯಾಗಿಲ್ಲ. ಒಂದಿಲ್ಲ ಒಂದು ವಿಷಯದಲ್ಲಿ ಕೊರತೆಯನ್ನುಳ್ಳ 
ಗ್ರಂಥಗಳಾಗಿವೆ. ಈ ನಿಟ್ಟಿನಲ್ಲಿ ರಾಷ್ಟ್ರಕೂಟರ ಸಮಗ್ರ ಚರಿತ್ರೆಯನ್ನು ಒಂದೇ ಅಧ್ಯಯನದಡಿಯಲ್ಲಿ ತಂದು 
ನಿಲ್ಲಿಸುವ ಮುಖ್ಯ ಗುರಿಯೊಂದಿಗೆ ನಾವು ""ರಾಷ್ಟ್ರಕೂಟರ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ'' ಎಂಬ 


ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. 
೨.ಸಾಮಗಿ 


ಒಂದು ನಾಡಿನ ಚರಿತ್ರೆಯಾಗಲಿ ಅಥವಾ ಒಂದು ಅರಸುಮನೆತನದ ಚರಿತ್ರೆಯಾಗಲಿ, 
ಅದನ್ನ ರಿಯಲು ಸಾಧನ ಸಾಮಗ್ರಿಗಳ ಮೊರೆ ಹೋಗಬೇಕಾದುದು ಅನಿವಾರ್ಯ. ಹೀಗಾಗಿ ಚರಿತ್ರೆಯ ರಚನೆಗೆ 
ಸಂಬಂಧಪಟ್ಟ ಆಧಾರಗಳನ್ನು ಪ್ರಾಕ್ತನ ಹಾಗೂ ಸಾಹಿತ್ಯವೆಂಬೆರಡು ವಿಭಾಗಗಳಲ್ಲಿ ವಿಭಾಗಿಸಿ 
ನೋಡಲಾಗುತ್ತದೆ. ಪ್ರಾಕ್ತನ ಆಧಾರಗಳಲ್ಲಿ ಶಾಸನ, ನಾಣ್ಯ, ಭೂಉತ್ಸನನ ಹಾಗೂ ಸ್ಮಾರಕಗಳು 
ಸೇರ್ಪಡೆಯಾದರೆ, ಸಾಹಿತ್ಯದಲ್ಲಿ ದೇಶಿಯ-ವಿದೇಶವೆಂಬೆರಡು ವಿಭಾಗಗಳಿದ್ದು, ಇವು ದೇಶಿಯ ಹಾಗೂ 
ವಿದೇಶಿಯ ಬರಹಗಾರರ ಬರವಣಿಗೆಗಳನ್ನು ಹೊಂದಿರುತ್ತವೆ. ಪ್ರಸ್ತುತ ನಮ್ಮ ಈ ಅಧ್ಯಯನವು ಎಲ್ಲ 
ಸಾಮಗ್ರಿಗಳ ನೆರವನ್ನು ಪಡೆದುಕೊಂಡಿದೆಯಾದರೂ, ಶಾಸನಗಳನ್ನು ನಿಖರವಾದ ದಾಖಲೆಗಳೆಂದು ತಿಳಿದು 
ಅವುಗಳ ಆಧಾರದಿಂದ ರಚಿಸಲಾಗಿದೆ. ಆದರೂ ಸಂದರ್ಭಕ್ಕನುಸಾರವಾಗಿ ಸಮಕಾಲೀನ ಸಾಹಿತ್ಯವನ್ನು 


ಉಪಯೋಗಿಸಿಕೊಳ್ಳಲಾಗಿದೆ. 
ಶಾಸನಗಳು 


ಚರಿತ್ರೆಯ ಪುನಃರಚನೆಯಲ್ಲಿ ಶಾಸನಗಳು ವಹಿಸಿದ ಮತ್ತು ವಹಿಸುತ್ತಿರುವ ಪಾತ್ರ ತುಂಬ 
ಮಹತ್ವದ್ದು. ಆದ್ದರಿಂದಲೇ ನಮ್ಮ ನಾಡಿನ ಚರಿತ್ರೆಯ ರಚನಾ ಸ್ವರೂಪಕ್ಕೆ ಶಾಸನ ಸಾಮಗ್ರಿಯೇ 
ಜೀವನಾಡಿಯಾಗಿದೆ. ಅವು ಪ್ರಾಚೀನ ಜನರ ಬದುಕಿನ ಸಮಸ್ತ ಸಂವೇದನೆಗಳ ಪ್ರಾಮಾಣಿಕ 
ಧ್ವನಿಗಳಾದುದರಿಂದ ನಮ್ಮ ನಾಡಿನ ಜನಜೀವನವು ಶಾಸನಗಳಲ್ಲಿ ಅಭಿವ್ಯಕ್ತ ಗೊಂಡಿರುವಂತೆ ಪ್ರಾಯಶಃ 
ಇನ್ನೆಲ್ಲೂ ವ್ಯಕ್ತಗೊಂಡಿಲ್ಲ. ಅಂತೆಯೇ ಶಾಸನಗಳು ಐತಿಹಾಸಿಕ ಸಂಶೋಧನಾ ಅಧ್ಯಯನದ 


ಪ್ರತಿಹಂತದಲ್ಲಿಯೂ ಅಧಿಕೃತ ಭೂಮಿಕೆಯಾಗಿ ನಿಲ್ಲುತ್ತವೆ. 


ಇದುವರೆಗೆ ರಾಷ್ಟ್ರಕೂಟರ ಹಲವಾರು ಶಾಸನಗಳು ಪ್ರಕಟಣೆಗೊಂಡಿದ್ದು, ಅವುಗಳಲ್ಲಿ ತಾಮ್ರ 


ಹಾಗೂ ಶಿಲಾ ಶಾಸನಗಳಿವೆ. ತಾಮ್ರಶಾಸನಗಳಲ್ಲಿ ಕೆಲವು ರಾಷ್ಟ್ರಕೂಟ ಸಾಮ್ರಾಜ್ಯ ಸ್ಥಾಪಕನಾದ ದಂತಿದುರ್ಗನ 


sD 


ಪೂರ್ವಜರ ಹಾಗೂ ದಂತಿದುರ್ಗ ಮತ್ತು ಅವನ ನಂತರದ ಅರಸರ ವಂಶಾವಳಿಯ ಜೊತೆಗೆ ಅವರ ರಾಜಕೀಯ 
ಜೀವನ ಕುರಿತು ವಿವರಣೆ ನೀಡುತ್ತವೆ. ಇವಲ್ಲದೆ ಅವರ ರಾಜಕೀಯ ಸಾಧನೆಗಳ ಜೊತೆಗೆ ಅವರು ಧರಿಸಿದ 
ಬಿರುದಾವಳಿಗಳು, ಮಾಡಿದ ದಾನ- ಧರ್ಮಗಳು, ಸಾಂಸ್ಕೃತಿಕ ಚಟುವಟಿಕೆ ಮುಂತಾದವುಗಳನ್ನು ಸಹ 
ವಿವರವಾಗಿ ತಿಳಿಸುತ್ತವೆ. ತಾಮ್ರ ಶಾಸನಗಳು ಸಾಮಾನ್ಯವಾಗಿ ನಾಗರಿ ಲಿಪಿ ಮತ್ತು ಸಂಸ್ಕೃತ ಭಾಷೆಯಲ್ಲಿವೆ. ಈ 
ಮನೆತನದ ಹಲವಾರು ಶಾಖೆಗಳು ಸುಮಾರು ೫-೬ನೆಯ ಶತಮಾನಗಳಲ್ಲಿ ಗುಜರಾತ (ಖೇಟಕ ಮಂಡಳ), 
ಅಮರಾವತಿ(ಮಹಾರಾಷ್ಟ) ಪ್ರದೇಶಗಳಲ್ಲಿ, ೧೦-೧೧ನೆಯ ಶತಮಾನಗಳಲ್ಲಿ ಪಠಾರಿ (ಭೋಪಾಲ), ಧನೋಪ 
ಮತ್ತು ನಿಶ್ವಾಪೂರ(ರಾಜಸ್ಥಾನ) ಮಗಧ ಪ್ರದೇಶಗಳಲ್ಲಿ ಆಳುತ್ತಿದ್ದ ರೆಂದು ಅಲ್ಲಿದೊರೆತಿರುವ ಶಿಲಾಶಾಸನ 
ಮತ್ತು ತಾಮ್ರಪಟ ಶಾಸನಗಳಿಂದ ತಿಳಿದುಬರುತ್ತ ದೆ. ಇವುಗಳಲ್ಲಿ ಔರಂಗಾಬಾದ್‌, ಖಾನ್‌ದೇಶ, ನಾಸಿಕ್‌ 
ಪ್ರದೇಶಗಳನ್ನು, ಎಲಿಚಾಪೂರ(ಅಚಲಾಪೂರ) ದಿಂದ ನಂತರ ಲಟ್ಟಲೂರ(ಲಾತೂರ) ಅನಂತರ ಮಾನ್ಯಪುರ 
(ಮಾನಾಪೂರ), ಹಾಗೂ ಮಾನ್ಯಖೇಟ(ಮಳಖೇಡ) ಗಳಿಂದ ಆಳುತ್ತಿದ್ದ ರಟ್ಟರೆಂಬಶಾಖೆಯು ಹೆಚ್ಚು ಪ್ರಸಿದ್ಧಿಗೆ 
ಬಂದು 225 ವರ್ಷಗಳಷ್ಟು ದೀರ್ಪಕಾಲದವರೆಗೆ ಆಡಳಿತ ನಡೆಸಿತು. ಇವರ ತಾಮ್ರಶಾಸನಗಳ ಮುದ್ರೆಗಳಲ್ಲಿ 
ವೀರಾಸನದಲ್ಲಿ ಕುಳಿತು ಕೈಮುಗಿದುಕೊಂಡಿರುವ ಗರುಡನ ಅಥವಾ ತೆಕ್ಕೆ ಹಾಕಿಕೊಂಡಿರುವರ ಎರಡು ಸರ್ಪಗಳ 
ಪೀಠದ ಮೇಲೆ ಪದ್ಮಾಸನದಲ್ಲಿ ಕುಳಿತ, ಆ ಸರ್ಪಗಳ ಹೆಡೆಗಳನ್ನು ಕೈಗಳಲ್ಲಿ ಹಿಡಿದುಕೊಂಡ ಗರುಡನ 
ಚಿತ್ರವಿರುತ್ತದೆ. ಜೊತೆಗೆ ಬಲಭಾಗದಲ್ಲಿ ಗಣೇಶ, ಚೌರಿ, ದೀಪಸ್ಥಂಬ ಕೆಳಗೆ ಸ್ವಸ್ತಿಕವಿರುತ್ತದೆ. ಚೌರಿಯ 
ಮೇಲೆ ಸೂರ್ಯಚಂದ್ರರು, ಮತ್ತೆರಡು ಬದಿಯಲ್ಲಿ ಆಂಗ, ಅಂಕುಶ ಮೊದಲಾದ ಚಿತ್ರಗಳಿರುತ್ತವೆ. 
ಅಪೂರ್ವವೆಂಬಂತೆ ಚತುರ್ಭುಜ ಏಷ್ಟು ವನ ಮೂರ್ತಿ ಇರುತ್ತದೆ. ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ 
ಇವರ ಶಿಲಾಶಾಸನಗಳು ದೊರೆಯುತ್ತವೆ. ತಮಿಳುನಾಡಿನ ೧೦೬ಶಾಸನಗಳು ತಮಿಳು ಭಾಷೆ ಮತ್ತು 
ಲಿಪಿಗಳಲ್ಲಿವೆ. ಇವರ ಶಾಸನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೊರಕುವುದು ಕರ್ನಾಟಕದಲ್ಲಿ. ಅದರಲ್ಲಿಯೂ 
ಧಾರವಾಡ ಜಿಲ್ಲೆಯಲ್ಲಿ ಇವರ ನಂತರದ ಆಳ್ವಿಕೆ ಮಾಡಿದ ಅರಸುಮನೆತನಗಳ ಶಾಸನಗಳಿಗೆ ಇವರ 
ಶಾಸನಗಳನ್ನು ಹೋಲಿಸಿದರೆ ರಾಷ್ಟ್ರಕೂಟರ ಶಾಸನಗಳು ಸಂಕ್ಷಿಪ್ತರೂಪದಲ್ಲಿವೆ ಎನ್ನಬಹುದು. ಆರಂಭದ 
ಪ್ರಾರ್ಥನಾ ಶ್ಲೋಕಗಳು ಅಪೂರ್ವ, ನೇರವಾಗಿ ಅರಸನ ಆಳ್ವಿಯಕೆಯ ಪ್ರಸ್ತಾಪ, ಆತನ ಸಾಮಂತಾಧಿಕಾರಿಯ 
ಉಲ್ಲೇಖ, ಶಾಸನದ ಕಾಲ ಮತ್ತು ಉದ್ದೇಶಗಳ ಕುರಿತು ವಿವರಣೆಗಳನ್ನು ರಾಷ್ಟ್ರಕೂಟರ ಕನ್ನಡ ಶಾಸನಗಳಲ್ಲಿ 
ಕಾಣಬರುವ ವಿಷಯಗಳಾಗಿವೆ. ಪದ್ಯ ಶಾಸನಗಳಿಗಿಂತ ಗದ್ಯ ಶಾಸನಗಳೆ ಸಂಖ್ಯೆಯಲ್ಲಿ ಹೆಚ್ಚು. ತಮಿಳುನಾಡಿನಲ್ಲಿ 
ತಮಿಳು ಶಾಸನಗಳೆಲ್ಲ ಮೂರನೆಯ ಕೃಷ್ಣನ ಕಾಲಕ್ಕೆ ಸೇರಿದವುಗಳಾಗಿವೆ. ಅನ್ಯಭಾಷಾ ಪ್ರದೇಶ ಇವರ 
ಸ್ವಾದೀನವಾದಾಗ ಅಲ್ಲಿಯ ಪ್ರಜೆಗಳಿಗೆ ಅರ್ಥವಾಗುವಂತೆ ಅವರ ಭಾಷೆಯನ್ನು ಬಳಸಿರುವುದು 


ಗಮನಾರ್ಹವಾಗಿದೆ. 


ಕ) 


ರಾಷ್ಟ್ರಕೂಟರ ಕಾಲದ ಸಮಗ್ರ ಅಧ್ಯಯನಕ್ಕೆ ವಿವಿಧ ಪ್ರದೇಶಗಳಲ್ಲಿ ದೊರೆತ ಶಿಲಾಶಾಸನ ಹಾಗೂ 
ತಾಮ್ರಪಟ ಶಾಸನಗಳು ಅನೇಕ ಶಾಸನ ಸಂಪುಟಗಳಲ್ಲಿ ಪ್ರಕಟಗೊಂಡಿವೆ. ಮುಖ್ಯವಾಗಿ ಸೌಥ್‌ ಇಂಡಿಯನ್‌ 
ಇನ್‌ಸ್ಕಿಪ್ಲನ್ಸ್‌, ಎಫಿಗ್ರಾ ಫಿಯಾ ಇಂಡಿಕಾ ಇಂಡಿಯನ್‌ ಆ್ಯಂಟಿ ಕ್ವಾರಿ ಕರ್ನಾಟಕ ಇನ್‌ಸ್ಕಿಪ್ಪನ್ಸ್‌, 
ಎಫಿಗ್ರಾಫಿಯಾ ಕರ್ನಾಟಕ ಸಂಪುಟಗಳಲ್ಲಿ ಮತ್ತು ಆ್ಯನ್ವಲ್‌ ರಿಪೋರ್ಟ ಆನ್‌ ಇಂಡಿಯನ್‌ ಎಫಿಗ್ರಾಫಿ, ಆನ್ವಲ್‌ 
ರಿಪೋರ್ಟ ಆನ್‌ ಸೌಥ್‌ ಇಂಡಿಯನ್‌ ಎಫಿಗ್ರಾಫಿ, ಮೈಸೂರ ಆ್ಯರ್ಕಿಯಾಲಾಜಿಕಲ್‌ ರಿಪೋರ್ಟಗಳಲ್ಲಿ ಹಾಗೂ 
ಶ್ರೀಮತಿ ಹನುಮಾಕ್ಲಿ ಗೋಗಿಯವರ ಕಲಬುರ್ಗಿ ಜಿಲ್ಲೆಯ ಶಾಸನಗಳು, ಹಾಗೂ ಸುರಪೂರ ತಾಲೂಕಿನ 
ಶಾಸನಗಳು ಎಂಬೆರಡು ಶಾಸನ ಸಂಪುಟಗಳಲ್ಲಿ, ಪಿ. ಬಿ. ದೇಸಾಯಿಯವರ ಜೈನಿಸಮ್‌ ಇನ್‌ ಸೌಥ್‌ ಇಂಡಿಯಾ 
ಸಮ್‌ ಜೈನ ಎಪಿಗ್ರಾಪ್ಸ್‌ ಮತ್ತು ಶಾಸನ ಪರಿಚಯಗಳಲ್ಲಿ, ಹಂಪನಾಗರಾಜಯ್ಯನವರ ಕೊಪ್ಪಳ ಶಾಸನಗಳು 
ಎಂಬ ಗ್ರಂಥಗಳಲ್ಲಿ ಕೆಲವು ಶಾಸನಗಳು ಪ್ರಕಟಗೊಂಡಿವೆ. ಇವುಗಳಲ್ಲಿ ಹೆಚ್ಚಿ ನವು ದಾನಶಾಸನಗಳು, ಐತಿಹಾಸಿಕ, 
ರಾಜಕೀಯ, ವಿಷಯಗಳ ಕುರಿತು ಹೇಳುವ ಕೆಲವು ಶಾಸನಗಳು ಇನ್ನು ಳಿದವುಗಳು ಸ್ಥಾರಕ, ವೀರಗಲ್ಲು, ಮಾಸ್ತಿ, 
ನಿಷಧಿ ಶಾಸನಗಳು. ದೊರೆತ ಹಲವಾರು ಶಾಸನಗಳಲ್ಲಿ ಬಹಳಷ್ಟು ಜನರ ಅಜ್ಞಾನಗಳಿಂದಾಗಿ ಒಡೆದೋ 
ಅಳಿಸಿಯೋ ಹೋಗಿವೆಯಾದರೂ, ೧೯೪೮ ರಲ್ಲಿ ೧೦೨ ರಾಷ್ಟ್ರಕೂಟರ ಶಾಸನಗಳು ಲಭ್ಯವಾಗಿದ್ದು, ಅವುಗಳಲ್ಲಿ 
೪೪ ಸಂಸ್ಕೃತ, ೪೦ ಕನ್ನಡ, ೯ ತಮಿಳು, ೯ ಸಂಸ್ಕೃತ ಮತ್ತು ಕನ್ನಡ. ಈ ಶಾಸನಗಳು ಒಟ್ಟು ೫೪ ಸ್ಥಳಗಳಲ್ಲಿ 
ಮಾತ್ರ ದೊರೆತಿವೆ. 


ಆದರೆ ೧೯೯೪ರಲ್ಲಿ ಬಿ.ಆರ್‌. ಗೋಪಾಲರಿಂದ ಸಂಪಾದಿಸಲ್ಪಟ್ಟ "ದಿ ರಾಷ್ಟ್ರಕೂಟಾಸ್‌ ಆಫ್‌ 
ಮಳಖೇಡ” ಎಂಬ ಗ್ರಂಥದಲ್ಲಿ ರಾಷ್ಟ್ರಕೂಟರ ಒಟ್ಟು೫೧೬ ಶಾಸನಗಳ ಒಂದು ಸುದೀರ್ಫವಾದ ಪಟ್ಟಿ ನಮಗೆ 
ದೊರೆಯುತ್ತದೆ. ಅವುಗಳಲ್ಲಿ ಕನ್ನಡದ-೩೨೨, ಸಂಸ್ಕೃತದ-೮೪, ತೆಲುಗು-೫, ತಮಿಳು-೧೦೪, ಮರಾಠಿ-೦೧, 
ಇವುಗಳಲ್ಲಿ ೮ ಶಾಸನಗಳು ಕನ್ನಡ, ಸಂಸ್ಕೃತ ಮತ್ತು ತಮಿಳು ಭಾಷೆಗಳಲ್ಲಿ ಬರೆಯಲ್ಪಟ್ಟಿವೆ. ರಾಷ್ಟ್ರಕೂಟರ 
ರಾಜರುಗಳಲ್ಲಿ ಒಂದನೆಯ ಕರ್ಕನ-೧, ದಂತಿದುರ್ಗನ-೪, ಒಂದನೆಯ ಕೃಷ್ಣನ-೬, ಎರಡನೆಯ 
ಗೋವಿಂದನ-೬, ಶೀಲಮಹಾದೇವಿಯ-೫, ಮೂರನೆಯ ಗೋವಿಂದನ-೮ೆ, ಗಾಮುಂಡಬ್ಬೆಯ-೨೯, 
ಒಂದನೆಯ ಅಮೋಘವರ್ಷನ-೩೫, ಎರಡನೆಯ ಕೃಷ್ಣನ-೪೩, ಎರಡನೆಯ ಜಗತ್ತುಂಗನ-ಪಿ, ಮೂರನೆಯ 
ಇಂದ್ರನ-೪೦, ಎರಡನೆಯ ಅಮೋಘವರ್ಷನ-೧, ನಾಲ್ಕನೆಯ ಗೋವಿಂದನ-೨೪, ಮೂರನೆಯ 
ಅಮೋಘವರ್ಷನ-೨, ಮೂರನೆಯ ಕೃಷ್ಣನ-೧೮೩, ಕೊಟ್ಟಿಗನ-೧೫, ನಾಲ್ಕನೆಯ ಕನ್ನರದೇವನ-೧, 
ಎರಡನೆಯ ಕರ್ಕನ-೧೫, ನಾಲ್ಕನೆಯ ಅಮೋಘವರ್ಷನ-೧೨, ಅಕಾಲ ವರ್ಷನ-೧೩, ಅಕಾಲವರ್ಷ 


ಕನ್ನರನ-$, ಇತರೆ-೮೦ ಹೀಗೆ ಅಧಿಕ ಸಂಖ್ಯೆಯ ಶಾಸನಗಳು ದೊರೆಕಿವೆ. 


GD 


ಇತ್ತೀಚೆಗೆ ಕನ್ನಡ ವಿಶ್ವವಿದ್ಯಾಲಯದಿಂದ ಪ್ರಕಟವಾದ ರಾಷ್ಟ್ರಕೂಟರ ತಮಿಳು ಶಾಸನಗಳ ಗ್ರಂಥದಲ್ಲಿ 
ಒಟ್ಟು-೧೦೬, ತಮಿಳು ಶಾಸನಗಳನ್ನು ಪ್ರಕಟಿಸಿಲಾಗಿದೆ. ಇವು ಹೆಚ್ಚಾಗಿ ಮೂರನೆಯ ಕೃಷ್ಣನ ಕಾಲಕ್ಕೆ 
ಸಂಬಂಧಿಸಿರುವ ಶಾಸನಗಳಾಗಿವೆ. ಅದು ಅಲ್ಲದೆ, ಡಾ. ಭೋಜರಾಜ ಪಾಟೀಲರು ನಾಗರಖಂಡ ಒಂದು 
ಅಧ್ಯಯನ ಎಂಬ ತಮ್ಮ ಮಹಾಪ್ರಭಂದದಲ್ಲಿ ೧೭ಕ್ಕೂ ಹೆಚ್ಚು ಹೊಸ ರಾಷ್ಟ್ರಕೂಟರ ಶಾಸನಗಳನ್ನು 
ಪ್ರಕಟಿಸಿದ್ದಾರೆ. ಹೀಗಾಗಿ ರಾಷ್ಟ್ರಕೂಟರ ಶಾಸನಗಳ ಸಂಖ್ಯೆ ಈಗ ೬೪೫ರ ಸಮೀಪಕ್ಕೆ ಹೋಗಿದೆ. ಈ 


ಅಧ್ಯಯನದಲ್ಲಿ ಅವುಗಳೆಲ್ಲ ವನ್ನೂ ಉಪಯೋಗಿಸಿಕೊಳ್ಳಲಾಗಿದೆ. 
ನಾಣ್ಯಗಳು 


ಚರಿತ್ರೆಯ ರಚನೆಯಲ್ಲಿ ಶಾಸನಗಳಿಗಿರುವಷ್ಟೇ ಮಹತ್ವ ನಾಣ್ಯಗಳಿಗಿದೆ. ಗದ್ಯಾಣ, ಕಾಸು, ಕಳೆಂಜ, 
ಮುಂಜಾವೆ ಮತ್ತು ಅಕ್ಕಾ ಎಂಬ ಹೆಸರಿನ ನಾಣ್ಯಗಳು ರಾಷ್ಟ್ರಕೂಟರ ಶಾಸನಗಳಲ್ಲಿ ಉಲ್ಲೇಖಗೊಂಡಿವೆ. 
ಆದರೆ ಇವುಗಳ ವಿಷಯದಲ್ಲಿ ಹೆಚ್ಚಿ ನ ಮಾಹಿತಿ ದೊರೆಯುವುದಿಲ್ಲ. ರಾಷ್ಟ್ರಕೂಟರ ಕಾಲದ ಶಾಸನಗಳು ಅಂದಿನ 
ಕಾಲದಲ್ಲಿ ಪ್ರಚಲಿತವಿದ್ದ ನಾಣ್ಯಗಳನ್ನು ಹೆಸರಿಸಿವೆಯಾದರು ಅವನ್ನು ಬೇರೆ ಪ್ರದೇಶಗಳಲ್ಲಿ ದೊರೆತ ನಾಣ್ಯಗಳು 
ಭಿನ್ನ ವಾಗಿರಬೇಕೆಂಬ ಸಂದೇಹಕ್ಕೆ ಅವಕಾಶವಿದೆ. ಆದಾಗ್ಯೂ ರಾಷ್ಟ್ರಕೂಟರ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ 


ಈ ನಾಣ್ಯಗಳು ಸಹಕಾರಿಯಾಗಿವೆ. 
ಸ್ಮಾರಕಗಳು 


ಒಂದು ನಾಡಿನ ಸಂಸ್ಕೃತಿಯ ಪ್ರತಿಬಿಂಬಗಳೆಂದರೆ ಅಲ್ಲಿರುವ ಸ್ಮಾರಕಗಳು ಕೆಲವೊಮ್ಮೆ ಶಾಸನ-ನಾಣ್ಯ 
ಹಾಗೂ ಸಾಹಿತ್ಯ ಕೃತಿಗಳು ತಿಳಿಸದೆ ಇರುವ ಸಂಗತಿಗಳನ್ನು ಸ್ಮಾರಕಗಳು ತಿಳಿಸುತ್ತವೆ. ದೇವಾಲಯ ಹಾಗೂ 
ಇತರ ಸ್ರ ರಣ ಸ್ಪಾರಕಗಳ ಅಧ್ಯಯನ ಬೇರೆ ಬೇರೆ ಧರ್ಮಗಳ ಪ್ರಭಾವ ಅಂದಿನ ಜನಜೀವನ ಆಯಾಕಾಲದ 
ಕಲಾಭಿರುಚಿ ಕಲಾಕುಶಲತೆ ಮೊದಲಾದ ವಿಷಯಗಳ ಚಿತ್ರಣವನ್ನೊದಗಿಸುತ್ತವೆ. ರಾಷ್ಟ್ರಕೂಟರ ಕಾಲದ 
ಸ್ಮಾರಕಗಳಾದ ಎಲಿಪೆಂಟಾದ ಮಹೇಶ್ವರ ಗುಹೆ, ಮಹೇಶ್ವರ ಶಿಲ್ಪ, ಎಲ್ಲೋರಾದ ಕೈಲಾಸನಾಥ, ಚೋಟಾ 
ಕೈಲಾಸನಾಥ, ಇಂದ್ರಸಭಾ ಗುಹೆ, ಕರ್ನಾಟಕದಲ್ಲಿ ದೊರೆಯುವ ಹಲವಾರು ಮಾದರಿಯ ದೇವಾಲಯಗಳು, 
ಸಾರ್ವಜನಿಕ ಕೆರೆ-ಕಟ್ಟೆ ಬಾವಿಗಳ ನಿರ್ಮಾಣಗಳು ಅವರ ಕಾಲದ ದಾನ-ಧರ್ಮ, ವಿವಿಧ ಧರ್ಮಿಯ 
ದೇವಾಲಯಗಳ ಕುರಿತು ಸಮಗ್ರ ವಿಷಯವನ್ನು ಒದಗಿಸುತ್ತವೆ ಮತ್ತು ಸಮಾಜದಲ್ಲಿ ಉನ್ನತಿಯನ್ನು ಸಾಧಿಸಿದ. 
ಉನ್ನತಿ ಪಡೆದು ಜನರಿಂದ ಪೂಜಿತರಾದ ವ್ಯಕ್ತಿಗಳ, ಸ್ತ್ರೀಯರ ವೀರಗಲ್ಲುಗಳು, ಮಾಸ್ತಿಗಲ್ಲುಗಳು, 


ನಿಶಿಧಿಗಲ್ಲುಗಳು ಅಂದಿನ ಸಾಮಾಜಿಕ ಹಾಗೂ ಧಾರ್ಮಿಕ ಆಚರಣೆಗಳನ್ನು ತಿಳಿಸುವುದರ ಜೊತೆಗೆ ಆ ಕಾಲದ 


ಯಣ ನ: Ru Ny 
ERE 
ಜನರ ಕಲಾಭಿರುಚಿಯನ್ನು ಸಹ ವ್ಯಕ್ತಪಡಿಸುತ್ತವೆ. ಹ. 


J ; 
PR po % 
+ 


pa 


ಸಾಹಿತ್ಯ 


ಸಾಹಿತ್ಯವು ಜನ ಜೀವನದ ಪ್ರತಿಬಿಂಬವಾದುದರಿಂದ ಇತಿಹಾಸದ ರಚನೆಯಲ್ಲಿ ಅವುಗಳ ಬಳಕೆ ಇಂದು 
ಹೆಚ್ಚಾಗುತ್ತಲಿದೆ. ರಾಷ್ಟ್ರಕೂಟರ ವೈಭವಪೂರ್ಣ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ಮತ್ತು ಸಂಸ್ಕೃತಗಳೆರಡಕ್ಕೂ 
ಹೆಚ್ಚಿನ ಪ್ರೋತ್ಲಾಹ ದೊರಕಿತು. ಈ ಎರಡು ಭಾಷೆಗಳಲ್ಲಿ ಅನೇಕ ಉದ್ದ_ಂಥಗಳು ರಚನೆಯಾದವು. ಕನ್ನಡ 
ಭಾಷೆಯ ಬೆಳವಣಿಗೆಯ ದೃಷ್ಟಿಯಿಂದ ರಾಷ್ಟ್ರಕೂಟರ ಕಾಲ ಒಂದು ಪರ್ವಕಾಲ. ಕನ್ನಡ ಸಾಹಿತ್ಯದ ಉಪಲಬ್ದ 
ಗ್ರಂಥಗಳಲ್ಲಿ ಅತ್ಯಂತ ಪ್ರಾಚೀನವಾದ ಕವಿರಾಜಮಾರ್ಗ ಈ ಕಾಲದ್ದು. ಆದಿಕವಿ ಪಂಪ ರಾಷ್ಟ್ರಕೂಟರ ಕಾಲದ 
ಪ್ರಸಿದ್ಧ ಕವಿ, ಕವಿಚಕ್ರವರ್ತಿ ಬಿರುದು ಪಡೆದ ಪೊನ್ನ, ಅಸಗ, ಗುಣನಂದಿ, ಮೊದಲನೆಯ ಗುಣವರ್ಮ, 
ಜಿನಸೇನ, ಅಮೋಘವರ್ಷ, ಶಿವಕೊಟ್ಟಾಚಾರ್ಯ, ಶ್ರೀವಿಜಯ, ಸೋಮದೇವಸೂರಿ, ಅಲ್ಲದೆ ಇನ್ನೂ 
ಅನೇಕ ಕವಿವರ್ಯರು ಈ ಕಾಲದಲ್ಲಿ ಸಂಸ್ಕೃತ-ಕನ್ನಡದಲ್ಲಿ ಶ್ರೇಷ್ಠ ಕಾವ್ಯಗಳನ್ನು ಬರೆದರು. ಇವರು ಸಾಹಿತ್ಯ 
ಕವಿಗಳಾದರೆ, ಶಾಸನ ಸಾಹಿತ್ಯದಲ್ಲಿಯೂ ಸಹ ರಾಷ್ಟ್ರಕೂಟರ ಕಾಲದಲ್ಲಿ ಅನೇಕ ಶಾಸನ ಸಾಹಿತ್ಯ ರಚನೆ ಮಾಡಿದ 
ಕವಿಗಳಿದ್ದಾರೆ. ಎಂಟನೆಯ ಶತಮಾನದಿಂದಿಚೆಗೆ ಭಾರತವನ್ನು ಸಂದರ್ಶಿಸಿದ ಅರಬ್‌ ವಿದ್ವಾಂಸರಾದ 
ಸುಲ್ಫೈೆಮಾನ್‌ ಸೌದಾಗರ (ಕ್ರಿ.ಶ.೮೫೧), ಆಲ್‌ಮಸೂದಿ(ಕ್ರಿ.ಶ.4೯೦೦-೯೪೦), ಆಲ್‌ಇಸ್ತಾ ಬ್ರಿ (ಕ್ರಿ.ಶ.೯೯೫೧), 
ಖುರ್ದಾದಬೇ (ಕ್ರಿ.ಶ.೮೪೪-೮೪೮), ಅವರ ಬರಹಗಳು ರಾಷ್ಟ್ರಕೂಟರ ಕಾಲದ ರಾಜಕೀಯ ಹಾಗೂ 
ಸಾಮಾಜಿಕ ವಿಷಯಗಳನ್ನ ರಿಯಲು ಉಪಯುಕ್ತ ಬರವಣಿಗೆಗಳಾಗಿವೆ. 


ಕವಿರಾಜ ಮಾರ್ಗ | 
ಒಂದನೆಯ ಅಮೋಘವರ್ಷ ನೃಪತುಂಗನ ಆಸ್ಥಾನಕವಿಯಾದ ಪಶ್ರೀವಿಜಯನಿಂದ ರಚಿತವಾದ 

ಕವಿರಾಜಮಾರ್ಗವು ಕನ್ನ ಡ ಸಾಹಿತ್ಯದ ಮೇರುಕೃತಿ. ಕ್ರಿ.ಶ.ಲ೭೦ರ ಸುಮಾರಿಗೆ ಈ ಕೃತಿ ರಚನೆಯಾಯಿತೆಂದು 
ವಿದ್ವಾಂಸರ ಅಭಿಮತ. ಈ ಕೃತಿಯನ್ನು ಪ್ರಧಾನವಾಗಿ ಎರಡು ಭಾಗಗಳಾಗಿ ವಿಭಜನೆ ಮಾಡಬಹುದು. 
ಅವುಗಳೆಂದರೆ, ಶಾಸ್ತ್ರ ಭಾಗ ಮತ್ತು ಶಾಸ್ತ್ರ ತರ ಭಾಗ ಕವಿರಾಜಮಾರ್ಗದಲ್ಲಿ ರಾಮಾಯಣ, ಮಹಾಭಾರತಕ್ಕೆ 
ಸಂಬಂಧಿಸಿದ ಕೆಲವು ಪದ್ಯಗಳಿವೆ. ಕವಿರಾಜಮಾರ್ಗಕಾರನಿಗೆ ಕನ್ನಡ ನಾಡು, ನುಡಿ, ಸಾಹಿತ್ಯಗಳ ಬಗ್ಗೆ 
ಅಭಿಮಾನವೂ ಗಾಢ ಪರಿಚಯವೂ ಇದ್ದಿತು. H 

ಕಾವೇರಿಯಿಂದಾಮಾ ಗೋ 

ದಾವರಿವರಿಮಿರ್ಪನಾಡದಾ ಕನ್ನಡದೋಳ್‌ 

ಭಾವಿಸಿದ ಜನಪದಂ ವಸು 

ಧಾವಲಯ ವಿಲೀನ ವಿಶದ ವಿಷಯ ವಿಶೇಶಂ 

ಅದಟ್‌ೊಳಗಂ ಕಿಸುವೊಟಲಾ 

ವಿದಿತ ಮಹಾ ಕೂಪಣ ನಗರದಾ ಪುಲಿಗೆಅಿಯಾ 

ಸದ ಭಿಸ್ತುತಮಪ್ತೊಂಕುಂ 

ದದ ನಡುವಣ ನಾಡೆ ನಾಡೆ ಕನ್ನಡದ ತಿರುಳ್‌ 


C9 


ಎಂದು ಈ ಪ್ರದೇಶದ ಜನರು ಮಾತನಾಡುವುದರಲ್ಲಿ ಅರ್ಥ ಮಾಡಿಕೊಳ್ಳುವುದರಲ್ಲಿ ತೋರುತ್ತಿದ್ದ 


ಔಚಿತ್ಯ, ಜಾಣ್ಮೆ ಹಾಗೂ ರಸಿಕತೆಯನ್ನು ಕವಿ ಈ ಗ್ರಂಥದಲ್ಲಿ ವಿವರಿಸಿದ್ದಾನೆ. 
ಪಂಪೆ ಭಾರತಂ ಎಂಬ ವಿಕ್ರಮಾರ್ಜುನ ವಿಜಯಂ 


ರಾಷ್ಟ್ರಕೂಟರ ಸಾಮಂತರಾದ ವೇಮಲವಾಡದ ಚಾಲುಕ್ಕ ಅರಸರಲ್ಲಿ ಹೆಸರುವಾಸಿಯಾದ 
ಅರಿಕೇಸರಿಯ ಆಸ್ಥಾನಕವಿಯಾದ ಪಂಪನು ಕ್ರಿ.ಶ೯೪೧-೪೨ರಲ್ಲಿ ಪಂಪಭಾರತ ಎಂಬ ವಿಕ್ರಮಾರ್ಜುನ 
ವಿಜಯಂ ಗ್ರಂಥವನ್ನು ರಚಿಸಿದನು. ಈ ಗ್ರಂಥವು ಆದಿಪುರಾಣದಂತೆಯೇ ಚಂಪೂ ಪದ್ಧತಿಯಲ್ಲಿದೆ. 
ಹದಿನಾಲ್ಕು ಆಶ್ಚಾಸಗಳಲ್ಲಿ ಪಂಪಭಾರತ ರಚಿತವಾಗಿದೆ. ಮೊದಲ ಆರು ಆಶ್ವಾಸಗಳು ಪಾಂಡವರ ಹುಟ್ಟು, 
ಬೆಳವಣಿಗೆ, ದ್ರೌಪದಿಯ ಸ್ವಯಂವರ, ಸುಭದ್ರಾಪರಿಣಯ, ರಾಜಸೂಯ, ದ್ಯೂತ, ಪ್ರಸಂಗಗಳಿಗೆ 
ಸಂಬಂಧಿಸಿವೆ. ಏಳು ಹಾಗೂ ಎಂಟನೆಯ ಆಶ್ವಾಸಗಳು ಪಾಂಡವರ ವನವಾಸದ ಪಾಶುಪತದಗಳಿಕೆ, ವಿರಾಟ 
ಪರ್ವದ ಭಾಗ, ಒಂಬತ್ತನೆಯ ಆಶ್ವಾಸ ಕೃಷ್ಣದೌತ್ಯ, ಸಂಧಿಯ ನಿಷ್ಟಲತೆಯನ್ನು ಕುರಿತು, 
ಹತ್ತರಿಂದ-ಹದಿನಾಲ್ಕು ಆಶ್ವಾಸಗಳು ಯುದ್ಧ ಪಂಚಕ, ಪಾಂಡವಜಯ, ಉಪಸಂಹಾರಗುಳಿಗೆ 


ಸಂಬಂಧಿಸಿದವುಗಳಾಗಿವೆ. 
ವಡ್ಡಾರಾಧನೆ 


ಶಿವಕೊಟ್ಟಾಚಾರ್ಯನಿಂದ ಕ್ರಿ.ಶ.ಸು. ೯೪೦ರಲ್ಲಿ ರಚಿತವಾಗಿರುವ ವಡ್ಡಾರಾಧನೆಯು ಕನ್ನಡದ 
ಪ್ರಪ್ರಥಮಗದ್ಯ ಗ್ರಂಥವೆಂದು ವಿದ್ವಾಂಸರ ಅಭಿಮತ. ವಡ್ಡಾ ರಾಧನೆಯು ಒಂದು ಸಮಗ್ರ ಕೃತಿ ಅಲ್ಲ. ಇದರಲ್ಲಿ 
ಒಂದೇ ಕಥಾವಸ್ತು ಆದಿಯಿಂದ ಅಂತ್ಯದ ತನಕ ವ್ಯಾಪಿಸಿಲ್ಲ. ಘಟನಾ ಪ್ರಧಾನವಾಗಿ ಕಥಾಸ್ವರೂಪವನ್ನು ಳ್ಳ 


ಹಲವಾರು ಕಥೆಗಳ ಗುಚ್ಛವಿದ್ದು, ಈ ಕಥೆಗಳು ವ್ಯಾಪ್ತಿಯಲ್ಲಿ ಚಿಕ್ಕವು ದೊಡ್ಡವು ಇವೆ. 


ಈ ಗ್ರಂಥವು ೧೯ ಕಥೆಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ೧.ಸುಕುಮಾರ ಸ್ವಾಮಿಯ ಕಥೆ, 
೨.ಸುಕೌಶಳ ಸ್ವಾಮಿಯ ಕಥೆ, ೩. ಗಜಕುಮಾರನ ಕಥೆ, ೪.ಸನತ್ಯುಮಾರ ಚಕ್ರವರ್ತಿಯ ಕಥೆ, ೫. ಅಣ್ಣಿ ಕಾಪುತ್ರನ 
ಕಥೆ, ೬.ಭದ್ರಬಾಹು ಭಟ್ಟಾರರ ಕಥೆ, ೭.ಲಲಿತ ಘಟಿಯ ಕಥೆ, ೮.ಧರ್ಮಘೋಷ ಭಟಾರರ ಕಥೆ, ೯. 
ಸಿರಿದಿಣ್ಣನೆಂಬ ಭಟಾರರ ಕಥೆ, ೧೦. ವೃಷಭಸೇನ ಭಟಾರರ ಕಥೆ, ೧.ಕಾರ್ತಿಕ ಯಷಿಯ ಕಥೆ, ೧೨. ಅಭಯ 
ಘೋಷ ಮುನಿಯ ಕಥೆ, ೧೩.ವಿದ್ಯುಚೋರ ಯಷಿಯ ಕಥೆ, ೧೪.ಗುರುದತ್ತ ಭಟಾರರ ಕಥೆ, ೧೫. ಚಿಲಾತ 
ಪುತ್ರನ ಕಥೆ, ೧೬. ದಂಡ ಕರಿನೆಯ ಕಥೆ, ೧೭. ಮಹೇಂದ್ರದತ್ತಾಚಾರ್ಯರು ಮೊದಲಾದ ಮುನ್ನೂರ್ವ 


ಯಷಿಗಳ ಕಥೆ, ೧೮. ಚಾಣುಕ್ಯ ಯಷಿಯ ಕಥೆ ಹಾಗೂ ೧೯.ವೃಷಭ ಸೇನ ಯಷಿಯ ಕಥೆ. 


ಈಕಥೆಗಳನ್ನು ಓದಿದಾಗ ಒಂದು ಸುಂದರ ಜೀವನ ಚಿತ್ರ ನಮ್ಮ ಕಣ್ಣೆದುರಿಗೆ ಮೂಡುತ್ತದೆ. ಸಾಮಾನ್ಯ 
ಜನರ ಜೀವನ, ಅವರು ಅನುಭವಿಸುವ ಕಷ್ಟ-ಸುಖ, ಕೃಷಿಕ ಜೀವನ ರೈತನು ಉಳಲು ಹೊಲಕ್ಕೆ ಹೋಗುವುದು, 
ಹದನೋಡಿ ಊಳುವುದು, ಹೆಂಡತಿ ಬುತ್ತಿ ತರುವುದು, ಹಸಿದ ಗಂಡ ಕೋಪದಲ್ಲಿ ಹೆಂಡತಿಯನ್ನು 
ಬಡಿಯುವುದು, ಬೇಡರ, ಹೂವಾಡಿಗರ, ಇನ್ನಿತರ ಜನರ ಜೀವನದ ಸುಂದರವಾದ ಚಿತ್ರಣವನ್ನು ಈ 


ಕಥೆಗಳಲ್ಲಿ ಕಾಣಬಹುದು. 


ನೀತಿವಾಕ್ಯಾವುತಮಂ 


ರಾಷ್ಟ್ರಕೂಟರ ಸಾಮಂತರಾಗಿದ್ದ ವೇಮಲವಾಡ ಚಾಲುಕ್ಕರ ಆಸ್ಥಾನದಲ್ಲಿ ಸೋಮದೇವ 
ಸೂರಿಯಿಂದ ವಿರಚಿತನಾದ ಈ ಕೃತಿಯು ರಾಷ್ಟ್ರಕೂಟರ ಕಾಲದ ಆಡಳಿತದ ವ್ಯವಸ್ಥೆಯನ್ನು ತಿಳಿದುಕೊಳ್ಳುವಲ್ಲಿ 
ಸಹಕಾರಿಯಾಗಿದೆ. ೩೨ ಅಧ್ಯಾಯಗಳನ್ನು ಒಳಗೊಂಡಿರುವ ಗ್ರಂಥವಿಬಾಗಿದೆ. ಅವುಗಳನ್ನು ಹೀಗೆ ವಿಂಗಡಿಸಿ 
ಬರೆಯಲಾಗಿದೆ. ಅರ್ಥ, ಕಾಮ, ಅರಿಷಡವರ್ಗ, ವಿದ್ಯಾವೃದ್ಧ, ಅನ್ಸಿಕ್ಷರಿತ್ರಯ ವರ್ತ, ದುಂದುನೀತಿ, ಮಂತ್ರಿ, 
ಪುರೋಹಿತ, ಚಾರ, ವಿಚಾರ, ವ್ಯಾಸನ, ಸ್ವಾಮಿ, ಅಮಾತ್ಯ, ಜನಪದ, ದುರ್ಗ, ಬಲ, ಮಿತ್ರ, ರಾಜರಕ್ಷೆ, 
ದಿವಸಾಷ್ಟಾನ, ಸದಾಚಾರ, ವ್ಯವಹಾರ, ವಿವಾದ, ಷಡ್ಡುಗುಣ್ಯ, ಯುದ್ಧ ವಿವಾಹ, ಮತ್ತು ಪ್ರಕಿಣರ ಎಂಬ 


ವಿಷಯಗಳ ಅಧ್ಯಾಯಗಳನ್ನು ಒಳಗೊಂಡಿದೆ. 


ಸೋಮದೇವನು ಕೌಟಲ್ಯನ ಮಾದರಿಯನ್ನು ತಾನು ಅನುಸರಿಸಿದ್ದಾದರೂ, ಕೆಲವು ವಿಷಯಗಳಲ್ಲಿ 
ಅವನೊಂದಿಗೆ ಭಿನ್ನಮತವನ್ನು ಕಾಣಬಹುದಾಗಿದೆ. ಕೌಟಿಲ್ಯನು ಈ ಮೇಲಿನ ವಿಷಯವನ್ನು ಲೌಕಿಕ 


ರಾಜಕೀಯ ಎಂದು ಪರಿಗಣಿಸಿದರೆ, ಸೋಮದೇವನು ಇವುಗಳನ್ನು ನೈತಿಕ ಹಿನ್ನೆಲೆಯಾಗಿ ನೋಡುತ್ತಾನೆ. 


ಯಶಸ್ಲಿಲಕ ಚಂಪು 


ಈ ಗ್ರಂಥವನ್ನು ಸಹ ಸೋಮದೇವಸೂರಿಯು ರಚಿಸಿದ್ದಾನೆ. ಸೋಮದೇವ ಸೂರಿಯು 
ರಾಷ್ಟ್ರಕೂಟರ ಕಾಲದ ಪ್ರಸಿದ್ಧ ಕವಿಯಾಗಿದ್ದಾನೆ. ಈ ಕಾಲದ ಆಡಳಿತ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ 
ಕ್ಷೇತ್ರ ಕುರಿತು ತನ್ನ "ಯಶಸ್ವಿಲಕ ಚಂಪು' ಎಂಬ ಸಂಸ್ಕೃತ ಕೃತಿಯಲ್ಲಿ ವಿವರಿಸಿದ್ದಾ ನೆ. ಈ ಕೃತಿಯು ಕ್ರ. ಶರ 
ರಲ್ಲಿ ರಚಿಸಲ್ಪಟ್ಟಿತು. 

ಈ ಮೇಲ್ವಾಣಿಸಿದ ದೇಶಿಯ ಬರಹಗಾರರ ಹಾಗೆ ರಾಷ್ಟ್ರಕೂಟರ ಚರಿತ್ರೆಯನ್ನು ತಿಳಿದುಕೊಳ್ಳುವಲ್ಲಿ 
ಅನೇಕ ವಿದೇಶಿ ಬರಹಗಾರ ಬರವಣಿಗೆಗಳೂ ಸಹಕಾರಿಯಾಗಿವೆ. ರಾಷ್ಟ್ರಕೂಟರ ಕಾಲದಲ್ಲಿ ಹಲವಾರು ವಿದೇಶಿ 
ಪ್ರವಾಸಿಗರು ಭಾರತಕ್ಕೆ ಭೇಟಿಕೊಟ್ಟರು. ಅವರಲ್ಲಿ ಇಬನ್‌-ಖುರ್ದಾದ್‌ ಬೇ, ಸುಲೇಮಾನ್‌, ಅಬುಜೈದ, 


ಆಲ್‌-ಮಸೂದಿ ಮತ್ತು ಆಲ್‌ ಇಸ್ತುಬ್ರಿ ಪ್ರಮುಖರು. 


KD 


ಇಬನ್‌ ಖುರ್ದಾದ್‌ ಬೇ 


 ಅರಬ್ಬರಲ್ಲಿ ಅನೇಕ ಜನ ಬರಹಗಾರರಿದ್ದರು. ಇವರಲ್ಲಿ ಇಬನ್‌-ಖರ್ದಾದ್‌ಬೇ ಎಂಬವನೇ 
ಮೊದಲಿಗನು. ದೇಶ-ವಿದೇಶಗಳ ರೂಪಲಕ್ಷ ಣಗಳ ವಿಚಾರವಾಗಿ, ಭೂಗೋಳದ ವಿಚಾರವಾಗಿ ಪರಿಶೋಧನೆ 
ನಡೆಸಿ, "ಮಾರ್ಗಗಳ ಮತ್ತು ರಾಜ್ಯಗಳ ಗ್ರಂಥ' ಎಂಬ ಪುಸ್ತಕವನ್ನು ಕ್ರಿ.ಶ. ೮೪೮ರಲ್ಲಿ ರಚಿಸಿದನು. ಈತನು 
ರಾಷ್ಟ್ರಕೂಟರ ಆಳ್ಳಿಕೆಯ ಕಾಲದಲ್ಲಿ ಭಾರತಕ್ಕೆ ಭೇಟಿಕೊಟ್ಟು ಆ ಕಾಲದ ಸಾಮಾಜಿಕ, ರಾಜಕೀಯ, ವಿಷಯಗಳ 


ಕುರಿತು ವಿವರಣೆ ನೀಡಿದ್ದಾ ನೆ. 
ಸುಲೇಮಾನ್‌ 


ಇವನು ಪರ್ಷಿಯಾ ಕೊಲ್ಲಿಯ ಮುಖಾಂತರ ಕ್ರಿ.ಶ್ಶ೧೬ರಲ್ಲಿ ಭಾರತಕ್ಕೆ ಭೇಟಿಕೊಟ್ಟು , ಭಾರತದ 
ರಾಜಕೀಯ, ಸಾಮಾಜಿಕ, ಆರ್ಥಿಕ ವಿಷಯಗಳ ಕುರಿತು ಮಾಹಿತಿಯನ್ನು ಕೊಡಮಾಡಿದ್ದಾನೆ. ಅಲ್ಲದೆ 
ಭಾರತೀಯರು ಅನ್ನ, ಗೋದಿ ಮೊದಲಾದ ಆಹಾರ ಪದಾರ್ಥಗಳನ್ನು ಉಪಯೋಗಿಸುತ್ತಿದ್ದರೆಂದು 


ತಿಳಿಸಿದ್ದಾ ನೆ. 
ಆಲ್‌ ಮಸೂದಿ 


ಆಲ್‌ ಮಸೂದಿಯುಕ್ರಿ.ಶ.೯೦೦-೯೪೦ ರಲ್ಲಿ ಭಾರತಕ್ಕೆ ಭೇಟ್ಟಿ ಕೊಟ್ಟು , ಸಾಮಾಜಿಕ, ಆರ್ಥಿಕ, 


ಧಾರ್ಮಿಕ ವಿಷಯಗಳ ಬಗೆಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ. 


ಆಲ್‌ ಇಸ್ತಾಬ್ರಿ 


ಆಲ್‌ ಇಸ್ತಾಬ್ರಿ ಎಂಬ ವಿದೇಶಿ ಬರಹಗಾರನುಕ್ರಿ.ಶ.೯೫೦ ರಲ್ಲಿ ಭಾರತಕ್ಕೆ ಆಗಮಿಸಿದನು. ಆ ಕಾಲದ 


ಜಾತಿ ಪದ್ಧತಿ, ಧಾರ್ಮಿಕ ಪದ್ಧತಿ ಮತ್ತು ಆಹಾರ ಪಾನೀಯಗಳ ಬಗ್ಗೆ ಮಾಹಿತಿ ನೀಡಿದ್ದಾನೆ. 


೩. ಅಧ್ಯಯನದ ರೀತಿ 


ಕನ್ನಡ ನಾಡಿನ ಇತಿಹಾಸದಲ್ಲಿ ರಾಷ್ಟ್ರಕೂಟರ ಯುಗವು ಉಜ್ವಲಯುಗ, ಕನ್ನಡಿಗರ ಕೀರ್ತಿ 
ಪ್ರತಾಪಗಳು ಭಾರತದ ನಾಲ್ಕು ಮೂಲೆಗಳಿಗೆ ಹಬ್ಬಿ ಪ್ರತಿದ್ಧನಿತವಾದ ಯುಗ. ಅಖಿಲಭಾರತ ಚರಿತ್ರೆಯಲ್ಲಿ 
ಅದನ್ನು "ರಾಷ್ಟ್ರಕೂಟರ ಯುಗ' ವೆಂದು ಇತಿಹಾಸದ ತಜ್ಞರೊಬ್ಬರು ಕರೆದುದು ನ್ಯಾಯಯುತವಾಗಿಯೇ 
ಇದೆ. ಬಾದಾಮಿ ಚಾಲುಕ್ಕರು ಕರ್ನಾಟಕ ಸಾಮ್ರಾಜ್ಯದ ಸಂಘಟಕರಾದರೆ, ರಾಷ್ಟ್ರಕೂಟರು ಅದನ್ನು ವೈಭವದ 


ಪರಾಕಾಷ್ಠತೆಗೇರಿಸಿದ ಕೀರ್ತಿಶಾಲಿಗಳು. ಕ್ರಿ.ಶ.೭೫೭ರಲ್ಲಿ ಪ್ರಾದುರ್ಬಕ್ಕೆ ಬಂದು ಎರಡು ಶತಮಾನಕ್ಕಿಂತ ಹೆಚ್ಚು 


CD 


ಕಾಲ ಸಾರ್ವಭೌಮಾಧಿಕಾರವನ್ನು ಅನುಭವಿಸಿ, ಉತ್ತರ ಭಾರತದ ಹಲವಾರು ಪ್ರಬಲ ರಾಜಮನೆತನಗಳು 
ತಮಗೆ ತಲೆಬಾಗುವಂತೆ ಮಾಡಿ, ಅಂದಿನ ರಾಜಕೀಯ ಪರಿಸ್ಥಿತಿಯ ಸ್ಥಿರತೆಗೆ ಹವಣಿಸಿದ ರಾಷ್ಟ್ರಕೂಟ ಕುಲಕ್ಕೆ 
ಹಲವು ಶತಮಾನಗಳ ಹಿನ್ನೆ ಲೆಯುಂಟು. ಇಂತಹ ಮಹಾನ್‌ ಅರಸೊತ್ತಿಗೆಯು ಬದಾಮಿ ಚಾಲುಕ್ಯರಿಂದ ರಾಜ್ಯ 
ಕಸಿದುಕೊಂಡು ಸಾರ್ವಭೌಮರಾಗಿ ಆಡಳಿತ ನಡೆಸುವುದಕ್ಕಿಂತ ಮುಂಚೆ ಇದ್ದ ಅವರ ಬುಡಕಟ್ಟಿನ 


ಪೂರ್ವೇತಿಹಾಸದಿಂದ ಹಿಡಿದು ಉಚ್ಛಾ$ಯಸ್ಥಿತಿಗೆ ತಲುಪಿ, ಕ್ರಿ.ಶ.೯೭೩ ರಲ್ಲಿ ಬದಾಮಿ ಚಾಲುಕ್ಕರ 


] 


ವಂಶಜನಾದ ಎರಡನೆಯ ತೈಲಪನಿಂದ ಪರಾಭವಗೊಳ್ಳುವವರೆಗಿನ ಸಮಗ್ರ ಚಿತ್ರವನ್ನೊದಗಿಸಲು ಪ್ರಸ್ತುತ 
ಅಧ್ಯಯನಕ್ಕೆ ಶಾಸನ, ಸಾಹಿತ್ಯ ಮತ್ತು ಇತರ ಗ್ರಂಥಗಳನ್ನು ಆಕರಗಳನ್ನಾಗಿ ಬಳಸಿಕೊಳ್ಳಲಾಗಿದೆ. ಈ 
ಅಧ್ಯಯನಕ್ಕೆ ಶಾಸನಗಳೇ ಮೊದಲ ಪ್ರಮಾಣಿಭೂತ ಆಕರಗಳಾಗಿರುವುದರಿಂದ ಪ್ರತಿಯೊಂದು ವಿಷಯದ 
ವಿವರಣೆಗಾಗಿ, ವಿಷಯದ ಸಂಗ್ರಹಣೆಗಾಗಿ ಪಟ್ಟಿಕೆ ಮಾದರಿಯನ್ನು ಅನುಸರಿಸಲಾಗಿದೆ. ಪೋಸ್ಟ ಕಾರ್ಡಿನಕ್ಕಿಂತ 
ಸ್ವಲ್ಪ ದೊಡ್ಡದಾಗಿರುವ ಪ್ರತಿ ಪಟ್ಟಿಕೆ ಒಂದೊಂದು ವಿಷಯದೊಂದಿಗೆ ಶಾಸನ ದೊರೆತು ಪ್ರಕಟವಾದ ಗ್ರಂಥ, 
ಶಾಸನ ದೊರೆತ ಸ್ಥಳ, ತಾಲ್ಲೂಕು, ಜಿಲ್ಲೆ, ರಾಜ್ಯ, ಅರಸು ಮನೆತನ, ಅರಸ, ತೇದಿ(ಕಾಲಮಾನ) ಮುಂತಾದ 
ವಿವರಗಳನ್ನೊಳಗೊಂಡಿರುವಂತೆ ನೋಡಿಕೊಳ್ಳಲಾಗಿದೆ. ಈ ಪಟ್ಟಿಕೆಗಳ ಮರುವಿಂಗಡಣೆ ಮಾಡಿಕೊಳ್ಳುವುದಕ್ಕೆ, 
ಸಹಕಾರಿಯಾಗುವುದಕ್ಕೆ ರಾಜಕೀಯ, ಆಡಳಿತ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಕಲೆ ವಾಸ್ತು ಶಿಲ್ಪ ವಿಭಾಗಗಳ 
ಸೂಚನಾ ಬರವಣಿಗೆ ಅವುಗಳಲ್ಲಿ ಬರುವ ವಿವಿಧ ವಿಷಯಗಳ ಸೂಚನೆಗಳ ವಿವರಗಳನ್ನು ಈ ಪಟ್ಟಿಕೆಗಳು 
ಒಳಗೊಂಡಿರುವಂತೆ ನೋಡಿಕೊಳ್ಳಲಾಗಿದೆ. ಇದರಿಂದ ಅರಸ, ಕಾಲಮಾನ, ಪ್ರದೇಶಗಳ 
ವಿಷಯಕ್ಕನುಗುಣವಾಗಿ ರಾಷ್ಟ್ರಕೂಟರ ಒಟ್ಟು ಸಾಂಸ್ಕೃತಿಕ ಅಧ್ಯಯನಕ್ಕೆ ಹೇಗೆ ಬೇಕೋ ಹಾಗೆ ಪಟ್ಟಿಕೆಗಳನ್ನು 


ಜೋಡಿಸಿಕೊಳ್ಳಲು ತುಂಬಾ ಸಹಕಾರಿಯಾಯಿತು. 
೪.ವ್ಗಾಪಿ 
ಕ ಎಂ 
ನಮ್ಮ ಅಧ್ಯಯನದ ಅವಧಿಯು ಕರ್ನಾಟಕವನ್ನಾಳಿದ ಪ್ರಸಿದ್ಧ ರಾಜ ಮನೆತನವಾದ ರಾಷ್ಟ್ರಕೂಟ 


ರಾಜಮನೆತನವಾಗಿದ್ದು, ಇದು ಕ್ರಿ.ಶ.೭೫೩ ರ ದಂತಿದುರ್ಗನ ಸಮನಗಡ ಶಾಸನದಿಂದ ಪ್ರಾರಂಭವಾಗಿ ಅವರ 


ಅಂತಿಮ ಕಾಲಘಟ್ಟವಾದ ಕ್ರಿ.ರ್ಶ೯೭೩ ರ ಮಧ್ಯದ ಅವಧಿಯನ್ನು ಒಳಗೊಂಡಿದೆ. 
ಪ್ರಸ್ತುತ ಸಂಶೋಧನಾ ಪ್ರಬಂಧವನ್ನು ಹತ್ತು ಅಧ್ಯಾಯಗಳಾಗಿ ವಿಂಗಡಿಸಿಕೊಳ್ಳಲಾಗಿದೆ. 


ಮೊದಲನೆಯ ಅಧ್ಯಾಯದಲ್ಲಿ ಅಧ್ಯಯನದ ಸ್ವರೂಪ, ವ್ಯಾಪ್ತಿ, ಆಕರಗಳು, ಹಾಗೂ ಸಂಶೋಧನಾ 


ಮಾರ್ಗವನ್ನು ವಿವರಿಸಲಾಗಿದೆ. 


GD 


ಯಾವುದೇ ಒಂದು ಕಾಲದ ನಾಡಿನ ಸಂಸ್ಕೃತಿಯನ್ನು ಅಧ್ಯಯನ ಮಾಡುವಾಗ ಅಲ್ಲಿ ಆಳಿದ ರಾಜ 
ಮನೆತನಗಳ ವಿಷಯವನ್ನು ಅರಿತುಕೊಳ್ಳವುದು ಹಾಗೂ ರಾಜಕೀಯ ಸ್ಥಿರತೆಯು ಸಂಸ್ಕೃತಿಯ ಬೆಳವಣಿಗೆಗೆ 
ಹೇಗೆ ಕಾರಣವಾಗುತ್ತದೆ ಎಂಬುದನ್ನು ತಿಳಿಯುವುದರ ಸಲುವಾಗಿ ರಾಜಕೀಯ ಹಿನ್ನೆ ಲೆಯನ್ನು ಎರಡನೆಯ 


ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ. 


ಮೂರನೆಯ ಅಧ್ಯಾಯವು ಆಡಳಿತಕ್ಕೆ ಸಂಬಂಧಿಸಿದಂತೆ ಕೇಂದ್ರ, ಪ್ರಾಂತ್ಯ, ನಗರ, ಸ್ಥಳೀಯ, ಸೈನ್ಯ, 
ನ್ಯಾಯಾಡಳಿತ ಹಾಗೂ ರಾಷ್ಟ್ರಕೂಟರ ಶಾಸನಗಳು ಉಲ್ಲೇಖಿಸುವ ಆಡಳಿತ ವಿಭಾಗಗಳನ್ನು ಕುರಿತು ಈ 


ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ. 


ನಾಲ್ಕನೆಯ ಅಧ್ಯಾಯದಲ್ಲಿ ರಾಷ್ಟ್ರಕೂಟರ ಸಾಮಂತ ಅರಸು ಮನೆತನಗಳಾದ ಚೆಲ್ಲಕೇತನ, ಗಂಗ, 
ನೊಳಂಬ, ವೇಮಲವಾಡದ ಚಾಲುಕ್ಯರು, ಸಿಂಧರು, ಶಿಲಾಹರರು, ಮೊದಲಾದವರು ರಾಷ್ಟ್ರಕೂಟರಿಗೆ 
ನಿಷ್ಠೆಯಿಂದ ಕಾರ್ಯ ನಿರ್ವಹಿಸಿರುವುದನ್ನು ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ಸಹಾಯ ಮಾಡಿರುವುದನ್ನು 


ಕಾಣಬಹುದಾಗಿದೆ. 


ಐದನೆಯ ಅಧ್ಯಾಯದಲ್ಲಿ ಎರಡು ಭಾಗಗಳನ್ನು ಮಾಡಿಕೊಂಡು ಮೊದಲನೆಯ ವಿಭಾಗದಲ್ಲಿ 
ಸಾಮಾಜಿಕ, ಹಾಗೂ ಎರಡನೆಯ ವಿಭಾಗದಲ್ಲಿ- ಆರ್ಥಿಕಸ್ಥಿತಿ-ಗತಿಗಳನ್ನು ಕುರಿತು ಚರ್ಚಿಸಲಾಗಿದೆ. ಸಾಮಾಜಿಕ 
ವಿಭಾಗದಲ್ಲಿ ವರ್ಣ, ಜಾತಿ, ಕುಟುಂಬ, ಸ್ತ್ರೀಯರ ಸ್ಥಾನ-ಮಾನ, ವೇಶ್ಯಾವಾಟಿಕೆ, ವೃತ್ತಿ, ಕುಟುಂಬಗಳ ವ್ಯವಸ್ಥೆ, 


ಕರಕುಶಲಕರ್ಮಿಗಳು, ಸಾಮಾಜಿಕ ಚಟುವಟಿಕೆಗಳು ಮುಂತಾದ ಎಷಯಗಳನ್ನು ಒಳಗೊಂಡಿದೆ. 


ಎರಡನೆಯ ವಿಭಾಗದಲ್ಲಿ ಸಮಾಜದ ಬೆನ್ನೆಲುಬಾದ ಆರ್ಥಿಕ ಕ್ಷೇತ್ರದ ಸುಖ-ಸಮೃದ್ಧಿಯನ್ನು, 
ಈ ಕಾಲದ ಭೂಮಿ, ಭೂಸ್ವಾಮಿತ್ವ, ಭೂಪ್ರಕಾರಗಳು, ಜನರ ವೃತ್ತಿ, ಕೈಗಾರಿಕೆಗಳು, ನಾಣ್ಯಗಳು, ಸಾರಿಗೆ, 


ಸಂಪರ್ಕ, ತೆರಿಗೆ, ತೂಕ-ಅಳತೆ, ಕೃಷಿ, ಮುಂತಾದ ಸಂಗತಿಗಳನ್ನು ಈ ವಿಭಾಗವು ಒಳಗೊಂಡಿದೆ. 


ಆರನೆಯ ಅಧ್ಯಾಯದಲ್ಲಿ ರಾಷ್ಟ್ರಕೂಟರ ಕಾಲದ ಧಾರ್ಮಿಕ ಪರಿಸ್ಥಿತಿಯನ್ನು ಕುರಿತು 
ವಿವೇಚಿಸಿದ್ದೇವೆ. ಅನೇಕತೆಯಲ್ಲಿ ಏಕತೆಯನ್ನು ರೂಢಿಸಿಕೊಂಡ ಕರ್ನಾಟಕ ಸಮನ್ವಯದ ಸೆಂಕೇತವೆಂಬಂತೆ 
ರಾಷ್ಟ್ರಕೂಟರ ಕಾಲವೂ ಹಲವು ಧರ್ಮಗಳ ಸಮನ್ವಯದ ನಾಡಾಗಿ ಬೆಳೆದುಬಂತು. ಹೀಗಾಗಿ ರಾಷ್ಟ್ರಕೂಟರ 
ಕಾಲದಲ್ಲಿ ಬೌದ್ಧ, ಜೈನ, ಶೈವ, ವೈಷ್ಣವ ಧರ್ಮಗಳನ್ನು ಮತ್ತು ಆ ಧರ್ಮಗಳ ಆಚಾರ್ಯರನ್ನು ಈ 
ಧರ್ಮಗಳಿಗೆ ರಾಜರು, ರಾಣಿಯರು, ಸಾಮಂತರು ಮುಂತಾದವರು ನೀಡಿದ ದಾನಗಳನ್ನು ಕುರಿತು 


ವಿವರಿಸಲಾಗಿದೆ. 


ಒಂದು ನಾಡು ಪ್ರಗತಿ ಪತದಲ್ಲಿ ಸಾಗಿದೆ ಎಂದರೆ ಆ ನಾಡಿನಲ್ಲಿ ಸಮೃದ್ಧ ಶಿಕ್ಷಣ ಹಾಗೂ ಸಾಹಿತ್ಯ 
ಬೆಳೆದಿದೆ ಎನ್ನಬಹುದು. ರಾಷ್ಟ್ರಕೂಟರ ಕಾಲದ ಶಿಕ್ಷಣ ಕೇಂದ್ರಗಳಾದ ಅಗ್ರಹಾರ, ಬ್ರಹ್ಮಪುರಿ, ಘಟಿಕಾಸ್ಥಾನ, 
ಮಠ ಮತ್ತು ದೇವಾಲಯಗಳನ್ನು ಕುರಿತು ವಿವೇಚಿಸುವುದರೊಂದಿಗೆ ಸಾಹಿತ್ಯದಲ್ಲಿ ಶಾಸನ ಸಾಹಿತ್ಯ ಮತ್ತು 
ಕವಿ ಸಾಹಿತ್ಯವೆಂದು ಎರಡು ಭಾಗಗಳನ್ನು ಮಾಡಿಕೊಂಡುಕವಿ ಸಾಹಿತ್ಯದಲ್ಲಿ ಸಂಸ್ಕೃತ, ಕನ್ನಡ, ಪ್ರಾಕೃತ, ತೆಲುಗು, 
ತಮಿಳು ಹಾಗೂ ಮರಾಠಿ ಸಾಹಿತಿಗಳ ಮತ್ತು ಅವರ ಕೃತಿಗಳನ್ನು ಕುರಿತು ಏಳನೆಯ ಅಧ್ಯಾಯದಲ್ಲಿ 


ವಿವೇಚಿಸಲಾಗಿದೆ. 


ಎಂಟನೆಯ ಅಧ್ಯಾಯದಲ್ಲಿ ರಾಷ್ಟ್ರಕೂಟರ ಕಾಲದ ಕೋಟೆ-ಕೊತ್ತಲಗಳನ್ನು ಕುರಿತು 


ಚರ್ಚಿಸಲಾಗಿದೆ. 


ಒಂಬತ್ತನೆಯ ಅಧ್ಯಾಯದಲ್ಲಿ ರಾಷ್ಟ್ರಕೂಟರ ಕಾಲದ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ, 
ವರ್ಣಚಿತ್ರಗಳನ್ನು ಕುರಿತು ಹೇಳುವಾಗ ಪ್ರಾರಂಭದಲ್ಲಿ ರಾಷ್ಟ್ರಕೂಟರ ವಾಸ್ತುಶಿಲ್ಪಕಲೆಯ ವಶಿಷ್ಟ 


ಲಕ್ಷಣಗಳನ್ನು ಚರ್ಚಿಸಿ, ಅನಂತರ ಅವರ ಕಾಲದ ಪ್ರಮುಖ ದೇವಾಲಯಗಳನ್ನು ಕುರಿತು ಹೇಳಲಾಗಿದೆ. 


ಕೊನೆಯ ಅಧ್ಯಾಯವಾದ ಉಪಸಂಹಾರದಲ್ಲಿ ಒಟ್ಟಾರೆ ಪ್ರಬಂಧದ ತಿರುಳನ್ನು ಮತ್ತು ಆ ಕಾಲದ 


ಎಶಿಷ್ಕವಾದ ಅಂಶಗಳನ್ನು ಹೇಳಲಾಗಿದೆ. 


ಅನುಬಂಧದಲ್ಲಿ ಸುದೀರ್ಪವಾದ ಗ್ರಂಥಯಣ, ಅವರ ಕಾಲದ ದೇವಾಲಯಗಳ ಶಿಲ್ಪಗಳ 


ವರ್ಣಚಿತ್ರಗಳ ಛಾಯಾಚಿತ್ರಗಳನ್ನು ಮತ್ತು ರಾಜಕೀಯವಾಗಿ ವಸ್ತಾರವಾದ ಭೂಪಟ ನೀಡಲಾಗಿದೆ. 


ಹೀಗೆ ಈ ಪ್ರಬಂಧದಲ್ಲಿ ರಾಷ್ಟ್ರಕೂಟರ ಕಾಲದ ಸಮಗ್ರ ಸಂಸ್ಕೃತಿಯನ್ನು ಒಂದೆಡೆ ತರಲು ಇಲ್ಲಿ 
ಪ್ರಯತ್ನಿಸಲಾಗಿದೆ. ಈ ಪ್ರಯತ್ನಕ್ಕೆ ಶಾಸನಗಳು ಸಾಹಿತ್ಯ, ವಿದೇಶಿ ಬರಹಗಾರರ ಆಧಾರಗಳಿಂದ ಪುಷ್ಠಿ 


ನೀಡಲಾಗಿದೆ. 


Chay: ( Ms 


ಅಧ್ಯಾಯ ಎರಡು 


ರಾಜಕೀಯಸಿತಿಗತಿ 


(ಇ) 


ಕ್ರಿ.ಶ. ೮ ನೆಯ ಶತಮಾನದ ಮಧ್ಯಭಾಗದಿಂದ ಕ್ರಿ.ಶ. ೧೦ ನೆಯ ಶತಮಾನದ ಕೊನೆಯ ದಶಕಗಳ 
ಕಾಲವು ದಖ್ಬುನ್‌ ದಇತಿಹಾಸದಲ್ಲಿ ಉಜ್ವಲ ಹಾಗೂ ಮಹತ್ವಪೂರ್ಣವಾದ ಕಾಲವೆಂದು ಹೇಳಬಹುದಾಗಿದೆ. 
ಈ ಅವಧಿಯಲ್ಲಿ ಕರ್ನಾಟಕ, ಮಹಾರಾಷ್ಟ, ಆಂದ್ರಪ್ರದೇಶ ಹಾಗೂ ತಮಿಳುನಾಡಿನ ಬಹುಭಾಗಗಳ ಮೇಲೆ 
ಆಡಳಿತನೆಡೆಸಿದ ರಾಷ್ಟ್ರಕೂಟರು ರಾಜಕೀಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅಮೋಘವಾದ ಸಾಧನೆಯನ್ನು 
ಮಾಡಿದ್ದಾರೆ. ಬಾದಾಮಿ ಚಾಲುಕ್ಕರು ಕರ್ನಾಟಕ ಸಾಮ್ರಾಜ್ಯದ ಸಂಘಟಕರಾದರೆ, ರಾಷ್ಟ್ರಕೂಟರು ಅದನ್ನು 
ವೈಭವದ ಪರಾಕಾಷ್ಯೆತೆಗೇರಿಸಿದ ಕೀರ್ತಿಗೆ ಕಾರಣೀಭೂತರಾಗಿದ್ದಾರೆ. ಕ್ರಿ.ಶ. ೫೭ ರಲ್ಲಿ ಸ್ಥಾಪನೆಯಾಗಿಎರಡು 
ಶತಮಾನಗಳ ಕಾಲಸಾರ್ವಭೌಮಾಧಿಕಾರವನ್ನು ನೆಡೆಸಿ ಉತ್ತರ ಭಾರತದ ಅನೇಕ ಅರಸೊತ್ತಿಗೆಗಳು ತಮಗೆ 
ತಲೆಬಾಗುವಂತೆ ಮಾಡಿದ ರಾಷ್ಟ್ರಕೂಟರ ಅಸ್ತಿತ್ವವು ೫ನೆಯ ಶತಮಾನದಲ್ಲಿಯೇ ದೊರೆಯುತ್ತದೆ. ಮೊದಲು 
ಬಾದಾಮಿ ಚಾಲುಕ್ಕರ ಸಾಮಂತರಾಗಿ ನಂತರ ಸ್ವತಂತ್ರ್ಯರಾಗಿ ದಖ್ಬನ್ನಿನ ಮೇಲೆ ಆಡಳಿತವನ್ನು ನಡೆಸಿದರು. 
ಅಂದಿನ ಅಸ್ಲಿರ ರಾಜಕೀಯದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದರು. ಉತ್ತರಭಾರತದಲ್ಲಿ ಅಳುತ್ತಿದ್ದ 
ಗೂರ್ಜರರು, ಪ್ರತಿಹಾರರು, ಪಾಲರು, ಪೆಂಗಿಯ ಚಾಲುಕ್ಕರು ಮತ್ತು ದಕ್ಷಿ ಣದಲ್ಲಿ ಆಳುತ್ತಿ ದ್ದ ಪಲ್ಲವರು, 
ಚೋಳರು, ಗಂಗರು, ನೊಳಂಬರು, ಅಳುಪರು, ವೈದುಂಬರು ಹಾಗೂ ಇತರ ಅನೇಕ ಸಣ್ಣಪುಟ್ಟ ರಾಜರುಗಳ 
ಮೇಲೆ ಪ್ರಭುತ್ವವನ್ನು ಹೊಂದಿದ್ದರು. ಇಂತಹ ಮಹಾನ್‌ ಅರಸೊತ್ತಿಗೆಯ ರಾಜಕೀಯ ಹಿನ್ನೆಲೆಯನ್ನು 
ತಿಳಿದುಕೊಳ್ಳುವ ಮೊದಲು ರಾಷ್ಟ್ರಕೂಟ ಎಂಬಪದದ ಅರ್ಥ, ಅವರ ಬುಡಕಟ್ಟು, ಮೂಲ, ಲಾಂಛನ ಮತ್ತು 


ಪ್ರಾರಂಭಿಕ ಅರಸು ಮನೆತನಗಳನ್ನು ತಿಳಿದುಕೊಳ್ಳುವದು ಅಧ್ಯಯನದ ದೃಷ್ಟಿಯಿಂದ ಅವಶ್ಯವಾಗಿದೆ. 
ರಾಷ್ಟ್ರಕೂಟ ಪದದ ಅರ್ಥ 


ರಟ್ಟ ಎನ್ನುವದು ಇವರ ಮನೆತನದ ಮೂಲ ಹೆಸರು ಅದು ಸಂಸ್ಕೃತದಲ್ಲಿ ರಾಷ್ಟ್ರಕೂಟವಾಗಿದೆ ಎಂದು 
ಹೇಳುತ್ತಾರೆ. ಆದರೆ ಸ್ವಭಾವತಃ ರಟ್ಟ ಎಂಬ ಪದವು ಸಂಸ್ಕೃತದ ರಾಷ್ಟ್ರ ಅಥವಾ ರಾಜ ಎಂಬುದಕ್ಕೆ 
ಸಮಾನವಾಗಿದ್ದು, ವೇದಕಾಲದ ರಾಜ ಎಂಬ ಶಬ್ದಕ್ಕೆ ಸಮಾನವಾಗಿದೆ. ಇದೇ ರಾಜನ ಸ್ಥಾನಮಾನ 
ವೇದಕಾಲದಲ್ಲಿ ಗ್ರಾಮಕೂಟಳಿಗೂ ಇದ್ದುದನ್ನು ವೇದಸಾಹಿತ್ಮದಿಂದ ತಿಳಿದುಬರುತ್ತದೆ. ನಂತರದ ಪ್ರಾಚೀನ 
ರಾಜಕೀಯ ಪರಂಪರೆಯಲ್ಲಿ ಇದು ಹರಿದು ಬಂದಿದ್ದನ್ನು ನಾವು ಮೌೌರ್ಯ ಮತ್ತು ಗುಪ್ತರ ಕಾಲದಲ್ಲಿ 


ಕಾಣುತ್ತೇವೆ. ರಾಷ್ಟ್ರಕೂಟರ ವಿಸ್ಪತ ರಾಜಕೀಯ ಪ್ರಭಾವ ದಕ್ಷಿಣದಲ್ಲಿ ಹರಡಿದ್ದು, ರಾಷ್ಟ್ರಕೂಟ ಶಬ್ದವು 


ಒಂದು ಇಲಾಖೆಗೆ ಸೇರಿದ್ದನ್ನು ಬಾದಾಮಿ ಚಾಲುಕ್ಯರ ಕಾಲದ ತಾಮ್ರಶಾಸನವೊಂದು ಉಲ್ಲೇಖಿಸುತ್ತದೆ '. 
ಕ್ರಿ.ಶ.೬೭೩೪ ರ ಐಹೊಳೆ ಶಾಸನವು ಗೋವಿಂದನನ್ನು ಇಮ್ಮಡಿ ಪುಲಿಕೇಶಿಯು ಸೋಲಿಸಿರುವದನ್ನು ಹೇಳುತ್ತ ಗ 
ಬಹುಷಃ ಈ ಗೋವಿಂದನು ರಾಷ್ಟ್ರಕೂಟ ಮನೆತನಕ್ಕೆ ಸೇರಿದವನಾಗಿರಬಹುದು. ರಾಷ್ಟ್ರಕೂಟ ಎನ್ನುವದು 
ಮೂಲತಃ ಒಬ್ಬ ಅಧಿಕಾರಿಯ ಹೆಸರಾಗಿದ್ದು ನಂತರದಲ್ಲಿ ಅದೇ ಹೆಸರು ಒಂದು ಮನೆತನದ ಹೆಸರಾಗಿ 


ಮುಂದುವರೆದುಕೊಂಡು ಬಂದಿದೆ. ರಾಷ್ಟ್ರಕೂಟ ಎಂಬ ಪದದ ಕುರಿತು ಅನೇಕ ವಿದ್ವಾಂಸರು ತಮ್ಮದೇ ಆದ 


ರೀತಿಯಲ್ಲಿ ಅಭಿಪ್ರಾಯವನ್ನು ಮಂಡಿಸಿದ್ದಾ ರೆ. 


ಮೌರ್ಯರ ಕಾಲದಲ್ಲಿ ಪ್ರಚಲಿತಗೊಂಡ ಗ್ರಾಮಕೂಟ ಅಧಿಕಾರಿಯ ಹೆಸರು ನಂತರದ ಶಾಸನಗಳಲ್ಲಿ 
ಗಾವುಂಡ ಮತ್ತು ಗೌಡ ಎಂಬ ಶಬ್ದಗಳು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಪ್ರಚಲಿತಗೊಂಡಿವೆ. 
ಆಂಧ್ರಪ್ರದೇಶದ ಶಾಸನಗಳು ಒಂದು ಪ್ರದೇಶದ ಅಧಿಕಾರಿಯನ್ನು ರಟ್ಟಗುಡಿ ಎಂದು ಕರೆಯುತ್ತಿದ್ದು 
ರಟ್ಟಿಗುಡಿ ಶಬ್ದಕ್ಕೆ ಸರಿಸಮವಾಗಿ ಈ ಕನ್ನಡದ ರಾಷ್ಟ್ರಕೂಟ ಎಂಬ ಪದ ಪ್ರಚಲಿತಗೊಂಡಿರಬೇಕು' ಎಂದು 


ಅಭಿಪ್ರಾಯಪಡಲಾಗಿದೆ. 


ಕ್ರಿ.ಶ.ಪೂ ೩ನೆಯ ಶತಮಾನದಲ್ಲಿ ಅಶೋಕನು ಧರ್ಮಪ್ರಚಾರಕ್ಕಾಗಿ ರಠಿಕ ಇಲ್ಲವೇ ಮಹಾರಠಿಕ 
ಎಂಬ ಅಧಿಕಾರಿಗಳನ್ನು ನೇಮಿಸಿದನು ಎಂದು ಬ್ರಹ್ಮಗಿರಿ ಶಾಸನದಲ್ಲಿ ಉಲ್ಲೇಖವಿದೆ". ಅಂದರೆ ರಠಿಕ ಮತ್ತು 
ಮಹಾರರಠಿಕ ಎಂಬ ಅಧಿಕಾರಿಗಳು ಕನ್ನಡನಾಡಿನಲ್ಲಿ ಮೌರ್ಯರ ಕಾಲದಲ್ಲಿಯೇ ಆಳುತ್ತಿದ್ದರೆಂದು ಇದರಿಂದ 
ಸ್ಪಷ್ಟವಾಗುತ್ತ ದೆ. ಈ ಅಧಿಕಾರಿಗಳನ್ನು ರಾಷ್ಟ್ರಕೂಟರೆಂಬ ಹೆಸರಿನಿಂದ ಕರೆಯುತ್ತಿ ದ್ಹುದನ್ನು ಶಾಸನ ಹೇಳುತ್ತ ದೆ. 


ಈ ರಾಷ್ಟ್ರಕೂಟ ಕುಲಗಳು ಆ ರಠಿಕ ಮಹಾರಠಿಕರ ವಂಶಜರಾಗಿದಿರಬೇಕೆಂದು ಹೇಳಬಹುದಾಗಿದೆ. 
ರಾಷ್ಟ್ರಕೂಟರ ವಂಶ / ರಾಷ್ಟ್ರಕೂಟರ ಬುಡಕಟ್ಟು 


ರಾಷ್ಟ್ರಕೂಟರ ಅಂಕಿತನಾಮಗಳಲ್ಲಿ ಒಂದಾದ ತುಂಗ ಎಂಬುದನ್ನು ಮುಂದಿಟ್ಟುಕೊಂಡು 
ಆರ್‌. ಜಿ. ಭಂಡಾರಕರವರು ರಾಷ್ಟ್ರಕೂಟರು ತುಂಗ ಎಂಬ ವಂಶಕ್ಕೆ ಸೇರಿದವರೆಂದು ಊಹೆ ಮಾಡಿದ್ದಾರೆ". 
ರಾಷ್ಟ್ರಕೂಟ ಮತ್ತು ರಾಶೋಡ ಎಂಬ ಹೆಸರಿನಲ್ಲಿ ಸಾಮ್ಯತೆಯನ್ನು ಗಮನಿಸಿದ ಫ್ಲೀಟರು ಇವರು 


ರಜಪೂತಾನದ ರಾಠೋಡ ವಂಶಕ್ಕೆ ಸೇರಿದವರೆಂದು ಅಭಿಪ್ರಾಯಪಟ್ಟಿದ್ದಾರೆ ". 


ಆದರೆ ಇವರಿಬ್ಬರ ಊಹೆಗಳಲ್ಲಿ ಯಾವುದೇ ಸತ್ಯಾಂಶಗಳಿಲ್ಲ. ಇವರಿಗಿಂತ ಒಂದು ಹೆಜ್ಜೆ ಮುಂದೆ 
ಹೋಗಿ ಡಾ.ಬರ್ನೆಲ್‌ರು ಮಾನ್ಯಖೇಟದ ರಾಷ್ಟ್ರಕೂಟರು ತೆಲುಗರೆಂದೂ ರೆಡ್ಡಿ ವಂಶೋದ್ಭವರೆಂದೂ 


ಹೇಳಿದ್ದಾರೆ 7, ಆದರೆ ಇವರ ಅಭಿಪ್ರಾಯಕ್ಕೆ ಪ್ರಾದೇಶಿಕ ದೃಷ್ಟಿಯಿಂದಲೂ, ಭಾಷಾದೃಷ್ಟಿಯಿಂದಲೂ 


CD 


ಸಮರ್ಥನೆಮಾಡಲು ಯಾವ ಆಧಾರಗಳಿಲ್ಲ. ಸಿ.ವ್ದಿ. ವೈದ್ಯರೆಂಬ ಮತ್ತೊಬ್ಬ ಚರಿತ್ರೆಕಾರರು ರಾಷ್ಟ್ರಕೂಟರು 
ಮರಾಠಿ ಕುಲದವರೆಂದು ಅಭಿಮತಪಡುತ್ತಾರೆ "ಈ ಎಲ್ಲ ಅಭಿಪ್ರಾಯಗಳನ್ನು ಕೂಲಂಕುಷವಾಗಿ 
ಪರಿಶೀಲಿಸಿದ ಡಾ. ಎ.ಎಸ್‌. ಅಲ್ಪೇಕರ ಅವರು ರಟ್ಟರು ಇಲ್ಲವೆ ರಾಷ್ಟ್ರಕೂಟರು ಅಚ್ಚ ಕನ್ನಡ ವಂಶದವರೆಂದು 
ಖಚಿತವಾಗಿ ತೀರ್ಮಾನಿಸಿದ್ದಾರೆ”. ಆ ಸಮಯದಲ್ಲಿ ಮಹಾರಾಷ್ಟ್ರದಲ್ಲಿ ದೊರೆತ ಕನ್ನಡ ಶಾಸನಗಳನ್ನು ಆಧರಿಸಿ 


ರಾಷ್ಟ್ರಕೂಟರು ಮೂಲತಃ ಕನ್ನಡಿಗರೇ ಎನ್ನುವದರಲ್ಲಿ ಯಾವ ಸಂಶಯವಿಲ್ಲ. 


ಗುಜರಾತ ಶಾಖೆಯ ಕರ್ಕಸುವರ್ಣವರ್ಷನ ಹಾಗೂ ಧೃವನ ಕ್ರಿ.ಶ.೮೧೬ರ ನವಸಾರಿಕಾ ಶಾಸನ" 
ಮತ್ತು ಕ್ರಿ.ಶ.೮೩೫ ರ ಬರೋಡಾ ಶಾಸನಗಳು'' ಹಳೆಗನ್ನಡ ಲಿಪಿಯಲ್ಲಿವೆ. ಅಲ್ಲದೆ ಮೂರನೆಯ ಕೃಷ್ಣರಾಜನ 
ಜೂರಾ" ಶಾಸನ ಕನ್ನಡಭಾಷೆಯಲ್ಲಿದೆ. ಆದುದರಿಂದ ಮಾನ್ಯಖೇಟದ ರಾಷ್ಟ್ರಕೂಟರು ಕನ್ನಡಿಗರೆಂದೂ, 


ಕನ್ನಡವೆ ಅವರ ಮಾತೃಭಾಷೆಯಾಗಿದ್ದಿತೆಂದೂ ಇದರಿಂದ ಸ್ಪಷ್ಟವಾಗುತ್ತದೆ. 


ಮೇಲಿನ ವಿದ್ವಾಂಸರ ಹೇಳಿಕೆಗಳು ಮತ್ತು ದಾಖಲೆಗಳನ್ನು ಗಮನಿಸಿದರೆ ರಾಷ್ಟ್ರಕೂಟ ಎಂಬ ಶಬ್ದವು 
ದೇಶ ಹಾಗೂ ಅಧಿಕಾರ ಎಂಬೆರಡು ಶಬ್ದಗಳಿಂದ ಉತ್ಪತ್ತಿಗೊಂಡು ಅದುವೇ ಮುಂದೆ ಒಂದು ಮನೆತನದ 
ಪರಂಪರಾಗತವಾದ ಹೆಸರಾಗಿ ಬೆಳೆದು ಬಂದಿದೆ ಎಂದು ಹೇಳಬಹುದು. ಈ ರಾಷ್ಟ್ರಕೂಟ ಮನೆತನವು 
ದಂತಿದುರ್ಗನಿಂದ ಸ್ವತಂತ್ರವನ್ನು ಪಡೆದು ಸುಮಾರು ೨೨೫ ವರ್ಷಗಳ ಕಾಲ ದಖನ್‌ ಪ್ರದೇಶದ ಮೇಲೆ 


ಆಳ್ವಿಕೆಯನ್ನು ಮಾಡಿತು. 
ರಾಷ್ಟ್ರಕೂಟರ ಮೂಲ 


ರಾಷ್ಟ್ರಕೂಟರ ಶಾಸನಗಳಲ್ಲಿ ಅವರನ್ನು ಲಟ್ಟಲೂರಪುರಾಧೀಶ್ವರರೆಂದು ಕರೆದಿವೆ. ಮೊದಲನೆಯ 
ಅಮೋಘವರ್ಷನನ್ನು ಲತ್ತಲೂರಪುರ ಪರಮೇಶ್ವರನೆಂದೂ, ರಟ್ಟ ವಂಶೋದ್ಭವನೆಂದೂ ನೀಲಗುಂದ" 
ಮತ್ತು ಶಿರೂರ" ಶಾಸನಗಳು ಉಲ್ಲೇಖಿಸುತ್ತವೆ. ಹೀಗಾಗಿ ರಾಷ್ಟ್ರಕೂಟರು ಮೂಲತಃ ಲಟ್ಟಲೂರಿಗೆ 
ಸೇರಿರುವರೆಂದು ಖಚಿತವಾಗುತ್ತದೆ. ಲಟ್ಟಲೂರು ಇಂದಿನ ಮಹಾರಾಷ್ಟ್ರದ ಉಸ್ಲಾನಾಬಾದ ಜಿಲ್ಲೆಯ ಲಾತೂರ 
ಆಗಿದೆ. ರಟ್ಟ ಎಂಬುದು ಪ್ರಾಕೃತದ ಲಟ್ಟ ಶಬ್ದದಿಂದ ಬಂದಿದೆ. ಇದರ ಪೂರ್ವಹೆಸರು ರಟ್ಟನಊರು ನಂತರ 
ಲಟ್ಟಿನಊರಾಗಿ ಕೊನೆಯಲ್ಲಿ ಲಟ್ಟಲೂರವಾಗಿ ಪರಿವರ್ತನೆಗೊಂಡಿದೆ. ಇದು ಪ್ರಾಚೀನ ಶಾಸನಗಳಲ್ಲಿ 
ಲಟ್ಟನೂರ (ಲಟ್ಟಿನಊರ) ವೆಂದು ಬಳಕೆಗೊಂಡಿದೆ. ಮೂರನೆಯ ಕೃಷ್ಣನ ಕ್ರಿ.ಶ.೯೯೪೦ ರ ದಿಮೋಲಿ 
ತಾಮ್ರಶಾಸನವು* ಕೃಷ್ಣನ ಪೂರ್ವಜರನ್ನು ರಟ್ಟ ಎಂಬ ಹೆಸರಿನಿಂದಲೇ ಕರೆದಿದೆ. ಕದಂಬ, ಬಾದಾಮಿ 
ಚಾಲುಕ್ಕರ ಕಾಲದಲ್ಲಿ ಸಾಮಂತರಾಗಿ ಮೊದಲಿನ ರಾಷ್ಟ್ರಕೂಟರು ವಿದರ್ಭ (ಮಹಾರಾಷ್ಟ್ರ) ಪ್ರದೇಶದಲ್ಲಿ 


ಆಳುತ್ತಿದ್ದರು. ಇದರಿಂದ ಸಹಜವಾಗಿ ಕನ್ನಡನಾಡಿನ ಸಂಸ್ಕೃತಿಯ ಲಕ್ಷಣಗಳನ್ನು ಅವರು 


ಮೈಗೂಡಿಸಿಕೊಂಡಿದ್ದರು. ಅಲ್ಲದೇ ಅವರ ಹೆಸರುಗಳು ಮತ್ತು ಆಡುಭಾಷೆ ಕನ್ನಡವೇ ಆಗಿತ್ತು. ಉದಾ: 
ಅಸಗವ್ವ, ಅಬ್ಬಲಬ್ಬೆ, ರೇವಕನಿರ್ಮ೯ಡಿ, ಇತ್ಯಾದಿ. ಅವರು ಕನ್ನಡ ಸಂಸ್ಕೃತಿಗೆ, ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಲಾಹ 
ನೀಡಿದ್ದರಿಂದ ಈ ಕಾಲದ ಕವಿಗಳು ಕನ್ನಡದಲ್ಲಿಯೇ ಕಾವ್ಯ ಗ್ರಂಥಗಳನ್ನು ಬರೆದಿರುವರು”. ಅವರು 
ಕನ್ನಡಲಿಪಿಯನ್ನೇ ಬಳಸಿದರು. ಅವರ ಶಾಸನಗಳೆಲ್ಲ ಬಹುತೇಕವಾಗಿ ಕನ್ನಡ ಭಾಷೆ ಮತ್ತು ಲಿಪಿಗಳಲ್ಲಿವೆ. 
ಮೂರನೆಯ ಕೃಷ್ಣನ ಶಾಸನವೊಂದು ಕನ್ನಡದ ಅಲಂಕಾರ ಶೈಲಿಯಲ್ಲಿ ರಚಿತವಾಗಿದ್ದು, ಜಬಲಪೂರದ ಬಳಿ 
ಜೂರಾದಲ್ಲಿದೆ. ಕನ್ನಡದ ಅತ್ಯಂತ ಪ್ರಾಚೀನ ಕೃತಿಯಾದ ಕವಿರಾಜಮಾರ್ಗವನ್ನು ಅಮೋಘವರ್ಷನ ಆಸ್ಥಾನ 
ಕವಿಯಾದ ಶ್ರೀವಿಜಯನು ರಚಿಸಿದನು. ಅದರಲ್ಲಿ ಕನ್ನಡ ನಾಡಿನ ವಿಸ್ತಾರವನ್ನು ಕುರಿತು ಹೀಗೆ ವಿವರಣೆ 
ಇದೆ. 

ಕಾವೇರಿಯಿಂದಮಾ ಗೋ 

ದಾವರಿವರಮಿರ್ಪ ನಾಡದಾ ಕನ್ನಡದೊಳ್‌ 

ಭಾವಿಸಿದ ಜನಪದಂ ವಸು 

ದಾವಲಯ ವಿಲೀನ ವಿಶದ ವಿಷಯ ವಿಶೇಷಂ 

ಅದಣಕಿಳಗಂ ಕಿಸುವೊಟಲಾ 

ವಿದಿತ ಮಹಾ ಕೂಪಣ ನಗರದಾ ಪುಲಿಗೆಖ್‌ಯಾ 

ಸದಭಿಸ್ತುತಮಪ್ರೊಂಕುಂ 

ದದ ನಡುವಣ ನಾಡೆ ನಾಡೆ ಕನ್ನಡದ ತಿರುಳ್‌”. 


ಈ ಆಧಾರಗಳು ರಾಷ್ಟ್ರಕೂಟರ ಮೂಲವನ್ನು ಕರ್ನಾಟಕ ಸಾಂಸ್ಕೃತಿಕ ಪ್ರದೇಶದಿಂದ ಹೊರಗೆ 
ಗುರುತಿಸಲು ಸಾಧ್ಯವಾಗದು. ಹೀಗಾಗಿ ಅವರು ಕರ್ನಾಟಕ ಸಾಂಸ್ಕೃತಿಕ ಪ್ರದೇಶದವರೆಂದು ನಿಸ್ನಂದೇಹವಾಗಿ 


ಹೇಳಬಹುದು. 
ಲಾಂಛನ 


ರಾಷ್ಟ್ರಕೂಟರು ಗರುಡ ಲಾಂಛನ ಹೊಂದಿದವರಾಗಿದ್ದಾರೆ. ಈ ಚಿಹ್ನೆಯು ಮುಲ್ತಾಯಿ ಶಾಸನ » 
ಮತ್ತು ಪಿಂಪ್ರಿ ಶಾಸನಗಳ ಮುದ್ರೆಗಳ ಮೇಲೆ ಕಂಡುಬರುತ್ತದೆ. ಗರುಡನು ಎರಡು ಸರ್ಪಗಳನ್ನು 
ಗದ್ದುಗೆಯಾಗಿ ಮಾಡಿಕೊಂಡು ಪದ್ದಾಸನನಾಗಿ ಕುಳಿತಿದ್ದಾನೆ. ಅವನ ಶರೀರವನ್ನು ಸುತ್ತಿಕೊಂಡು ಮೇಲೆ 
ಬಂದಿರುವ ಈ ಸರ್ಪಗಳ ಹೆಡೆಗಳನ್ನು ಅವನು ಎರಡು ಕೈಗಳೆಲ್ಲಿಯೂ ಹಿಡಿದುಕೊಂಡಿದ್ದಾನೆ. ಇವನ 
ಬಲಭಾಗದಲ್ಲಿ ಗಣಪತಿಯೂ, ಎಡಭಾಗದಲ್ಲಿ ಸಿಂಹಾರೂಢಳಾದ ದೇವತೆಯೂ ಇದ್ದಾರೆ. ಸಿಂಹದ ಕೆಳಗೆ 
ಸ್ಪಸ್ಪಿಕವೂ ಅದರ ಮೇಲೆ ಚೌರಿಯೂ ಕಾಣುತ್ತದೆ. ಗರುಡನ ತಲೆಯ ಎರಡೂ ಪಕ್ಕಗಳಲ್ಲಿ ಸೂರ್ಯ ಮತ್ತು 


ಚೆಂದ್ರರಿದ್ದಾ ರೆ. 


ಅಮೋಘವರ್ಷನ ಕ್ರಿ.ಶ.೮೬೬ರ* ಶಿರೂರ ಹಾಗೂ ಕ್ರಿ.ಶ.೮೬೬ ರ ನೀಲಗುಂದ ಶಾಸನ"'ಗಳು 
ರಾಷ್ಟ್ರಕೂಟರನ್ನು “ರಟ್ಟ-ವಂಶೋದ್ಭವ ಗರುಡ ಲಾಂಛನಂ ತಿವಿಲ- ಪರೇಘೋಷನಂ ಲಟ್ಟಲೂರ- 
ಪುರ-ಪರಮೇಶ್ವರಂ ಫ್ರೀ ನೃಪತುಂಗನಾಮಾಂಕಿತ- ಲಕ್ಷ್ಮ್ಮೀವಲ್ಲ ಭೇಂದ್ರಲ” ಎಂದು ಹೇಳಿರುವದರಿಂದ, 


ರಾಷ್ಟ್ರಕೂಟರು ಗರುಡ ಲಾಂಛನದವರು, ಲಟ್ಟ ಲೂರಪುರ ಪರಮೇಶ್ವರರು ಎಂಬುದು ಸ್ಪ ಷ್ಟ ವಾಗುತ್ತ ದೆ. 
ಧ್ವಜ 


ರಾಷ್ಟ್ರಕೂಟರು ಪಾಲಿಧ್ವಜವನ್ನು ಉಪಯೋಗಿಸುತ್ತಿ ದ್ದರು. ಈ ಪಾಲಿಧ್ವಜವು ಮಾಲೆ, ವಸ್ತ್ರ , ನವಿಲು, 
ಕಮಲ, ಹಂಸ, ಗರುಡ, ಸಿಂಹ, ವೃಷಭ, ಆನೆ ಮತ್ತು ಚಕ್ರಗಳೆಂಬ ಹತ್ತು ತೆರನಾದ ಚಿತ್ರಗಳನ್ನು ಹೊಂದಿದೆ. 
ಪ್ರಾರಂಭದಲ್ಲಿ ಈ ಧ್ವಜವು ಬಾದಾಮಿ ಚಾಲುಕ್ಕರ ವಂಶಕ್ಕೆ ಸೇರಿದ್ದು, ಕೃಷ್ಣರಾಜನು “ಚಕರ್ಷ ಚಾಲುಕ್ಕ 
ಕುಲಶ್ರೀಯಂ ಬಲಾತ್‌। ವಿಲೋಲ ಪಾಲಿಧ್ವಜಮೂಲಧಾರಿಣೀಂ!॥” ಎಂದು ಸಂಜಾನ ಶಾಸನದಲ್ಲಿ” 
ವರ್ಣಿತನಾಗಿದ್ದಾನೆ. ಇದರಿಂದ ಬಾದಾಮಿ ಚಾಲುಕ್ಯರನ್ನು ಸಂಪೂರ್ಣನಾಶಮಾಡಿ ಅವರ ಪಾಲಿಧ್ವಜಾದಿ 


ಪಾರಮೈಶ್ವರ್ಯ ಸೂಚಕ ಚಿಹ್ನೆಗಳನ್ನು ವಶಪಡಿಸಿಕೊಂಡನೆಂದು ತಿಳಿಯಬಹುದು. 


ರಾಷ್ಟ್ರಕೂಟರ ಇನ್ನೂ ಕೆಲವು ಶಾಸನಗಳಲ್ಲಿ ಪಾಲಿಧ್ವಜದ ಕುರಿತು ಉಲ್ಲೇಖ ಕಂಡುಬರುತ್ತದೆ. 
“ಶ್ರೈತಾತಪತ್ರತ್ರಯ ಕಹಳ ಶಂಖ ಪಾಳಿಧ್ವಜೋಕ ಕೇತು ಪತಾಕಾಚ್ಛಾದಿತ ದಿಗಂತರೆಲ್ಲಲ”. “ಢಕ್ಕಾ 
ಪಾಳಿಮಹಾಧ್ವಜ ನಿತ್ಯ ಶೀಯಮೋಘವರ್ಷದೇವಸ್ಥ””". ರಾಷ್ಟ್ರಕೂಟರ ಸಾಮಂತನಾದ ಅರಿಕೇಸರಿಯ 
ಆಶ್ರಯದಲ್ಲಿದ್ದ ಪಂಪನ ಪಂಪಭಾರತದಲ್ಲಿಯೂ ಕೂಡಾ ಪಾಳಿಧ್ವಜದ ಉಲ್ಲೇಖವಿದೆ”. ಮೊದಲನೆಯ 
ಅಮೋಘವರ್ಷನ ಗುರುವಾದ ಜಿನಸೇನಾಚಾರ್ಯರ ಆದಿ ಪುರಾಣದಲ್ಲಿ ಇದರ ವಿವರಣೆಯಿದೆ". ಈ 


ಆಧಾರಗಳ ಹಿನ್ನೆಲೆಯಲ್ಲಿ ರಾಷ್ಟ್ರಕೂಟರು ಪಾಲಿ ಧ್ವಜವನ್ನು ಹೊಂದಿದ್ದರೆಂಬುದು ವಿಧಿತವಾಗುತ್ತದೆ. 
ರಾಷ್ಟ್ರಕೂಟರ ಪೂರ್ವ ಮನೆತನಗಳು 


ದಂತಿದುರ್ಗನ ಪೂರ್ವಿ ಅರಸರ ಕುರಿತು, ಹಾಗೂ ರಾಷ್ಟ್ರಕೂಟರ ವಿವಿಧ ಮನೆತನಗಳ 
ಮಾಹಿತಿ ನೀಡುವಂತಹ ಕೆಲವು ಶಾಸನಗಳು ದೊರಕಿವೆ. ಅವುಗಳಲ್ಲಿ ಪಂಚಕ್ರಸಲ್ಕನ ಬಂದ ತಾಮ್ರಪಟ', ದೆಜ್ಜ 
ಮಹಾರಾಜನ ಗೋಕಾಕ ತಾಮ್ರಪಟ”, ವಿಭುರಾಜನ ಹಿಂಗ್ಲಿ-ಬೆರ್ಡಿಯ ತಾಮ್ರಪಟ', ನಾಣ್ಣಪ್ಪನ ಇಂದ್ರಗಡ 
ಶಾಸನ”, ನನ್ನರಾಜನ ಮುಲ್ತಾಯಿ' ಸಂಗ್ಲೊಡ” ತಿವಾರಖೇಡ ' ತಾಮ್ರಪಟಗಳು, ಹಾಗೂ ಅಭಿಮನ್ಮುವಿನ 


ಉಂಡಿಕವಾಟಿಕ ಶಾಸನಗಳು” ಪ್ರಮುಖವಾದವುಗಳಾಗಿವೆ. 


ಈ ಶಾಸನಗಳು ಕ್ರಿ.ಶ. ೫ನೆಯ ಶತಮಾನದಿಂದ ಕ್ರಿ.ಶ. ೭ನೆಯ ಶತಮಾನದ ಮಧ್ಯಾವಧಿಯಲ್ಲಿ 


ಮಾನಾಪೂರ, ಬಿರಾರಪ್ರದೇಶ ಮತ್ತು ಮಳಖೇಡಗಳನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದ ಮೂರು 
ರಾಷ್ಟ್ರಕೂಟ ಮನೆತನಗಳ ಉಲ್ಲೇಖ ನೀಡುತ್ತವೆ. 


ಮಾನಾಪೂರ ಶಾಖೆ (ಹೌಸಂಗಾಬಾದ ಜಿಲ್ಲೆ) 


ಮಾನಾಪೂರ ರಾಷ್ಟ್ರಕೂಟರ ಮನೆತನದ ಕುರಿತು ಅಭಿಮನ್ಮುವಿನ ಉಂಡಿಕವಾಟಿಕ ತಾಮ್ರಶಾಸನ, 


ಅವಿಧೇಯನ ಪಾಂಡುರಂಗಪಳ್ಳಿ ಶಾಸನ” ಮತ್ತು ವಿಭುರಾಜನ ಹಿಂಗಣಿಬೇರ್ಡಿಯ ತಾಮ್ರಶಾಸನಗಳು” 


ಉಲ್ಲೆ ಖಿಸುತ್ತ ಅವರ ವಂಶಾವಳಿಯನ್ನು ಹೀಗೆ ಹೇಳಿವೆ. 


ಮಾನಾಪುರ ಶಾಖೆಯ ವಂಶಾವಳಿ: 


ಮಾನಾಂಕ 
ದೇವರಾಜ 
ವದ ಅವಿಧ್ಯೆಯ ಭವಿಷ್ಯ 
ಅಳೆದಾ | ಸ 


ವಿಭುರಾಜ 


ಮಾನಾಪುರ ಮನೆತನದ ಮೂಲಪುರುಷ ಮಾನಾಂಕನಾಗಿದ್ದು ಅವನ ಉತ್ತರಾಧಿಕಾರಿ ದೇವರಾಜ. 
ಈತನಿಗೆ ಮಾನರಾಜ (ವಿಭುರಾಜ), ಅವಿಧ್ಯೆಯ ಮತ್ತು ಭವಿಷ್ಯರೆಂಬ ಮೂರು ಜನ ಮಕ್ಕಳಿದ್ದರು. ಈ 
ಮನೆತನದ ಮೇಲೆ ಮೊದಲಬಾರಿಗೆ ಭವಿಷ್ಯ್ಠನ ಮಗ ಅಭಿಮನ್ಯುವಿನ ಉಂ3ಕವಾಟಿಕ ತಾಮ್ರಪಟ ಶಾಸನವು 
ಬೆಳಕನ್ನು ಚೆಲ್ಲುತ್ತದೆ. ಭಗವಾನಲಾಲರು ಈ ಶಾಸನವನ್ನು ಪ್ರಕಟಿಸಿದ್ದು ಮಾನಾಪುರ ಮನೆತನದಲ್ಲಿ ಮಾನಾಂಕ, 
ದೇವರಾಜ, ಭವಿಷ್ಯ ಮತ್ತು ಅಭಿಮನ್ಯು ಅವರನ್ನು ಉಲ್ಲೇಖಿಸಿ, ದೇವರಾಜನ ಹಿರಿಯ ಮಗನಾದ 
ಮಾನರಾಜನ ಹೆಸರನ್ನು ಹೆಸರಿಸಿಲ್ಲ”. ಹರಿವತ್ತದ ಕೋಟೆಯ ದಂಡನಾಯಕನಾದ ಜಯಸಿಂಹನು 


ಪೇಠಪಂಗರಕದ ದಕ್ಷಿಣ-ಶಿವಾಲಯಕ್ಕೆ ಬೇಟಿಕೊಟ್ಟ ನಿಮಿತ್ಯವಾಗಿ ಅಭಿಮನ್ಯು ದೇವರಿಗೆ ಉಂಡಿಕವಾಟಿಕಾ 


ಗ್ರಾಮವನ್ನು ದತ್ತಿಯಾಗಿ ಬಿಟ್ಟು ತಾಮ್ರಶಾಸನ ಹಾಕಿಸಿದನು” 


ಮಾನಾಂಕ, ದೇವರಾಜ, ದೇವರಾಜನ ಮಕ್ಕಳಾದ ಮಾನರಾಜ (ವಿಭುರಾಜ), ಅವಿಧ್ಯೇಯ, ಭವಿಷ್ಯ, 


ಇವನ ಮಗನಾದ ಅಭಿಮನ್ಯು ಮೂಲತಃ ಹೌಸಂಗಾಬಾದ ಜಿಲ್ಲೆಯ ಮಾನಾಪುರ ಮನೆತನಕ್ಕೆ ಸೇರಿದವರು. 


CD 


ನಂತರ ದೇವರಾಜನ ಮಕ್ಕಳಲ್ಲಿ ರಾಜ್ಯದ ಸಲುವಾಗಿ ವಿವಾದ ತಲೆದೋರಿರಬೇಕು. ಕ್ರಿ.ಶ.೪೭೦ ರ ವೇಳೆಯಲ್ಲಿ 
ಮಾನಾಂಕನು ರಾಜ್ಯಭಾರಮಾಡಿ, ನಂತರ ತನ್ನ ಮಗ ದೇವರಾಜ ಗೆ ಸಿಂಹಾಸನ ಒಪ್ಪಿಸಿದನು. ದೇವರಾಜನು 


ತನ ಜೀವಿತದ ಕೊನೆಯಲ್ಲಿ ಮಾನಾಪುರ ರಾಜವನು ತಿ,ರಾಷ್ಟವೆಂದು ಮೂರು ಭಾಗಗಳಾಗಿ ಹಂಚಿರಬೇಕು". 
೩ ಬ ಜ್ಯ ಷಲ" 


೬ನೆಯ ಶತಮಾನದಲ್ಲಿ ಬಾದಾಮಿ ಚಾಲುಕ್ಕರ ಮನೆತನ ಸ್ಥಾಪನೆಯಾಗುವದಕ್ಕಿಂತ ಮುಂಚೆಯೇ 
ಮಾನಾಪುರದ ರಾಷ್ಟ್ರಕೂಟರು ದಖ್ಫನ್‌ದತ್ತ ತಮ್ಮ ಪ್ರದೇಶವನ್ನು ವಿಸ್ತರಿಸಿರಲಿಲ್ಲ. ದೇವರಾಜನ ಮಗನಾದ 
ಅವಿಧೇಯನು ದಕ್ಷಿಣ ಮಹಾರಾಷ್ಟ್ರದ ಜಿಲ್ಲೆಗಳಾದ ಸಾತಾರಾ, ಕೊಲ್ಲಾ ಪೂರ ಮತ್ತು ಸೋಲಾಪುರ ಜಿಲ್ಲೆಗಳ 
ಮೇಲೆ, ಅಭಿಮನ್ಯು ಮೂಲ ಮಾನಾಪುರದಲ್ಲಿ ರಾಜ್ಯವಾಳುತ್ತಿದ್ದನೆಂದು ಮಿರಾಶಿಯವರು 


ಅಭಿಪ್ರಾಯಪಡುತ್ತಾರೆ ¥ 


ಮಿರಾಶಿಯವರು ಅಭಿಮನ್ಯುವಿನ ರಾಜಧಾನಿಯಾದ ಮಾನಾಪುರ ಸಾತಾರಾದ ಮಾನಾ ಎಂದು 
ಹೇಳುತ್ತಾ ಸಾತಾರ ಜಿಲ್ಲೆಯ ಮಾನಾದ ಮುಖ್ಯಸ್ಥಳ ಇಂದಿನ ಮಾನಾ ತಾಲೂಕಿನ ಕೇಂದ್ರಸ್ಥಳವೆಂದು 
ಗುರ್ತಿಸಿದ್ದಾರೆ”. ಮೇಲಿನ ವಿದ್ವಾಂಸರ ಅಭಿಪ್ರಾಯವನ್ನು ಗಮನಿಸಿದಾಗ ಊಂಡಿಕವಾಟಿಕಾ ಮತ್ತು 
ಪಾಂಡುರಂಗಪಳ್ಳಿಗಳು ಸಾತಾರ ಜಿಲ್ಲೆಯಲ್ಲಿ ಬರುವದರಿಂದ ಹೌಸಂಗಾಬಾದ ಮಾನಾಪುರವೇ ಸಾತಾರ 


ಜಿಲ್ಲೆಯ ಮಾನಾ ಎಂದು ತಿಳಿಯಬಹುದಾಗಿದೆ. 
ಅಚಲಾಪುರ ಶಾಖೆ 


ಕ್ರಿ.ಶ. ೭ ಹಾಗೂ ೮ನೆಯ ಶತಮಾನದ ಪ್ರಾರಂಭದ ಹೊತ್ತಿಗೆ ವಿದರ್ಭ (ಬಿರಾರ) ಪ್ರದೇಶದಲ್ಲಿ 
ಒಂದು ಮತ್ತು ಔರಂಗಾಬಾದ (ಮೂಲಕ) ಪ್ರದೇಶದಲ್ಲಿ ಒಂದು ಹೀಗೆ ಎರಡು ರಾಷ್ಟ್ರಕೂಟ ಮನೆತನಗಳು 


ಆಡಳಿತ ನಿರ್ವಹಿಸುತ್ತಿದ್ದವು. 


ಕ್ರಿ.ಶ. ೬೯೩-೬೯೪ ಕ್ಕೆ ಸೇರಿದ ಅಲೋಕ ಜಿಲ್ಲೆಯ ಸಂಗ್ಲೋಡ ತಾಮ್ರಪಟ ಮತ್ತು ಮುಲ್ತಾಯಿ' 
ಶಾಸನಗಳಲ್ಲಿ ಉಲ್ಲೇಖಿತನಾದ ನನ್ನರಾಜನು ಅಚಲಾಪುರ ಮನೆತನಕ್ಕೆ ಸೇರಿದವನಾಗಿದ್ದ, ಅವನು ಕ್ರಿ.ಶ. 
೬೯೦ ರಿಂದ ಕ್ರಿ.ಶ. ೭೧೫ ರ ಮಧ್ಯಾವಧಿಯಲ್ಲಿ ಇದ್ದನೆಂದು ಗೊತ್ತಾಗುತ್ತದೆ. ಶಾಸನಗಳ ಉಲ್ಲೇಖವನ್ನು 
ಗಮನಿಸಿದರೆ ನನ್ನರಾಜ ಮತ್ತು ದಂತಿದುರ್ಗರ ಮನೆತನಗಳು ಬೇರೆ ಬೇರೆ ಎಂಬುದು ಸ್ಪಷ್ಟವಾಗುತ್ತದೆ. 


ಮಿರಾಶಿಯವರು ಎರಡೂ ಮನೆತನಗಳ ವಂಶಾವಳಿಯನ್ನು ಹೀಗೆ ನೀಡಿದ್ದಾ ರೆ. 


ವಿದರ್ಭ (ಬಿರಾರ) ರಾಷ್ಟ್ರಕೂಟ ಮನೆತನ. ಮೂಲಕ ರಾಷ್ಟ್ರಕೂಟ ಮನೆತನ. 
ದುರ್ಗರಾಜ dl ಶ.೬೩೦-೫೦) ದಂತಿವರ್ಮನ( | ಶ.೬೨೦-೩೦) 
A | ಇಂದ್ರ- I ( ye ೫೦) 
ಗೋವಿಂದ-। pe ೭೦) 
ನನ್ನರಾಜ( ಕ್ರ.ಶ೯೦-೭೧೫) ಕರ್ಕ-1( ಕ್ರೈ.ಶ. J. ೯೦) 
al ೬೯೦- ೭೧೦) 


ದಂತಿದುರ್ಗ(ಕ್ರಿ.ಶ.೭೧೦-೫೦) 


ನನ್ನರಾಜನ ಮರಣಾನಂತರ ವಿದರ್ಭ (ಬಿರಾರ) ರಾಷ್ಟ್ರಕೂಟ ಮನೆತನವು ಕೊನೆಗೊಂಡಿತು. 
ಕ್ರಿ.ಶ.೭೧೦ ರ ನಂತರ ಈ ಮನೆತನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಉಲ್ಲೇಖಗಳು ಲಭ್ಯವಾಗಿರುವದಿಲ್ಲ. 
ಬಹುಷಃ ವಿದರ್ಭ ರಾಷ್ಟ್ರಕೂಟ ಮನೆತನವು ದಂತಿದುರ್ಗನ ಮಳಖೇಡ ರಾಷ್ಟ್ರಕೂಟ ಮನೆತನದಲ್ಲಿ 


ವಲಿನವಾಗಿರಬೇಕೆಂದು ಮಿರಾಶಿಯವರು ಅಭಿಪ್ರಾಯಪಡುತ್ತಾರೆ. 
ಮಾನ್ಯಖೇಟದ ಸಾರ್ವಭೌಮರು 


ಕನ್ನಡಿಗರ ಯಶೋದುಂದುಭಿಯನ್ನು ಮೊಳಗಿಸಿ ಮಾನ್ಯಖೇಟದಿಂದ ರಾಜ್ಯವಾಳಿದ ರಾಷ್ಟ್ರಕೂಟರು 
ಪ್ರಾಚೀನ ಮತ್ತು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಚಿರಸ್ಮರಣಿಯರಾಗಿದ್ದಾರೆ. ಮಹಾನ್‌ ಸಾಮ್ರಾಜ್ಯದ 
ನಿರ್ಮಾಪಕರಾದ ಇವರ ವಂಶಾವಳಿಯನ್ನು ಈವರೆಗೆ ದೊರೆತಿರುವ ಶಾಸನಗಳ ಆಧಾರದ ಹಿನ್ನೆಲೆಯಲ್ಲಿ 


ಪಿ.ಬಿ. ದೇಸಾಯಿಯವರು ಹೀಗೆ ಗುರುತಿಸಿದ್ದಾರೆ 43 


ದಂತಿವರ್ಮ 
ಇಂದ್ರ-1 
sia 
ಕರr-1 
I I 
ಸಾ ಕೃಷ್ಣ-1 (ಕ್ರಿ.ಶ.೭೫೬-೭೭೪) 
ದಂತಿದುರ್ಗ 


(ಕ್ರಿ.ಶ.೭೩೫-೭೫೬) 


ಕರ್ಕ 


| 


ಗೋವಿಂದ-11 ಧೃವ 
(ಕ್ರಿ. ಶ.೭೭೪-೭೮೦) ( ಕ್ರ. ಶ.೭೮೦-೭೯೨) 


ಸ್ತಂಭ ಗೋವಿಂದ-11 ಇಂದ್ರ 
(ಕ್ರಿ.ಶ.ರಿ೨-೮೧೪) 
ಅಮೋಘವರ್ಷ-1 ಕರ್ಕ ಗೋವಿಂದ 
(ಕ್ರಿ.ಶ.೮೧೪-೭೮) (ಗುಜರಾತ ಶಾಖೆ) 
ಕೃಷ್ಣ-] 


(ಕಿ .ಶ.ಲ೭೮-೯ ೧೪) 


ಯತ 


ಜಗತ್ತು oಗೆ 
ಇಂದ್ರ ಅಮೋಫಘವರ್ಷ-111 
(ಕ್ರಿ. ಶ್ಪ್ಷ೯೧೪-೯೨೯ ) (ಕ್ರಿ. ಶ್ಪಣ೩೫-೯ ೩೯) 
ಅಮೋಘವರ್ಷ-1 ಗೋವಿಂದ-IV 


(ಕ್ರಿ.ಶ.೯೨೯-೯೩೦) 


ಕೃಷ್ಣಾ -I11 
(ಲ್‌ ೩೯-೯ ೬೭) 


ಇಂದ್ರ-IV 


(ಕ್ರಿ. ಶ್ಶ೩೦-೯೩೫) 


ಜಗತ್ತುಂಗ ಖೊಟ್ಟಿಗ ನಿರುಪಮ 
(ಕ್ರಿ.ರ್ಶ೯೬೭-೯೭೨) | 
ಕರ-11 


ಕ್ರಿ. ಶ್ಶೇ೭೨-೯೭೩ 
ಬ. 


ದಂತಿದುರ್ಗ (ಕ್ರಿ.ಶ.೭೩೫-೭೫೬)" 


ಎರಡನೆಯ ಇಂದ್ರನ ಮಗನಾದ ದಂತಿದುರ್ಗನು ಬಾದಾಮಿ ಚಾಲುಕ್ಕ ಎರಡನೆಯ 
ಕೀರ್ತಿವರ್ಮನನ್ನು ಕ್ರಿ.ಶ.೭೫೬ ರಲ್ಲಿ ಸೋಲಿಸಿ ರಾಷ್ಟ್ರಕೂಟ ರಾಜ್ಯಕ್ಕೆ ಅಡಿಪಾಯ ಹಾಕಿದನು. ದಂತಿದುರ್ಗನು 
ತನ್ನ ಸಾಹಸಕ್ಕೆ ತಕ್ಕಹಾಗೆ ಸಾಹಸತುಂಗ “, ಪೃಥ್ವೀವಲ್ಲ ನ ಖಡ್ಗಾ ವಲೋಕ * ಎಂಬ ಬಿರುದುಗಳನ್ನು 
ಧರಿಸಿದ್ದನು. ಈತನ ಚರಿತ್ರೆಯನ್ನು ಅರಿಯಲು ಸಹಾಯಕವಾದ ಮುಖ್ಯ ದಾಖಲೆಗಳೆಂದರೆ ಎಲ್ಲೋರ *, 
ಮಾನೋರ"' ಹಾಗೂ ಸಮನಗಡ* ತಾಮ್ರಪಟಗಳು. ಇವುಗಳಲ್ಲಿ ಎಲ್ಲೋರ ಶಾಸನವು ಅವನ ಸಾಧನೆಗಳನ್ನು 
ಹೇಳುವದರೊಂದಿಗೆ ಮೊದಲ ಇಂದ್ರ, ಗೋವಿಂದರಾಜ, ಮೊದಲನೆಯಕರ್ಕ ಹಾಗೂ ಎರಡನೆಯ 


ಇಂದ್ರನನ್ನು ಉಲ್ಲೇಖಿಸುತ್ತದೆ. 


ದಂತಿದುರ್ಗನು ಬಾದಾಮಿ ಚಾಲುಕ್ಕರ ಸಾಮಂತನಗಿ ಮಹಾರಾಷ್ಟ್ರದ ಉತ್ತರ ಭಾಗದಲ್ಲಿ 
ಎಲೋರಾವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ನೆಡೆಸುತ್ತಿದ್ದನು. ಚಾಲುಕ್ಕ ಇಮ್ಮಡಿ 
ವಿಕ್ರಮಾದಿತ್ಯನು ಕಂಚಿಯ ಮೇಲಿನ ದಾಳಿಯಲ್ಲಿ ಭಾಗಿಯಾಗಿದ್ದನಲ್ಲ ದೇ, ಗುಜರಾತಿನಲ್ಲಿ ಎರಿಬರುತ್ತಿರುವ 
ಅರಬ್ಬರ ಮುನ್ನೆ ಡೆಯನ್ನುತಡೆಗಟ್ಟುವದರಲ್ಲಿ ಅಲ್ಲಿಯ ಚಾಲುಕ್ಕ ಮಂಡಳೇಶ್ವರನಾದ ಅವನಿಜನಾಶ್ರಯ 
ಪುಲಕೇಶಿಗೆ ಸಹಾಯಮಾಡಿದನು. ಹೀಗೆ ಏಕ್ರಮಾದಿತ್ಯನ ಕಾಲದಲ್ಲಿ ಯುದ್ಧರಂಗದಲ್ಲಿ ಪರಣಿತಿಯನ್ನು ಪಡೆದ 
ದಂತಿದುರ್ಗನು ವಿಕ್ರಮಾದಿತ್ಯನ ಮರಣದ ನಂತರ ಸ್ವತಂತ್ರನಾಗುವ ಯೋಜನೆ ರೂಪಿಸಿದನು. ಮೊದಲು 
ದಕ್ಷಿಣಗುಜರಾತಿನ ಚಾಲುಕ್ಯರನ್ನೂ, ನಂದಿಪುರದ ಗೂರ್ಜರನ್ನು ಸೋಲಿಸಿ ಅವರನ್ನು ತನ್ನ ಹತೋಟಿಗೆ 
ತಂದುಕೊಂಡನಲ್ಲದೇ ಮಾಳವ, ಕೋಸಲ ರಾಜ್ಯಗಳ ಮೇಲೆ ದಂಡಯಾತ್ರೆ ಮಾಡಿ ಅವುಗಳನ್ನು ಗೆದ್ದು 
ಉತ್ತರ-ದಖ್ಬನ್‌ ಪ್ರದೇಶದಲ್ಲಿ ಪ್ರಭಲನಾದನು. ಈಗ ಬಾದಾಮಿ ಚಾಲುಕ್ಕರ ಎರಡನೆಯ ಕೀರ್ತಿ ವರ್ಮನು 
ಪಲ್ಲವರ ಜೊತೆಯಲ್ಲಿ ಯುದ್ಧದಲ್ಲಿ ತೊಡಗಿದ ಸಮಯವನ್ನು ಸಾಧಸಿಕೊಂಡು ಮಹಾತ್ವಾಕಾಂಕ್ಲಿಯಾದ 
ದಂತಿದುರ್ಗನು ಸಮಯದ ಸದುಪಯೋಗವನ್ನು ಪಡೆಯಲು ಪಲ್ಲವರ ಜೊತೆಯಲ್ಲಿ 
ಸ್ನ ಹಸಾಧಿಸಿಕೊಂಡನು. ನಂತರ ಅಸಮರ್ಥನಾದ ಎರಡನೆಯ ಕೀರ್ತಿವರ್ಮನ ಮೇಲೆ ಕ್ರಿ.ಶ.೭೫೬ ರಲ್ಲಿ 
ಯುದ್ಧಸಾರಿ ಚಾಲುಕ್ಕ ಸೈನ್ಯವನ್ನು ಸೋಲಿಸಿ ದಕ್ಷಿಣ ಮಹಾರಾಷ್ಟ್ರದ ಭಾಗವನ್ನು ವಶಪಡಿಸಿಕೊಂಡನು. ಆದರೆ 


ಕೀರ್ತಿ ವರ್ಮನನ್ನು ಸಂಪೂರ್ಣವಾಗಿ ಸೋಲಿಸುವದಕ್ಕಿಂತ ಮುಂಚೆಯೇಕ್ರಿ.ಶ.೭೫೬ ರಲ್ಲಿಯೇ ಮೃತನಾದನು. 
ಮೊದಲನೆಯ ಕೃಷ್ಣ (ಕ್ರಿ.ಶ.೭೫೬-೭೭೪)" 


ದಂತಿದುರ್ಗನಿಗೆ ಮಕ್ಕಳಿಲ್ಲದ ಕಾರಣ ಅವನ ಚಿಕ್ಕಪ್ಪನಾದ ಮೊದಲನೆಯ ಕೃಷ್ಣನು ದಂತಿದುರ್ಗನ 


ಉತ್ತರಾಧಿಕಾರಿಯಾಗಿ ಕ್ರಿ.ಶ.೭೫೬ ರಲ್ಲಿ ಸಿಂಹಾಸನಕ್ಕೆ ಬಂದನು. ಕೃಷ್ಣನ ಸಾಧನೆಗಳನ್ನು ತಿಳಿದುಕೊಳ್ಳಲು 


3D 


ಬರೋಡಾ*, ಬಂದಕ ತಾಮ್ರಪಟ, ಭಾರತೀಯ ಇತಿಹಾಸ ಸಂಶೋಧನ ಮಂಡಳದಲ್ಲಿರುವ ತಾಮ್ರಪಟ್‌', 


ಹತ್ತಿಮತ್ತೂರು”, ಮುಡಗಿರಿ”, ತಳೆಗಾಂವ”, ಪೂನಾ"', ಬಾರ್ಸಿ ಶಾಸನಗಳು ಪ್ರಮುಖ ದಾಖಲೆಗಳಾಗಿವೆ. 


ಕೃಷ್ಣನು ಸಿಂಹಾಸನಕ್ಕೆ ಬಂದ ತಕ್ಷಣ ಮೊದಲು ಮಾಡಿದ ಕೆಲಸವೆಂದರೆ ಬಾದಾಮಿ ಚಾಲುಕ್ಕರ 
ಎರಡನೆಯ ಕೀರ್ತಿವರ್ಮನನ್ನು ಸಂಪೂರ್ಣವಾಗಿ ಸೋಲಿಸಿ ಚಾಲುಕ್ಕ ಸಾಮ್ರಾಜ್ಯದ ಮೇಲೆ 
ಸಾರ್ವಭೌಮತ್ವವನ್ನು ಸ್ಥಾಪಿಸಿದ್ದು. ನಂತರ ಪಶ್ಚಿಮ ಕೊಂಕಣದ ಮೇಲೆ ದಾಳಿಮಾಡಿ ಶಿಲಾಹಾರ ಮನೆತನದ 
ಸನಪುಲ್ಲನನ್ನು ಸೋಲಿಸಿದನು. ಆನಂತರ ದಕ್ಷಿಣದತ್ತ ನೆಡೆದು ಗಂಗರ ರಾಜಧಾನಿ ತಲಕಾಡಿನ ಮೇಲೆ 
ದಾಳಿಮಾಡಿದನು. ಕೃಷ್ಣನ ಸೈನ್ಯವನ್ನು ಗಂಗ ಶ್ರೀಪುರುಷನು ವಿರೋಧಸಿದನಲ್ಲದೇ ಅನೇಕ ಯುದ್ಧಗಳನ್ನು 
ಮಾಡಿದನು. ಇಬ್ಬರ ಮಧ್ಯದ ಹೋರಾಟದ ದೃಶ್ಯವನ್ನು ನೆನಪಿಸುವಂತೆ ಗಂಗವಾಡಿ ಪ್ರದೇಶದಲ್ಲಿ 
ವೀರಸ್ತರಣೆಗಾಗಿ ನಿಲ್ಲಿಸಿದ ವೀರಗಲ್ಲುಗಳೇ ಸಾಕ್ಷಿಯಾಗಿವೆ. ಹಿನ್ನೆಡೆ ಇಡದ ಕೃಷ್ಣನು ಸತತ ಯುದ್ಧದಲ್ಲಿ 
ತೊಡಗಿ ಜಯ ಸಾಧಿಸಿ ತುಮಕೂರು ಬಳಿಯಲ್ಲಿಯ ಮಣ್ಣೆ ನಗರದಲ್ಲಿ ವಿಜಯೋತ್ಸಾಹವನ್ನು ಆಚರಿಸಿ 
೧೦,೦೦೦ ಬ್ರಾಹ್ಮಣರಿಗೆ ಪೂನಕ ವಿಷಯದಲ್ಲಿದ್ದ ಭಯಕೋಪರಾ, ಅರಲುವ, ಸಿಂದಿ, ತಡವಳಿ ಮತ್ತು 


ಕುಮಾರಿ ಗ್ರಾಮಗಳನ್ನು ದಾನ ಮಾಡಿದನೆಂದು ಕ್ರಿ.ಶ.೭೬೮ ರ ತಳೆಗಾಂವ ಶಾಸನದಿಂದ" ತಿಳಿದುಬರುತ್ತದೆ. 


'ಗೆಂಗವಾಡಿಯ ವಿಜಯದ ನಂತರ ಪೂರ್ವದಲ್ಲಿರುವ ವೆಂಗಿ ಚಾಲುಕ್ಕರ ಮೇಲೆ ದಂಡಯಾತ್ರೆ 
ಕೈಕೊಳ್ಳಲು ಗೋವಿಂದನ ನೇತೃತ್ವದಲ್ಲಿ ಸೈನ್ಯವನ್ನು ಕಳಿಸಿದನು. ಆಗ ವೆಂಗಿಯನ್ನು ವಿಷ್ಣುವರ್ಧನನು 
ಆಳುತ್ತಿದ್ದನು. ಅವನು ರಾಷ್ಟ್ರಕೂಟರೊಂದಿಗೆ ಹೋರಾಟ ಮಾಡಿದನಾದರೂ ಕ್ರಿ.ಶ.೭೬೯ ರಲ್ಲಿ ಸೋತು 
ಶರಣಾದನು. ಕೃಷ್ಣನು ಬಾದಾಮಿ ಚಾಲುಕ್ಕ, ಗಂಗವಾಡಿ, ವೆಂಗಿ ಮತ್ತು ಶಿಲಹಾರ ಮನೆತನಗಳ ಮೇಲೆ 
ಯುದ್ಧಮಾಡಿ ಜಯ ಸಾಧಿಸುವದರ ಜೊತೆಗೆ ವಿಶಾಲ ಸಾಮ್ರಾಜ್ಯದ ಅಧಿಪತಿಯಾದನು. ಅದರ ನೆನಪಿಗಾಗಿ 
ತನ್ನ ಹೆಸರಿಂದಲೇ ಎಲೋರಾದ ಗುಡ್ಡದಲ್ಲಿ ಪ್ರಸಿದ್ಧ ಕೈಲಾಸ ದೇವಾಲಯವನ್ನು ಕೊರೆಯಿಸಿದನು. ದೇವೋಲಿ 
ತಾಮ್ರಶಾಸನವು ಯತ್ಕಾರಿತೇಶ್ವರ ಗೃಹೈರ್ವ್ಯಸುಮತ್ಯನೇಕ ಕೈಲಾಸ ಶೈಲನಿಚಿತೇವ ಚರಂ ವಿಭಾತಿ॥ ಎಂದು 


ಉಲ್ಲೇಖಿಸುತ್ತದೆ “. ಇವನು ಶುಭತುಂಗ *, ಅಕಾಲವರ್ಷ” ಎಂಬ ಬಿರುದುಗಳನ್ನು ಹೊಂದಿದ್ದನು. 
ಎರಡನೆಯ ಗೋವಿಂದ (ಕ್ರಿ.ಶ.೭೭೪-೭೮೦)" 


ಒಂದನೆಯ ಕೃಷ್ಣನ ನಂತರ ಅವನ ಮಗನಾದ ಎರಡನೆಯ ಗೋವಿಂದನು ಸಿಂಹಾಸನಕ್ಕೆ ಬಂದನು. 
ಯುವರಾಜನಾಗಿದ್ದಾಗಲೇ ಗಂಗವಾಡಿ, ವೆಂಗಿ ಮುಂತಾದ ಯುದ್ಧಗಳಲ್ಲಿ ಭಾಗವಹಿಸಿ ಯಶಸ್ವಿಯಾದ 
ಗೋವಿಂದನು ಅಧಿಕಾರಕ್ಕೆ ಬಂದನಂತರ ವಿಲಾಸಪ್ರಿಯನಾಗಿ ಆಡಳಿತದಲ್ಲಿ ನಿರಾಸಕ್ತಿಯನ್ನು ತೋರಿಸಿದನು. 


ದಕ್ಷನಾದ ಕೃಷ್ಣನ ಎರಡನೆಯ ಮಗ ಧೃವನು ಸಹೋದರನ ವರ್ತನೆಯನ್ನು ಸಹಿಸದೇ ಅವನಿಂದ 


ಅಧಿಕಾರವನ್ನು ಕಿತ್ತುಕೊಂಡನು. ಆದರೆಕೆ.ವಿ.ಸುಬ್ಬಣ್ಣ ಅಯ್ಯರ್‌ ಅವರು ಸ್ವಸಂತೋಷದಿಂದ ಗೋವಿಂದನು 
ಧೃವನಿಗೆ ಅಧಿಕಾರವನ್ನು ಬಿಟ್ಟುಕೊಟ್ಟನೆಂದು ಹೇಳುತ್ತಾರೆ”. ಧ್ಯವನು ಸಿಂಹಾಸನಗ್ರಹಣ ಮಾಡುವದಕ್ಕಿಂತ 
ಮೊದಲು ನಡೆಸಿದಕ್ಷಿ ಪ್ರಕ್ರಾಂತಿಯ ಫಲವಾಗಿ ಎರಡನೆಯ ಗೋವಿಂದನ ಆಳ್ವಿಕೆ ಕೊನೆಗೊಂಡಿತೆಂದು ಎ.ಎಸ್‌. 
ಅಲ್ತೇಕರ ಮತ್ತು ಎ.ಪಿ.ಮದನ್‌ ರು ಅಭಿಪ್ರಾಯಪಡುತ್ತಾರೆ ”. ಗೋವಿಂದನು ಕೇವಲ ಆರು ವರ್ಷಗಳ 
ಆಡಳಿತಮಾಡಿದನು. ಪ್ರಭೂತವರ್ಷ”* ಮತ್ತು ವಿಕ್ರಮಾವಲೋಕ”" ಎಂಬೆರಡು ಬಿರುದುಗಳನ್ನು ಈತನು 
ಧರಿಸಿದ್ದನು. ಗೋವಿಂದನ ಚರಿತ್ರೆಯ ಅಧ್ಯಯನಕ್ಕೆ ಅಲಾಸ”” ಮತ್ತು ಧುಲಿಯಾ ತಾಮ್ರಪಟ ಶಾಸನಗಳು” 


ಆಧಾರಗಳಾಗಿವೆ. 
ಧ್ರವ (ಕ್ರಿ.ಶ.೭೮೦-೭೯೨)" 


ರಾಷ್ಟ್ರಕೂಟ ಮನೆತನದಲ್ಲಿಯೇ ಬಲಿಷ್ಠ, ದಕ್ಷ ಹಾಗೂ ಬುದ್ದಿವಂತ ಆಡಳಿತಗಾರನಾಗಿದ್ದ ಧೃವನು 
ಕ್ರಿ.ಶ.೭೮೦ ರಲ್ಲಿ ಪಟ್ಟಕ್ಕೆ ಬಂದನು. ಇವನ ಸಾಧನೆಗಳನ್ನು ತಿಳಿದುಕೊಳ್ಳಲು ನಮಗೆ ದೌಲತಾಬಾದ ", 
ಗರುಗದ”, ಹೊಂಬಳ”, ಜಟಾವಾಯಿ”್‌, ನರೇಗಲ್‌”, ಪಟ್ಟದಕಲ್ಲು", ಪಿಂಪರಿ', ಎರಡು ಬೊರಸ್ಟೇಟ್‌ 


ವಸ್ತು ಸಂಗ್ರಹಾಲಯದ ತಾಮ್ರಶಾಸನಗಳು” ಪ್ರಮುಖ ದಾಖಲೆಗಳಾಗಿವೆ. 


pe) 


ಧೃವನು ಕೂಡಾ ತನ್ನ ಪೂರ್ವಜರ ನೀತಿಯನ್ನು ಮುಂದುವರಿಸಿದ. ಉತ್ತರದ ಕನೌಜವು 
ಹರ್ಷವರ್ಧನನ ಕಾಲದಿಂದಲೇ ಪ್ರಮುಖರಾಜಕೀಯ ಕೇಂದ್ರವಾಗಿ ನೆಲೆಗೊಂಡಿತ್ತು. ಆದರೆ ಈಗ ಕನೌಜದ 
ಮೇಲೆ ಇಂದ್ರಾಯುಧನು ಹೆಸರಿಗೆ ಮಾತ್ರ ಅರಸನಾಗಿದ್ದನು. ಉತ್ತರದರಾಜಕೀಯ ಈಗ ಎರಡು ಪ್ರಮುಖ 
ರಾಜಕೀಯ ಮನೆತನಗಳಾದ ಗುರ್ಜರ-ಪ್ರತಿಹಾರರ ವತ್ಸರಾಜ ಮತ್ತು ಬಂಗಾಲದ ಪಾಲರ 
ಧರ್ಮಪಾಲರಿಬ್ಬರೂ ಕನೌಜದ ರಾಜಕೀಯ ವಿಷಯದಲ್ಲಿ ಮೂಗುತೂರಿಸಲು ಹವಣಿಸುತ್ತಿದ್ದರಲ್ಲದೇ 
ಅದರಿಂದಲೇ ತಮ್ಮ ರಾಜ್ಯ ವಿಸ್ತರಣೆಯ ನೀತಿಯನ್ನು ಸಾಧಿಸಿಕೊಳ್ಳಲು ಮುಂದಾಗಿದ್ದರು.- ಇದೇ 
ಸಮಯದಲ್ಲಿ ಉತ್ತರದ ಮೇಲೆ ದಂಡಯಾತ್ರೆ ಕೈಕೊಂಡು ಅದರ ನೇತೃತ್ವವನ್ನು ತನ್ನ ಮಕ್ಕಳಾದ ಗೊವಿಂದ 
ಹಾಗು ಇಂದ್ರನಿಗೆ ವಹಿಸಿದನು. ಇವರಿಬ್ಬರು ವತ್ತರಾಜನನ್ನು ಸೋಲಿಸಿ ರಾಜಸ್ಥಾನದ ಮರಳುಗಾಡಿಗೆ 
ಅವನನ್ನ ಟ್ಟಿದರು. ನಂತರ ಇವರ ಸೈನ್ಯ ಧರ್ಮಪಾಲನತ್ತ ಮುನ್ನೆಡೆಯಿತು. ಧರ್ಮಪಾಲ ರಾಷ್ಟ್ರಕೂಟ 
ಸೈನ್ಯದೊಂದಿಗೆ ಹೋರಾಟ ಮಾಡಿದನಾದರೂ ಕೊನೆಗೆ ಸೋತು ಅಪಾರ ಸಂಪತ್ತನ್ನು ನೀಡಿದನು. ಧುವನ 
ತ್ರಿಮುಖ ಯುದ್ಧ ನೀತಿಯು ಉತ್ತರಭಾರತದಲ್ಲಿ ಯಶಸ್ವಿಯಾಗಿ ಅವನ ಸೈನ್ಯವು ಗಂಗಾನದಿಯವರೆಗೆ ಹೋಗಿ 
ಹಿಂದಿರುಗಿತು. ಉತ್ತರ ದಂಡಯಾತ್ರೆಯನ್ನು ಮುಗಿಸಿ ದಕ್ಷಿ ಣಕ್ಕೆ ಮರಳಿದ ರಾಷ್ಟ್ರಕೂಟ ಧ್ಯುವನ ಸೈನ್ಯ ವೆಂಗಿಯ 


ಮೇಲೆ ದಾಳಿಮಾಡಿ ನಾಲ್ಕನೆಯ ವಿಷ್ಣುವರ್ಧನನ್ನು ಸೋಲಿಸಿತು. ಇವನು ಈ ಹಿಂದೆ ಎರಡನೆಯ ಗೋವಿಂದನ 


CD 


ಕೈಯಲ್ಲಿ ಸೋಲನ್ನುಂಡಿದ್ದರಿಂದ ಈಗ ಹೆಚ್ಚಿನ ಪ್ರತಿರೋಧ ತೋರದೆ ಸೋತು ಶರಣಾಗಿ ಧ್ಯುವನಿಗೆ ತನ್ನ 


ಮಗಳಾದ ಶಲಭಟ್ಟಾರಿಕೆ (ಜಲಮಹಾದೇವಿ) ಯನ್ನು ಕೊಟ್ಟು ರಕ್ತಸಂಬಂಧ ಬೆಳೆಸಿದನು". 


ವೆಂಗಿಯ ವಿಜಯದನಂತರ ಧ್ಯುವನು ತನ್ನ ಸೈನ್ಯವನ್ನು ದಕ್ಷಿಣದ ಗಂಗ-ಪಲ್ಲವರ ಮೇಲೆ 
ತಿರುಗಿಸಿದನು. ಗಂಗ ಶ್ರೀಪುರುಷನು ಈಗಾಗಲೇ ಒಂದನೆಯ ಕೃಷ್ಣನ ಕೈಯಲ್ಲಿ ಸೋತಿದ್ದ. ಆದರೀಗ ಅವನ 
ಮಗ ಶಿವಮಾರನು ರಾಷ್ಟ್ರಕೂಟರ ಸಾರ್ವಭೌಮಾಧಿಕಾರವನ್ನು ಪ್ರಶ್ನಿಸಿದ್ದ ನು. ಶಿವಮಾರ ಧೃವನ ಸೈನ್ಯವನ್ನು 
ಎದುರಿಸಿ ನಿಂತನಾದರೂ ಕೊನೆಗೆ ಸೋತು ಶರಣಾದನು. ಗಂಗರ ನೀತಿಯನ್ನು ನಂಬದ ಧ್ಭುವನು ತನ್ನ 


ಹಿರಿಯಮಗ ಸ್ತಂಭನನ್ನು ಗಂಗವಾಡಿಯ ಮೇಲೆ ಆಡಳಿತಾಧಿಕಾರಿಯಾಗಿ ನೇಮಿಸಿದನು". 


ಗಂಗವಾಡಿಯ ವಿಜಯದ ನಂತರ ಪಲ್ಲವರತ್ತ ಹೊರಳಿ ಧೃುವನು ಕಂಚಿಯ ಮೇಲೆ ದಾಳಿಮಾಡಿ 
ಒಂದನೆಯ ನಂದಿವರ್ಮನನ್ನು ಸೋಲಿಸಿದನು. ಹೀಗೆ ಯಶಸ್ವಿ ಉತ್ತರ-ದಕ್ಷಿಣ ದಂಡಯಾತ್ರೆಗಳನ್ನು 
ಮುಗಿಸಿದ ಧೃುವನ ಸಾಮ್ರಾಜ್ಯ ಈಗ ವಿಸ್ತಾರವಾಯಿತಲ್ಲದೇ ಅದು ಭರತಖಂಡದ ಏಕೈಕ ಸಾಮ್ರಾಜ್ಯವಾಗಿ 
ಮೆರೆಯಿತು. ದೂರದೃಷ್ಟಿ, ಮಹತ್ವಾಕಾಂಕ್ಷೆ ಮತ್ತು ಆಡಳಿತದಲ್ಲಿ ದಕ್ಷತೆಯುಳ್ಳ ಧೃುವನು ನಿರುಪಮ, 
ಕಲಿವಲ್ಲಭ*, ಧಾರಾವರ್ಷ", ಹಾಗೂ ಶ್ರೀವಲ್ಲಭ" ಎಂಬ ಬಿರುದುಗಳನ್ನು ಧರಿಸಿದ್ದನು. ಧೃುವನಿಗೆ 
ಕರ್ಕ, ಸ್ತಂಭ, ಮೂರನೆಯ ಗೋವಿಂದ ಮತ್ತು ಇಂದ್ರರೆಂಬನಾಲ್ಕುಜನ ಮಕ್ಕಳಿದ್ದರು. ಕರ್ಕನು ಧ್ಯುವ ನಿಗಿಂತ 
ಮೊದಲೇ ಮರಣಹೊಂದಿದ್ದರಿಂದ, ಸ್ತಂಭನನ್ನು ಗಂಗವಾಡಿಯ ಮೇಲೆ ಅಧಿಕಾರಿಯನ್ನಾಗಿ 
ನೇಮಕಮಾಡಿದ್ದರಿಂದ ಮೂರನೆಯ ಮಗನಾದ ಗೋವಿಂದನ ಸಾಮರ್ಥ್ಯಗಳನ್ನು ಅರಿತು ಅವನನ್ನೇ ತನ್ನ 
ನಂತರದ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿದನು. ಎಲ್ಲ ದೃಷ್ಟಿಯಿಂದ ಸಾಮ್ರಾಜ್ಯದ ಎಳಿಗೆಯನ್ನು ಸಾಧಿಸಿದ 


ಧ್ಭು ವನುಕ್ರಿ.ಶರ೩ರಲ್ಲಿ ಮರಣಹೊಂದಿದನು. 
ಮೂರನೆಯ ಗೋವಿಂದ (ಕ್ರಿ.ಶ.೭೯೩-೮೧೪)"" 


ಧೃವನ ಆಣತಿಯಂತೆ ಅವನ ಉತ್ತರಾಧಿಕಾರಿಯಾಗಿ ಕ್ರಿ.ಶ.೭೯೩ ರಲ್ಲಿ ಸಿಂಹಾಸನಕ್ಕೆ ಬಂದ 
ಮೂರನೆಯ ಗೋವಿಂದ ರಾಜ್ಯವಿಸ್ತರಣೆ, ಸಂಘಟನೆ, ಮುತ್ತೃದ್ದಿತನ, ಅಸಾಧಾರಣ ಶೌರ್ಯ, ಧೈರ್ಯ, 
ಯುಕ್ತಿಗಳಲ್ಲಿ ಧೃವನಿಗಿಂತಲೂ ಒಂದು ಕೈ ಮಿಗಿಲೆ ನಿಸಿದ್ದನು. ಸಿಂಹಳದಿಂದ ಹಿಮಾಲಯದವರೆಗೆ, 
ಸೌರಾಷ್ಟ್ರದಿಂದ ಬಂಗಾಳದವರೆಗಿನ ಪ್ರದೇಶವನ್ನು ತನ್ನ ಅಧಿಕಾರಕ್ಕೆ ಒಳಪಡುವಂತೆ ಮಾಡಿದನು. ಅತ್ಯಂತ 
ಪ್ರಭಾವಶಾಲಿ ವ್ಯಕ್ತಿಯಾದ ಮೂರನೆಯ ಗೋವಿಂದನ ಚರಿತ್ರೆಯ ಅಧ್ಯಯನಕ್ಕೆ ಆವನ ಬಾಂಬೆ ೫, ಪೂನಾ”, 
ಅಂಜನಾವತಿ', ಬದನಗುಪ್ಲಿ”, ಬಹುಲವಾಡ”, ಬ್ರಿಟಿಷ್‌ ವಸ್ತು ಸಂಗ್ರಹಾಲಯದ ಶಾಸನ "*, ಧರೂರ", 


ರಾರಿಕ '*, ಕಡಬಾ'”, ಲಕ್ಷ್ಮೇಶ್ವರ '", ನೇಸಾರಿಕಾ”, ಪೈಠಣ"್‌, ರಾಧನಪುರ"', ರಾಮೇಶ್ವರ", 


ಸಿಸವಾಯಿ"*, ಲಾಹೋರ"್‌, ನೌಸಾರಿ*್‌ ಹಾಗೂ ಇನ್ನು ಅನೇಕ ತಾಮ್ರ ಮತ್ತು ಶಿಲಾಶಾಸನಗಳು ಮುಖ್ಯ 


ಆಕರಗಳಾಗಿವೆ. 


ಗೋವಿಂದನು ಸಿಂಹಾಸನಕ್ಕೆ ಬಂದು ವರ್ಷ ಕಳೆದರೂ ಸ್ತಂಭನಿಂದ ಯಾವ ವಿರೋಧವೂ 
ವ್ಯಕ್ತವಾಗಲಿಲ್ಲ. ಗೋವಿಂದ ಸಿಂಹಾಸನಕ್ಕೆ ಬಂದು ಒಂದು ವರ್ಷದ ನಂತರ ರಚಿತವಾದ ಪೈಠಣ ಶಾಸನದಲ್ಲಿ'* 
ಇವರಿಬ್ಬರ ಮಧ್ಯದ ಹೋರಾಟದ ಸೂಚನೆ ಕಂಡುಬರುವದಿಲ್ಲ. ಆದರೆ ಗೋವಿಂದನ ಪಟ್ಟಾ ಭಿಷೇಕವು 
ಸ್ಪಂಭನಿಗೆ ಅಸಮಾಧಾನ ತಂದಿತು. ಎಕೆಂದರೆ ಗಂಗವಾಡಿಯಲ್ಲಿರುವಾಗ ಸುತ್ತಮುತ್ತಲಿನ ಕೆಲವು ಸಾಮಂತರ 
ನೆರವನ್ನು ಪಡೆದು ಪ್ರಭಲನಾಗಿದ್ದ ಮತ್ತು ಸುತ್ತಲಿನ ರಾಜ್ಯಗಳ ಅನೇಕ ಅಧಿಕಾರಿಗಳು ಸಹ ಸ್ತಂಭನ 
ಪಕ್ಷ ವಹಿಸಿರುವದನ್ನು ಸಂಜಾನ ತಾಮ್ರಪಟದಿಂದ"' ತಿಳಿದುಬರುತ್ತದೆ. ಪ್ರಾರಂಭದಲ್ಲಿ ಸ್ತಂಭನಿಂದ 
ಎದುರಾದ ತೊಂದರೆಗಳ ನೆಪದಲ್ಲಿಯೇ ಸ್ತಂಭನಿಗೆ ಸಹಕರಿಸುತ್ತಿದ್ದ ಗಂಗ, ನೊಳಂಬ ಹಾಗೂ ಪಲ್ಲವರನ್ನೆಲ್ಲ 
ಒಂದೇ ಸರದಿಯಲ್ಲಿ ಬಗ್ಗು ಬಡಿದು ಗಂಗ ಶಿವಮಾರ ಹಾಗೂ ಸ್ತಂಭರನ್ನು ಬಂಧಿಸಿ ಸೆರೆಯಲ್ಲಿಟ್ಟನು. ಆದರೆ 
ಸ್ತಂಭನನ್ನು ನಂತರಕ್ಷಮಿಸಿ ಬಿಡುಗಡೆಗೊಳಿಸಿದನು. ದಕ್ಷಿಣದಲ್ಲಿ ತನ್ನ ಅಧಿಪತ್ಯವನ್ನು ಸ್ತಂಭನ ಹೋರಾಟದಲ್ಲಿ 
ಭದ್ರಪಡಿಸಿಕೊಂಡ ಗೊವಿಂದ ಉತ್ತರದತ್ತ ನೆಡೆದನು. ಕನೌಜದ ವಿಷಯದಲ್ಲಿ ಗುರ್ಜರ-ಪ್ರತಿಹಾರ ಮತ್ತು 
ಪಾಲರ ನಡುವೆ ಏರ್ಪಟ್ಟ ಹೋರಾಟದಲ್ಲಿ ಗೋವಿಂದ ಭಾಗಿಯಾಗಿ ಗುರ್ಜರ-ಪ್ರತಿಹಾರರ ಎರಡನೆಯ 
ನಾಗಭಟ್ಟ, ಕನೌಜದ ಚಕ್ರಾಯುಧ ಮತ್ತು ಬಂಗಾಳದ ಧರ್ಮಪಾಲರನ್ನು ಸೋಲಿಸಿ ಗಂಗಾನದಿಯವರೆಗೆ 
ಸೈನ್ಯವನ್ನು ಮುನ್ನೆಡೆಸಿ ಹಿಂದಿರುಗಿದನು. 


ಗೋವಿಂದ ಉತ್ತರ ದಂಡಯಾತ್ರೆಯಲ್ಲಿ ತೊಡಗಿದ ಸಮಯ ಸಾಧಿಸಿ ಸ್ತಂಭ ಮತ್ತು ಗಂಗ 
ಶಿವಮಾರರು ತಮ್ಮ ಸೈನ್ಯವನ್ನು ಒಟ್ಟುಗೂಡಿಸಿ ಮೂರನೆಯ ಗೋವಿಂದನ ವಿರುದ್ಧವಾಗಿ ನಿಂತರು. ಉತ್ತರ 
ದಂಡಯಾತ್ರೆಯಿಂದ ಹಿಂದುರುಗಿದ ಗೋವಿಂದ ಸ್ತಂಭ ಹಾಗೂ ಗಂಗ ಶಿವಮಾರರ ಸಂಯುಕ್ತ ಸೈನ್ಯವನ್ನು 
ತುಂಗಭದ್ರಾ ನದಿಯ ದಂಡೆಯ ಮೇಲೆ ಕ್ರಿ.ಶ.೮೦೨ ರ ಸುಮಾರಿನಲ್ಲಿ ಎದುರಿಸಿ ಹಿಮ್ಮೆಟ್ಟಿಸಿದ ಗೋವಿಂದ 
ಮುಂದುವರೆದು ಪಲ್ಲವ, ಪಾಂಡ್ಯ, ಚೋಳ ಮತ್ತು ಚೇರರನ್ನು ಸೋಲಿಸಿದನು. ಗೋವಿಂದನ ಸಾಧನೆ ಕೇಳಿದ 


ಸಿಂಹಳದರಸ ಸ್ನ €ಹ ಬಯಸಿ ಸಂಪತ್ತಿನ ಜೊತೆಗೆ ವಿಗ್ರಹಗಳನ್ನು ಸ್ನೇಹದ ಕಾಣಿಕೆಯಾಗಿ ಕಳುಹಿಸಿದನು. 


ಇದೇ ಹೊತ್ತಿಗೆ ವೆಂಗಿಯ ಎರಡನೆಯ ವಿಜಯಾದಿತ್ಯನು ಸ್ವತಂತ್ರನಾಗಲು ಪ್ರಯತ್ನಿಸಿದ ಆದರೆ 
ಗೋವಿಂದ ವಿಜಯಾದಿತ್ಯನನ್ನು ಸಿಂಹಾಸನದಿಂದ ತಳ್ಳಿ ತನಗೆ ಸಹಕಾರಿಯಾದ ಭೀಮನನ್ನು ಸಿಂಹಾಸನದ ಮೇಲೆ 
ಕುಳ್ಳಿರಿಸಿದನು. ಉತ್ತರ-ದಕ್ಷಿ ಣಗಳ ವಿಜಯದ ನಂತರ ಗೋವಿಂದ ತಾನು ಗೆದ್ದುಕೊಂಡ ಪ್ರದೇಶಗಳ ಮೇಲೆ 


ಅಧಿಕಾರವನ್ನು ಸ್ಥಿರಗೊಳಿಸಲು ಗುಜರಾತವನ್ನು ಪ್ರಾಂತವಾಗಿ ಮಾಡಿ ಸಹೋದರ ಇಂದ್ರನನ್ನು ಆನಂತರ 


ಇಂದ್ರನ ಮಗ ಕರ್ಕಸುವರ್ಣವರ್ಷನನ್ನು ಮಹಾಮಂಡಳೇಶ್ವರನನ್ನಾಗಿ ನೇಮಿಸಿದನು. ಗೋವಿಂದ ತಾನು 
ಸಾಯುವ ಮುಂಚೆ ಮಗ ಅಮೋಘವರ್ಷನು ಚಿಕ್ಕವನಾಗಿದ್ದರಿಂದ ಅವನ ರಕ್ಷಣೆ ಹಾಗೂ ರಾಜ್ಯಭಾರ 


ರಕ್ಷ ಣೆಯ ಹೊಣೆಗಾರಿಕೆಯನ್ನು ಗುಜರಾತಿನ ಕರ್ಕರಾಜನಿಗೆ ವಹಿಸಿದನು. 


ಮೂರನೆಯ ಗೋವಿಂದನ ರಾಣಿಯಾದ ಗಾಮುಂಡಬ್ಬೆ ತನ್ನ ಪತಿಯೊಂದಿಗೆ ದಂಡಯಾತ್ರೆಯಲ್ಲಿ 
ಭಾಗವಹಿಸಿ ಕಂಚಿಯನಾಳ್ವ ದಂತಿಗನಮೇಗೆಳ್ಲು ಕಪಂಗೊಳಲ್ಪನ್ನಲ್ಲಿ ತುಂಗಭದ್ರಾನದಿಯ ರಾಮೇಶ್ವರ 
ತೀರ್ಥದಲ್ಲಿ ಶಿವಧಾರಿ ಗೊರವನಿಗೆ ದತ್ತಿಬಿಟ್ಟಂತ ವಿಷಯ ಟಿ ಅದ್‌ ಇಮ್ಯುಭಮೊಂ ಶಾಸನದಲ್ಲಿ" 
ಬರುತ್ತದೆ. ಮೂರನೆಯ ಗೋವಿಂದನು ಪ್ರಭೂತವರ್ಷ"*, ಜಗತುಂಗ"* ಹಾಗೂ ಶ್ರೀವಲ್ಲಭ''' ಮೊದಲಾದ 


ಬಿರುದುಗಳನ್ನು ಹೊಂದಿದ್ದನು. 
ನೃಪತುಂಗ ಅಮೋಘವರ್ಷ (ಕ್ರಿ.ಶ.೮೧೪-೮೭೮)' ೨ 


ಮೂರನೆಯ ಗೋವಿಂದ ಅಪ್ರಾಪ್ತವಯಸ್ಯ್ಕನಾದ ಅಮೋಘವರ್ಷನನ್ನು ತನ್ನ 
ಉತ್ತರಾಧಿಕಾರಿಯೆಂದು ನೇಮಕಮಾಡಿ ಅವನ ರಕ್ಷಣೆ ಹಾಗೂ ರಾಜ್ಯದ ಹಿತ ಕಾಪಾಡಲು ಇಂದ್ರನ ಮಗನಾದ 
ಕರ್ಕರಾಜನನ್ನು ನೇಮಿಸಿ ನಿರಾತಂಕವಾಗಿ ಮರಣಹೊಂದಿದನು. ಕ್ರಿ.ಶ. ೮೧೪ ರಲ್ಲಿ ಸಿಂಹಾಸನಕ್ಕೆ ಬಂದ 
ಅಮೋಘವರ್ಷ ಸುಲಭವಾಗಿ ರಾಜ್ಯವಾಳುವಂತಿರಲಿಲ್ಲ. ಎಕೆಂದರೆ ಈಗಾಗಲೇ ಗೋವಿಂದನ ಕೈಯಲ್ಲಿ 
ಪೆಟ್ಟುತಿಂದ ಅನೇಕರು ಸೇಡುತೀರಿಸಿಕೊಳ್ಳಲು ಹವಣಿಸುತ್ತಿದ್ದರು. ಆದರೆ ರಕ್ಷಣೆಯ ಭಾರಹೊತ್ತ ಕರ್ಕನು 


ದಂಗೆಕೋರ ರಾಜದ್ರೋಹಿಗಳನ್ನು ಹತ್ತಿಕ್ಕಿ ಸಿಂಹಾಸನಕ್ಕೆ ಬಂದೊದಗಿದ ಆಪತ್ತನ್ನು ನಿವಾರಿಸಿದನು. 


ಅಮೋಘವರ್ಷ ನೃಪತುಂಗನ ಚರಿತ್ರೆಯ ಅಧ್ಯಯನಕ್ಕೆ ಜಾವಖೆಡ'", ಕನ್ನೊರಿ''*, ಕೊಣ್ಣೂರ"”, 
ಮಂತವಾಡಿ'', ನಿಡಗುಂದಿ", ನೀಲಗುಂದ", ರೋಣ '”, ಸಂಜಾನ್‌', ಶಿಗ್ಗಾಂವ", ಶಿರೂರ '”, 
ಸೊರಟೂರ", ವೆಂಕಟಾಪೂರ", ತಾರಸಡಿ", ಹೂವಿನ-ಹಿಪ್ಪರಗಿ *, ಮೇವುಂಡಿ "', ಗವರವಾಡ "*, 
ಚಿಂಚಲಿ", ಎಲ್ಲೋರಾ "”, ಕೊಪ್ಪಳ "', ರಾಣೆಬೆನ್ನೂರ" ಹಾಗೂ ಇನ್ನು ಹಲವಾರು ಶಾಸನಗಳು 


ಉಪಯುಕ್ತ ದಾಖಲೆಗಳಾಗಿವೆ. 


ಅಮೋಘವರ್ಷನ ಆರಂಭದ ಅವಧಿಯನ್ನು ಆಂತರಿಕ ಹೋರಾಟಗಳ ಕಾಲವೆನ್ನ ಬಹುದು. ಇವನು 
ಪ್ರಾಪ್ತವಯಸ್ಸಿಗೆ ಬಂದು ರಾಜ್ಯಭಾರವನ್ನು ತಾನೇ ಹೊತ್ತುಕೊಂಡರೂ ಮೊದಲಿಗೆ ಆಂತರಿಕ ದಂಗೆಗಳನ್ನು 
ಎದುರಿಸಬೇಕಾಯಿತು. ಕ್ರಿ.ಶ.೮೬೦ ರಲ್ಲಿ ವೆಂಗಿಯ ಮೇಲೆ ಯುದ್ಧಮಾಡಿ ಗುಣಗ ವಿಜಯಾದಿತ್ಯನನ್ನು 


ಸೋಲಿಸಿ ಹಿಮ್ಮೆ ಟ್ವಿಸಿದನು. ಅಂತಃಕಲಹಗಳು ಹೆಚ್ಚಾದವು. ನೃಪತುಂಗನ ಮಗ ಎರಡನೆಯ ಕೃಷ್ಣನು ತಂದೆಯ 


ವಿರುದ್ಧವಾಗಿ ದಂಗೆ ಎದ್ದನು. ಮಗನನ್ನು ಸರಿದಾರಿಗೆ ತರಲು ಬಂಕೇಶನಿಗೆ ಒಪ್ಪಿಸಿದನು. ಅವನ ಈ 
ಕಾರ್ಯವನ್ನು ಮೆಚ್ಚಿದ ನೃಪತುಂಗ ಅವನಿಗೆ ಬನವಾಸಿ ಜೊತೆಗೆ ಕುಂದರಿಗೆ-೭೦, ಕುಂದೂರ-೫೦೦, 


ಪುಲಿಗೆರೆ-೩೦೦ ಮೊದಲಾದ ಪ್ರದೇಶಗಳ ಮೇಲೆ ಮುಖ್ಯಾಧಿಕಾರಿಯಾಗಿ ನೇಮಿಸಿದನು. 


ಅಮೋಘವರ್ಷನು ದಕ್ಷಿಣದ ಅರಸರ ಜೊತೆ ಉದಾರ ನೀತಿಯನ್ನು ಅನುಸರಿಸಿ ಯುದ್ಧ ಗಳನ್ನು 
ಮಾಡದೆ ಶಾಂತಿ ಸ್ಥಾಪನೆಗಾಗಿ ಗಂಗರೊಡನೆ ಇದುವರೆಗೆ ಇದ್ದ ವೈರತ್ವವನ್ನು ತೊಡೆದುಹಾಕಿ ತನ್ನ ಮಗಳಾದ 
ಚಂದ್ರೋಬಲಬ್ಬೆಯನ್ನು ಗಂಗ ಭೂತುಗನಿಗೆ, ಎರಡನೆಯ ಮಗಳಾದ ಶಂಬಾ ಎಂಬುವಳನ್ನು ಪಲ್ಲವ 
ನಂದಿವರ್ಮನಿಗೆ, ಮೂರನೆಯ ಮಗಳಾದ ರೇವಕ ನಿರ್ಮಾಡಿಯನ್ನು ಗಂಗ ಎರೆಯಂಗನಿಗೆ ಕೊಟ್ಟು 
ವೈವಾಹಿಕ ಸಂಬಂಧ ಬೆಳೆಸುವದರ ಮೂಲಕ ಶಾಂತಿ ಏರ್ಪಡಿಸಿದನು". ಉತ್ತರದಲ್ಲಿಯೂ ಸಹ 
ದಂಡಯಾತ್ರೆಯನ್ನು ಕೈಕೊಳ್ಳದಿದ್ದರು ತನ್ನ ಪೂರ್ವಜರ ಸಾಮ್ರಾಜ್ಯವನ್ನು ಮಾತ್ರ ಉಳಿಸಿಕೊಳ್ಳುವಲ್ಲಿ 


ಯಶಸ್ವೀಯಾದನು. 


ನೃಪತುಂಗನು ಸುಮಾರು ೬೪ ವರ್ಷಗಳ ದೀರ್ಫಕಾಲ ಅರಸನಾಗಿದ್ದನು. ಶಾಂತಿಪ್ರಿಯನಾದ 
ನೃಪತುಂಗ ರಾಜಧಾನಿಯನ್ನು ಎಲಿಚಪುರದಿಂದ ಮಾನ್ಯಖೇಟಕ್ಕೆ ಸ್ಮಳಾಂತರಿಸಿದನು. ಬಹುಷಃ ದಕ್ಷಿಣದಲ್ಲಿ 
ಆಗಾಗ ಎಳುತ್ತಿದ್ದ ದಂಗೆಗಳು ರಾಜಧಾನಿ ಬದಲಾವಣೆಗೆ ಕಾರಣವಾಗಿರಬೇಕು. ಅಮೋಘವರ್ಷನ ಪೂರ್ವಿ 
ರಾಜರು ಎಲಿಚಾಪುರವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದ್ದರಿಂದ ಮಹಾರಾಷ್ಟ್ರದ 
ಬಹುಭಾಗದಲ್ಲಿ ಅವರ ಶಾಸನಗಳು ಲಭ್ಯವಾಗುತ್ತ ವೆ. ಮೊದಲನೆಯ ಅಮೋಘವರ್ಷನ ನಂತರದ ಶಾಸನಗಳು 
ಕರ್ನಾಟಕ ಪ್ರದೇಶದಲ್ಲಿ ಹೆಚ್ಚಾಗಿ ದೊರೆಯುವದರಿಂದ ಈ ರಾಜಧಾನಿ ಬದಲಾವಣೆಯನ್ನು ಶಾಸನಗಳು 


ಪ್ರೋತ್ಪಾ ಹಿಸುತ್ತ ವೆ. 


“ನೃಪತುಂಗನು ಶಾಂತಿಪ್ರಿಯನಾದಂತೆ ಸಾಹಿತ್ಯಪ್ರೇಮಿಯೂ ಆಗಿದ್ದನು. ನೃಪತುಂಗ"”, 
ವೀರನಾರಾಯಣ", ಅತೀಶಯಧವಳ" ಎಂಬ ಬಿರುದುಗಳನ್ನು ಧರಿಸಿದ್ದನು. ಈತನು ಕನ್ನಡ ಮತ್ತು ಸಂಸ್ಕೃತ 
ಕವಿಗಳಿಗೆ ವಿಶೇಷ ಪ್ರೋತ್ಸಾಹ ನೀಡಿದನು. ಸ್ವತಃ ಕವಿಯಾದ ಇವನು ಸಂಸ್ಕೃತದಲ್ಲಿ ಪ್ರಶ್ನೋತ್ತರಮಾಲಿಕಾ 
ಎಂಬ ಗ್ರಂಥವನ್ನು ಬರೆದನು. ಜೈನಧರ್ಮದ ಕಡೆಗೆ ಒಲವು ತೋರಿದ ಇವನು ಜಿನಸೇನಾಚಾರ್ಯನನ್ನು 
ಗುರುವಾಗಿ ಪಡೆದಿದ್ದ. ಇವನ ಆಸ್ಥಾನದಲ್ಲಿ ಮಹಾವೀರಾಚಾರ್ಯನು ಗಣಿತಸಾರಸಂಗ್ರಹ ಎಂಬ ಗ್ರಂಥ 
ಬರೆದನು. ಜೈನಧರ್ಮದತ್ತ ವಾಲಿದರೂ ಹಿಂದೂಧರ್ಮದ ಪ್ರಭಾವ ಇವನ ಮೇಲಿತ್ತು. ಹೀಗಾಗಿ 
ಕೊಲ್ಲಾಪೂರದ ಮಹಾಲಕ್ಷ್ಮಿೀೀಯನ್ನು ಆರಾಧಿಸುತ್ತಿದ್ದನಲ್ಲದೇ ತನ್ನ ಸಾಮಾಜ್ರದಲ್ಲಿ ಬರಗಾಲ 


ತಲೆದೋರಿದಾಗ ಜನರಿಗೆ ಒಳ್ಳೆಯದಾಗಲೆಂದು ತನ್ನ ಎಡಗೈ ಬೆರಳನ್ನು ಕತ್ತರಿಸಿ ದೇವಿಗೆ ಅರ್ಪಿಸಿದ 


GD 


ಮಹಾತ್ಯಾಗಿಯೆಂದು ಸಂಜಾನ ತಾಮ್ರಪಟ ಹೇಳುತ್ತದೆ”. ಅಮೋಘವರ್ಷನ ಆಸ್ಥಾನ ಬಹುಷಃ 
ಕವಿಪುಂಗವರಿಂದ ತುಂಬಿತ್ತೆಂದು ತೋರುತ್ತದೆ. ಮೇಲೆ ಹೇಳಿರುವರಲ್ಲದೇ ವಡ್ಡಾರಾಧನೆಯನ್ನು ಬರೆದ 
ಶಿವಹೋಟಾಚಾರ್ಯ, ವೀರದವಳ, ಜಯಧವಳಗಳನ್ನು ಬರೆದ ವೀರಸೆನ, ಕಲ್ಯಾಣಕಾರಕ ಎಂಬ ವೈದ್ಯಗ್ರಂಥ 
ಬರೆದ ಉಗ್ರಾದಿತ್ಯಪಂಡಿತ, ತರ್ಕಗ್ರಂಥಗಳನ್ನು ಬರೆದ ಪದ್ಮನಂದಿ, ರತ್ನನಂದಿ, ಪ್ರಭಾಚಂದ್ರರು, 
ಕವಿರಾಜಮಾರ್ಗದ ಕರ್ತು ಶ್ರೀವಿಜಯ, ಕವಿಶ್ವರ ಮೊದಲಾದ ಪಂಡಿತ ಕವಿಗಳಿದ್ದರು"”. ಅಸಗವ್ವೆ ಎಂಬ 
ಹಿರಿಯ ರಾಣಿಗೆ ನಾಲ್ಕು ಜನ ಮಕ್ಕಳು ಎರಡನೆಯ ಕೃಷ್ಣ ಮಗನಾದರೆ, ಚಂದ್ರೋಬಲಬ್ಬೆ, ಶಂಬಾಳ, 


ರೇವಕ ನಿರ್ಮಾಡಿಯರು ಹೆಣ್ಣುಮಕ್ಕಳಾಗಿದ್ದರು. 
Wa 
ಎರಡನೆಯ ಕೃಷ್ಣ (ಕ್ರಿ.ಶ.೮೭೮-೯೧೪)" 


ಅಮೋಘವರ್ಷನ ನಂತರ ಎರಡನೆಯ ಕೃಷ್ಣನು ಕ್ರಿ.ಶ.೮೭೮ ರಲ್ಲಿ ರಾಷ್ಟ್ರಕೂಟರ ಸಿಂಹಾಸನಕ್ಕೆ 
ಬಂದನು. ಈಗಾಗಲೇ ಇವನ ತಂದೆಯ ಶಾಂತಿ ನೀತಿಯಿಂದ ರಾಷ್ಟ್ರಕೂಟರ ಸಾಮಂತರು, ಶತ್ರುಗಳು 
ಪ್ರಭಲರಾಗಿದ್ದರು. ಇಂತಹ ಸಂದಿಗ್ಗಸಮಯದ ರಾಜಕೀಯ ಸ್ಥಿತಿ-ಗತಿಗಳ ಕುರಿತು ಅವನ ಸಮಕಾಲೀನ 
ಸಾಂಸ್ಕೃತಿಕ ಬದುಕನ್ನು ಐಹೊಳೆ "', ಬೆಟಗೇರಿ "ಹೆಬ್ಬಾಳ ', ತುಮಕೂರ“, ಕುಣಿಮೆನಿಹಳ್ಳಿ', 
ಮುಳಗುಂದ“, ನಂದವಾಡಗಿ”, ಕಪದ್ವನಿ “*, ಸೀಡೇನೂರ'” ಹಾಗೂ ಇನ್ನು ಮುಂತಾದ ಶಿಲಾ ಮತ್ತು 


ತಾಮ್ರಶಾಸನಗಳು* ವರವಾಗಿ ತಿಳಿಸುತ್ತವೆ. 


ಕೃಷ್ಣನು ಪಟ್ಟಕ್ಕೆ ಬಂದೊಡನೆಯೇ ಗಂಗರು, ನೊಳಂಬರು, ವೆಂಗಿಯ ಚಾಲುಕ್ಯರು, 
ಗುಜರಾತ-ಪ್ರತಿಹಾರರು ಮೊದಲಾದ ಸಾಮಂತರಸರ ಜೊತೆಗೆ ಹೋರಾಡಬೇಕಾಯಿತು. ಉತ್ತ ರದಕಲಚೂರಿ 
ಮತ್ತು ದಕ್ಷಿಣದ ಚೋಳರೊಂದಿಗೆ ರಕ್ತಸಂಬಂಧ ಬೆಳೆಸಿದರೂ ಪ್ರಯೋಜನವಾಗಲಿಲ್ಲ. ಕಲಚೂರಿ ಚೇದಿ 
ಅರಸ ಕೊಕ್ಕಲನ ಮಗಳನ್ನು ಮದುವೆಯಾದನು. ತನ್ನ ರಾಣಿಯ ತಮ್ಮ ಶಂಕರಗಂಡನ ಮಕ್ಕಳಾದ ಲಕ್ಷ್ಮೀ 
ಹಾಗೂ ಗೋವಿಂದಾಂಬಾರನ್ನು ತನ್ನ ಮಗನಿಗೆ ತೆಗೆದುಕೊಂಡನು. ರಾಷ್ಟ್ರಕೂಟರ ಹಿಂದಿನ ಅರಸರಂತೆ ಕೃಷ್ಣನು 
ದಕ್ಷನಾಗಿರಲಿಲ್ಲ. ತಂದೆಯಂತೆ ಶಾಂತಿಪ್ರಿಯನಾಗಿದ್ದ ಇವನು ರಾಜ್ಯವಿಸ್ತಾರಕ್ಕೆ ಕೈಹಾಕದೆ, ಇದ್ದ ರಾಜ್ಯವನ್ನು 
ಉಳಿಸಿಕೊಳ್ಳುವಲ್ಲಿ ಮಾತ್ರ ಯಶಸ್ವಿಯಾದ. ಕೃಷ್ಣನ ಮಗ ಜಗತುಂಗನು ತಂದೆಗಿಂತ ಮುಂಚೆಯೇ 
ಮರಣಹೊಂದಿದ್ದರಿಂದ ಲಕ್ಷ್ಮೀಯ ಮಗ ಕೃಷ್ಣನ ಮೊಮ್ಮಗ ಮೂರನೆಯ ಇಂದ್ರನು ಕೃಷ್ಣ 
ಜೀವಿತವಿರುವಾಗಲೇ ಸಿಂಹಾಸನಕ್ಕೆ ಬಂದನು. ಎರಡನೆಯ ಕೃಷ್ಣ ಮು ಅಕಾಲವರ್ಷ', ಶುಭತುಂಗ ಮತ್ತು 


ಕನ್ನರದೇವ* ಎಂಬ ಬಿರುದುಗಳನ್ನು ಧರಿಸಿದ್ದನು. 


GD 


ಮೂರನೆಯ ಇಂದ್ರ (ಕ್ರಿ.ಶ.೯೧೪-೯೨೯)"* 


ಜಗತುಂಗನ ಮಗನಾದ ಮೂರನೆಯ ಇಂದ್ರನು ತಾತನ ಜೀವಿತ ಕಾಲದಲ್ಲಿಯೇ ಸಿಂಹಾಸನಕ್ಕೆ 
ಬಂದನು. ಇಂದ್ರನ ಚರಿತ್ರೆಯನ್ನು ಅರಿಯಲು ಬೇಗುಮಾರ "”, ಚಿಂಚಿಣಿ 5 ಹತ್ತಿಮತ್ತೂರ ", 
ಜಂಬಗಾಂವ”" ಮತ್ತು ವಜೀರಖೇಡದ "' ಶಾಸನಗಳು ಪ್ರಮುಖವಾದ ದಾಖಲೆಗಳಾಗಿವೆ. ಮೂರನೆಯ 
ಇಂದ್ರನು ಪಟ್ಟಕ್ಕೆ ಬಂದ ತಕ್ಷಣ ಅನಿರೀಕ್ಷಿತವಾಗಿ ರಾಷ್ಟ್ರಕೂಟ ಸಾಮಾಜ್ಯದ ಉತ್ತರದ ಗಡಿಯಲ್ಲಿರುವ 
ಪರಮಾರ ಉಪೇಂದ್ರನು ನಾಸಿಕದ ಹತ್ತಿರದ ಗೋವರ್ಧನದ ಮೇಲೆ ದಾಳಿಮಾಡಿದನು. ಇಂದ್ರನು 
ಉಪೇಂದ್ರನನ್ನು ಸೋಲಿಸಿ ಹಿಮ್ಮೆಟ್ಟಿ ಸಿದುದು ಇಂದ್ರನ ಮೊದಲ ಸಾಧನೆಯಂದು ಹೇಳಬಹುದು. ನಂತರ 
ಗೂರ್ಜರ-ಪ್ರತಿಹಾರರು ಹಾಗೂ ಬಂಗಾಲದ ಪಾಲರ ಮಧ್ಯದ ವೈರತ್ವದ ಲಾಭಪಡೆಯಲು ಮುಂದಾಗಿ 
ಕನೌಜವನ್ನು ವಶಪಡಿಸಿಕೊಂಡು ಪಲಾಯನದ ಹಾದಿಯಲ್ಲಿದ್ದ ಮಹಿಪಾಲನನ್ನು ಬೆನ್ನ ಟ್ವಲು ವೇಮುಲವಾಡದ 
ಚಾಲುಕ್ಕ ಎರಡನೆಯ ನರಸಿಂಹನನ್ನು ಕಳುಹಿಸಿದನು. ಈ ಘಟನೆಯ ಕುರಿತು ಪಂಪ ತನ್ನ ಪಂಪಭಾರತದಲ್ಲಿ 
ವರ್ಣಿಸಿದ್ದಾನೆ". ಉತ್ತರ ದಂಡಯಾತ್ರೆಯಲ್ಲಿ ಯಶಸ್ವಿಯಾದ ಇಂದ್ರನು ನಿತ್ಯವರ್ಷ "', ರಟ್ಟಕಂದರ್ಪ" 
ಮತ್ತು ರಟ್ಟಮಾರ್ತಾಂಡ ' ಎಂಬ ಬಿರುದುಗಳನ್ನು ಧರಿಸಿದ್ದನು. ಇವ ನಿಗೆ ಎರಡನೆಯ ಅಮೋಘವರ್ಷ 


ಮತ್ತು ನಾಲ್ಕನೆಯ ಗೋವಿಂದರೆಂಬ ಇಬ್ಬರು ಮಕ್ಕಳಿದ್ದರು. 
ಎರಡನೆಯ ಅಮೋಘವರ್ಷ (ಕ್ರಿ.ಶ.೯೨೯-೯೩೦)" 


ಮೂರನೆಯ ಇಂದ್ರನ ಉತ್ತರಾಧಿಕಾರಿಯಾಗಿ ರಾಷ್ಟ್ರಕೂಟ ಸಿಂಹಾಸನವೇರಿದ ಎರಡನೆಯ 
ಅಮೋಘವರ್ಷನು ಸಿಂಹಾಸನಕ್ಕೆ ಬಂದನಾದರೂ ತಮ್ಮನಾದ ನಾಲ್ಕನೆಯ ಗೋವಿಂದನು ಒಂದೇ ವರ್ಷದಲ್ಲಿ 
ಸಹೋದರನನ್ನು ಸಿಂಹಾಸನದಿಂದ ತಳ್ಳಿಹಾಕಿ ತಾನೇ ಅರಸನಾದನು. ಇವನ ಚರಿತ್ರೆಗೆ ಸಿರುಂಜಾ ಶಾಸನ 


ಆಧಾರವಾಗಿದೆ. ಎರಡನೆಯ ಪ್ರಭೂತವರ್ಷ'* ಎಂಬ ಬಿರುದನ್ನು ಹೊಂದಿದ್ದನು. 
ನಾಲ್ಕನೆಯ ಗೋವಿಂದ (ಕ್ರಿ.ಶ.೯೯೩೦-೯೩೫)' 


ಸಹೋದರನನ್ನು ಬದಿಗೊತ್ತಿ ಸಿಂಹಾಸನಕ್ಕೆ ಬಂದ ಗೋವಿಂದನು ಜನರ ವಿಶ್ವಾಸವನ್ನು 
ಕಳೆದುಕೊಂಡನು. ಗೋವಿಂದನ ಏರುದ್ಧ ಗಂಗ ಇಮ್ಮಡಿ ಭೂತುಗ, ವೇಮಲವಾಡದ ಅರಿಕೇಸರಿ ಪ್ರಮುಖ 
ಪಾತ್ರವಹಿಸಿ, ಸಿಂಹಾಸನದಿಂದ ಕೆಳಗಿಳಿಯುವಂತೆ ಮಾಡಿದರು. ಗೋವಿಂದ ಅರಿಕೇಸರಿಯನ್ನು 
ಎದುರಿಸಿದನಾದರೂ ಯಶಸ್ವಿಯಾಗಲಿಲ್ಲ. ಹೀಗಾಗಿ ಸಾಮಂತರಸರೆಲ್ಲ ಸೇರಿ ನಾಲ್ಕನೆಯ ಗೋವಿಂದನ 


ಚಿಕ್ಕಪ್ಪನಾದ ಮುಮ್ಮಡಿ ಅಮೋಘವರ್ಷನನ್ನು ಕ್ರಿ.ಶ.೯೩೫ ರಲ್ಲಿ ಸಿಂಹಾಸನಕ್ಕೆ ತಂದರು. ನಾಲ್ಕನೆಯ 


GD 


ಗೋವಿಂದನ ಚರಿತ್ರೆಯನ್ನರಿಯಲು ದಂಡಾಪೂರ “, ಕಳಸ'ಳ, ಕ್ಯಾಂಬೆ"”, ಕೌಜಗೆರಿ” ಹಾಗೂತಾಳಗುಂದ” 
ಶಾಸನಗಳು ಆಧಾರಗಳಾಗಿವೆ. ನಾಲ್ಕನೆಯ ಗೋವಿಂದನು ಪರಮಭಟ್ಟಾರಕ ಮಹಾರಾಜಾಧಿರಾಜ 
ಪರಮೇಶ್ವರ ನಿತ್ಯಕಂದರ್ಪ ಪೃಧ್ವೀವಲ್ಲಭ ವಲ್ಲಭನರೇಂದ್ರ'”, ಏಕ್ರಾಂತ ನಾರಾಯಣ", ನೃಪತಿ ತ್ರಿನೇತ್ರ” 


ಮತ್ತು ಚಾಣಕ್ಕ ಚತುರ್ಮುಖ'್‌* ಎಂಬ ಬಿರುದುಗಳನ್ನು ಹೊಂದಿದ್ದನು. 
ಮುಮ್ಮಡಿ ಅಮೋಘವರ್ಷ (ಕ್ರಿ.ಶ೩೫-೯೩೯)' 


ನಾಲ್ಕನೆಯ ಗೋವಿಂದನ ನಂತರ ಸಿಂಹಾಸನಕ್ಕೆ ಬಂದ ಮೂರನೆಯ ಅಮೋಘವರ್ಷನಿಗೆ ಹಲವಾರು 
ಸಾಮಂತರು ಸಹಾಯಮಾಡಿದರು. ಇವನ ಚರಿತ್ರೆಯ ಅಧ್ಯಯನಕ್ಕೆ ಮಾಸಂಗಿ” ಮತ್ತು ಕರ್ದಾಡ'” ಶಾಸನಗಳು 
ಆಧಾರಗಳಾಗಿವೆ. ಈತನು ವಯೋವೃದ್ಧನಾಗಿದ್ದು ಸ್ವಭಾವತಃ ಧಾರ್ಮಿಕ ಪ್ರವೃತ್ತಿಯವನಾದ ಕಾರಣ ರಾಜ್ಯದ 
ಆಡಳಿತವನ್ನು ತನ್ನ ಮಗ ಯುವರಾಜ ಮೂರನೆಯ ಕೃಷ್ಣ ನಿಗೆ ವಹಿಸಿಕ್ರಿ.ಶ್ಶ್ತ೯ರ೯ ರಲ್ಲಿ ಮರಣಹೊಂದಿದನು. 
ಅಮೋಘವರ್ಷನಿಗೆ ಮೂರನೆಯ ಕೃಷ್ಣ, ಜಗತುಂಗ, ಖೊಟ್ಟಿಗ ಮತ್ತು ನಿರುಪಮರೆಂಬ ನಾಲ್ಕು ಜನ 


ಮಕ್ಕಳಿದ್ದರು. 
ಮೂರನೆಯ ಕೃಷ್ಣ (ಕ್ರಿ.ಶ೯ರ೯-೯೬೭)' 


ತಂದೆಯ ಕಾಲಾವಧಿಯಲ್ಲಿಯೇ ಆಡಳಿತದ ಹೊಣೆಹೊತ್ತುಕೊಂಡ ಮೂರನೆಯ ಕೃಷ್ಣನ 
ರಾಜಕೀಯ ಚರಿತ್ರೆಯು ಧೃವ, ಮೂರನೆಯ ಗೋವಿಂದರಂತೆ ವಿಸೃತ ಹಾಗೂ ವೈವಿಧ್ಯಮಯವಾದುದಾಗಿದೆ. 
ಈತನ ಯುದ್ಧ ನೀತಿ, ಸಂಬಂಧ, ವಿಜಯ, ರಾಜನೀತಿ, ಸಾಂಸ್ಕೃತಿಕ ಸಂಬಂಧಗಳನ್ನು ಕುರಿತು ಶಾಸನಗಳು 
ವಿಪುಲವಾದ ಮಾಹಿತಿಯನ್ನು ಒದಗಿಸುತ್ತವೆ ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಅತಕೂರ "', 
ದಿವೋಲಿ"*, ದೇವಿಹೊಸೂರ, ಕಂದ್ಲಾ ರ", ಚಿಂಚಣಿ", ಗುಂಡೂರ *, ಚಿತ್ರದುರ್ಗ "', ರುೂರಾ"*, 
ಕರ್ದಾಡ"”, ಕೊಲ್ಲಾಪೂರ"”, ರಾಮೇಶ್ವರ *', ಸೊರಟ್ರೂರ"”, ತಿರುಕ್ಕೂವಲೂರ"”, ತಿರುಮಮನಲ್ಲೂರ””, 
ತುಪ್ಪದಕುರಹಟ್ಟಿ', ತಿರುಕ್ಕುಲಕ್ಕೂರಮ್‌*, ಉಕ್ಕಲ್‌'”, ವೇಲೂರ"”, ಸಿದ್ಧಲಿಂಗಮಾಡಮ”, ಕಿಲೂರ್‌್‌, 


ಸಿವಾಡಿ”', ಜಾಂಬಾಯಿ*" ಮತ್ತು ಕಪ್ಪಲೂರು*” ಶಾಸನಗಳು. 


ಮೂರನೆಯ ಕೃಷ್ಣನು ಯುವರಾಜನಾಗಿದ್ದಾಗಲೇ ಅನೇಕ ಯುದ್ಧಗಳನ್ನು ಕೈಕೊಂಡು 
ಗಂಗಭೂತುಗನಿಗೆ ರಾಜ್ಯವನ್ನು ಮತ್ತೆ ಕೊಡಿಸಿದನು. ಚೇದಿಯ ರಾಜನನ್ನು ಸೋಲಿಸಿ ಕಾಳಂಜರ ಚಿತ್ರಕೂಟ 


ಕೋಟೆಯನ್ನು ಗುರ್ಜರ-ಪ್ರತಿಹಾರರಿಂದ ವಶಪಡಿಸಿಕೊಂಡು ಪ್ರಸಿದ್ಧಿಗೆ ಬಂದನು. ಪಟ್ಟಕ್ಕೆ ಬಂದ ತಕ್ಷಣ 


ತನ್ನ ಹಿಂದಿನ ನೀತಿಯನ್ನು ಮುಂದುವರೆಸಿ ಭೂತುಗನ ಮಿತ್ರ ಬಾಣದೊರೆ ಮೂರನೆಯ ವಿಕ್ರಮಾದಿತ್ಯನ 
ಮೇಲೆ ಚೋಳಪರಾಂತಕ ಏರಿಬಂದಿದ್ದರಿಂದ ಭೂತುಗನ ಸಂಬಂಧಿ ಕೃಷ್ಣ ಪರಾಂತಕನ ಮೇಲೆ ದಂಡಯಾತ್ರೆ 
ಕೃಗೊಂಡನು. ಕನ್ಯಾಕುಮಾರಿ ಶಾಸನವು ಕೃಷ್ಣನನ್ನು ಪರಾಂತಕನು ಸೋಲಿಸಿದನೆಂದು ಹೇಳುತ್ತದೆ. 
ಮೊದಮೊದಲು ಕೃಷ್ಣ ಸೋಲನ್ನನುಭವಿಸಿದರೂ ಎದೆಗುಂದದೇ ಕೊನೆಯಲ್ಲಿ ಚೋಳರನ್ನು ಎದುರಿಸುವಲ್ಲಿ 
ಯಶಸ್ವಿಯಾದನು. ಕೊಲ್ಲಾಪುರ ಮತ್ತು ಸಿಂದ್ಧಲಿಂಗಮಾಡಂ ಶಾಸನಗಳು ಕೃಷ್ಣನು ಕಂಚಿ ಮತ್ತು 
ತಂಜಾವೂರಗಳನ್ನು ಗೆದ್ದುದ್ದನ್ನು ಸ್ಪಷ್ಟವಾಗಿ ಉಲ್ಲೇಖಮಾಡುವದರಿಂದ ಕೃಷ್ಣ ಚೋಳ ಪಲ್ಲವರ ಮೇಲೆ 
ನಿಶ್ಚಿತ ಜಯ ಸಾಧಿಸಿದನೆಂದು ತಿಳಿದುಬರುತ್ತದೆ ೫".ಕ್ರಿ.ಶ.4೯೪೯ ರ ಸುಮಾರಿನಲ್ಲಿ ರಾಷ್ಟ್ರಕೂಟರಿಗೂ ಮತ್ತು 
ಚೋಳರಿಗೂ ತಕ್ಕೊಳಂ ಎಂಬಲ್ಲಿ ಭಯಂಕರವಾದ ಯುದ್ಧನೆಡೆಯಿತು. ಇದರಲ್ಲಿ ಚೋಳಯುವರಾಜ 
ರಾಜಾದಿತ್ಯನ ಕಡುವೈರಿ ಗಂಗಭೂತುಗನು ಈ ಯುದ್ಧದಲ್ಲಿ ಭಾಗವಹಿಸಿ ರಾಜಾದಿತ್ಯನನ್ನು ಕೊಂದನೆಂದು 
ಆತಕೂರ ಶಾಸನ ಸ್ಪಷ್ಟಪಡಿಸುತ್ತದೆ *”. ತಕ್ಕೊಳಂ ಯುದ್ಧದಲ್ಲಿ ಚೋಳರನ್ನು ಜಯಿಸಿದ ಕೃಷ್ಣನು 
ಮುಂದುವರೆದು ಪಾಂಡ್ಯ ಕ್ಷೇರಳರನ್ನು ಗೆದ್ದು ಸಿಲೋನದ ರಾಜನಿಂದ ಕಪ್ಪ-ಕಾಣಿಕೆಗಳನ್ನು ಪಡೆದುಕೊಂಡ 
ಸ್ಮರಣಾರ್ಥವಾಗಿ ರಾಮೇಶ್ವರದಲ್ಲಿ ವಿಜಯಸ್ತಂಭ ನಿಲ್ಲಿಸಿದ್ದನ್ನು ರಾಮೇಶ್ವರ ಶಾಸನವು ಹೇಳುತ್ತದೆ id 
ಸೋಮದೇವ ತನ್ನ ಯಶಸ್ವಿಲಕ ಚಂಪೂದಲ್ಲಿಯೂ ಸಹ ಕೃಷ್ಣನ ದಕ್ಷಿಣ ವಿಜಯಗಳ ಕುರಿತು ಹೇಳುತ್ತಾನೆ”. 
ತಕ್ಕೊಳಂ ಯುದ್ಧದಲ್ಲಿ ಭೂತುಗನಿಗೆ ಮಾಡಿದ ಸಹಾಯಕ್ಕಾಗಿ ಕೃಷ್ಣನು ಅವನಿಗೆ ಬನವಾಸಿ-೧೨೦೦೦, 
ಬೆಳ್ಳಲ-೩೦೦, ಕಿಸುಕಾಡು-೭೦, ಬಾಗೆ-೭೦ ಮತ್ತು ಪುಲಿಗೆರೆ-೩೦೦ಗಳನ್ನು ಕಾಣಿಕೆಯಾಗಿ ಬಿಟ್ಟುಕೊಟ್ಟನೆಂದು 


ಹೆಬ್ಬಾಳ "ಶಾಸನದಿಂದ ತಿಳಿದುಬರುತ್ತದೆ *". 


ಕೃಷ್ಣನು ದಕ್ಷಿಣ ದಂಡಯಾತ್ರೆಯಲ್ಲಿ ತೊಡಗಿದ ಸಮಯದಲ್ಲಿ ಉತ್ತರ ಭಾರತದಲ್ಲಿ 
ಗುರ್ಜರ-ಪ್ರತಿಹಾರರು ಮತ್ತೆ ಪ್ರಭಲರಾದರು. ಹೊಸದಾಗಿ ಅಧಿಕಾರಕ್ಕೆ ಬಂದಿದ್ದ ಬುಂದೇಲ ಖಂಡದ 
ಚಂದೇಲರು ಚಿತ್ರಕೂಟ ಹಾಗೂ ಕಾಲಿಂಜರ ಕೋಟೆಗಳನ್ನು ಹಿಡಿದುಕೊಂಡು, ಮತ್ತೆ ಅವರು 
ಸ್ವತಂತ್ರರಾಗಿದ್ದರು. ಆದ್ದರಿಂದ ಕ್ರಿ.ಶ್ಶ೯೫೦ ರ ಸುಮಾರಿಗೆ ಗಂಗಭೂತುಗ ಮರಣಹೊಂದಿದ್ದರಿಂದ ಅವನ 
ಮಗ ಎರಡನೆಯ ಮಾರಸಿಂಹನ ನೇತೃತ್ವದಲ್ಲಿ ಕೃಷ್ಣನು ಉತ್ತರ ದಂಡಯಾತ್ರೆಯನ್ನು ಕೈಕೊಂಡನು. 
ಕ್ರಿರ್ಶ೬ಿ ರಲ್ಲಿ ದಾಳಿಮಾಡಿದ ಕೃಷ್ಣನು ಚಂದೇಲರನ್ನು, ಮಾಳವದ ಪರಮಾರ ಸಿಯಾಕಹರ್ಷನನ್ನು 
ಸೋಲಿಸಿದನು. ಇವರ ಸೋಲಿನೊಂದಿಗೆ ರಾಷ್ಟ್ರಕೂಟರ ಅಧಿಕಾರ ಮತ್ತೆ ನರ್ಮದಾ ನದಿಯ ಉತ್ತರಕ್ಕೆ 
ಹಬ್ಬಿತು. ಈ ಉತ್ತರ ದಂಡಯಾತ್ರೆಯ ಕುರಿತು ಕೃಷ್ಣನ ರಖೂರಾ ಪ್ರಶಸ್ತಿಶಾಸನ ಉಲ್ಲೇಖಿಸುತ್ತದೆ”, ಉತ್ತರ 


ದಂಡಯಾತ್ರೆಯನ್ನು ಯಶಸ್ವಿಮುಗಿಸಿ ಹಿಂದುರುಗಿದ ಕೃಷ್ಣನು ವೆಂಗಿಯ ಸಿಂಹಾಸನಕ್ಕಾಗಿ ನಡೆಯುತ್ತಿದ್ದ 


3s 


ಅಂತಃಕಲಹದಲ್ಲಿ ಭಾಗಿಯಾಗಿ ತನಗೆ ಬೇಕಾದ ಇಮ್ಮಡಿ ರುದ್ದಮಲ್ಲನ ಮಗ ಬಾಡಪ್ಪನಿಗೆ ಸಿಂಹಾಸನವನ್ನು 


ಕೊಡಿಸಿದನು. 


ಉತ್ತರ-ದಕ್ಷಿಣಗಳಲ್ಲಿ ದಂಡಯಾತ್ರೆ ಕೈಕೊಂಡು ದಿಗ್ವಿಜಯಿಯಾಗಿ ಮರಳಿದ ಕೃಷ್ಣನು ಗೋವಿಂದ 
ಧೃವರಂತೆ ಸಾಮ್ರಾಜ್ಯ ಶಾಹಿಯಾಗಿ ಬೃಹತ್‌ ಸಾಮ್ರಾಜ್ಯದ ಮೇಲೆ ತನ್ನ ಅಧಿಪತ್ಯವನ್ನು ಸ್ಥಾಪಿಸಿದನು. 
ಯುದ್ಧಗಳಲ್ಲಿ ಪರಾಕ್ರಮಿಯಾದಂತೆ ಕೃಷ್ಣನು ಸಾಹಿತ್ಯ ಮತ್ತು ಸಂಸ್ಕೃತಿಗಳ ರಕ್ಷಕನೂ ಆಗಿದ್ದನು. ಕನ್ನಡದ 
ಕವಿ ಪೊನ್ನನಿ ಗೆ ರಾಜಾಶ್ರಯವನ್ನು ನೀಡಿ ಅವನಿಗೆ ಕವಿಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದನು. 
ಕೃಷ್ಣನ ನಂತರ ರಾಷ್ಟ್ರಕೂಟರ ಸಾಮ್ರಾಜ್ಯದ ಅಧಿಕಾರ, ಪ್ರತಿಷ್ಠೆಗಳು ಇಳಿಮುಖವಾಗತೊಡಗಿದವು. ಕೃಷ್ಣನ 
ಮಗ ನಾಲ್ಕನೆಯ ಇಂದ್ರನು ಕೃಷ್ಣನ ಜೀವಿತಾವಧಿಯಲ್ಲಿಯೆ ಮರಣಹೊಂದಿದ್ದರಿಂದ ಉತ್ತರಾಧಿಕಾರಿಯಾಗಿ 


ಸಹೋದರ ಖೊಟ್ಟಿ ಗನು ಸಿಂಹಾಸನಕ್ಕೆ ಬಂದನು. 
ಖೊಟ್ಟಿಗ (ಕ್ರಿ.ಶ್ರ೯೬೭-೯೭೨) 


ಕ್ರಿ.ಶ.೯೬೭ ರಲ್ಲಿ ಖೊಟ್ಟಿಗನು ರಾಷ್ಟ್ರಕೂಟ ಸಿಂಹಾಸನಕ್ಕೆ ಬರುತ್ತಿದ್ದಂತೆಯೇ ರಾಷ್ಟ್ರಕೂಟರ ಅವನತಿ 
ಪ್ರಾರಂಭವಾಯಿತು. ಈತನ ಚರಿತ್ರೆಗೆ ಕೊಳಗಲ್ಲು"'', ಹುನವಳ್ಳಿ"”, ಕ್ಯಾಸಾಪುರ”, ಬೇವಿನಹಳ್ಳಿ", ಇಟಗಿ””, 
ನಾಗಾವಿ", ಸವಡಿ"' ಮತ್ತು ಸೋಮನಹಳ್ಳಿ" ಶಾಸನಗಳು ಆಧಾರಗಳಾಗಿವೆ. ಖೊಟ್ಟಿ ಗನು ಆಡಳಿತ 
ನೆಡೆಸುವಲ್ಲಿ ದುರ್ಬಲತೆ ತೋರಿಸಿದನು. ಹೀಗಾಗಿ ಕೃಷ್ಣನ ಕೈಯಲ್ಲಿ ಸೋತ ಪರಮಾರ ಸಿಯಾಕ ಹರ್ಷನು 
ಸೈನ್ಯದೊಂದಿಗೆ ಹೊರಟು ರಾಜಧಾನಿ ಮಾನ್ಯಖೇಟದ ಮೇಲೆ ದಾಳಿಮಾಡಿ ಕೊಳ್ಳೆ ಹೊಡೆದುಕೊಂಡು 
ಹೋದನು. ಗಂಗ ಎರಡನೆಯ ಮಾರಸಿಂಹನು ಪರಮಾರ ಸಿಯಾಕನನ್ನು' ಹಿಮ್ಮೆ ಟ್ವಿಸಿದರೂ ರಾಷ್ಟ್ರಕೂಟರ 


ಪ್ರತಿಷ್ಠೆಗೆ ಧಕ್ಕೆಯುಂಟಾಯಿತು. ಅಸಮರ್ಥನಾದ ಖೊಟ್ಟಿ ಗಮ ಕ್ರಿ.ರ್ಶ೯೭೨ ರಲ್ಲಿ ಮರಣಹೊಂದಿದನು. 
ಎರಡನೆಯ ಕರ್ಕ (ಕ್ರಿ.ಶ.೯೭೨-೯೭೩)"” 


ಮೂರನೆಯ ಕೃಷ್ಣನ ಕಿರಿಯ ಸಹೋದರ ನಿರುಪಮನ ಮಗ ಎರಡನೆಯ ಕರ್ಕನು ಖೊಟ್ಟಿಗನ 
ನಂತರ ಸಿಂಹಾಸನಕ್ಕೆ ಬಂದನು. ಕರ್ಕನ ಚರಿತ್ರೆಯನ್ನು ಅರಿಯಲು ಗುಂಡೂರ"”, ಸೋಮನಹಳ್ಳಿ", 
ಕ್ಯಾಸನೂರ""” ಶಾಸನಗಳು ಪ್ರಮುಖ ದಾಖಲೆಗಳೆನಿಸಿವೆ. ಕರ್ಕನು ರಾಷ್ಟ್ರಕೂಟ ಮನೆತನದ ಕೊನೆಯ ಅರಸ. 
ಅಸಮರ್ಥನಾದ ಕರ್ಕ ಕೇವಲ ಒಂದು ವರ್ಷಮಾತ್ರ ಆಡಳಿತ ನಿರ್ವಹಿಸಿದನು. ಕರ್ಕನ ಅಸಮರ್ಥತೆಯನ್ನು 


ಮನಗಂಡ ಸಾಮಂತರು, ಮಾಂಡಳಿಕರು ಸ್ವತಂತ್ರಗೊಳ್ಳುವ ಯೋಜನೆ ರೂಪಿಸಿದರು. ಅದರಲ್ಲಿ 


ಮೊದಲಿಗನೆಂದರೆ ಮೇಲ್ತಾಟಿಯಿಂದ ರಾಜ್ಯವಾಳುತ್ತಿದ್ದ ಬಾದಾಮಿ ಚಾಲುಕ್ಯ ವಂಶಿಗನಾದ ಎರಡನೆಯ 
ತೈಲಪನು ತನ್ನ ಶಕ್ತಿ -ಸಾಮರ್ಥ್ಯಗಳನ್ನು ಹೆಚ್ಚಿ ಸಿಕೊಂಡು ಕೃಷ್ಣ ನು ಮರಣಹೊಂದಿದ ನಂತರ .ತನ್ನ ಸ್ವತಂತ್ರ 
ನೀತಿಯನ್ನು ರೂಪಿಸಿಕೊಂಡನು. ಮಾನ್ಯಖೇಟದ ಮೇಲೆ ಪರಮಾರರ ಸಿಯಾಕನ ದಾಳಿಯ ಸಂಧರ್ಬ 
ಉಪಯೋಗಿಸಿಕೊಂಡು ತಾನು ಸೈನ್ಯದೊಡನೆ ನೆಡೆದು ಕರ್ಕನನ್ನು ಸೋಲಿಸಿ ಕ್ರಿ.ರ್ಶ್ವ೯೭೩ ರಲ್ಲಿ ರಾಷ್ಟ್ರಕೂಟ 


ಮನೆತನಕ್ಕೆ ಇತಿಶ್ರೀ ಹಾಡುವದರ ಜೊತೆಗೆ ಕಲ್ಯಾಣಿ ಚಾಲುಕ್ಕ ಮನೆತನಕ್ಕೆ ಅಡಿಪಾಯ ಹಾಕಿದನು. 


ಕ್ರಿ.ಶ.೭೫೭ ರಿಂದ೯೭೩ ರವರೆಗೆ ಅಂದರೆ ಸುಮಾರು ೨೨೫ ವರ್ಷಗಳ ಕಾಲ ಮಹಾಸಾಮ್ರಾಜ್ಯವಾಗಿ 
ಜಗತ್ತಿನ ನಾಲ್ಕು ಸಾಮ್ರಾಜ್ಯಗಳಲ್ಲಿ ಒಂದೇನಿಸಿತ್ತೆಂದು ಅರಬ್‌ಯಾತ್ರಿಕ ಸುಲೈಮಾನ ಸೌದಾಗರ ನಿಂದ 
ಹೊಗಳಿಸಿಕೊಂಡಿತು". ಆದರೆ ಈ ಸಾಮ್ರಾಜ್ಯವು ಕೊನೆಯಲ್ಲಿ ನಾಟಕೀಯ ರೀತಿಯಲ್ಲಿ ಅಂತ್ಯಕಂಡದ್ದು 


ದುರಾದೃಷ್ಟವೇ ಸರಿ. 


ಅಡಿಟಿಪ್ಪಣೆಗಳು 


1 Desai,P.B., A History of Karnataka, p-113. 

2 ಆಯ್‌.ಎ., ಸಂ-ರೆ, ಪುಟ-೨೪೨-೪೩, ಕ್ರಿ.ಶ.೬೩ಿ೪. 

3 ಷೇಕ್‌ಅಲ್ಲಿಬಿ., (ಸಂ), ಕರ್ನಾಟಕ ಚರಿತ್ರೆ, ಭಾಗ-೨, ಪುಟ-೩೫. 

4 ಸಿ.ಆಯ್‌.ಆಯ್‌,, ಸಂ-೧, ಪುಟ-೧೭೭, ಸು. ೩ನೆಯ ಶತಮಾನ. 

s Bhandarkar R.G., Early History of The Deccan, p-70. 

6 Fleet,J.F., The Dynesties of Canarese District of the Bombay Precidency, Vol.l, Part-IL, p-384. 
7 ಕೃಷ್ಣರಾವ್‌,ಎಂ.ವ್ಲಿ, ಮತ್ತು ಕೇಶವಭಟ್ಟ, ಎಂ., (ಸಂ) ಕರ್ನಾಟಕ ಇತಿಹಾಸ ದರ್ಶನ, ಪುರ೯೧, 
8 ಅದೇ. 

9 Aitekar A.S., Rastrakutas and Their Times, p-25. 

10 ಜೆ.ಬಿ.ಬಿ. ಆರ್‌.ಎ.ಎಸ್‌., ಸಂ-೨೦, ಪುಟ-೧೩೧, ಕ್ರಿ.ರ್ಶು೧ಜ. 

1 ಎ.ಲಆಯ್‌., ಸಂ-೩೨, ನಂ-೪, ಪುಟ-೭೭, ಕ್ರಿ.ಶ.೮೩೫. 

12 ಆ್ಯ.ರಿಇ.ಏ೧೯೫೫-೫೬, ನಂ-ಸಿ೯, ಪುಟ-೬೧, ಸು. ೧೦ನೆಯ ಶತಮಾನ. 

13 ಇ.ಆಯ್‌, ಸಂ-೬, ನಂ-೧೧, ಪುರ, ಕ್ರಿ.ಶ.ಲ೬೬. 

14 ಅದೇ, ಸಂ-೭, ನಂ.೨೮.ಇ, ಪುಟ-೨೦೨, ಕ್ರಿ.ಶ.೮೬೬. 

15 ಅದೇ, ಸಂ-ಔ, ನಂ.೨೦, ಪುಟ-೧೮೮, ಕ್ರಿ.ಶ. ೯೪೦. 

16 Desai,P.B., A History of Karnataka, p-115. 

17 ಸೀತಾರಾಮಯ್ಯ, ವಿ., (ಸಂ), ಕವಿರಾಜಮಾರ್ಗ, ಭಾಗ-೧, ಪುಟ-೧೫. 

18 ಆರ್ಕಿಯಾಲಜಿಕಲ್‌ ಸರ್ವೆ ಆಫ್‌ ವೆಸ್ಪರ್ನ ಇಂಡಿಯಾ, ಸಂ-೫, ಪುಟ-೮೭, ಕ್ರಿ.ಶ.೬೯೩-೯೪. 
19 ಇಆಯ್‌, ಸಂ-೧೦,ನಂ-೧೯, ಪುಟ-೮೧. ಕ್ರಿ.ಶ. ೭೭೫. 

20 ಎ.ಆಯ್‌, ಸಂ-೭, ನಂ-೨೮.ಬಿ, ಪುಟ-೨೦೨. ಕ್ರಿ.ಶ.೮೬೬. 

1 ಇ.ಆಯ್‌, ಸಂ-೬, ನಂ.೧೧, ಪುರ, ಕ್ರಿ.ಶ. ೮೬೬ 


22 ಅದೇ, ಸಂ-೧೮, ನಂ-೨೬,ಪುಟ-೨೩೫, ಕ್ರಿ.ಶ.೮೭೧. 


23 ಆಯ್‌,ಎ., ಸಂ-೧೨, ಪುಟ-೨೧೮, ಕ್ರಿ.ಶ.೮೬೬-೬೭., ಮತ್ತು ಇಆಯ್‌, ಸಂಪುಟ-೬, ನಂ-೧೧, ಪುಟ-೧೦೨, ಕ್ರಿ.ಶ.೮೬೬. 
24 ಬಿ.ಕೆ. ಆಯ್‌, ಸಂ-೧, ಪುಟ-೧೨, ಕ್ರಿ.ಶ.ಲ೬೭-೬೮. 

25 ಪುಟ್ಟಪ್ಪ ಕೆ.ವ್ಪಿ -» (ಸಂ) ಪಂಪಭಾರತವೆಂಬ ವಿಕ್ರಮಾರ್ಜುನ ವಿಜಯಂ, ೧೦-೨೭. 

26 Patak,K.B., The explanation of the term palidhvaja, (.ವ, ಸಂಪುಟ-೧೪, ಪುಟ-೧೦೪.) 
21 ಇ. ಆಯ್‌, ಸಂ-೩೦, ನಂ-೨೨, ಪುಟ-೧೨೫, ಕ್ರಿ.ಶ.-೬೨೫. 

28 ಅದೇ, ಸಂ-೨೧, ಪುಟ-೨೮೯, ದೆಜ್ಜಮಹಾರಾಜ 

29 ಅದೇ, ಸಂ-೦೯, ನಂ.೨೪, ಪುಟ-೧೭೪-೧೭೭, ಸು. ೬ನೆಯ ಶತಮಾನ. 

30 ಅದೇ, ಸಂ-೩೨, ನಂ-೧೩, ಪುಟ-೧೧೨-೧೧೩, ಕ್ರಿ.ಶ.-೭೬೭. 

31 ಆಯ್‌. ಎ. ಸಂ-೧೮, ಪುಟ-೨೩೦, ಕ್ರಿ.ಶ೬೯೩ಿ-೯೪. 

32 ಅದೇ, ಸಂ-ರ೯, ನಂ-೧೪, ಪುಟ-೧೦೯-೧೧೫.ಕ್ರಿಶ.೬೯೩. 

33 ಅದೇ, ಸಂ-೧೧, ನಂ.೧೭, ಪುಟ-೨೭೬- ೨೮೦, ಸು. ೬ನೆಯ ಶತಮಾನ. 

34 ಅದೇ, ಸಂ-6೮, ನಂ.೧೬, ಪುಟ-೧೬೩-೧೬೬, ಸು. ೬ ನೆಯ ಶತಮಾನ. 

35 ಅದೇ. 

36 ಅದೇ, ಸಂ-ಸಿ೭, ಪುರ, ಅವಿಧೇಯ. 

31 ಅದೇ, ಸಂ-೨೯,ನಂ.೨೪, ಪುಟ-೧೭೪-೧೭೭, ಸು. ೬ ನೆಯ ಶತಮಾನ. 

38 Madan, A.P.,The History of The Rastrakutas, p-17. 

39 ಆಯ್‌.ಎ., ಸಂ-೨೦, ಪುಟ-೫೧೧; ಮತ್ತು ಸೌ.ಇ.ಇ., ಸಂಪುಟ-೨, ಪುಟ.೭, ಅಭಿಮನ್ಯು. 


40 Madan, A.P.,The History of The Rastrakutas, p-26. 


41 Annals of Bhandarkar Oriental Research Inistitute, Vol, XXV, Pp-36, EI-XXXVIL Pp-9. 


42 ಆದೇ. 

4 ಇಆಯ್‌., ಸಂ-ರ೯, ನಂ-೧೪, ಪುಟ-೧೦೯-೧೧೫, ಕ್ರಿ. ಶಿ. 

44 ಆರ್ಕಿಯೋಲಾಜಿಕಲ್‌ ಸರ್ವೆ ಆಫ್‌ ವೆಸ್ಪರ್ನ ಇಂಡಿಯಾ, ಸಂಪುಟ-೫, ಪುಟ-೮೭, ಕ್ರಿ.ಶ.೯೩-೯೪. 
4s Desai. P.B. A History of Karnataka, p-154-55, 


46 Ibid, p-117. 


47 ಆಯ್‌.ಎ, ಸರ೯, ಪುಟ- ೧೨, ದಂತಿದುರ್ಗ. 
48 ಆಯ್‌.ಎಚ್‌.ಕ್ಕೂ, ಸಂ-೩೫, ನಂ-೩, ದಂತಿದುರ್ಗ. 
49 ಆದೇ. 


50 ಇ ಆಯ್‌., ಸಂ-೨೫,ನಂ-೪, ಪುಟ-೨೫, ಕ್ರಿ.ಶ..೭೭೧. 


51 ಇಂಡಿಯನ್‌ ಹಿಸ್ಟಾರಿಕಲ್‌ ಕ್ವಾರ್ಟರ್ಲೀ, ಸಂಪುಟ-೩೫, ಪುಟ-೧೮೩. 


52 ಆಯ್‌.ಎ, ಸಂ-೧೧, ಪುಟ- ೧೧೦, ದಂತಿದುರ್ಗ. 

53 Desai. P.B. A History of Karnataka, p-118.: 
54 ಅದೇ. 

55 ಆಯ್‌. ಎ., ಸಂ-೧೧, ಪುಟ-೨೨೮, ಮೊದಲನೆಯ ಕೃಷ್ಣ. 

56 ಇ.ಆಯ್‌., ಸಂ-೧೪,ನಂ.೬, ಪುಟ-೧೨೧-೧೩೦,ಕ್ರಿ.ಶ.೭೭೨. 

57 ಬಿ. ಆಯ್‌. ಎಸ್‌. ಎಮ್‌. ಕ್ವಾರ್ಟಲ್ಲೀ, ಸಂ-೮,ಪುಟ-೧೬೫-೬೮. 
58 ಇಆಯ್‌., ಸಂ-೬,ನಂ.೧೬.ಎ, ಪುಟ-೧೬೦,ಕ್ರಿ.ಶ.೭೬೫. 

59 ಎ.ಕ., ಸಂ-೧೨, ನಂ೯೯, ಮೊದಲನೆಯ ಕೃಷ್ಣ. 


60 ಇ.ಆಯ್‌., ಸಂ-೧೩, ನಂ.೨೫, ಪುಟ-೨೭೫-೨೮೨, ಕ್ರಿ.ಶ.೭೬೮. 


61 ಬಿ. ಆಯ್‌. ಎಸ್‌. ಎಮ್‌. ಕ್ವಾರ್ಟಲ್ಲೀ, ಸಂ-೮,ಪುಟ-೧೬೬-೬೭, ಕ್ರಿ.ಶ.೭೫ಲ. 


- 62 ಜೆ.ಇ.ಎಸ್‌.ಆಯ್‌., ಸಂ-೧೧,ಪುಟ-೧೦೬, ಕ್ರಿಶ.೭೬೫. - 

63 ಇ.ಆಯ್‌, ಸಂ-೧೩,ನಂ.೨೫, ಪುಟ-೨೭೫, ಕ್ರಿ.ಶ.೭೬೮. 

64 ಅದೇ, ಸಂ-೫,ನಂ.೨೦, ಪುಟ-೧೮೮, ಕ್ರಿ.ರ್ಶ೪೦. 

65 ಅದೇ, ಸಂ-೨೩, ಪುಟ-೧೦, ಮೊದಲನೆಯ ಕೃಷ್ಣ. 

66 ಅದೇ, ಸಂ-೧೪, ನಂ-೬,ಪುಟ-೧೨೧, ಕ್ರಿ.ಶ.೭೭೨. 

61 Desai. P.B. A History of Karnataka, p-121. 
68 ಷೇಕ್‌ಅಲಿ, ಬಿ., (ಸಂ), ಕರ್ನಾಟಕ ಚರಿತ್ರೆ, ಭಾಗ-೨, ಪುಟ-ಸಿಲೆ. 
69 ಅದೇ, ಪುಟ-ರ೯. 


10 ಇ.ಆಯ್‌, ಸಂ-೭,ನಂ.೨೮,ಪುಟ-೨೩೦,ಕ್ರಿ.ಶ.೭೭೦. 


್‌ 


71 ಅದೇ. 

72 ಆಯ್‌.ಎ., ಸಂ-೬, ಪುಟ-೨೦೮-.೫೧೩, ಕ್ರಿ.ಶ.೭೭೦. 

73 ಅದೇ, ಸಂ-೮,ಪುಟ-೧೮೨-೧೮೭, Re ಗೋವಿಂದ. 
14 Desai. P.B. A History of Karnataka, p-121. 
75 ಇ.ಆಯ್‌., ಸರ೯,ನಂ.೨೬, ಪುಟ-೧೯೩-೧೯೮, ಕ್ರಿ.ಶ.೭೯೯೩. 
76 ಆ.ರಿ.ಇ. ಎ, ೧೯೬೮-೬೯, ನಂ-ಎ-೧೨. ಪುಟ-೨೨, ಧುವ. 
71 ಆಯ್‌.ಎ., ಸಂ-೩೩,ನಂ.೪೮ೆ, ಪುಟ-೨೫೭, ಕ್ರಿ. ಶ.೮೮ಲ. 

18 ಅದೇ, ಸಂ-೨೨,ನಂ-೧೭,ಪುರ್ಟ೯೮-೧೦೯, ಕ್ರಿ.ಶ.೭೮೬. 

79 ಅದೇ, ಸಂ-೬,ನಂ-೧೬.ಬಿ, ಪುಟ-೧೬೨. ಕ್ರಿ.ಶ.೭೮0೦. 

80 ಆಯ್‌.ಎ.,ಸಂ-೧೧, ಪುಟ-೧೨೫, ಧ್ರುವ. 

81 ಇಲಯ್‌., ಸಂ-೧೦,ನಂ.೧೯, ಪುಟ-೮೧-೮೯,ಕ್ರಿ.ಶ.೭೭೫. 
82 ಅದೇ, ಸಂ-೨೨,ನಂ-೨೮. ಎ, ಪುಟ-೧೭೬-೧೯೧, ಕ್ರಿ.ಶ.೭೮0೦. 
83 ಇಆಯ್‌., ಸಂ-೨೨,ನಂ-೧೭, ಪುಟ-೯೮, ಕ್ರಿ.ಶ.೭೮೬. 

84 ಇ.ಆಯ್‌, ಸಂ-೨೩, ಪುಟ-೭೧, ಕ್ರಿ.ಶ.೮0೨. 

85 ಆಯ್‌. ಎ.., ಸರ೯,ನಂ-76, ಪುಟ-೧೨೪, ಧ್ರುವ. 

86 ಇಆಯ್‌, ಸಂ-೨೨,ನಂ-೧೭, ಪುರ, ಕ್ರಿ.ಶ.೭೮೬. 

87 ಇ.ಆಯ್‌, ಸರ೯,ನಂ.೪, ಪುಟ-೨೬, ಕ್ರಿ.ಶ್ರ೯೧೪. 

8 Desai,P.B.,A History of Karnataka, p-124. 
89 ಜೆ.ಬಿ.ಬಿ.ಆರ್‌.ಎ.ಎಸ್‌., ಸಂ-ಸಿ, ಪುಟ-೧೮೭, ಕ್ರಿ.ಶ.ಲ೦೪. 
90 ಕ್ವಾರ್ಟರ್ಲಿ ಜರ್ನಲ್‌ ಅಫ್‌ ದಿ ಮಿಥಿಕ್‌ ಸೋಸಾಯಿಟಿ, ಸಂ-೧೪,ಪುಟ-೮೨-೮೮, ಕ್ರಿ.ಶ.೮೦೦. 
91 ಇಲಆಯ್‌., ಸಂ-೨೩, ಪುಟ-೮, ಕ್ರಿ.ಶ.ಠ೧೪. 


92 ಮೈ. ಆ್ಯ.ರಿ, ೧೯೨೭, ಪುಟ-೧೧೨, ಮೂರನೆಯ ಗೋವಿಂದ. 


93 Sorces of the Medeval History of the Deccan, Vol.l, p-13, A.D.809. 


94 ಇ.ಆಯ್‌., ಸಂ-ಹಿಪಿ,ನಂ.೬೦, ಪುಟ-೩೨೭-೩೩೨, ಕ್ರಿ.ಶ.ಲ೦೪. 


95 ಲ್ಕ. ರಿ.ಇ.ಏ., ೧೯೬೪-೬೫, ನಂ.೬, ಪುಟ-೪೬, ಕ್ರಿ.ಶ.ಲ೦೬-೦೭. 
96 ಇ.ಆಯ್‌, ಸಂ-೩೨,ನಂ.೧೮, ಪುಟ-೧೫೭-೧೬೪, ಕ್ರಿ.ಶ.೮0೦೩. 
91 ಎ.ಕ., ಸಂ-೧೨, ನಂ-ಜಿ.ಬಿ.೬೧, ಪುಟ-೨೮, ಕ್ರಿಶ.೮೧೩ 
98 ಇಆಯ್‌, ಸಂ-೬,ನಂ-೧೬.ಸಿ, ಪುಟ-೧೬೩, ಕ್ರಿ.ಶ.ಲ೦೪. 
99 Sorces of the Medeval History of the Deccan, Vol.l, p-15, A.D.807. 
100 ಇ.ಆಯ್‌., ಸಂ-ಹಿ,ನಂ.೧೭, ಪುಟ-೧೦೩-೧೧೦, ಕ್ರಿ.ಶ.೭೯೪ 
101 ಅದೇ, ಸಂ-೬, ನಂ.೨೩, ಪುಟ-೨೩೯-೨೫೧, ಕ್ರಿ.ಶ.೮೦೮. 
1020 ಆಯ್‌. ಎ. ಸಂ-೧೧, ಪುಟ-೧೨೬,ಕ್ರಿ.ಶ.ಲ೦೪. 
103 ಆ. ರಿಸೌ.ಇ.ಏ., ೧೯೨೯, ನಂ.ಬಿ.ಕೆ-೨೪೬, ಪುಟ-೪೨, ಕ್ರಿ.ಶ.೮೭೧. 
104 ಜೆ. ಬಿ. ಬಿ. ಆರ್‌.ಎ. ಎಸ್‌., ಸಂ-೧೮,ಪುಟ-೨೫೨-೨೬೯,ಕ್ರಿ.ಶ.೮೧೨. 
105 ಬಿ.ಜಿ., ಸಂ-೧, ಭಾಗ-೨, ಪುಟ-೪೧೫, ಕ್ರಿ. ಶ್ರ೧೫. 
106 ಇ.ಆಯ್‌, ಸಂ-ಪ೩ಿ,ನಂ.೧೭, ಪುಟ-೧೦೩, ಕ್ರಿ.ಶ.೭೯೪. 
107 ಅದೇ, ಸಂ-೧೮,ನಂ.೨೬, ಪುಟ-೨೩೫,ಕ್ರಿ.ಶ.೮೭೧. 
108 ಇ.ಆಯ್‌., ಸಂ-2ಸ,ನಂ.ಔಂ,ಪುಟ-೩೨೯, ಕ್ರಿ.ಶ.೮ಏ೪ 
Ws ಅದೇ, ಸಂ-೨೩, ಪುಟ-೧೦, ಮೂರನೆಯ ಗೋವಿಂದ. 
110 ಅದೇ, ಸಂ-೩೬, ಪುಟ-೨೮೬, ಮೂರನೆಯ ಗೋವಿಂದ. 
11 ಅದೇ, ಸಂ-೨೩, ಪುಟ-೧೦, ಮೂರನೆಯ ಗೋವಿಂದ. 
112 Desai,P.B.,A History of Karnataka, p-128. 
113 ಇಆಯ್‌., ಸಂ-೩೨,ನಂ.೧೫, ಪುಟ-೧೨೯-೧೩೪, ಕ್ರಿ.ಶ.೮೨೨೦. 
114 ಆಯ್‌.ಎ., ಸಂ-೧೩, ಪುಟ-೧೩೦, ಕ್ರಿ.ಶ.೮೪ಪಿ. 
115 ಇ.ಆಯ್‌., ಸಂ-೬ನಂ.೪, ಪುಟ-೨೫-೩೮, ಕ್ರಿ.ಶ.೮೬೦. 
116 ಅದೇ, ಸಂ-೭,ನಂ.೨೮.ಡಿ, ಪುಟ-೧೯೮, ಕ್ರ.ಶ.೮೬೫. 
117 ಅದೇ, ನಂ-೨೮. ಎಫ್‌, ಪುಟ-೨೦೮, ಕ್ರಿ.ಶ.೮೭೪. 


118 ಅದೇ, ಸಂ-೬,ನಂ.೧೧, ಪುರ್ಮ೮-೧೦೮, ಕ್ರಿ.ಶ.೮೬೬. 


119 ಆದೇ, ಸಂ-೧೩,ನಂ.೧೫, ಪುಟ-೧೮೩, ಕ್ರಿ.ಶ.೮೬೯. 

120 ಅದೇ, ಸಂ-೧೮,ನಂ.೨೬, ಪುಟ-೨೩೫- ೨೫೭, ಕ್ರಿ.ಶ.೮೭೧. 
121 ಅದೇ, ಸಂ-೩೫, ನಂ.೧೦, ಪುಟಗಳು-೮೫-೮೮, ಕ್ರಿ. ಶ.ಲ೬೫. 
122 ಇ.ಆಯ್‌., ಸಂ-೭, ನಂ.೨೮. ಇ, ಪುಟ-೨೦೨, ಕ್ರಿ.ಶ.೮೬೬. 
123 ಅದೇ, ಸಂ-೧೩,ನಂ.೧%. ಜಿ, ಪುಟ-೧೭೬, ಕ್ರಿ.ಶ.ಲ೬೯. 


124 ಅದೇ, ಸಂ-೨೬,ನಂ.೪, ಪುಟ-ರ್ಹಿ-೬೨, ಕ್ರಿ. ರ್ಶ೦೬. 


125 Journal of the Oriantal Institute, Vol-XX, p-115, Amoghavarsha-l. 


126 ಲೈ.ರಿ.ಸೌ.ಇ.ಏ., ೧೯೩೦, ನಂ-ಬಿ.ಕೆ.೧೯೨. 

127 ಅದೇ,-೧೯೨೮, ನಂ-ಬಿ.ಕೆ.೬೦. 

128 ಅದೇ, -೧೯೨೭, ನಂ-ಬಿ.ಕೆ.೭೧. 

129 ಸೌ,ಇ.ಇ., ಸಂ-೧೮,ನಂ.೧೩, ಪುಟ-೧೨, ಕ್ರಿ.ಶ.೮೬೬. 

130 ಆ್ಯ.ರಿ.ಇ.ಏ., ೧೯೫೪-೫೫, ನಂ-ಬಿ.ಕೆ.೧೨೨, ಪುಟ-ಸಿಲೆ. 

131 ಅದೇ, ೧೯೫೪-೫೫, ನಂ-ಬಿ.೧೬೨, ಪುಟ-೪೧. 

132 ಕೆ.ಆಯ್‌, ಸಂ-೨, ಪುಟ-೧೪, ನಂ-೫. 

133 ತಿಪ್ಪೆ ರುದ್ರಸ್ವಾಮಿ, ಎಚ್‌ » ಕರ್ನಾಟಕ ಸಾಂಸ್ಕುತಿಕ ಸಮೀಕ್ಷೆ, ಪುಟ-೧೧೯. 
134 ಸೌ.೩.ಇ, ಸಂ-೧೧, ಭಾಗ -೧, ನಂ.೭, ಪುಟ-೪, ಕ್ರಿ.ಶ.೮೩೭. 

135 ಅದೇ, ನರ೯, ಪುಟ-೫, ಕ್ರಿ.ಶ.ಲ೬೨. 

136 ಇ.ಆಯ್‌., ಸಂ-೧೮, ನಂ.೨೬, ಪುಟ-೨೩೫, ಕ್ರಿಶ.೮೭೧. 

137 ಜೆ.ಬಿ. ಬಿ. ಆರ್‌.ಎ. ಎಸ್‌, ಸಂಪುಟ-೨೦, ಪುಟ-೧,. ಮೊದಲನೆಯ ಅಮೋಘವರ್ಷ. 
138 ಇಆಯ್‌., ಸಂ-೧೮, ನಂ.೨೬, ಪುಟ-೨೪೧, ಕ್ರಿ.ಶ.೮೭೧. 

139 ತಿಪ್ಪೆ ರುದ್ರಸ್ವಾಮಿ, ಎಚ್‌., ಕರ್ನಾಟಕ ಸಾಂಸ್ಕೃತಿಕ ಸಮೀಕ್ಷೆ, ಪುಟ-೧೧೯. 
140 Desai,P.B.,A History of Karnataka, p-132. 

141 ಸೌ.ಇಇ ಸಂ-೧೧, ಭಾಗ -೧, ನಂ.೧೮, ಪುಟ-೧೧, ಎರಡನೆಯ ಕೃಷ್ಣ. 


142 ಇಲಆಯ್‌., ಸಂ-೧೩, ನಂ-೧೫. ಜೆ, ಪುಟ-೧೮೭, ಕ್ರಿ.ಶ.ಲ೮೮. 


143 ಅದೇ, ಸಂ-೪, ಪುಟ-೩೫೦-೩೫೬, ಕ್ರಿ.ಶ್ರ್ವ೯೧೪. 

144 ಎ.ಕ., ಸಂ-೧೬,ನಂ-೮೧, ಎರಡನೆಯ ಕೃಷ್ಣ. 

145 ಇ.ಆಯ್‌., ಸಂ-೧೬, ನಂ.೨೧, ಪುಟ-೨೭೭, ಕ್ರಿ. ಶ.ರ್ಲ೬. 

146 ಆಯ್‌.ಎ., ಸಂ-೧೦, ಪುಟ-೧೮೦, ಎರಡನೆಯ ಕೃಷ್ಣ. 

147 ಅದೇ, ಸಂ-೧೨,ನಂ-೧೨೦೯, ಪುಟ-೨೨೦, ಕ್ರಿ.ಶ್ರ೯೦೨-೦೩. 

148 ಇ.ಆಯ್‌., ಸಂ-೧, ನಂ.ಲೆ, ಪುಟ-೫೨-೫೮, ಕ್ರಿ.ಶ್ಶ೯೧೦. 

149 ಸೌ.ಇ.ಇ ಸಂ-೨೦, ನಂ-೧೦, ಪುಟ-೧೦, ಕ್ರಿ.ರ್ಶಂ೦೪. 

150 ಇ.ಆಯ್‌., ಸಂ-೨೧, ಪುಟ- ೨೦೬-೨೦೮, ಎರಡನೆಯ ಕೃಷ್ಣ. 

151 ಆಯ್‌.ಎ., ಸಂ-೧೬, ಪುಟ-೨೭೮, ಎರಡನೆಯ ಕೃಷ್ಣ. 
೨152 ಸೌ.ಇ.ಇ, ಸಂ೯, ಭಾಗ-೧, ನಂ-೫೫. ಪುಟ-೩೧, ಕ್ರಿ.ಶರ್ಲ್‌ಸ. 
“153 ಅದೇ, ಸಂ-೧೮, ನಂ-೧೭. ಪುಟ-೧೦, ಎರಡನೆಯ ಕೃಷ್ಣ. 

154 Desai,P.B.,A History of Karnataka, p-135. 

155 ಇ.ಆಯ., ಸರ, ನಂ.೪, ಪುಟ-೨೪, ಕ್ರಿ.ಶ.೯೯೧೪. 

156 ಅದೇ, ಸಂ-೩೨, ನಂ.೪, ಪುಟ-೪೫-೫೪, ಕ್ರಿ.ಶ ೨೬. 

157 ಆಯ್‌.ಎ., ಸಂ-೧೩, ನಂ.೧೩೫, ಪುಟ-೨೨೪, ಕ್ರಿ.ಶ್ರ೯೧೬. 

158 ಇ.ಆಯ್‌., ಸಂ-೩೬, ಪುಟ-೨೨೭-೨೩೮, ಕ್ರಿ. ಶ್ಚ೯೧೫. 

159 ಅದೇ, ಸಂ-೩೮, ನಂ-೨, ಪುಟ-ಔ, ಕ್ರಿ.ಶ.೯೯೧೪. 

160 Desai,P.B.,A History of Karnataka, p-136. 

161 ಆಯ್‌.ಎ., ಸಂ-೧೩, ನಂ.೧೩೫, ಪುಟ-೨೨೪, ಕ್ರಿ. ಶ್ರ೧೬. 

162 ಆದೇ, ಸಂ-೩ಿ೬ಿ, ನಂ.೨೯, ಪುಟ-೨೨೭-೩೮, ಕ್ರಿ.ಶ,೯೧೫. 

163 ಆದೇ. 

164 Desai,P.B.,A History of Karnataka, p-137. 

165 ಸೌ.ಇ.ಇ., ಸಂ-೧೮, ನಂ-೨೪.ಪುಟ-೧೫, ಕ್ರಿ. ಶ್ರ೯೨೮-೨೯., 


166 ಅದೇ. 


167 Desai,P.B.,A History of Karnataka, p-136. 

168 ಸೌ,ಇ.ಇ., ಸಂ-೧೮, ನಂ-೨೫. ಪುಟ-೧೬, ಕ್ರಿ. ರ್ಶ. 

169 ಇ.ಆಯ್‌., ಸಂ-೧೩,ನಂ.೯, ಪುಟ-೩೨೬, ಕ್ರ.ಶ್ಷ೨೯. 

170 ಅದೇ, ಸಂ-೭, ನಂ.೬, ಪುಟ-೨೬, ಕ್ರಿ.ಶ.೯೩0೦. 

17 ಸೌ.ಇಇ, ಸಂ-೧೧, ಭಾಗ-೧, ನಂ-೩೫, ಪುಟ-೨೧, ಕ್ರಿ.ರ್ಶೇ೩ಿಸಿ. 
172 ಎ.ಕ., ಸಂ-೭ಿ, ನಂ-ಎಸ್‌.ಕೆ.೧೯೪, ಪುಟ. ೨೮೨, ನಾಲ್ಕನೆಯ ಗೋವಿಂದ. 
173 ಇ.ಆಯ್‌, ಸಂ-೩೬, ನಂ.೨೯, ಪುಟ-೨೫೮, ಕ್ರಿ.ಶ.೯೧೫. 

114 ಅದೇ, ಸಂ-೭, ನಂ.೬, ಪುಟ-ಹಿ೬, ಕ್ರಿ.ಶ. ಕ 

175 ಅದೇ. 

176 ಅದೇ. 

171 Desai,P.B.,A History of Karnataka, p-133. 

178 ಲ್ಯ. ರಿಇ.ಏ., ೧೯೬೦-೬೧, ನಂ-ಬಿ.-೪೪೦, ಪುರ೯೪, ಕ್ರಿ.ರ್ಶಸಿ೬. 
179 ಆಯ್‌.ಏ, ಸಂ-೧೨, ನಂ.೧೩೬, ಪುಟ-೨೬೩. ಕ್ರಿ.ಶ.೯೯೭೨. 

180 Desai,P.B.,A History of Karnataka, p-139. 

181 ಇ.ಆಯ್‌., ಸಂ-೨, ನಂ.೧೧, ಪುಟ-೧೬೭, ಕ್ರಿ. ಶ್ಶ೯೫೦. 

182 ಅದೇ, ಸಂ-೫, ನಂ.೨೦, ಪುಟ-೧೮೮-೧೯೭, ಕ್ರಿ.ಶ.೯೯೪೦. 

183 ಅದೇ, ಸಂ-೧೬, ನಂ.೨೧, ಪುಟ-೨೮೫, ಕ್ರಿ.ಶ.೯೬೨. 

184 ಅದೇ, ಸಂ-೩೫, ನಂ.೧೪, ಪುಟ-೧೦೫, ಕ್ರಿ.ಶ.೯೯೬೨. 

185 ಅದೇ, ಸಂ-೩೨, ನಂ.೪, ಪುಟ-೫೫-೬೦, ಕ್ರಿ.ರ್ಶ೬೨. 

186 ಆಯ್‌.ಎ., ಸಂ-೧೨, ಪುಟ-೨೭೦, ಮೂರನೆಯ ಗೋವಿಂದ. 

187 ಎ.ಕ., ಸಂ-೧೧, ನಂ-೪೯ ಮತ್ತು ೭೬, ಮೂರನೆಯ ಕೃಷ್ಣ. 

188 ಆ.ರಿಇ.ಏ., ೧೯೫೫-೫೬, ನಂ-ಸ೯, ಪುಟ-೬೧, ಮೂರನೆಯ ಕೃಷ್ಣ. 
189 ಅದೇ, ಸಂ-೪,ನಂ, ಪುಟ-೨೭೯-೨೯೦, ಕ್ರಿ.ರ್ಶ೬೦. 


190 ಜೆ. ಬಿ.ಬಿ.ಆರ್‌. ಎ. ಎಸ್‌., ಸಂ-೨, ಪುಟ-೨೧, ಕ್ರಿ.ರ್ಶ೬೦. 


191 ಸೌ.ಇ.ಇ ಸಂ೯, ನಂ-೬೮ೆ.ಪುಟರಿ, ಮೂರನೆಯ ಕೃಷ್ಣ. 
192 ಆಯ್‌.ಎ., ಸಂ-೧೨, ನಂ.೧೨೭, ಪುಟ-೨೫೭, ಕ್ರಿ.ಶ.೮೧೨. 
193 ಇಆಯ್‌., ಸಂ-೭, ನಂ.೨೦, ಪುಟ-೧೪೨, ಮೂರನೆಯ ಕೃಷ್ಣ. 
194 ಅದೇ, ನಂರ೯, ಪುಟ-೧೩೫. ಮೂರನೆಯ ಕೃಷ್ಣ. 

195 ಅದೇ, ಸಂ-೧೪, ನಂ.೨೮, ಪುಟ-ಹಿ೬೪, ಕ್ರಿ.ಶ್ಶ೪೬. 

196 ಅದೇ, ಸಂ-ಹಿ, ನಂ.೩೮ೆ, ಮೂರನೆಯ ಕೃಷ್ಣ. 

197 ಸೌ.ಇ.ಇ, ಸಂ-೩ಿ, ನಂ-೭, ಪುಟ೧೧, ಮೂರನೆಯ ಕೃಷ್ಣ 
198 ಅದೇ. 

199 ಅದೇ, ಸಂ-೨೫, ನಂ-೩೯೬, ಮೂರನೆಯ ಕೃಷ್ಣ _ 

20 ಆ. ರಿ.ಸೌ,ಇ.ಏ., ೧೯೦೫, ನಂ-ಬಿ.೨೪-೨೫, ಮೂರನೆಯ ಕೃಷ್ಣ ಸ 
201 ಅದೇ, ೧೯೩೨, ನಂ-ಬಿ.೨೩೬, ಮೂರನೆಯ ಕೃಷ್ಣ. 

202 ಅದೇ, ೧೯೦೬, ನಂ-ಬಿ.೧೧೦, ಮೂರನೆಯ ಕೃಷ್ಣ. 

203 ಅದೇ, ೧೯೩೯, ನಂ-ಬಿ.೨೬೯, ಪುಟ.೩೮, ಮೂರನೆಯ ಕೃಷ್ಣ. 
204 ಆಯ್‌.ಎ., ಸಂ-೪, ಪುಟ-೮೧-೮೩, ಮೂರನೆಯ ಕೃಷ್ಣ y | 


205 ಇಆಯ್‌, ಸಂ-೨ , ನಂ.೧೧, ಪುಟ-೧೬೭, ಕ್ರಿ.ರ್ಶ೯೫೦. 


206 ಸೌ.ಇ.ಅ, ಸಂ೯, ಭಾಗ-೧, ನಂ-೬೮ ಮತ್ತು ಇಆಯ್‌, ಸಂಪುಟ-೩೬, ಪುಟ-೫೭, ಮೂರನೆಯ ಕೃಷ್ಣ. 


207 Handiki, K.K., Yasastilaka and Indian Culture, p-16. 
208 ಇ.ಆಯ್‌., ಸಂ-೪, ಪುಟ-೩೫೪, ಮೂರನೆಯ ಕೃಷ್ಣ. 

209 ಸೌ.ಇ.ಇ, ಸಂ೯, ಭಾಗ-೧, ನಂ-೬೮, ಪುಟ-ರ್ಷಿ, ಮೂರನೆಯ ಕೃಷ್ಣ. 
210 ಆಯ್‌.ಎ., ಸಂ-೧೯, ಪುಟ-೨೮೭-೨೯೦, ಖೊಟ್ಟಿಗ. 

211 ಸೌ. ಸರೀ, ಭಾಗ-೧, ನಂ-೬೭, ಪುಟ-೩೮, ಕ್ರಿ.ರ್ಶ೬೬. 

212 ಎ.ಕ., ಸಂ-೮, ಭಾಗ-೨, ನಂ-೮೬, ಪುಟ-೫೩೧, ಕ್ರಿ.ರ್ಶ೬ಲ. 

213 ಅದೇ, ಸಂ-೧೧, ನಂ-ಸಿ.ಡಿ.೫೦, ಕ್ರಿ.ರ್ಶ೬ಲ. 


214 ಅದೇ, ಸಂ-೧೧, ನಂ-ಸಿ.ಡಿ.೭೪, ಕ್ರಿರ್ಶ೬ಲೆ. 


215 ಆ್ಯ.ರಿ.ಇ.ಏ., ೧೯೫೫-೫೬, ನಂ-ಬಿ.೧೧, ಕ್ರಿ. ಶ್ರಣ೬ಲ. 

216 ಸೌ.ಇ.ಇ ಸಂ-೧೧, ಭಾಗ-೧, ನಂ-೪೧, ಪುಟ-೨೫, ಕ್ರಿ.ಶ್ರ೯೬೯. 
217 ಆ್ಯ.ರಿಸೌ,ಇ.ಏ., ೧೯೨೮, ನಂ-ಬಿ.ಕೆ.೧, ಕ್ರಿ.ರ್ಶ೯೬೯. 

218 ಅದೇ, ೧೯೪೦, ನಂ-ಬಿ.ಕೆ.೬೭ಿ, ಕ್ರಿ.ಶ. 


219 Desai,P.B.,A History of Karnataka, p-143. 


220 ಲೈ. ರಿ.ಸೌ,ಇ.ಏ., ೧೯೪೬, ನಂ-ಬಿ.೨೮೬, ಮತ್ತು ಆಯ್‌.ಏ, ಸಂ-೧೨, ಪುಟ-೨೭೦-೭೨, ಸು. ೯ನೆಯ ಶತಮಾನ. 


221 ಅದೇ, ೧೯೪೦, ನಂ-ಬಿ.ಕೆ. ೬೮, ಸು. ೯ನೆಯ ಶತಮಾನ. Ke 


222 ಅದೇ, ೧೯೫೬-೫೭, ನಂ-ಸಿ.೧೦೪, ಮತ್ತು ಇ. ಆಯ್‌, ಸಂ-೧೬, ಪುಟ-೨೮೪-೮೫, ಸು. ೯ನೆಯ ಶತಮಾನ. 


223 ನಾಗೇಗೌಡ, ಎಚ್‌. ಎಲ್‌., ಪ್ರವಾಸಿ ಕಂಡ ಇಂಡಿಯಾ, ಪುಟ-೩೦೪. 


“pap 3 


ಅಧ್ಯಾಯ ಮೂರು 


ಆಡಳಿತ ಮತು ಶಾಸನೋಕ ಆಡಳಿತ ಸಮಗರ 
ಆಡಳಿತ 


ರಾಷ್ಟ್ರಕೂಟರು ಭಾರತದಲ್ಲಿ ವಿಶಾಲವಾದ ಸಾಮ್ರಾಜ್ಯವನ್ನುಸ್ಥಾಪಿಸಿದ್ದರು. ವಿಸ್ತಾರವಾದ 
ಸಾಮ್ರಾಜ್ಯದ ಮೇಲೆ ಒಬ್ಬ ವ್ಯಕ್ತಿ ಆಡಳಿತ ನಡೆಸುವುದು ತುಂಬ ಕಷ್ಟದ ಕೆಲಸ. ಆಧುನಿಕ ಕಾಲದಲ್ಲಿ ಆಡಳಿತ 
ಸೌಕರ್ಯಕ್ಕಾಗಿ ರಾಷ್ಟ್ರವನ್ನು ರಾಜ್ಯ, ಜಿಲ್ಲೆ, ತಾಲೂಕು, ಗ್ರಾಮ ಎಂದು ವಿಭಾಗಿಸಿ ಕ್ರಮವಾಗಿ ಈ ಆಡಳಿತ 
ವಿಭಾಗಗಳ ಮೇಲೆ ರಾಷ್ಟ್ರಪತಿ, ರಾಜ್ಯಪಾಲ, ಜಿಲ್ಲಾಧಿಕಾರಿ, ತಹಶೀಲ್ದಾರ ಮತ್ತು ಗ್ರಾಮಲೆಕ್ಕಾಧಿಕಾರಿಗಳು, 
ಆಡಳಿತ ನಡೆಸುತ್ತಿ ರುವಂತೆ, ರಾಷ್ಟ್ರಕೂಟರ ಕಾಲದಲ್ಲಿಯೂ ಆಡಳಿತದ ಸುಗಮತೆಗಾಗಿ ಸಾಮ್ರಾಜ್ಯವನ್ನು 
ಮಂಡಲ, ವಿಷಯ, ಭುಕ್ತಿ, ಗ್ರಾಮಗಳನ್ನಾಗಿ ವಿಭಾಗಿಸಿ ಕ್ರಮವಾಗಿ ರಾಷ್ಟ್ರಪತಿ, ವಿಷಯಪತಿ, ಗ್ರಾಮಕೂಟ, 
ಆಯುಕ್ತ, ನಿಯುಕ್ತಾಧಿಕಾರಿ, ಮಹತ್ತಾಧಿಕಾರಿ, ಎಂಬುವವರು ಆಡಳಿತ ನಡೆಸುತ್ತಿ ದ್ದರೆಂದುಕ್ರಿ.ಶ.೮೨೦ರ 
ಜಾವಖೇಡ ಶಾಸನವು ಉಲ್ಲೇಖಿಸುತ್ತದೆ '. ಗೋವಿಂದರಾಜನು ಸಾಮಂತರು, ರಾಷ್ಟ್ರಪತಿಗಳು, 
ವಿಷಯಪತಿಗಳು, ಭೋಗಪತಿಗಳು ಮತ್ತು ಗ್ರಾಮಪತಿಗಳ ಸಭೆ ಕರೆದು, ಅವರ ಕುಶಲವನ್ನು ವಿಚಾರಿಸಿ, 
ಮಾತನಾಡಿಸಿದನೆಂದುಕ್ರಿ.ಶ. ೮೨೭ ರ ಕಾವಿ ಶಾಸನ ಪ್ರಸ್ತಾಪಿಸುತ್ತದೆ. 

ಈ ಮೇಲಿನ ವ್ಯಕ್ತಿಗಳ ಹಿನ್ನೆಲೆಯಲ್ಲಿ ರಾಷ್ಟ್ರಕೂಟರ ಆಡಳಿತವನ್ನು ಕೇಂದ್ರ, ಪ್ರಾಂತ್ಯ ಮತ್ತು 
ಸ್ಥಳೀಯ ಎಂದು ವಿಭಾಗಿಸಿಕೊಂಡು ಅಧ್ಯಯನ ಮಾಡುವುದು ಸೂಕ್ತವೆನಿಸುತ್ತದೆ. 
ಕೇಂದ್ರ ಸರಕಾರ 

ಕೇಂದ್ರ ಸರಕಾರವು ಸಾಮ್ರಾಜ್ಯದ ಆಡಳಿತದ ಪರಮೋಚ್ಛವಾದ ಭಾಗವಾಗಿದೆ. ಇದರಲ್ಲಿ ರಾಜ, 
ಯುವರಾಜ, ರಾಣಿಯರು ಮತ್ತು ಮಂತ್ರಿಮಂಡಲ ಸೇರಿಕೊಂಡಿವೆ. 
ರುಜ 

ರಾಜಮ ಕೇಂದ್ರ ಸರಕಾರದ ಮುಖ್ಯಸ್ಥನಾಗಿದ್ದು, ಆತನು ಅಪರಿಮಿತವಾದ ಅಧಿಕಾರವನ್ನು 
ಹೊಂದಿದ್ದನು. ರಾಜ್ಯ ಎನ್ನುವುದು ರಾಜನಿಗೆ ಸೇರಿದ್ದು, ಅದರ ರಕ್ಷಣೆ ಆತನ ಹೊಣೆಯಾಗಿತ್ತು 
ಎಂದು ಪ್ರಾಚೀನರು ಅಭಿಪ್ರಾಯಪಡುತ್ತಾರೆ. ಪ್ರಜೆಗಳನ್ನು ರಕ್ಷಿಸಿದವನು ರಾಜನೇ ಅಲ್ಲ (ಸಕಿಂ 
ರಾಜಾಯೋನರಕ್ಷತಿ ಪ್ರಜಾಃ)", ಪ್ರಜಾಪಾಲನೆಯೇ ರಾಜನ ನಿಜವಾದ ಯಜ್ಞವೆಂದು (ಪ್ರಜಾಪಾಲನಂ 
ಹಿ ರಾಜ್ಞಃ ಯಜ್ಞಃ ) ಮತ್ತು "ಕ್ಷತಿ ತ್ರಿಯನು ವರ್ಣಶ್ರಮತೀ ಪಶುಹಿರಣ್ಯಧಾನ್ಯಪ ಪಲದಾ', ಅಂದರೆಪ ೃಥ್ವಿ 


ಅಥವಾ ಭೂಮಿಯು ವರ್ಣಾಶ್ರಮ ರೂಪ ಸಾಮಾಜಿಕ ವ್ಯವಸ್ಥೆಯಿಂದ ಕೂಡಿದೆ ಹಾಗೂ ಪ್ರಜೆಗಳ ಜೀವನ 


ಸಮೃದ್ಧಿಯನ್ನು ೦ಟುಮಾಡುತ್ತದೆ ಎಂದು ಸಿದ್ಧವಾಗುತ್ತದೆ. ಇಂತಹ ಭೂಮಿಯ ಪರಿಪಾಲನೆಯನ್ನು 
ರಾಜನಾದವನು ಮಾಡಬೇಕು ಎಂದು ಸೋಮದೇವ ಸೂರಿಯು ತನ್ನ ನೀತಿ ವಾಕ್ಯಾಮೃತ ಗ್ರಂಥದಲ್ಲಿ ರಾಜನ 
ಕುರಿತು ವಿಶ್ಲೇಷಣೆ ಮಾಡಿದ್ದಾನೆ". "ರಾಜಾ ಕಾಲಸ್ಯ ಕಾರಣಂ' ಎಂಬಮಾತು ಪ್ರಾಚೀನ ಭಾರತೀಯರ ಬದುಕಿಗೆ 
ಬರೆದ ಒಂದು ಅರ್ಥವತ್ತಾದ ಸೂತ್ರ. ಪ್ರಜಾ ಜೀವನದ ಪ್ರವಾಹವನ್ನು ಹೊಸ ದಿಕ್ಕಿಗೆ ತಿರುಗಿಸಬಲ್ಲ ರಾಜನು 
ಬುದ್ಧಿಶಾಲಿಗಳನ್ನು, ಯುದ್ಧವೀರರನ್ನು, ಅಮಾತ್ಯ, ಸೇನಾಪತಿಗಳನ್ನು ತನ್ನ ನಿಯಂತ್ರಣದಲ್ಲಿ ಟ್ಟುಕೊಂಡು 


ತನ್ಫೂಲಕ ಆಡಳಿತವನ್ನು ನಡೆಸುತ್ತಿದ್ದನು. 


ತ್ರಿವಿಕ್ರಮಭಟ್ಟನು ತನ್ನ 'ನಳಚಂಪೂ' ಎಂಬ ಗ್ರಂಥದಲ್ಲಿ ರಾಷ್ಟ್ರಕೂಟರ ರಾಜನನ್ನು ವಿಷ್ಣುವಿಗಿಂತ 
ಮಿಗಿಲಾದ ಪುರುಷೋತ್ತಮನೆಂದು, ನವತಾರೆಯೆಂದೂ, ವರ್ಣಿಸಿದ್ದಾನೆ. ತ್ರಿವಿಕ್ರಮಭಟ್ಟನ ಈ 
ವರ್ಣನೆಯಲ್ಲಿ ತನ್ನ ಪೋಷಕ ರಾಷ್ಟ್ರಕೂಟ ಚಕ್ರವರ್ತಿ ಮೂರನೆಯ ಇಂದ್ರನ ರೂಪಗುಣ ಶೌರ್ಯಾದಿಗಳು 


ಧ್ವನಿತವಾಗಿವೆ 8 
ರಾಜನ ಉಗಮ 


ರಾಜನ ಉಗಮದ ವಿಷಯವಾಗಿ ಐತರೀಯ ಬ್ರಾಹ್ಮಣದಲ್ಲಿ ಒಂದು ಕಥೆಯಿದೆ. ಸುರರಿಗೂ, 
ಅಸುರರಿಗೂ ಯುದ್ಧ ನಡೆಯಿತು. ದೇವತೆಗಳನ್ನು ಅಸುರರು ಸೋಲಿಸಿದರು. ಆಗ ದೇವತೆಗಳು ತಮಗೊಬ್ಬ 
ನಾಯಕನಿಲ್ಲದಿರುವುದೇ ತಮ್ಮ ಸೋಲಿಗೆ ಕಾರಣವೆಂದು ಭಾವಿಸಿದರು. ಅನಂತರ ತಮಗೆ ಒಬ್ಬ ರಾಜನನ್ನು 
ಆರಿಸಿಕೊಂಡರು' ಎಂದಿದೆ. ದೇಶದಲ್ಲಿ ಮಾತ್ತ್ಯನ್ಯಾಯವು ತಾಂಡವವಾಡುವಾಗ ಅದರ ಉಪಟಳಗಳಿಂದ 
ತಪ್ಪಿಸಿಕೊಳ್ಳಲು ಜನರು ಇಚ್ಛಿಸಿದರು. ಅದರ ಫಲವಾಗಿ ರಾಜಪದವಿಯ ಉದಯವಾಯಿತು ಎಂದು 
ಕೌಟಿಲ್ಯನು ಹೇಳುತ್ತಾನೆ ನ ರಾಷ್ಟ್ರವು ದಂಡಹೀನವಾದಾಗ ಮಾತ್ತ್ಯನ್ಯಾಯವು ಪ್ರವರ್ತಿಸುವುದೆಂದು 
(""ದಂಡಹೀನೇ ಗತೇ ರಾಷ್ಟ್ರೇ ಮಾತ್ಕೋನ್ಯಾಯಃ ಪ್ರವರ್ತತೆ ') ಅಭಿಲಷಿತಾರ್ಥ ಚಿಂತಾಮಣಿಯು 
ಹೇಳುತ್ತದೆ”. ಹೀಗೆ ರಾಜಪದವಿಯ ಉದಯದ ವಿಷಯವಾಗಿ ಹೊರಟ ಕಥೆಗಳು ರಾಜನಿರುವುದು 
ಪ್ರಜೆಗಳಿಗಾಗಿ ಎಂಬ ಅಂಶವನ್ನು ಪೋಷಿಸುತ್ತವೆ. ನಮ್ಮ ಅಧ್ಯಯನದ ಅವಧಿಗೆ ರಾಜತ್ವವು ಪ್ರಭಲವಾಗಿ 


ಬೆಳೆದುಕೊಂಡು ಬಂದಿತ್ತು k 
ರಾಜನ ಆಯ್ಕೆ 


ಪ್ರಾಚೀನ ಕಾಲದಲ್ಲಿ ರಾಜನನ್ನು ಜನರು ಆಯ್ಕೆ ಮಾಡುತ್ತಿದ್ದರೋ? ಹೇಗೆ? ಎಂಬುದು ಚರ್ಚಿತ 


ವಿಷಯವಾಗಿದೆ. ಪ್ರಜೆಗಳು ಸೇರಿ ತಮ್ಮ ರಾಜನನ್ನು ಆಯ್ಕೆ ಮಾಡುತ್ತಿದ್ದರೆಂದು ಯಗ್ವೇದದ ಒಂದು 


ಮಂತ್ರದಲ್ಲಿ ವಿವರಣೆ ಬಂದಿರುತ್ತದೆ ". ಅಥರ್ವ ವೇದದಲ್ಲಿಯ ಒಂದು ಶ್ಲೋಕವು ಚುನಾವಣೆಯ 
ಸಂಪೂರ್ಣ ಗೀತೆಯಾಗಿದೆ. ಮಂತ್ರಿಗಳು, ಪ್ರಜೆಗಳು ಕೂಡಿ ರಾಜನನ್ನು ಆಯ್ಕೆ ಮಾಡುತ್ತಿದ್ದರು ಎಂಬ 
ಉಲ್ಲೇಖವಿದೆ ". ಆದರೆ, ರಾಷ್ಟ್ರಕೂಟರ ಕಾಲದಲ್ಲಿ ಅರಸೊತ್ತಿಗೆಯು ಅನುವಂಶಿಕವಾಗಿತ್ತು. ಸಿಂಹಾಸನವು 
ತಂದೆಯಿಂದ ಹಿರಿಯಮಗನಿಗೆ ಬರುತ್ತಿತ್ತು. ಹಿರಿಯ ಮಗನನ್ನು ಮೊದಲು ಯುವರಾಜನನ್ನಾಗಿ ನಿಯಮಿಸಿ, 
ಅವನಿಗೆ ಶಾಸ್ತ್ರ ಮತ್ತು ಶಸ್ತ್ರ ವಿದ್ಯೆಗಳ ತರಬೇತಿಯನ್ನು ಕೊಡಲಾಗುತ್ತಿತ್ತು. ಅರಸನ ಮರಣದ ನಂತರ 
ಹಿರಿಯಮಗನನ್ನು ರಾಜನನ್ನಾಗಿ ನಿಯುಕ್ತ ಗೊಳಿಸಲಾಗುತ್ತಿತ್ತು. ಮೂರನೆಯ ಗೋವಿಂದನ ನಂತರ ಅವನ 


ಹಿರಿಯ ಮಗ ಅಮೋಘವರ್ಷ, ಅವನ ನಂತರ ಎರಡನೆಯ ಕೃಷ್ಣ ಪಟ್ಟ ಕ್ಕೆ ಬಂದಿರುವುದನ್ನು ಕಾಣುತ್ತೇವೆ. 


ಕೆಲವು ಸಲ ಪ್ರಜೆಗಳು, ಸಾಮಂತರು, ಗಣ್ಯರು, ಮಂತ್ರಿಗಳು ಸೇರಿ ರಾಜನನ್ನು ಆಯ್ಕೆ 
ಮಾಡುತ್ತಿದ್ದರು. ನಾಲ್ಕನೆಯ ಗೋವಿಂದನ ಆಡಳಿತವು (ಕ್ರಿ.ಶ.೯೯೩೦-೯೩೫) ಭ್ರಷ್ಟ 
ಆಡಳಿತವಾಗಿದ್ದುದರಿಂದ, ಚೇದಿ ರಾಜ್ಯದಲ್ಲಿದ್ದ ಅವನ ಚಿಕ್ಕಪ್ಪನಾದ ಮೂರನೆಯ ಅಮೋಘವರ್ಷನನ್ನು 
ರಾಜನನ್ನಾ ಗಿ ಮಾಡಲಾಯಿತು. ಈ ಸಮಯದಲ್ಲಿ ಸಾಮಂತನಾಗಿದ್ದ ಗಂಗದೊರೆ ಮೂರನೆಯ ರಾಚಮಲ್ಲ, 
ಆತನ ಸಹೋದರ ಎರಡನೆಯಭೂತಗ, ಮತ್ತು ವೇಮುಲವಾಡದ ಚಾಲುಕ್ಕ ಮನೆತನದ ಅರಿಕೇಸರಿ ಮಹತ್ವದ 


ಪಾತ್ರವನ್ನು ವಹಿಸಿದ್ದರು ಎಂಬುದನ್ನು ನಾವಿಲ್ಲಿ ಸ್ಮರಿಸಬಹುದಾಗಿದೆ "". 


ಇನ್ನೂ ಕೆಲವುಸಲ ಬಲಾತ್ಕಾರದಿಂದ ರಾಜನಾದ ಸಂದರ್ಭವನ್ನು ನೋಡಬಹುದಾಗಿದೆ. ಮೂರನೆಯ 
ಇಂದ್ರರಾಜನ ತರುವಾಯ ಈತನ ಹಿರಿಯ ಮಗನಾದ ಎರಡನೆಯ ಅಮೋಘವರ್ಷನು ಕ್ರಿ.ಶ. ೯೨೯ರಲ್ಲಿ 
ಅಧಿಕಾರಕ್ಕೆ ಬಂದನು. ಆದರೆ ಈತನ ಸಹೋದರ ನಾಲ್ಕನೆಯ ಗೋವಿಂದನು ತನ್ನಹಿರಿಯ ಸಹೋದರನನ್ನು 
ಸಿಂಹಾಸನದಿಂದ ಹೊರತಳ್ಳಿ ಕ್ರಿ.ಶ. ೯೩೦ ರಲ್ಲಿ ಅಧಿಕಾರ ಗದ್ದುಗೆಯನ್ನು ಏರಿದನು". 


ಹಿರಿಯಮಗನು ಅಸಮರ್ಥನಾಗಿದ್ದರೆ ಅಥವಾ ಅರಸನಿಗಿಂತ ಮೊದಲೇ ಮರಣಹೊಂದಿದ್ದರೆ 
ಅಂತಹ ಸಂದರ್ಭಗಳಲ್ಲಿ ರಾಜನು ತನ್ನ ಮಕ್ಕಳಲ್ಲಿ ಸಮರ್ಥರಾದವರನ್ನು ತನ್ನ ಉತ್ತ ರಾಧಿಕಾರಿಯನ್ನಾ ಗಿ 
ನಿಯಮಿಸುತ್ತಿದ್ದನು. ಉದಾ: ಧೃವರಾಜನು ಉತ್ತರಾಧಿಕಾರದ ವಿಚಾರವನ್ನು ತಾನು ಬದುಕಿರುವಾಗಲೇ 
ಇತ್ಯರ್ಥಪಡಿಸುವುದರಲ್ಲಿ ಆಸಕ್ತನಾಗಿದ್ದನು. ತನ್ನ ಹಿರಿಯ ಮಗ ಕರ್ಕನು ಮೊದಲೇ ನಿಧನ ಹೊಂದಿದ್ದರಿಂದ 
ಇತರ ಪುತ್ರರಾದ ಸ್ತಂಭ, ಮೂರನೆಯ ಗೋವಿಂದ ಮತ್ತು ಇಂದ್ರ, ಇವರಲ್ಲಿ ಮೂರನೆಯ ಗೋವಿಂದನು 


ಸಮರ್ಥನಾಗಿದ್ದುದರಿಂದ ಮೂರನೆಯ ಗೋವಿಂದನನ್ನು ತನ್ನ ಉತ್ತರಾಧಿಕಾರಿಯನ್ನಾಗಿ ನಿಯಮಿಸಿದನು". 


ರಾಜನಿಗೆ ಗಂಡು ಮಕ್ಕಳು ಇಲ್ಲದೇ ಇದ್ದಾಗ ಅವನ ಸಂಬಂಧಿಕರಲ್ಲಿ ಸಮರ್ಥನಾದವನನ್ನು 
ಸಿಂಹಾಸನಕ್ಕೆ ತರುತ್ತಿದ್ದರು. ದಂತಿದುರ್ಗನಿಗೆ ಗಂಡು ಮಕ್ಕಳು ಇಲ್ಲದೇ ಇದ್ದುದ್ದರಿಂದ ಆತನ ಚಿಕ್ಕಪ್ಪನಾದ 


ಒಂದನೆಯ ಕೃಷ್ಣನು (ಕ್ರಿ.ಶ. ೭೫೬-೭೭೪) ರಾಜನಾದನು". 


ರಾಷ್ಟ್ರಕೂಟರ ಕಾಲದಲ್ಲಿ ರಾಜ ಪ್ರತಿನಿಧಿಯ ಆಡಳಿತವೂ ಅಸ್ತಿತ್ವದಲ್ಲಿತ್ತು. ರಾಜನ ಮಗನು 
ಚಿಕ್ಕವಯಸ್ಸಿನವನಿದ್ದರೆ ಅವನ ಪ್ರತಿನಿಧಿಯಾಗಿ ಆಡಳಿತವನ್ನು ನೋಡಿಕೊಳ್ಳಲು ಸಮರ್ಥರಾದವರನ್ನು 
ನಿಯಮಿಸಲಾಗುತ್ತಿತ್ತು. ಮೊದಲನೆಯ ಅಮೋಘವರ್ಷನು ರಾಜನಾದಾಗ ಚಿಕ್ಕವನಾಗಿದ್ದನು, ಕಾರಣ ಆತನ 


ಸಂಬಂಧಿಕನಾದ ಕರ್ಕನು ಅರಸನ ಪ್ರತಿನಿಧಿಯಾಗಿ ಆಡಳಿತ ನಡೆಸುತ್ತಿದ್ದುದನ್ನು ಕಾಣುತ್ತೇವೆ ". 
ಪಟ್ಟಾಭಿಷೇಕ 


ಪ್ರಾಚೀನ ಕಾಲದಿಂದಲೂ ಅರಸರ ಪಟ್ಟಾಭಿಷೇಕ ಮಹೋತ್ಸವಗಳು ನಡೆಯುತ್ತಾ ಬಂದಿವೆ. 
ರಾಜಕುಮಾರನು ಸಿಂಹಾಸನವನ್ನೇರುವ ಉತ್ಸವವನ್ನು "ಪಟ್ಟಬಂಧ ', "ಪಟ್ಟಬಂಧನೋತ್ಸವ ', "ವೀರ 
ಪಟ್ಟಬದ್ಧ ಶುಭಾಭಿಷೇಕ ', "ಮಹೋತ್ಸವ ', "ರಾಜಾಭಿಷೇಕ ' ವೆಂದು ಕರೆಯಲಾಗಿದೆ ಕ ವೈದಿಕ 
ಸಂಪ್ರದಾಯದ ಪ್ರಕಾರ ಈ ಉತ್ಸವವು ನಡೆಯುತ್ತಿತ್ತು. ಈ ಉತ್ಸವವು ರಾಷ್ಟ್ರಕೂಟರ ಕಾಲದಲ್ಲಿಯೂ 
ಮುಂದುವರೆದುಕೊಂಡು ಬಂದಿತು. ರಾಜಧಾನಿ ಮಾನ್ಯಖೇಟದಲ್ಲಿ "ಯುವರಾಜ ಅಭಿಷೇಕ ', ಮತ್ತು 


ಪಟ್ಟಾಭಿಷೇಕ ಎಂಬ ಎರಡು ಉತ್ಸವಗಳು ಬಹು ವಿಜ್ರಂಭಣೆಯಿಂದ ನಡೆಯುತ್ತಿದ್ದವು. 


ಪಟ್ಟಾಭಿಷೇಕ, ನಡೆಯುವಾಗ ರಾಜನು ಬೆಲೆಬಾಳುವ ವಜ್ರ,ವೈಡೂರ್ಯ, ಬಂಗಾರದ 
ಆಭರಣಗಳಿಂದ ಅಲಂಕೃತನಾಗಿರುತ್ತಿದ್ದನು. ಪಂಡಿತರ ವೇದ ಪಠಣದೊಂದಿಗೆ ರಾಜನ ಸಿಂಹಾಸನಾರೋಹಣ 


ಉತ್ಸವವು ನಡೆಯುತ್ತಿತ್ತು ಎಂದು ಸೋಮದೇವನು ತನ್ನ ನೀತಿ ವಾಕ್ಯಾಮೃತ ಗ್ರಂಥದಲ್ಲಿ, ವಿವರಿಸಿದ್ದಾನೆ "". 


ಈ ಸಮಯದಲ್ಲಿ ಅರಸನ ಸಭಾಗೃಹವು ಸಂಗೀತಗಾರರು, ನೃತ್ಯಗಾರರು, ಮಂತ್ರಿಗಳು, 
ಸಾಮಂತ-ಮಹಾಮಂಡಳೇಶ್ವರರಿಂದ, ದಂಡನಾಯಕರಿಂದ, ವಿವಿಧ ಅಧಿಕಾರಿಗಳಿಂದ, ಕವಿ-ಪುಂಗವ 
ಮಹಾಪಂಡಿತ ಇತ್ಯಾದಿ ಜನರಿಂದ ಕೂಡಿರುತ್ತಿತ್ತು. ಸಭಾಗೃಹದ ಹೊರಗಡೆಯಲ್ಲಿ ಕಾಲ್ಲಳ, ಅಶ್ವದಳ, 


ಗಜದಳದ ಸೈನ್ಯವಿರುತ್ತಿತ್ತು, ಎಂಬುದಾಗಿ ಸಂಜಾನ ತಾಮ್ರಪಟ ಶಾಸನದಿಂದ” ತಿಳಿದು ಬರುತ್ತದೆ. ' 


ಪಟ್ಟಾಭಿಷೇಕದ ಕಾಲದಲ್ಲಿ ಮುಖ್ಯ ರಾಣಿಯು ಅವನೊಂದಿಗೆ ಇರುತ್ತಿದ್ದಳು ಹಾಗೂ ರಾಜನೊಂದಿಗೆ 
ಅವಳಿಗೆ ಪಟ್ಟಾಭಿಷೇಕವಾಗುತ್ತಿ ತ್ತು. ಹೀಗಾಗಿ ಅವಳನ್ನು ಪಟ್ಟಮಹಿಷಿ ಎಂದು ಕರೆಯಲಾಗುತ್ತಿ ತ್ತು. ನಾಲ್ಕನೆಯ 


ಗೋವಿಂದನ ಅಡ್ಡೂರ ಶಾಸನವು ರಾಜನೊಂದಿಗೆ ರಾಣಿ ಬಾಗಿಯವ್ವೆಗೂ ಪಟ್ಟಕಟ್ಟಿರುವದನ್ನು 


ಉಲ್ಲೇಖಿಸುತ್ತದೆ *. 


ರಾಜ್ಯಾಭಿಷೇಕ ಹಾಗೂ ಪಟ್ಟಬಂಧ ಎರಡು ವಿಭಿನ್ನವಾದ ಉತ್ಸವಗಳು ರಾಜ್ಯಾಭಿಷೇಕವು 


ರಾಜಧಾನಿಯಲ್ಲಿ ನಡೆಯುತ್ತಿತ್ತು. ಆದರೆ ಪಟ್ಟಬಂಧೋತ್ಸವವು ಸಾಮ್ರಾಜ್ಯದ ಯಾವುದೇ ಭಾಗದಲ್ಲಿ ಅದನ್ನು 


CD 


ಆಚರಿಸಿ ಉದಾರವಾದ ದಾನದತ್ತಿಗಳನ್ನು ನೀಡುತ್ತಿದ್ದುದ್ದನ್ನು ಶಾಸನಗಳು ಉಲ್ಲೇಖಿಸುತ್ತವೆ. ಮೂರನೆಯ 
ಇಂದ್ರನ ವಜಿರಖೇಡ ಶಾಸನವು ರಾಜನು ಕ್ರಿ.ಶ. ೯೧೨ ರಲ್ಲಿ ರಾಜಧಾನಿ ಮಳಖೇಡದಲ್ಲಿ ಪಟ್ಟಾ ಭಿಷೇಕವನ್ನು 
ವಹಿಸಿಕೊಂಡರೆ, ಎರಡು ವರ್ಷಗಳ ತರುವಾಯ ಕ್ರಿ.ಶ. ೯೧೪ ರಲ್ಲಿ ಕುರುಂದಕ ಗ್ರಾಮದಲ್ಲಿ 
ಪಟ್ಟ ಬಂಧೋತ್ಸವವನ್ನು ನೆರವೇರಿಸಿ ಬ್ರಾಹ್ಮಣರಿಗೆ ಬಂಗಾರ, ತುಲಾಪುರುಷ , ಗ್ರಾಮಗಳನ್ನು ದಾನ 


ಬಿಟ್ಟಿರುವುದನ್ನು ಕಾಣಬಹುದಾಗಿದೆ ". 


ಪಟ್ಟಾ ಭಿಷೇಕ ಉತ್ಸವದ ಸಮಯದಲ್ಲಿ ರಾಜರು ಬ್ರಾಹ್ಮ ಣರಿಗೆ ಮತ್ತು ದೇವಾಲಯಗಳಿಗೆ ದಾನವನ್ನು 
ಕೊಡುತ್ತಿದ್ದರು. ರಾಷ್ಟ್ರಕೂಟ ಅರಸರು ಇದಕ್ಕೆ ಹೊರತಾಗಿರಲಿಲ್ಲ. ಕ್ರಿ.ಶ. ೯೧೫ ರಲ್ಲಿ ಇಂದ್ರರಾಜನು 
ಕುರಂದಕದಲ್ಲಿ ತನ್ನಪಟ್ಟಬಂಧನೋತ್ಸವ ಕಾಲದಲ್ಲಿ ತುಲಾಭಾರವನ್ನು ಮಾಡಿಕೊಂಡು ೨೦ "/, ಲಕ್ಷ 
ದ್ರಮ್ಮುಗಳನ್ನು ಕುರಂದಕ ಮೊದಲಾದ ಗ್ರಾಮಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು ಮತ್ತು ಲಾಟ 
ದೇಶಾಂತರ್ಗ ಕಮ್ಮ ಣಿಜ್ವನ ಸಮೀಪದಲ್ಲಿದ್ದ ಉಂವರ ಗ್ರಾಮವನ್ನು ಪ್ರಭಾಕರ ಭಟ್ಟನಿಗೆ ಕೊಟ್ಟನು ಎಂದು 


ಬಾಗುಮ್ರಾ ತಾಮ್ರ ಶಾಸನದಿಂದ ತಿಳಿದುಬರುತ್ತ ದೆ”. 


ನಾಲ್ಕನೆಯ ಗೋವಿಂದನು ಗೋದಾವರಿ ತೀರದಲ್ಲಿದ್ದ ಕೆಪಿತ್ಸಕ ಎಂಬ ಗ್ರಾಮಕ್ಕೆ ಹೋಗಿ ಅಲ್ಲಿ 
ಪಟ್ಟಬಂಧೋತ್ಸವವನ್ನು ನರವೇರಿಸಿದನೆಂದೂ, ಆ ಸಮಯದಲ್ಲಿ ತುಲಾಭಾರವನ್ನು ಮಾಡಿಸಿಕೊಂಡು 
ದೇವಸ್ಥಾನಗಳಿಗೂ, ಬ್ರಾಹ್ಮಣರಿಗೂ ದಾನಗಳನ್ನು ಮಾಡಿದನು. ಬ್ರಾಹ್ಮಣರಿಗೆ ೬೦೦ ಅಗ್ರಹಾರಗಳನ್ನು, ೩ 
ಲಕ್ಷ ಸುವರ್ಣಗಳನ್ನು, ದೇವಾಲಯಗಳಿಗೆ ೮೦೦ ಗ್ರಾಮಗಳನ್ನು, ೪ ಲಕ್ಷ ಸುವರ್ಣಗಳನ್ನು, ೩೨ ಲಕ್ಷ 


ದ್ರಮ್ಮುಗಳನ್ನು ದಾನ ಮಾಡಿದನೆಂದು ಕ್ರಿ.ಶ. ೯೩೦ ರ ಕ್ಯಾಂಬೇ ತಾಮ್ರ ಶಾಸನದಲ್ಲಿ ಹೇಳಿದೆ *. 


ರಾಜನ ಅರ್ಹತೆಗಳು 


ಕೌಟಿಲ್ಯನ ಅರ್ಥಶಾಸ್ತ್ರ, ಮನುವಿನ ಧರ್ಮಸೃತಿ, ಸೋಮೇಶ್ವರನ ಮಾನಸೋಲ್ಲಾಸ ಮತ್ತು 

ಸೋಮದೇವ ಸೂರಿಯ ನೀತಿವಾಕ್ಕಾವಮೃತ ಗ್ರಂಥಗಳು ರಾಜನಾಗುವವನು ಕೆಲವು ಅರ್ಹತೆಗಳನ್ನು 
ಹೊಂದಿರಬೇಕು ಎಂದು ಪ್ರಸ್ತಾ ಪಿಸುತ್ತವೆ. ಮಾನಸೋಲ್ಲಾಸದ ಎರಡನೆಯ ವಿಂಶತಿಯ ಪ್ರಾರಂಭದಲ್ಲಿ ""ಇತಿ 
ರಾಜಗುಣಃಳ' ಎಂದು ರಾಜನ ಗುಣಗಳನ್ನು ಕೃತಿಕಾರನು ಈ ಕೆಳಗಿನಂತೆ ಏವರಿಸುತ್ತಾನೆ. 

ಸತ್ಯಂ ಶೌರ್ಯಂ ಕ ಮಾದಾನಂ ಪಂಚಮೀ ಸ್ಮಾತ್‌ ಗುಣಜ್ಞತಾ | 

w [) ko 
ಅವಶ್ಯಂ ಭಾವಿನಃ ಪಂಚಗುಣಾಸ್ಕೈತೇ ಮಹೀಭಜಾಮ್‌ ॥ 
ಏವಭೂತಂ ಚ ತಥಾ ಕೀರ್ತಿ ಧರ್ಮಂ ಚ ವಿಜಯಂ ಸುಖಮ್‌ । 


ಯಶಸ್ವೆ ತ್‌ ಸತತ ರಾಜಾ ಗುಣನೇತಾನ್‌ ಉಧಾರಯೇತ್‌ ॥' 


C2 


ಅಂದರೆ ರಾಜನಾದವನು ಸತ್ಯ, ಶೌರ್ಯ, ಕ್ಷಮೆ, ದಾನ ಹಾಗೂ ಗುಣಜ್ಞತೆ ಇವು ರಾಜರಲ್ಲಿ ಅವಶ್ಯವಾಗಿ 
ಇರಬೇಕಾದ ಪಂಚಗುಣಗಳು. ಐಶ್ವರ್ಯ, ಕೀರ್ತಿ, ಧರ್ಮ, ವಿಜಯ, ಸುಖ, ಯಶಸ್ಸುಗಳನ್ನು ರಾಜನು ಸತತವಾಗಿ 


ಹೊಂದಿರಬೇಕು ಎಂದಿದೆ ”. 


ರಾಜಕುಮಾರನು ಸಿಂಹಾಸನ ಏರುವುದಕ್ಕಿಂತ ಮೊದಲು ಅವರಿಗೆ ಯೋಗ್ಯ ಶಿಕ್ಷಣ 
ಕೊಡಮಾಡಬೇಕೆಂದು ಸೋಮದೇವ ಸೂರಿಯು ತನ್ನ ನೀತಿವಾಕ್ಕಾಮೃತದಲ್ಲಿ ಹೇಳಿದ್ದಾನೆ ಈ ವಿದ್ಯಾಸಂಸ್ಕಾರ 
ಪಡೆಯದ ರಾಜನು ಸಂಸ್ಕರಣಗೊಳಗಾಗದ ಕೇವಲ ಕಲ್ಲು ತುಂಡಿನಂತಿರುವ ರತ್ನದಂತೆ ನಿಷ್ಟಯೋಜಕ, 
ಆದ್ದರಿಂದ ಪ್ರತಿಯೊಬ್ಬ ರಾಜಕುಮಾರನಿಗೂ ಬಾಲ್ಯಾವಸ್ಥೆ ಯಲ್ಲಿಯೇ ಸಮರ್ಥ ಗುರುಗಳಿಂದ ಖಡ್ಡಾಯವಾಗಿ 
ಚತುರ್ವಿಧ ರಾಜವಿದ್ಯೆಗಳಾದ ತ್ರಯೀ, ಅನ್ವೀಕ್ಷರೇ, ವಾರ್ತಾ, ಮತ್ತು ದಂಡನೀತಿಗಳಲ್ಲಿ ಶಿಕ್ಷಣ 
ಕೊಡಿಸಬೇಕೆಂದು ಸೋಮದೇವನು ಅಭಿಪ್ರಾಯ ಪಟ್ಟಿದ್ದಾನೆ. ಅಮೋಘವರ್ಷನು ಜೀನಸೇನನನ್ನುತನ್ನ 
ಗುರುವೆಂದು ಸ್ವೀಕರಿಸಿದ್ದನು. ಅದರಂತೆ ಎರಡನೆಯ ಕೃಷ್ಣನು ಗುಣಭದ್ರನನ್ನು ತನ್ನ ಗುರುವೆಂದು 


ಸ್ಟೀಕ ರಿಸಿದ್ದನು. 


ರಾಜಕುಮಾರನು ರಾಜನಾಗಬೇಕಾದರೆ ಅವನಿಗೆ ಕೊನೆಯ ಪಕ್ಷ ಇಪ್ಪತ್ನಾಲ್ಕು ವರ್ಷಗಳಾದರೂ 
ಆಗಿರಬೇಕೆಂದು ಅಲ್ಪೇಕರರು* ಹೇಳಿದ್ದಾರೆ. ಯುವರಾಜನು ರಾಜನಾಗಿ ಸಿಂಹಾಸನಾರೋಹಣ ಮಾಡುವಾಗ 
ಅವನಿಗೆ ನಲವತ್ತು ವರ್ಷಗಳಿರಬೇಕಾಗುತ್ತದೆ ಎಂದು ವಿದೇಶಿ ಪ್ರವಾಸಿ ಅಲ್‌ಮಸೂದಿ ತಿಳಿಸುತ್ತಾನೆ "”. 
ಅಮೋಘವರ್ಷನು ಚಿಕ್ಕವನಿದ್ದಾಗ ಪಟ್ಟಕ್ಕೆ ಬಂದ ಕಾರಣ ಕರ್ಕನನ್ನು ಅವನ ಪ್ರತಿನಿಧಿಯಾಗಿ ನೇಮಕ 
ಮಾಡಿದ್ದು ವಿಧಿತವಾಗುತ್ತದೆ. 


ರಾಜನ ಅಧಿಕಾರ ಮತ್ತು ಕಾರ್ಯಗಳು 


ತಂದೆಯು ತನ್ನ ಮಕ್ಕಳ ವಿಚಾರದಲ್ಲಿ ವರ್ತಿಸುವ ರೀತಿಯಲ್ಲಿ ದೊರೆಯು ತನ್ನ ಪ್ರಜೆಗಳ ವಿಚಾರದಲ್ಲಿ 
ವರ್ತಿಸಬೇಕೆಂದು ಮನುವು ಹೇಳುತ್ತಾನೆ". ಕಾಳಿದಾಸನು ತನ್ನ ರಘುವಂಶದಲ್ಲಿ ದಿಲೀಪನು ತನ್ನ ಪ್ರಜೆಗಳನ್ನು 
ರಕ್ಷಿಸಿ ಪೋಷಿಸಿದ ಧರ್ಮದ ಹಾದಿಯಲ್ಲಿ ಕೊಂಡೊಯ್ಯುತ್ತಿದ್ದುದ್ದರಿಂದ ಅವನು ತನ್ನ ಪ್ರಜೆಗಳ ನಿಜವಾದ 
ತಂದೆಯಾಗಿದ್ದನೆಂದು ಹೇಳಿದ್ದಾನೆ. ಮಗನು ತನ್ನ ತಂದೆಯ ಮನೆಯಲ್ಲಿ ಓಡಾಡುವ ರೀತಿಯಲ್ಲಿ ಯಾರ 
ಸಾಮ್ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ನಿರ್ಭಯವಾಗಿ ಓಡಾಡುವನೋ, ಆ ದೊರೆಯೇ ಪರಮ 
ಶ್ರೇಷ್ಠನೆಂದು ಮಹಾಭಾರತದಲ್ಲಿ ಹೇಳಿದೆ ”. 


ಪ್ರಾಚೀನ ದೊರೆಯು ತನ್ನ ಪ್ರಜೆಗಳಿಗಾಗಿ ಬದುಕಬೇಕಲ್ಲದೆ ತನಗಾಗಿ ಅಲ್ಲವೆಂಬುದನ್ನು 


ಪ್ರತಿಪಾದಿಸುತ್ತಾನೆ. ತನ್ನ ವೈಯಕ್ತಿಕ ಸುಖಕ್ಕಿಂತಲೂ ಪ್ರಜೆಗಳ ಹಿತವನ್ನು ಕಾಪಾಡುವುದೇ ರಾಜನ ಆದ್ಯ 


CD 


ಕರ್ತವ್ಯವಾಗಿತ್ತು. ಮಹಾಭಾರತದಲ್ಲಿ ಇದನ್ನೇ "“ತಾಯಿಯಾಗಲಿರುವವಳು ತನಗೆ ಬಹಳ ಇಷ್ಟವಾದ 
ವಸ್ತುಗಳನ್ನು ಕಡೆಗಣಿಸಿ ತನ್ನ ಹುಟ್ಟಲಿರುವ ಮಗನಿಗೆ ಒಳ್ಳೆಯದಾಗುವುದಕ್ಕೇ ಅರಸುವಂತೆ, ದೊರೆಯು ತನ್ನ 


ಪ್ರಜೆಗಳ ಹಿತವನ್ನು ಸಾಧಿಸುವುದಕ್ಕಾಗಿ ತನಗೆ ತುಂಬಾ ಇಷ್ಟವಾದುದನ್ನು ತ್ಯಾಗಮಾಡಬೇಕೆಂದು'' ಹೇಳಿದೆ. 


ತನ್ನ ಪ್ರಜೆಗಳ ಸುಖದಲ್ಲಿಯೇ ದೊರೆಯ ಸುಖವಿದೆ, ಅವರ ನೆಮ್ಮದಿಲ್ಲಿಯೇ ಅವನ ನೆಮ್ಮದಿಯಿದೆ. 
ತನಗೆ ಹಿತವೆನಿಸಿದ್ದನ್ನು ಅವನು ಒಳ್ಳೆಯದೆಂದು ಪರಿಗಣಿಸುವದಿಲ್ಲ. ಆದರೆ ತನ್ನ ಪ್ರಜೆಗಳಿಗೆ ಹಿತವಾದದ್ದನ್ನು 
ಅವನು ಒಳ್ಳೆಯದೆಂದು ಪರಿಗಣಿಸುವನು ಎಂದು ಕೌಟಿಲ್ಯ ಹೇಳಿದ್ದಾನೆ *. ದೊರೆಯು ತನ್ನ ಪ್ರಜೆಗಳನ್ನು 
ಧರ್ಮದಿಂದ ಪಾಲಿಸಿ, ದುಷ್ಟರಿಗೆ ತಕ್ಕ ಶಿಕ್ಷೆಯನ್ನು ಏಧಿಸಿದರೆ ಅವನು ಲಕ್ಷಾಂತರ ಹೊನ್ನನ್ನು ಕಾಣಿಕೆಯಾಗಿ 


ಅರ್ಪಿಸಿದ ಯಾಗಗಳನ್ನು ಮಾಡಿದ ಹಾಗೇಯೇ ಆಗುವದೆಂದು ಮನುವು ಹೇಳಿದ್ದಾ ಕ 


ಈ ಮೇಲೆ ಹೇಳಿದ ರೀತಿಯಲ್ಲಿ ರಾಷ್ಟ್ರಕೂಟರು ಪ್ರಜಾಪಾಲನೆಯೇ ತಮ್ಮ ಪರಮೋಚ್ಛ 
ಧ್ಯೇಯವೆಂದು ಬಗೆದು, ದುಷ್ಟರನ್ನು ನಿಗ್ರಹಿಸಿ, ಶಿಷ್ಟರನ್ನು ಪರಿಪಾಲನೆ ಮಾಡಿ, ಸ್ವಧರ್ಮವನ್ನು ರಕ್ಷಣೆ 
ಮಾಡುವುದರ ಜೊತೆಗೆ ಪರಧರ್ಮಗಳ ಬಗೆಗೆ ಅಪಾರ ಗೌರವವನ್ನು ಹೊಂದಿದವರಾಗಿದ್ದರು. ಶಾಸನಗಳ 


ಹಿನ್ನೆಲೆಯಲ್ಲಿ "ದ್ಹಾಜ್ರುರ : ಕಾರ್ಯಗಳನ್ಷಹೀಗೆ ಗುರುತಿಸಬಹುದಾಗಿದೆ. 
ದುಷ್ಟನಿಗ್ರಹ 


ದುಷ್ಟನಿಗ್ರಹ ರಾಜನ ಒಂದು ಪ್ರಮುಖಕಾರ್ಯವಾಗಿತ್ತು. ರಾಜನು ದುಷ್ಟರಾದ ರಾಜದ್ರೋಹಿಗಳು, 
ನಯವಂಚಕರು, ದರೋಡೆಕಾರರು, ಲಂಚಕೋರರು, ಪ್ರಜಾಪೀಡಕ ಅಧಿಕಾರಿಗಳು ಮುಂತಾದ 
ಸಮಾಜವಿರೋಧಿ ಜನರ ಅಪರಾಧಗಳನ್ನು ಪತ್ತೆ ಹಚ್ಚೆ, ಅಪರಾಧಿಗಳನ್ನು ಹಿಡಿತರಿಸಿ ಅವರ ಅಪರಾಧಗಳು 
ಸಾಕ್ಸಾಧಾರಗಳಿಂದ ಸಾಭೀತಾದರೆ ಅಪರಾಧಗಳ ತೀವ್ರತೆಗೆ ಅನುಗುಣವಾಗಿ, ಧರ್ಮಶಾಸ್ತ್ರ 
ನಿಯಮಗಳಿಗನುಸಾರವಾಗಿ, ತನ್ನ ದಂಡಾಧಿಕಾರವನ್ನು ಶಿಕ್ಷೆ, ದಂಡ ವಿಧಿಸುವುದರ ಮೂಲಕ ಪ್ರಯೋಗಿಸಿ 
ಪ್ರಜೆಗಳಿಗೆ ನ್ಯಾಯ ದೊರಕಿಸಿ, ರಕ್ಷ ಣೆ ಕೊಡುವುದರಿಂದ ಸಾಧಿತವಾಗುತ್ತ ದೆ, ಎಂದು ರಾಷ್ಟ್ರಕೂಟರ ಕಾಲದ 
ಕವಿ ಸೋಮದೇವನು ತನ್ನ ನೀತಿವಾಕ್ಯಾಮೃತದಲ್ಲಿ ದುಷ್ಟನಿಗ್ರಹ ರಾಜನ ಕರ್ತವ್ಯವಾಗಿರಬೇಕೆಂದು 
ಹೇಳಿದ್ದಾನೆ”.ಇದಕ್ಕೆ ಪೂರಕವಾಗಿ ಅನೇಕ ರಾಷ್ಟ್ರಕೂಟ ಅರಸರು ತಮ್ಮ ತಮ್ಮ ಅಧಿಕಾರದ ಅವಧಿಯಲ್ಲಿ 


ದುಷ್ಟರನ್ನು ನಿಗ್ರಹಿಸಿದ್ದನ್ನು ಕಾಣಬಹುದಾಗಿದೆ. 


ಗೋವಿಂದನು ಮೃತನಾದ ನಂತರ ಅಮೋಘವರ್ಷನು ರಾಷ್ಟ್ರಕೂಟರ ರಾಜನಾದನು. ಸಾಮಂತ, 


ಸಚಿವ, ಬಾಂಧವರು ವಿರೋಧಿಗಳಾಗಿ ದೇಶದಲ್ಲಿ ಅರಾಜಕತೆಯನ್ನು ಹುಟ್ಟಿಸಿದರು. ಜನಸಾಮಾನ್ಯರನ್ನು 


ಹಿಂಸಿಸಿ, ಪರಸ್ತಿ €ಯರಿಗೆ ಕಿರುಕುಳವನ್ನು ಕೊಡಲಾರಂಭಿಸಿದರು. ಇಂತಹ ಸಮಯದಲ್ಲಿ ಅಮೋಘವರ್ಷನು 
ಆರ್ಯಪಾತಾಲಮಲ್ಲನ ಸಹಾಯದಿಂದ ದುಷ್ಟರನ್ನು ನಿಗ್ರಹಿಸಿ ತನ್ನ ರಾಜ್ಯದಲ್ಲಿ ಶಾಂತಿಯನ್ನು ಸ್ಥಾ ಪಿಸಿದನು” 
ಎಂದು ಅಮೋಘವರ್ಷನ ಸಂಜಾನ ತಾಮ್ರ ಶಾಸನದಲ್ಲಿ ಪ್ರಸ್ತಾಪ ಬರುತ್ತದೆ. ಒಮ್ಮೆ ದೇಶದಲ್ಲಿ ಅಶಾಂತಿ 
ಉಂಟಾದಾಗ, ಲೋಕಪದ್ರವ ಶಾಂತಿಗಾಗಿ ಅಮೋಘವರ್ಷನು ತನ್ನ ಎಡಗೈ ಬೆರಳನ್ನು ಕತ್ತರಿಸಿ ಮಹಾಲಕ್ಷ್ಮಿ ಗೆ 


ಬಲಿಯಾಗಿ ಕೊಟ್ಟ ನೆಂದು ಕ್ರಿ.ಶ.ಠ೭೧ರ ಶಾಸನ ಉಲ್ಲೆ ಖಿಸುತ್ತ ಪ್ರಸ್‌ 


ಮೊದಲನೆಯ ಕೃಷ್ಣರಾಜನು ಗಂಗರ ರಾಜಧಾನಿ ತಲಕಾಡಿನ ಮೇಲಿ ದಾಳಿ ಮಾಡಿ ಗಂಗ 
ಶ್ರೀಪುರಷನನ್ನು ವಿರೋಧಿಸಿ ಅವನನ್ನು ದಂಡಿಸಿದನು. ಅದರಂತೆ ದೃವರಾಜನು ಉತ್ತರ ಭಾರತದಲ್ಲಿ ದಂಗೆ 
ಎದ್ದ ಗುರ್ಜರ ಪ್ರತಿಹಾರರ ವತ್ತ ರಾಜನನ್ನು ಮತ್ತು ಪಾಲರ ರಾಜನಾದ ಧರ್ಮಪಾಲನನ್ನು ತನ್ನ ಮಕ್ಕಳಾದ 
ಗೋವಿಂದ ಮತ್ತು ಇಂದ್ರನ ಸಹಾಯದಿಂದ ಸೆದೆಬಡಿದನು. ಅಮೋಘವರ್ಷನ ಮಗನಾದ ಎರಡನೆಯ 
ಕೃಷ್ಣನು ತಂದೆಯ ವಿರುದ್ಧ ದಂಗೆ ಎದ್ದಾಗ ಅವನನ್ನು ಖಂಡಿಸಿ, ಬುದ್ಧಿವಾದ ಹೇಳಿ ಬಿಡುಗಡೆ 


ಮಾಡಿದ್ದು. ದುಷ್ಕರನ್ನು ಶಿಕ್ಷಿಸಿದ್ದರ ಪ್ರತೀಕವಾಗಿದೆ. 
pe 
ಶಿಷ್ಟರಕ್ಷಣೆ 


ದುಷ್ಟರನ್ನು ನಿಗ್ರಹಿಸುವುದರ ಜೊತೆಗೆ ಶಿಷ್ಟ ಪರಿಪಾಲನೆಯೂ ರಾಜನು ಮಾಡಬೇಕಾದ ಇನ್ನೊಂದು 
ಮಹತ್ನಥೆಕಾರ್ಯವಾಗಿತ್ತು. "ಪ್ರಜೆಗಳನ್ನು ಆಂತರಿಕ ಹಾಗೂ ಬಾಹ್ಯ ಶತ್ರುಗಳಿಂದ ರಕ್ಷಿಸುವುದು, 
ದುರ್ಭಲರಿಗೂ ಆಶ್ರಯಹೀನರಿಗೂ ಆಶ್ರಯ ಕೊಡುವುದು, ಎಲ್ಲಧರ್ಮಗಳಿಗು, ಧರ್ಮಿಯರಿಗು 
ಸಮಾನವಾಗಿ ಪ್ರೋತ್ಸಾ ಹ ಮತ್ತು ಸ್ವಾತಂತ್ರ ನೀಡಿ ಮತೀಯ ಸೌಹಾರ್ಧವನ್ನು ಂಟುಮಾಡುವುದು, ಸಾಧು 
ಸಜ್ಜ ನರಿಗು, ಗಾಯಕ, ಕವಿ, ಪಂಡಿತ, ನೃತ್ಯಗಾರ, ವಾದಕ, ಚಿತ್ರಕಾರ, ಶಿಲ್ಪಿ, ಮುಂತಾದ ಕಲಾವಿದರಿಗೆ ಪೋಷಣೆ 
ನೀಡುವುದು, ರಾಜನ ಶಿಷ್ಟ ರಕ್ಷಣಾ ಕಾರ್ಯವಾಗಿವೆ'' ಎಂದು ಸೋಮದೇವಸೂರಿಯು ಅಭಿಪ್ರಾಯ 


ಪಡುತಾನೆ *. 
pe 


ಈ ಹಿನ್ನೆಲೆಯಲ್ಲಿ ರಾಷ್ಟ್ರಕೂಟರು ಪ್ರಜೆಗಳನ್ನು ಆಂತರಿಕ ಮತ್ತು ಬಾಹ್ಯ ಶತ್ರುಗಳಿಂದ 
ರಕ್ಷಿಸುವವರಾಗಿದ್ದರು. ವೈರಿಗಳಾದ ಗೂರ್ಜರರು, ಲಾಟರು,ಕಲಿಂಗ, ಗಂಗ, ಮಗಧ ಅರಸರು ರಾಷ್ಟ್ರಕೂಟರ 
ರಾಜ್ಯವನ್ನು ಆಕ್ರಮಿಸಲು ಬಂದಾಗ ಸಮರ್ಥನಾದ ಕೃಷ್ಣರಾಜನು ಗೂರ್ಜರನ್ನು ಬೆದರಿಸಿದನು. ಲಾಟರ 
ಹಟವನ್ನು ಮುರಿದನು. ಗೌಡನಿಗೆ ವಿನಯವನ್ನು ಕಲಿಸಿದನು. ಕಲಿಂಗ, ಗಂಗ, ಮಗಧ ರಾಜರು ಇವನ 
ಅರಮನೆಯ ದ್ವಾರಪಾಲಕರಾಗಿ ಇವನ ಆಜ್ಞೆಯನ್ನು ಪರಿಪಾಲಿಸುವಂತೆ ಮಾಡಿದನೆಂದು ಕ್ರಿ.ಶ.ಲ೪೦ರ 
"ದೇವೋಳಿ ಶಾಸನವು ಉಲ್ಲೇಖಿಸುತ್ತದೆ *. ಸಂಕಷ್ಟದಲ್ಲಿ ರಾಜ್ಯವನ್ನು ಮತ್ತು ಪ್ರಜೆಗಳನ್ನು ಕೃಷ್ಣರಾಜನು 
ರಕ್ಷಿಸಿದನೆಂದು ಗೊತ್ತಾಗುತ್ತದೆ. 


CD 


ಧರ್ಮಪಾಲನೆ 


ಸೋಮದೇವನ ನೀತಿವಾಕ್ಕಾಮೃತದಲ್ಲಿ "ಯತೋತಭ್ಯುದಯನೀಃ ಶ್ರೇಯಸಸಿದ್ಧಿ: ಸ ಧರ್ಮ?” 
ಎಂದು ಹೇಳಲ್ಪಟ್ಟಿದೆ. ಇಹದಲ್ಲಿ ಅಭ್ಯುದಯವನ್ನು ಪರದಲ್ಲಿ ಶ್ರೇಯಸ್ಸನ್ನು ನೀಡುವಂತಹುದೇ ಧರ್ಮ 
ಎಂದು ಇದರ ಅರ್ಥ. ಆ ಧರ್ಮದ ಫಲಗಳಿಸಲು ಸರ್ವಹಿತ, ಚಿಂತನೆ, ಯಥಾಶಕ್ತಿದಾನ (ತ್ಯಾಗ) ಹಾಗೂ 
ತಪಸ್ಸು ಮಾಡಬೇಕೆಂದು ಸೋಮದೇವನು ನಿರ್ದೇಶಿಸಿದ್ದಾನೆ 7, ಧರ್ಮದ ರಕ್ಷೆ ಣೆಯನ್ನು ಮಾಡುವುದೇ 
ರಾಜನ ಪ್ರಥಮ ಕರ್ತವ್ಯವಾಗಿತ್ತು. ಧರ್ಮುವೆಂದರೇನು? ಎಂಬುದಕ್ಕೆ ಶಾಂತಿಪರ್ವದ ೧೦೯ ನೇ 
ಅಧ್ಯಾಯದಲ್ಲಿ ಹೀಗೆ ಹೇಳಿದೆ. "ಪ್ರತಿಯೊಬ್ಬನ ಶ್ರೇಯಸ್ಸಿಗೂ ಯಾಪುಸಮ ಅನುಸಾರವಾಗಿರುವುದೋ, 
ಪ್ರತಿಯೊಬ್ಬನ ನೋವನ್ನು ಯಾವುದು ನಿವಾರಿಸುವುದೋ, ಪ್ರತಿಯೊಬ್ಬನನ್ನು ಯಾವುದು ಎತ್ತಿ 


ಹಿಡಿಯುವುದೋ ಅದೇ ಧರ್ಮ". 


ರಾಷ್ಟ್ರಕೂಟ ಅರಸರು ಧರ್ಮದ ಸಂರಕ್ಷಣೆ ಮಾಡುವದರೊಂದಿಗೆ ಜನರ ಒಳಿತಿಗಾಗಿ 
ಶ್ರಮಿಸುತ್ತಿದ್ದರೆಂಬುದು ಹಲವಾರು ಶಾಸನಗಳಿಂದ ತಿಳಿದು ಬರುತ್ತದೆ. ಗೋವಿಂದರಾಜನು ಧರ್ಮ 
ಸಂರಕ್ಷಕನಾಗಿದ್ದನು. ಈತನು ಚಂದ್ರಗ್ರಹಣದ ಪುಣ್ಯ ತಿಥಿಯಲ್ಲಿ ಒಂದು ಸಾವಿರ ಬ್ರಾಹ್ಮಣರಿಗೆ ನಿತ್ಯ 
ಧರ್ಮಭೋಜನಕ್ಕೆ ಒಂದು ಸತ್ರವನ್ನು ಕಟ್ಟಿಸಿದನು. ಇವರಲ್ಲಿ ೩೬೦ ಜನ ಮಾನ್ಯಖೇಟದ ಬ್ರಾಹ್ಮಣರೂ, 
೩೦೨ ಜನ ಕಣ್ಣ ಶಾಖೆಯ ಬ್ರಾಹ್ಮಣರೂ, ೨೪೦ ಜನರು ಕರಹಾಡ ಬ್ರಾಹ್ಮಣರೂ, ೭೨ ಜನರು ಚತಶ್ಚರಣ 


ಬ್ರಾಹ್ಮಣರೂ, ೨೮ ಜನ ಸಾಮಾನ್ಯರೂ ಸೇರಿದ್ದರು. 


““ಪೃಥಿವೀದಾನ ವಿದ್ಯಾದಾನಾಹಾರದಾನಾ, ಕಲ್ಪವೃಕ್ಷ ದಾನ, ಭೈಷಜ್ಯ ದಾನಾನಿ ದತ್ವಾ ತುಲಾಪುರಷಾದ 
ನುತ್ತರತಾ ಮಯಾ ಪ್ರಥಮಂ ಕರೋದ ಕಾತಿಸರ್ಗೇಣ ಸಹಸ್ರಪ್ರಮಾಣ ಮಹಾಜನಾಯ ಸತ್ರಾರ್ಥ... ಎವಂ 
ಸಹಸ್ರ ಬ್ರಾಹ್ಮ ಣೇಭ್ಯಃ ಶ್ರೀ ಮಾನ್ಯಖೇಟ ಪಶ್ಚಿಮಾಘಟ ವ್ಯವಸ್ಥಿತ ಪಯಲೀ ಪತನಂ....'' ಎಂದುಕ್ರಿ.ಶ. ೯೩೦ರ 


ಕಳಸಶಾಸನವು ಉಲ್ಲೇಖ ನೀಡುತ್ತದೆ ”. 


ರಾಷ್ಟ್ರಕೂಟ ಅರಸರು ಶೈವಧರ್ಮವನ್ನು ಪ್ರೋತ್ಸಾಹಿಸುವವರಾಗಿದ್ದರು. ಅದಕ್ಕಾಗಿ ಅನೇಕ ಶೈವ 
ದೇವಾಲಯಗಳನ್ನು ನಿರ್ಮಾಣ ಮಾಡುವ ವಿಷಯವನ್ನು ಅನೇಕ ಶಾಸನಗಳಿಂದ ತಿಳಿದುಕೊಳ್ಳ ಬಹುದಾಗಿದೆ. 
ಕ್ರಿ.ಶ. ೮೧೭ರಲ್ಲಿ ಮೊದಲನೆಯ ಕೃಷ್ಣರಾಜನು ಎಲಿಚಾಪೂರದಲ್ಲಿ ಅದ್ಭುತವಾದ ಶಂಭುಗೃಹವನ್ನು 
ನಿರ್ಮಾ ಣಮಾಡಿದನೆಂದು ಬರೋಡಾ ಶಾಸನದಿಂದ ತಿಳಿದುಬರುತ್ತದೆ 9, ಅದರಂತೆ ಮೂರನೆಯ 
ಕೃಷ್ಣರಾಜನು ಎಲಿಚಾಪುರದಲ್ಲಿ ಕೈಲಾಸ ಶೈಲದಂತಿದ್ದ ಈಶ್ವರ ದೇವಾಲಯವನ್ನು ಕಟ್ಟಿಸಿದನೆಂದುಕ್ರಿ.ಶ. ೯೫೯ರ 


ಕರ್ಹಾಡ ತಾಮ್ರ ಶಾಸನದಲ್ಲಿ ಉಲ್ಲೇಖ ಬರುತ್ತದೆ "'. 


ಅಮೋಘವರ್ಷನು ವೈದಿಕ, ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ಆಶ್ರಯವನ್ನು ಕೊಡಮಾಡಿದ್ದನು. 
ಇವನ ಕಾಲದಲ್ಲಿ ಕನ್ಹೇರಿಯಲ್ಲಿ ಬೌದ್ಧ ವಿದ್ಯಾರ್ಥಿಗಳ ಅಧ್ಯಯನದ ಸೌಕರ್ಯಕ್ಕಾಗಿ ಗುಹೆಗಳನ್ನು 
ಕೊರೆಯಿಸಲ್ಪಟ್ಟವೆಂದು ಕ್ರಿ.ಶ. ೮೪೩ರ ಕನ್ನೇರಿ ಶಾಸನದಿಂದ ತಿಳಿದು ಬರುತ್ತದೆ“. ಅಶೋಕ ಚಕ್ರವರ್ತಿಯ 
ಹಾಗೆ ಅಮೋಘವರ್ಷನು ಶಾಂತಿಪ್ರಿಯನೂ, ಎಲ್ಲಧರ್ಮ ಮತಗಳನ್ನು ಸಮಾನ ದೃಷ್ಟಿಯಿಂದ ನೋಡುವ 


ರಾಜನಾಗಿದ್ದನೆಂದು ಇದರಿಂದ ವ್ಯಕ್ತ ವಾಗುತ್ತ ದೆ. 


ರಾಷ್ಟ್ರಕೂಟ ಅರಸರು ತಮ್ಮ ಆಸ್ಥಾನದಲ್ಲಿ ಹಿಂದೂ, ಜೈನ, ಬೌದ್ಧ ಧರ್ಮಗಳಿಗೆ ಆಶ್ರಯವನ್ನು 
ಕೊಡಮಾಡಿದಂತೆ ಮುಸ್ಲೀಂ ಪ್ರಜೆಗಳಿಗೂ ಆಶ್ರಯವನ್ನು ಕೊಡಮಾಡಿದ್ದರು. ಅಲ್ಲದೆ ಕೆಲವು ಪ್ರಾಂಥಗಳ 
ಮಾಂಡಲೀಕರನ್ನಾ ಗಿಯೂ ನಿಯಮಿಸಿದ್ದರು. ಕ್ರಿ.ಶ. ೯೨೬ ಚಿಂಚಣಿ ಶಾಸನದಲ್ಲಿ ರಾಷ್ಟ್ರಕೂಟ ಅರಸನಾದ 
ಇಂದ್ರರಾಜನು ಸಂಯಾನದ ಮಂಡಲದಲ್ಲಿ ತಾಜೀಕವಂಶದ ಮಧುಮತಿ (ಮಹಮ್ಮದ) ಎಂಬ ಮುಸ್ಲೀಂನನ್ನು 


ಮಂಡಲೀಕನನ್ನಾ A ನಿಯಮಿಸಿದ್ದ ನೆಂದು ವಿವರಣೆ ಇದೆ *. 
ನ್ಯಾಯಪರಿಪಾಲನೆ 


ದುಷ್ಟ ಶಿಕ್ಷಿಣೆ ಮತ್ತು ಶಿಷ್ಟಪರಿಪಾಲನೆಯ ಜೊತೆಗೆ ನ್ಯಾಯತೀರ್ಮಾನ ಹಾಗೂಕಿಕ್ಷೆ ವಿಧಿಸುವಿಕೆಯಲ್ಲಿ 
ರಾಜನು ನಿಷ್ಪಕ್ಷಪಾತದಿಂದ ಧರ್ಮದೃಷ್ಟಿಯಿಂದ, ಸದ್ವರ್ತನೆಯಿಂದ ಅಪರಾಧಿಗಳ ಮನಃ ಪರಿವರ್ತನೆಗೊಳಿಸಿ 
ದುಷ್ಟರ ದುಷ್ಟತನವನ್ನು ನಿವಾರಿಸಿ ಅವರನ್ನು ಸನ್ಮಾರ್ಗಕ್ಕೆ ತರುವ ಕ್ರಮಗಳನ್ನು ಅಗತ್ಯವಾಗಿ ಕೈಗೊಳ್ಳಬೇಕು 
ಎಂದು ಸೋಮದೇವ ಸೂರಿಯ ನೀತಿವಾಕ್ಯಾಮೃತದಲ್ಲಿ ರಾಜನ ನ್ಯಾಯ ಪರಿಪಾಲನೆಯ ಬಗ್ಗೆ ಪ್ರಸ್ತಾಪ 
ಬರುತ್ತದೆ “. ಕ್ರಿ.ಶ. ೭೫೦ ರ ಶಾಸನವೊಂದು ಬೈಯ್ದವಂಗೆ ಒಂದುಪಣ, ಹೊಡೆದವಂಗೆ ಆರುಪಣ, 
ಇರಿದವಂಗೆ ಹನ್ನೆರಡುಪಣ ದಂಡವನ್ನು ವಿಧಿಸಿ, ಆ ದಂಡದಿಂದ ಬಂದ ಹಣವನ್ನು ಊರಿನ ಕರೆಯ 


ಜೀರ್ಣೋದ್ದಾರಕ್ಕೆ ಉಪಯೋಗಿಸಿರುವುದನ್ನು ಹೇಳುತ್ತದೆ hi 
ಸೈನ್ಯದ ನಾಯಕನಾಗಿರುವದು 


ಮೂರನೆಯ ಗೋವಿಂದನು ಉತ್ತರಭಾರತದ ದಂಡಯಾತ್ರೆಯನ್ನು GL ಬರುವಾಗ 
ರಾಮತೀರ್ಥದಲ್ಲಿ ಬೀಡುಬಿಟ್ಟಾಗ ಅಮೋಘವರ್ಷನು ಜನಿಸಿದನು ಎಂಬುವದು ತಿಳಿಯುವದು. ಇದರಿಂದ 
ರಾಜನೇ ಸೈನ್ಯದ ಮುಂದಾಳತ್ವವನ್ನು ವಹಿಸುತ್ತಿದ್ದನೆಂದು ತಿಳಿದುಬರುತ್ತದೆ. ಅಧಿಕಾರಿಗಳನ್ನು, 
ಸಾಮಂತರುಗಳನ್ನು ಹಾಗೂ ಮಂತ್ರಿಗಳನ್ನು ನೇಮಕಮಾಡುವದು ರಾಜರುಗಳ ಮತ್ತೊ ೦ದು ಕರ್ತವ್ಯವಾಗಿತ್ತು R 


ಕ್ರಿ.ಶ. ೯೨೬ರ ಚಿಂಚಣಿ ಶಾಸನದಲ್ಲಿ ರಾಷ್ಟ್ರಕೂಟ ಅರಸನಾದ ಇಂದ್ರರಾಜನು ಸಂಯಾನದ ಮಂಡಲದಲ್ಲಿ 


3D 


ತಾಜೀಕವಂಶದ ಮಧುಮತಿ (ಮಹಮ್ಮದ) ಎಂಬ ಮುಸ್ಲಿ €೦ನನ್ನು ಮಂಡಲೀಕನನ್ನಾಗಿ ನಿಯಮಿಸಿದ್ದನೆಂದು 


ವಿವರಣೆ ಇದೆ. 
ರಾಣಿಯರು 


ರಾಷ್ಟ್ರಕೂಟ ಅರಸರ ರಾಣಿಯರು ಪಾಣನಿ ಹೇಳುವಂತೆ "ಅಸೂರ್ಯಂ ಪಶ್ಯೆ' ಅಂದರೆ ಸೂರ್ಯನ 
ಬೆಳಕನ್ನೇ ಕಾಣದಷ್ಟು ಸುರಕ್ಷಿತವಾಗಿ ಅರಮನೆಯ ಅಂತಃಪುರದಲ್ಲೇ ಯಾವಾಗಲೂ ಇರುವವರು 
ಆಗಿರಲಿಲ್ಲ“. ರಾಷ್ಟ್ರಕೂಟ ದೊರೆಗಳಂತೆ ಅವರ ಮಡದಿಯರು ಸುಸಂಸ್ಕೃತರು ಹೃದಯ ಸಂಸ್ಕಾರವುಳ್ಳವರೂ, 
ಬುದ್ಧಿವೈಶಾಲ್ಕ, ವಿವೇಕ ಸ್ಕೈರ್ಯ,ಸಹನೆ ಮುಂತಾದ ಗುಣಮೌಲ್ಯಗಳನ್ನು ಹೊಂದಿದವರಾಗಿದ್ದರು. ಪ್ರಜೆಗಳ 
ದೃಷ್ಟಿಯಲ್ಲಿ ಮಾತೃ ಸ್ವರೂಪಿಣಿಯರಾಗಿ ರಾಜಕೀಯ ಜೀವನದಲ್ಲಿ ಸಮಭಾಗ ಪಡೆಯಬಲ್ಲ, ಸ್ವತಂತ್ರ 
ಆಡಳಿತ ನಡೆಸಬಲ್ಲ ಸಾಮರ್ಥ್ಯವುಳ್ಳವರೂ ಆಗಿದ್ದರು". ರಾಷ್ಟ್ರಕೂಟ ರಾಜರ ರಾಣಿಯರು ಸ್ವತಂತ್ರವಾಗಿ 
ಆಡಳಿತ ನಡೆಸಿ, ದೇವಾಲಯಗಳಿಗೆ ಮತ್ತು ಬ್ರಾಹ್ಮ ಣರಿಗೆ ದಾನವನ್ನು ಕೊಡಮಾಡಿದ ವಿಷಯವು ಶಾಸನಗಳಿಂದ 


ಏಧಿತವಾಗುತ್ತದೆ. 
ಶೀಲಮಹಾದೇವಿ 


ಧ್ಳುವರಾಜನ ಪಟ್ಟದ ರಾಣಿಯಾದ ಶೀಲಮಹಾದೇವಿಯು ಪರಮೇಶ್ವರಿ, ಪರಮಭಟ್ಟಾರಿಕಾ, 
ಸಾಮ್ರಾಜ್ಞಿಯೆಂಬ ಬಿರುದುಗಳನ್ನು ಪಡೆದಿದ್ದಳು. ಜಥ್ವಾಯಿ ತಾಮ್ರಪಟ ಶಾಸನವು ಶೀಲಮಹಾದೇವಿಯನ್ನು 
ಕುರಿತು ""ಮಹಾರಾಜಾಧಿರಾಜ ಪರಮೇಶ್ವರ ಧಾರಾವರ್ಷ ಪ್ರಿ ಧೃವರಾಜಸ್ಯ ಮಹಾದೇವೊಸರ್ವಲೋಕ 
ಶ್ರೇಯ ವಿಷ್ಣುವರ್ಧನ ಶ್ರೀ ವಿಟ್ಟರ ಸದುಹಿತಾ ಪರಮೇಶ್ವರಿ ಪರಮಭಟ್ಟಾರಿಕಾ ಶ್ರೀ ಶೀಲಮಹಾದೇವಿ'' 
ಎಂದು ಹೊಗಳಿದೆಯಲ್ಲದೆ ಶ್ರೀ ಮಹಾದೇವಿ ಕುಶಲಿನಿ ಎಂದಿದೆ”. ಇವಳು ಧೃವಮಹಾರಾಜನ ಆಡಳಿತದಲ್ಲಿ 
ಸಹ ಭಾಗಿಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದಳಲ್ಲದೆ, ತನಗೆ ಇಚ್ಛೆ ಬಂದ ಬ್ರಾಹ್ಮಣರಿಗೆ ಭೂದಾನ 
ಮಾಡುತ್ತಿದ್ದಳು. 


ಗಾಮುಂಡಬ್ಬೆ 


ಗಾಮುಂಡಬ್ಬೆಯು ಮೂರನೆಯ ಗೋವಿಂದನ ರಾಣಿಯಾಗಿದ್ದಳೆಂದು ಕ್ರಿ.ಶ. ೮೦೪ರ ಶಾಸನದಿಂದ 
ತಿಳಿದು ಬರುತ್ತದೆ *. ರಾಜನು ಹಿಮಾಲಯ ಪ್ರದೇಶದವರೆಗೆ ದಿಗ್ವಿಜಯವನ್ನು ಮಾಡಿ ನಂತರ ಪಶ್ಚಿಮದತ್ತ 
ಹೊರಟನು, ಈ ದಂಡಯಾತ್ರೆಯ ಮಧ್ಯದಲ್ಲಿ ಗಾಮುಂಡಬ್ಬೆಯು ಕ್ರಿ.ಶ. ೭೯೯ರಲ್ಲಿ ಅಮೋಘವರ್ಷನಿಗೆ 


ಜನ್ಮ ನೀಡಿದಂತೆ ತಿಳಿದುಬರುತ್ತದೆ *. ಈಕೆ ಪತಿಯೊಂದಿಗೆ ದಂಡಯಾತ್ರೆಯಲ್ಲಿ ಭಾಗವಹಿಸಿ "ಕಂಟಿಯನಾಳ್ವ 


ದಂತಿಗನ ಮೇಗೆಳ್ಳು ಕಪ್ಪಂಗೊಳಲನ್ನಲ್ಲಿ' ತುಂಗಭದ್ರಾ ನದಿಯ ರಾಮೇಶ್ವರ ತೀರ್ಥದ ಶಿವಧಾರಿ ಗೂರವನಿಗೆ 


ದತ್ತಿ ಕೊಟ್ಟಂಥ ವಿಷಯವಿದೆ *'. 
ರೇವಕನಿರ್ಮಿಡಿ 


ಮೂರನೆಯ ಅಮೋಘವರ್ಷನ ಮಗಳಾದ ರೇವಕ ನಿರ್ಮಿಡಿ ಸ್ವತಂತ್ರ ರಾಜ್ಯಭಾರ ಮಾಡಿದಂತೆ 
ಉಲ್ಲೇಖಗಳಿವೆ. ಇವಳು ಎಡದೊರೆ, ತುಳ್ಳು, ಸೆಂಗಳ ಪ್ರದೇಶಗಳ ಮೇಲ್ವಿಚಾರಣೆ ಮಾಡುತ್ತಿ ದ್ದ ಳೆಂದು 
ಕೇಸರಭಾವಿ ಶಾಸನದಿಂದ ತಿಳಿದುಬರುತ್ತ ದೆ, ರೇವಕ ನಿರ್ಮಿಡಿಯನ್ನು ಗಂಗ ಮನೆತನದ ಭೂತುಗನಿಗೆ 
ಮದುವೆ ಮಾಡಿಕೊಡುವದರೊಂದಿಗೆ ಅಮೋಘವರ್ಷನು ತನ್ನ ಅಳಿಯನಾದ ಭೂತಯ್ಯನಿಗೆ ಪುಲಿಗೆರೆ -೩೦೦, 
ಬೆಳ್ಳೂಲ-೩೦೦, ಕಿಸುಕಾಡು-೭೦, ಬಾಗೆ-೭೦ ನ್ನು ಬಳುವಳಿಯಾಗಿ ಕೊಟ್ಟಿ ದ್ದ ನೆಂದುಕ್ರಿ.ಶ. ೯೭೫ರ ಹೆಬ್ಬಾಳ 


ಶಾಸನದಲ್ಲಿ ಉಲ್ಲೇಖ ಬರುತ್ತದೆ ಸ 


ರಾಷ್ಟ್ರಕೂಟ ರಾಜರು ಇತರ ರಾಜರನ್ನು ಜಯಿಸಿದಾಗ ಸೋತ ರಾಜನು ಕಪ್ಪು ಕಾಣಿಕೆಗಳನ್ನು 
ಕೊಡಮಾಡಿ, ರಾಜಕೀಯ ಭದ್ರತೆಗಾಗಿ ಮತ್ತು ಮಧುರ ಬಾಂಧವ್ಯಕ್ಕಾಗಿ, ತನ್ನ ಪುತ್ರಿಯರನ್ನೋ, 
ಸಹೋದರಿಯರನ್ನೋ ಕೊಟ್ಟು ವಿವಾಹ ಮಾಡುತ್ತಿದ್ದರು. ಕೆಲವು ಸಲ ಇಂತಹ ವೈವಾಹಿಕ ಸಂಬಂಧಗಳ 
ಹಿನ್ನೆಲೆಯಲ್ಲಿ ವೈರಿ ರಾಜನೊಡನೆ ಸೌಹಾರ್ಧತೆಯನ್ನು ಬೆಳೆಸಿಕೊಳ್ಳುವ ಮತ್ತು ರಾಜಕೀಯ ಪ್ರತಿಷ್ಠೆಯನ್ನು 


ಹೆಚ್ಚಿಸಿಕೊಳ್ಳುವ ಉದ್ದೇಶಗಳೂ ಇದ್ದವು“. ಇಂಥಹ ಒಂದೆರಡು ಪ್ರಸಂಗಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. 


ರಾಷ್ಟ್ರಕೂಟರಿಗೂ ಗಂಗದೊರೆಗಳಿಗೂ ಮೊದಲಿನಿಂದ ವೈರತ್ವ ಬೆಳೆದು ಬಂದಿತ್ತು. ಗಂಗ ಅರಸನಾದ 
ಶಿವಮಾರನು ತನ್ನ ಜೀವನವನ್ನೆಲ್ಲ ರಾಷ್ಟ್ರಕೂಟರ ಸೆರೆಯಲ್ಲಿಯೇ ಕಳೆದಿದ್ದನು. ಈ ವೈರತ್ವವನ್ನು 
ನಿವಾರಿಸಿಲೊಸುಗ ಅಮೋಘವರ್ಷನು ಗಂಗರೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸಿದನು. 
ಮೊದಲಿನಿಂದಲೂ ಇದ್ದ ಹಗೆತನದ ನಿವಾರಣೆಗಾಗಿ ತನ್ನ ಮಗಳು ಚಂದ್ರೋಬಲಬ್ಛೆಯನ್ನು, ಗಂಗ 
ರಾಜಕುಮಾರನಾದ ಒಂದನೆಯ ಭೂತುಗನಿಗೆ ಕೊಟ್ಟು ವಿವಾಹ ಮಾಡಿದನು. ಅದರಂತೆ ಮೊದಲಿನಿಂದ 
ವೈರತ್ವವನ್ನು ಸಾಧಿಸಿಕೊಂಡು ಬಂದಿದ್ದ ಪಲ್ಲವ ನಂದಿವರ್ಮನಿಗೆ ತನ್ನ ಇನ್ನೊರ್ವ ಪುತ್ರಿಯಾದ 
ಶಂಬಾದೇವಿಯನ್ನು ಕೊಟ್ಟು ಮದುವೆ ಮಾಡಿದನು*. ಹೀಗೆ ವೈವಾಹಿಕ ಸೆಂಬಂಧವನ್ನು ಬೆಳೆಸುವುದರ 


ಮೂಲಕ ಅಮೋಘವರ್ಷನು ವೈರತ್ವವನ್ನು ಅಂತ್ಯಗೊಳಿಸಿದನು. 


« 


ಕ್ರಿ.ಶ.೮೮೦ರಲ್ಲಿ ರಾಷ್ಟ್ರಕೂಟ ಸಿಂಹಾಸನವನ್ನು ಏರಿದ ಎರಡನೆಯ ಕೃಷ್ಣನು ಚೇದಿಯ ಅರಸನಾದ 


ಶಂಕರಗಣನ ಪುತ್ರಿಯಾದ ಲಕ್ಷ್ಮೀದೇವಿಯನ್ನು ತನ್ನ ಮಗನಾದ ಜಗತ್ತುಂಗನೊಂದಿಗೆ ವಿವಾಹ ಮಾಡಿದನು. 


ಶಂಕರಗಣನ ಸಹೋದರನಾದ ಮುಗ್ಧತುಂಗನ ಮೊಮ್ಮಗಳಾದ ಕುಂದಕ್ಕದೇವಿಯನ್ನು ಇಂದ್ರನ 
ಮಲಸಹೋದರನಾದ ಅಮೋಘವರ್ಷನು ವಿವಾಹವಾದನು. ಈ ವಿವಾಹಗಳಿಂದ ರಾಷ್ಟ್ರಕೂಟ ಮತ್ತು ಚೇದಿ 


ಮನೆತನಗಳ ಬಾಂಧವ್ಯ ಅನೂಚಾನವಾಗಿ ಮುನ್ನ ಡೆದು ಬಂದಿತು". 


ಚಕ್ರವರ್ತಿಗಳ ಪತ್ನಿಯರು ಮಂಡಲ, ಕಂಪಣ ಇಲ್ಲವೆ ಘಿ ಅಗ್ರಹಾರಗಳನ್ನು ಆಳಿದರೆ, 
ಮಂಡಳೇಶ್ವರರ, ಸಾಮಂತರ ದಂಡನಾಯಕರ ಪತ್ನಿಯರು ಕಂಪಣ, ಪುರ, ಗ್ರಾಮಗಳನ್ನು ಆಳುವ ಮೂಲಕ 
ಆಡಳಿತದಲ್ಲಿ ತಮ್ಮ ದೊರೆಗಳಿಗೆ ಸಹಾಯ ಮಾಡುತ್ತಿದ್ದರು. ಕ್ರಿ.ಶ. ೯೧೮ ರಲ್ಲಿ ಸಾಮಂತ ನಾಗಾರ್ಜುನನ 
ಪತ್ನಿ ಜಕ್ಕಿಯಬ್ಬೆಯು ಅವನ ಮರಣದ ನಂತರ ನಾಗರಖಂಡವನ್ನು ಸಮರ್ಥವಾಗಿ ಆಳಿದಳು"'. ಕ್ರಿ.ಶ. ೯೦೮ 


ರಲ್ಲಿ ಪೇರ್ಗಡೆ ಬಿಟ್ಟಿಯನ ಪತ್ನಿ ಬಾರಂಗಿ ಗ್ರಾಮದ ಗಾವುಂಡಿಯಾಗಿದ್ದಳು”. 
ಯುವರಾಜ 


ರಾಜನು ತಾನು ಜೀವಿಸಿದ್ದಾಗಲೇ ತನ್ನ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯನ್ನಾಗಿ ಯೋಗ್ಯ 
ರಾಜಕುಮಾರನನ್ನು ಆರಿಸುತ್ತಿದ್ದನು. ಅಂಥ ರಾಜಕುಮಾರನನ್ನು ಯುವರಾಜರೆಂದು ಕರೆಯಲಾಗುತ್ತಿತ್ತು. 
ರಾಷ್ಟ್ರಕೂಟರ ಕಾಲದಲ್ಲಿ ಯುವರಾಜನ ಆಯ್ಕೆಯಲ್ಲಿ ಅನುವಂಶಿಕ ಪರಂಪರೆಯನ್ನು ಅನುಸರಿಸಲಾಗುತ್ತಿತ್ತು. 
ಕೆಲವು ಸಲ ಸಮರ್ಥನಾದ ರಾಜಕುಮಾರನನ್ನು ಯುವರಾಜನನ್ನಾಗಿ ನಿಯಮಿಸುವ ಪದ್ಧತಿ ರೂಢಿಯಲ್ಲಿ ತ್ತು. 
ಉದಾ: ಧೃವರಾಜನು ತನ್ನ ಹಿರಿಯ ಮಗ ಕರ್ಕನು ಮೊದಲೇ ತೀರಿಕೊಂಡಿದ್ದರಿಂದ ಎರಡನೆಯ ಮಗ 
ಸ್ತಂಬನನ್ನು ಗಂಗವಾಡಿಯ ರಾಜ್ಯಪಾಲನನ್ನಾಗಿ ನಿಯಮಿಸಿ, ಮೂರನೆಯ ಮಗನಾದ ಮೂರನೆಯ 
ಗೋವಿಂದನನ್ನು ತನ್ನ ನಂತರದ ರಾಷ್ಟ್ರಕೂಟ ಸಿಂಹಾಸನದ ಉತ್ತರಾಧಿಕಾರಿಯೆಂದು ಯುವರಾಜ 


ಪಟ್ಟಗಟ್ಟಿದ್ದನ್ನು ಕಾಣುತ್ತೇವೆ | 


ರಾಜ್ಯದ ಉನ್ನತಿ ಅವನತಿಗಳು ಬಹುಮಟ್ಟಿಗೆ ರಾಜನನ್ನು ಅನುಸರಿಸುತ್ತಿದ್ದುದರಿಂದ ರಾಜಕುಮಾರನ 
ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಗಮನವನ್ನು ಕೊಡಲಾಗುತ್ತಿತ್ತು. ಇದರ ಸ್ಪಷ್ಟವಾದ ಚಿತ್ರಣವು ಪಂಪನು ವರ್ಣಿಸಿರುವ 
ಅರ್ಜುನನ ವಿದ್ಯಾಭ್ಯಾಸದ ಚಿತ್ರವು ಇವರ ಕಾಲದ ರಾಜಕುಮಾರರ ಶಿಕ್ಷಣದ ಕುರಿತು ತಿಳಿದುಕೊಳ್ಳಲು 
ತಕ್ಕಮಟ್ಟಿಗೆ ಸಹಕಾರಿಯಾಗಿದೆ". ಇದರಿಂದ ಯುವರಾಜನಾದವನು ರಾಜನಾಗಬೇಕಾದರೆ ಅವನಿಗೆ ಉತ್ತಮ 
ಶಿಕ್ಷಣ ನೀಡಲು ಅರಸರು ಎಷ್ಟೊಂದು ಮಹತ್ವ ಕೊಡುತ್ತಿದ್ದರೆಂಬುದು ತಿಳಿದು ಬರುತ್ತದೆ. ಯುವರಾಜನು 


ಸಿಂಹಾಸನಕ್ಕೆ ಬರಬೇಕಾದರೆ ಹೆಚ್ಚೆ ಂದರೆ ಅವನಿಗೆ ಇಪ್ಪತ್ನಾಲ್ಕು ವರ್ಷಗಳು ಆಗಿರಲೇ ಬೇಕಾಗಿತ್ತು ಕ್ಸ 


ಯುವರಾಜರ ಪಟ್ಟ ಬಂಧೋತ್ಸ ವವು ಬಹು ವೈಭವದಿಂದ ನೆರವೇರುತ್ತಿ ತ್ತು. ಯುವರಾಜರು ತಮ್ಮ 


ಪಟ್ಟಬಂಧೋತ್ಸವದ ನೆನಪಿಗಾಗಿ ದೇವಾಲಯಗಳಿಗೆ ಮತ್ತು ಬ್ರಾಹ್ಮಣರಿಗೆ ದತ್ತಿ, ದಾನಗಳನ್ನು 


ಕೊಡುತ್ತಿದ್ದರು. ಉದಾ: ಮೂರನೆಯ ಇಂದ್ರನು ತನ್ನ ಪಟ್ಟಬಂಧ ಉತ್ಸವದ ನೆನಪಿಗಾಗಿ ೬೫೦ ಗ್ರಾಮಗಳ 
ಮೇಲಿನ ೨೧ ಲಕ್ಷದಷ್ಟು ತೆರಿಗೆ ಆದಾಯವನ್ನು ಜೈನರಿಗೆ ಹಾಗೂ ವಡನೇರಾದ ಜ್ವಾಲಮಾಲಿನಿ ದೇವಾಲಯಕ್ಕೆ 
ಆರು ಗ್ರಾಮಗಳನ್ನು ದತ್ತಿಯಾಗಿ ಕೊಟ್ಟನು. ಅಲ್ಲದೆ ಚಂದನಪುರಿ (ಊರಿಯಮ್ಹ ) ಜೈನ ಬಸದಿಗೆ ತೆರಿಗೆ 
ಆದಾಯವನ್ನು ದಾನ ಮಾಡಿದನು. ಇದರಲ್ಲಿ ಬ್ರಾಹ್ಮಣ ಹಾಗೂ ಜೈನ ದೇವಾಲಯಗಳೆರಡಕ್ಕೂ ಸಮಾನ 


ದಾನ ನೀಡಿದ ಕುರಿತು ಕ್ರಿ.ಶ. ೯೧೫ರ ವಜೀರಖೇಡ ಶಾಸನ ವಿಸ್ತಾರವಾಗಿ ಉಲ್ಲೇಖಿಸುತ್ತದೆ *. 


ಯುವರಾಜನಾದವನು ಚಕ್ರವರ್ತಿ ರಾಜಧಾನಿಯಲ್ಲಿಲ್ಲದಾಗ ರಾಜನ ಸ್ಥಾನದಲ್ಲಿದ್ದು ಚಕ್ರವರ್ತಿಯ 
ಕಾರ್ಯಕಲಾಪಗಳನ್ನು ನಿರ್ವಹಿಸುತ್ತಿದ್ದನು. ಯುವರಾಜನು ಅಮಾತ್ಯ ಪರಿಷತ್ತಿಗೆ ಸೇರಿದವನಾಗಿ, 
ಚಕ್ರವರ್ತಿಯ ವಿಶೇಷಾಧಿಕಾರಗಳನ್ನೆಲ್ಲ ಹೊಂದಿದವನಾಗಿದ್ದನು. ಯುವರಾಜನಾದವನು ಚಕ್ರವರ್ತಿಯ 
ಆಜ್ಞೆಯ ಮೇರೆಗೆ ಅನೇಕ ಯುದ್ಧಗಳನ್ನು ಮಾಡುತ್ತಿದ್ದನು. ಉದಾ: ಅಮೋಘವರ್ಷನ ಮಗನಾದ 
ಮೂರನೆಯ ಕೃಷ್ಣನು ಯುವರಾಜನಾಗಿದ್ದಾಗ ತನ್ನ ತಂದೆಯ ಆಜ್ಞೆಯ ಮೇರೆಗೆ ಅಹಂಕಾರಿಗಳೂ, ಜನ 
ಹಿಂಸಕರೂ ಆದ ದಂತ್ರಿಗವಪ್ಪುಕರನ್ನು ನಾಶಮಾಡಿದನು. ಗಂಗವಾಡಿಯ ರಾಚಮಲ್ಲನನ್ನು ಅಧಿಕಾರದಿಂದ 
ತೆಗೆದುಹಾಕಿ ಭೂತುಗನನ್ನು ಗಂಗವಾಡಿಯ ರಾಜನನ್ನಾಗಿ ಮಾಡಿದನು ಎಂದು ಕ್ರಿ.ಶ. ೯೪೦ ರ ದಿವೋಲಿ 
ಶಾಸನದಿಂದ ತಿಳಿದುಬರುತ್ತದೆ “. 


ಮಂತ್ರಿಮಂಡಳ 


ಸಾಮ್ರಾಜ್ಯದ ಸಪ್ತಾಂಗಗಳಲ್ಲಿ ಮಂತ್ರಿಮಂಡಳವೂ ಒಂದಾಗಿದೆ. ಸಾಮ್ರಾಜ್ಯವೆಂಬ ರಥವನ್ನು 
ನಡೆಯಿಸಿಕೊಂಡು ಹೋಗಬೇಕಾದರೆ, ಮಂತ್ರಿಗಳು ಬಹು ಮುಖ್ಯವಾದ ಪಾತ್ರವನ್ನು ವಹಿಸುತ್ತಾರೆ. 
ರಾಜನೊಬ್ಬನಿಗೆ ಆಡಳಿತದ ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ಳಲು ಅಸಾಧ್ಯವಾದುದರಿಂದ ಅವನು ತನ್ನ ಕೆಲವು 
ಕರ್ತವ್ಯಗಳನ್ನು ತನ್ನ ಮಂತ್ರಿಗಳ ಮೇಲೆ ಹೊರಿಸಬೇಕೆಂದು ಮಹಾಭಾರತದಲ್ಲಿ ಹೇಳಿದೆ". ಸಹಕಾರದಿಂದಲೇ 
ಪ್ರಭುತ್ವ ಸಾಧ್ಯ, ಒಂದೇ ಚಕ್ರದ ಮೇಲೆ ಗಾಡಿಯು ಎಂದೂ ಉರುಳಲಾರದು. ಆದ್ದರಿಂದ ರಾಜನು 
ಮಂತ್ರಿಗಳನ್ನು ನೇಮಿಸಿಕೊಂಡು ಅವರ ಅಭಿಪ್ರಾಯವನ್ನು ಕೇಳಬೇಕೆಂದು ಕೌಟಿಲ್ಯನು ತನ್ನ 
ಅರ್ಥಶಾಸ್ತ್ರದಲ್ಲಿ ಹೇಳಿದ್ದಾನೆ“. Manu points out that even a simple thing appears as diffi- 
cult if one is to do it single-handed, then attempt to run the complex maching of the 
administration without the assistance of ministers®’. ಸೋಮದೇವನು ತನ್ನ ಯಶಸ್ವಿಲಕ 
ಚಂಪುವಿನಲ್ಲಿ ರಾಜನು ಒಬ್ಬ ಮಂತ್ರಿಯನ್ನೇ ಅವಲಂಬಿಸಿರಕೂಡದೆಂದೂ, ಹಾಗೆ ಮಾಡಿದರೆ ಬಳ್ಳಿಯು 


ಒಂದೇ ಕೊಂಬೆ ಇರುವ ವೃಕ್ಷವನ್ನು ಅವಲಂಭಿಸಿದಂತಾಗುವುದೆಂದೂ ಹೇಳುತ್ತಾನೆ *. 


ಮಂತ್ರಿಗಳ ಸಂಖ್ಯೆ 


ರಾಜನ ಮಂತ್ರಿಮಂಡಳದ ಸದಸ್ಯರ ಸಂಖ್ಯೆ ಎಷ್ಟಿರಬೇಕೆಂಬ ಬಗೆಗೆ ಏಕಾಭಿಪ್ರಾಯವಿಲ್ಲ. 
ಅವಶ್ಯಕತೆಗನುಗುಣವಾಗಿರಬೇಕೆಂದು ಮಾತ್ರ ಅರ್ಥಶಾಸ್ತ್ರ ಸೂಚಿಸುತ್ತದೆ *. ಸೋಮದೇವನು ತನ್ನ 
ನೀತಿವಾಕ್ಯಾಮೃುತದಲ್ಲಿ ರಾಜನು ಮೂವರು, ಐವರು ಅಥವಾ ಏಳು ಜನರನ್ನು ಮಂತ್ರಿಗಳನ್ನಾಗಿ 
ಆರಿಸಿಕೊಳ್ಳ ಬಹುದೆಂದು ಸೂಚಿಸಿ, ಆದರೂ ರಾಜನ ಏಳಿಗೆಯು ಒಬ್ಬ ಮಂತ್ರಿಯ 
ಶೀಲವನ್ನವಲಂಭಿಸಿರುವುದೆಂದು ಹೇಳುತ್ತಾನೆ”. ಹೀಗೆ ಪ್ರಾಚೀನರು ಮಂತ್ರಿಗಳ ಮಹತ್ವವನ್ನು ಒತ್ತಿ 


ಹೇಳಿದ್ದಾರೆ. 
[) 


ಒಬ್ಬ ಯಶಸ್ವೀ ರಾಜನು ಅನೇಕ ಮಂತ್ರಿಗಳನ್ನು ಹೊಂದಿರುವಂತೆ ರಾಷ್ಟ್ರಕೂಟ ಅರಸರೂ ಹಲವಾರು 
ಮಂತ್ರಿಗಳನ್ನು ನಿಯಮಿಸಿಕೊಂಡು ಅವರ ಸಲಹೆ-ಸೂಚನೆಗಳನ್ನು ಕೇಳಿ ಪ್ರಜೆಗಳ ಹಿತಚಿಂತನೆಯನ್ನು 
ಮಾಡುತ್ತ ಆಡಳಿತ ನಡೆಸುತ್ತಿದ್ದರು. ರಾಷ್ಟ್ರಕೂಟದ ಕಾಲದಲ್ಲಿಯ ಸಾಮಂತ, ಮಹಾಸಾಮಂತ, ಮಾಂಡಳಿಕ, 
ಮಂತ್ರಿ, ಪುರೋಹಿತ, ರಾಜಶ್ರೇಷ್ಠಿ, ಪೆರ್ಗ್ಗಡೆಗಳು, ನಿಯೋಗಿಗಳು (ರಾಯಭಾರಿ) ಅಲ್ಲದೆ ಕೆಳವರ್ಗದ 
ಅಧಿಕಾರಿಗಳಾದ ತಳಾರ, ಗಾವುಂಡರ ಕುರಿತು ಶಿವಕೊಟ್ಟಾಚಾರ್ಯರು ತಮ್ಮ ವಡ್ಡಾರಾಧನೆಯಲ್ಲಿ 


ಉಲ್ಲೇಖಿಸಿದ್ದಾರೆ". 


ದೂತ, ದಂಡನಾಯಕ, ಮಹಾದಂಡನಾಯಕ, ಸಂಧಿವಿಗ್ರಹಿ ಮತ್ತು ಅಕ್ಷ ಪಟಲಿಕ ಎಂಬ ಮಂತ್ರಿಗಳು 


ರಾಷ್ಟ್ರಕೂಟರ ಕಾಲದಲ್ಲಿ ದ್ದರು ಎಂದು ಸೋಮದೇವನು ತನ್ನ ಯಶಸ್ಮಿಲ ಚಂಪುವಿನಲ್ಲಿ ಹೇಳಿದ್ದಾನೆ ”. 


ಮಂತ್ರಿಗಳ ಅರ್ಹತೆಗಳು 


ಯಶಸ್ವಿಲಕವು ಮಂತ್ರಿಗಳ ಅರ್ಹತೆಯನ್ನು ಹೇಳುತ್ತಾ ಅವನು ಸ್ವದೇಶಿಯನಾಗಿರಬೇಕು, ಉತ್ತಮ 
ಕುಟುಂಬದಲ್ಲಿ ಜನಿಸಿದವನಾಗಿರಬೇಕು, ಸತ್ಯಸಂಧನೂ, ಧರ್ಮಶೀಲನೂ, ಪಂಡಿತನೂ, ದಕ್ಷನೂ, 


ಆಡಳಿತದಲ್ಲಿ ಪರಿಣಿತನೂ ಆಗಿರಬೇಕೆಂದು ಹೇಳಿದೆ ”. 


ಅನುವಂಶಿಕ ಮಂತ್ರಿಪದವಿ 


ಪ್ರಾಚೀನ ಕರ್ನಾಟಕದಲ್ಲಿ ಮಂತ್ರಿಪದವಿಯು ತಂದೆಯಿಂದ ಮಗನಿಗೆ ಹರಿದು ಬರುತ್ತಿದ್ದಿತು. ಈ 
ಪದ್ಧತಿಯು ರಾಷ್ಟ್ರಕೂಟರ ಕಾಲದಲ್ಲಿಯೂ ಮುಂದುವರೆದುಕೊಂಡು ಬಂದಿತು. ವಡ್ಡಾರಾಧನೆಯ ಒಂದು 
ಕಥೆಯಲ್ಲಿ ರಾಜನು ತನ್ನ ಮಂತ್ರಿಯ ಸಾವಿನ ಬಳಿಕ ಅವನ ಪದವಿಯನ್ನು ಅವನ ಮಕ್ಕಳಿಗೆ ಕೊಟ್ಟನು. ಅವರು 


ಅನರ್ಹರೆಂದು ತಿಳಿದ ಬಳಿಕ ಅವರ ಪದವಿಯನ್ನು ಕಿತ್ತುಕೊಂಡಿದ್ದನ್ನು ಅವರು ಯೋಗ್ಯತೆಯನ್ನು 


ಸಂಪಾದಿಸಿದ ಮೇಲೆ ಮರಳಿ ಹಿಂದಕ್ಕೆ ಕೊಟ್ಟಿದ್ದನ್ನು ಇಲ್ಲಿ ನೆನೆಯಬಹುದು *. ಅಂದರೆ ಮಂತ್ರಿಪದವಿಯು 
ವಂಶಪಾರಂಪರ್ಯವಾಗಿ ಬರುತ್ತಿದ್ದರು ಅರ್ಹತೆಯನ್ನು ರಾಜನು ಗಮನಿಸುತ್ತಿದ್ದನು. ರಾಷ್ಟ್ರಕೂಟರ ಕಾಲದಲ್ಲಿ 


ಈ ಕೆಳಗಿನ ಮಂತ್ರಿಗಳು ರಾಜನಿಂದ ನಿಯಮಿಸಲ್ಪಟ್ಟು ತಮ್ಮ ಕಾರ್ಯಗಳನ್ನು ಮಾಡುತ್ತಿದ್ದರು. 
ಪ್ರಧಾನ ಅಮಾತ್ಯ 


ಅಮಾತ್ಯ ಅಥವಾ ಪ್ರಧಾನ ಅಮಾತ್ಯ ಮಂತ್ರಿಮಂಡಳದ ಮುಖ್ಯಸ್ಥನಾಗಿದ್ದನು. ಈತನು ಎಲ್ಲರ ಮೇಲೆ 
ಸಂಪೂರ್ಣ ಅಧಿಕಾರವನ್ನು ಹೊಂದಿದ್ದನು. ಚಕ್ರವರ್ತಿಯ ಕಾರ್ಯಭಾರ ನಿರ್ವಹಣೆಯು ಅಮಾತ್ಯನ 
ನೆರವಿನಿಂದ ನಡೆಯುತ್ತಿದ್ದಿತು. ಚಕ್ರವರ್ತಿಯ ನಿರಂಕುಶಾಧಿಪತ್ಯಕ್ಕೆ ಅಮಾತ್ಯ ಪರಿಷತ್ತು ಬಲವಾದ 
ತಡೆಯಾಗಿತ್ತು. ಸಾಮಾನ್ಯವಾಗಿ ರಾಜ್ಯದ ಉಚ್ಛಾಧಿಕಾರಿಗಳಾಗಿದ್ದು ರಾಜನೀತಿಯ ತತ್ವಾನುಷ್ಠ್ಮಾನಗಳಲ್ಲಿ 
ಪರಿಣಿತರಾದವರಿಗೆ ಅಮಾತ್ಯಪದವಿ ಮೀಸಲಾಗಿತ್ತು. ಕೆಲವರಿಗೆ ಅಮಾತ್ಮಪದವಿ ವಂಶಾನುಗತವಾಗಿತ್ತು. 
ರಾಜ್ಯಭಾರಕ್ಕೆ ಸಂಬಂಧಿಸಿದ ಮಹತ್ವದ ವಿಚಾರಗಳ ಸಮಾಲೋಚನೆಯಲ್ಲಿಯೂ, ಚಕ್ರವರ್ತಿಯು 
ತೆಗೆದುಕೊಳ್ಳುವ ನಿರ್ಣಯಗಳಲ್ಲಿಯೂ, ಅಮಾತ್ಕರ ಪಾತ್ರ ಮಹತ್ವದ್ದಾಗಿತ್ತು”. 


ಅಮಾತ್ಯ ಪರಿಷತ್ತಿನ ಸದಸ್ಯರ ಸಂಖ್ಯೆಯೆಷ್ಟು? ಅವರ ಅಧಿಕಾರ ವ್ಯಾಪ್ತಿಯೇನು? ಮುಂತಾದ 
ವಿವರಗಳನ್ನು ತಿಳಿಯಲು ಸಾಕಷ್ಟು ಆಧಾರಗಳಿಲ್ಲ. ಆದರೆ ಪ್ರಧಾನಾಮತ್ಯನ ಜತೆಗೆ ಸಂಧಿವಿಗ್ರಹಿ, 
ಧರ್ಮಾಧಿಪತಿ, ಸೇನಾಧಿಪತಿ, ಕೋಶಾಧಿಪತಿ ಮೊದಲಾದ ಮಂತ್ರಿವರ್ಗದವರಿದ್ದರು ಎಂದು ಸೋಮದೇವನ 


ಯಶಸ್ವಿಲಕ ಚಂಪು ಮತ್ತು ನೀತಿವಾಕ್ಯಾಮೃತ ಗ್ರಂಥಗಳಿಂದ ತಿಳಿದುಬರುತ್ತ ದ್ರೆ 


ಅಮಾತ್ಯರಲ್ಲಿ ಅನೇಕರು ಬಲಾಧಿಪತಿ, ಸೇನಾಪತಿ ಮುಂತಾದ ಹೆಸರುಗಳಿಂದ ಅಂಕಿತರಾಗಿದ್ದರು. 
ಅಮಾತ್ಯರು ಯುದ್ಧ -ವಿದ್ಯೆಯಲ್ಲಿ ಪಾರಂಗತರಾಗಿದ್ದರು. ಸಾಮಂತರಾಜರೊಳಗೆ ಸಮರ್ಥರಾದವರಿದ್ದರೆ, 
ಅಂತಹವರನ್ನು ಅಮಾತ್ಯರೆಂದು ನಿಯಮಿಸಲಾಗುತ್ತಿತ್ತು. ರಾಷ್ಟ್ರಕೂಟರ ಕಾಲದ ಅಮಾತ್ಯರ ಕುರಿತು ಕೆಲವು 
ಶಾಸನಗಳು ವಿವರಣೆ ನೀಡುತ್ತವೆ. ರಾಷ್ಟ್ರ ಕೂಟರ ರಾಜನಾದ ದಂತಿವರ್ಮನ ಕಾಲದಲ್ಲಿ ಕೃಷ್ಣಂಭಟ್ಟನೆಂಬುವನು 
ರಾಜನ ಅಮಾತ್ಯನಾಗಿ ಕೆಲಸ ನಿರ್ವಹಿಸುತ್ತಿದ್ದನೆಂದು ಕ್ರಿ.ಶ. ೮೬೭ರ ಬೋಗವತಿ ಶಾಸನದಿಂದ ತಿಳಿದುಬರುತ್ತ ದೆ 
ಅದರಂತೆ ಒಂದನೆಯ ಅಮೋಘವರ್ಷನ ಕಾಲದಲ್ಲಿ ಭದ್ರವಿಷ್ಣು ವೆಂಬುವನು ಅಮಾತ್ಯನಾಗಿ ಕಾರ್ಯ 
ಮಾಡುತ್ತಿದ್ದನೆಂದು ಕ್ರಿ.ಶ. ೮೭೭ರ ಹೊತ್ತೂರು ಶಾಸನದಿಂದ ತಿಳಿಯುತ್ತದೆ ". 


ಸಂಧಿವಿಗ್ರಹಿ 


ಮಂತ್ರಿ ಮಂಡಲದಲ್ಲಿದ್ದ ಮತ್ತೊಬ್ಬ ಪ್ರಮುಖ ವ್ಯಕ್ತಿ ಸಂಧಿವಿಗ್ರಹಿ, ಇವನ ಸ್ಥಾನ ಬಹುಮಟ್ಟಿಗೆ 


pe] 


ಆಧುನಿಕ ಕಾಲದ ವಿದೇಶಾಂಗ ಮಂತ್ರಿಯಂತೆ ಇತ್ತು. ಅಕ್ಕಪಕ್ಕದ ರಾಷ್ಟ್ರಗಳೊಡನೆ ರಾಜನು ವ್ಯವಹರಿಸುವಾಗ 


ಈ ಸಂಧಿವಿಗ್ರಹಿಯು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತಿದ್ದನು. ಸಂಧಿ ಮತ್ತು ಸಮರಗಳನ್ನು ನಿಶ್ಚಯಿಸುವ 
ಕಾರ್ಯ ಈತನದೇ ಆಗಿತ್ತು. ಇವನು ಪರರಾಷ್ಟ್ರ ಗಳೊಡನೆ ವ್ಯವಹರಿಸಬೇಕಾಗಿದ್ದುದರಿಂದ ಹಲವಾರು 
ಭಾಷೆಗಳನ್ನು, ಲಿಪಿಗಳನ್ನು ತಿಳಿದವನಾಗಿರುತ್ತಿದ್ದನು. | 

ವಾಚಯತಿ ಲಿಖಿತ ಕವತೇ ಗಮಯತಿ ಸರ್ವಾ ಲಿಪೀಶ್ವ ಭಾಷಾಶ್ವ | 


ಆತ್ಮಪರಿಸ್ಥಿತಿ ಕುಶಲಃ | ಸಪ್ರತಿಭಃ ಸಂಧಿವಿಗ್ರಹೀ ಕಾರ್ಯಃ I 
ಎಂದು ಸಂಧಿ ವಿಗ್ರಹಿಯ ಗುಣಗಳನ್ನು ಸೋಮದೇವನು ತನ್ನ ಯಶಸ್ತಿಲಕದಲ್ಲಿ ಹೇಳಿದ್ದಾನೆ”. 


ಸಂಧಿವಿಗ್ರಹಿಯು ಬ್ರಾಹ್ಮ ಣನಾಗಿದ್ದು, ಜಾಣ, ರಾಜತಾಂತ್ರಿಕ ನೈಪುಣ್ಯತೆಯನ್ನು ಬಲ್ಲವನು ಮತ್ತು 
ಧೈರ್ಯಶಾಲಿಯಾಗಿರಬೇಕೆಂದು ಯಶಸ್ಥಿಲಕ ಮತ್ತು ನೀತಿವಾಖ್ಯಾಮೃತದಿಂದ ತಿಳಿದುಬರುತ್ತದೆ ki 
ಸಂಧಿವಿಗ್ರಹಿಯನ್ನು ಧೂತ ಎಂದು ಅರ್ಥಶಾಸ್ತ್ರ, ರಾಜಧರ್ಮಪರ್ವ, ಮನಸ್ಕೃತಿ, ಯಶಸ್ಥಿಲಕ ಮತ್ತು 


ನೀತಿವಾಕ್ಕಾಮೃತ ಗ್ರಂಥಗಳು ಕರೆಯುತ್ತವೆ ". 


ಮೂರನೆಯ ಕೃಷ್ಣನ ವಿದೇಶ( ಧೂತ) ಮಂತ್ರಿಯಾಗಿ ಕ್ರಿ.ಶ.೯೫೪ರಲ್ಲಿ ಗಜಂಕುಶ 
ನಾರಾಯಣನೆಂಬುವವನು ಕೆಲಸ ನಿರ್ವಹಿಸುತ್ತಿದ್ದನು ಎಂದು ಸಾಲೊಟಗಿ ಶಾಸನದಿಂದ ತಿಳಿದುಬರುತ್ತದೆ”. 
ಇವನು ರಾಜಕೀಯ ಜ್ಞಾನವನ್ನು ಅರಿತುಕೊಂಡವನಾಗಿದ್ದು, ಪ್ರತಿಹಸ್ತನೆಂದು ಕರೆಯಿಸಿಕೊಂಡಿದ್ದಾನೆ. 
ಧೃವರಾಜನ ವಿದೇಶಿಮಂತ್ರಿಯಾಗಿ ದಲ್ಲನು ನೇಮಕಗೊಂಡು, ಸಾಮಂತನಾಗಿಯೂ ಕಾರ್ಯವನ್ನು 
ನಿರ್ವಹಿಸುತ್ತಿದ್ದನೆಂದು ಪಿಂಪರಿ ಶಾಸನದಿಂದ ತಿಳಿದು ಬರುತ್ತದೆ". ಮೂರನೆಯ ಗೋವಿಂದನ 
ರಾಯಭಾರಿಯಾಗಿ ಜಡವುಲಭಟ್ಟನು ಕೆಲಸ ಮಾಡುತ್ತಿದ್ದನೆಂದು ಸಿಸವಾಯಿ ಶಾಸನದಲ್ಲಿ ಉಲ್ಲೇಖವಿದೆ "". 
ಇದೇ ಅವಧಿಯಲ್ಲಿ ಗೋವಿಂದನ ರಾಯಭಾರಿಯಾಗಿ ಕ್ರಿ.ಶ. ೮೧೪ರಲ್ಲಿ ಚಿಕ್ಕರಾಜನಂ, ಕೆಲಸ 
ನಿರ್ವಹಿಸುತ್ತಿದ್ದನಲ್ಲದೆ, ಗಂಗ ಮಂಡಲದ ಮೇಲೆ ಮೇಲಾಧಿಕಾರಿಯಾಗಿ ನೇಮಕೊಂಡು ಕೆಲಸ 
ಮಾಡುತ್ತಿದ್ದನು. ಅದೇ ರೀತಿಯಾಗಿ ಕುಕ್ಕೈಕನು ಸಹ ಕ್ರಿ.ಶ. ೮೧೪ ರಲ್ಲಿ ಗೋವಿಂದನ ಕಾಲದಲ್ಲಿ ಯುದ್ಧ 
ಮತ್ತು ಶಾಂತಿಯನ್ನು ಸ್ಥಾಪಿಸುವ ಸಂಧಿವಿಗ್ರಹಿ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದನೆಂದು 


ಅಂಜನಾವತಿ ಶಾಸನದಲ್ಲಿ ಉಲ್ಲೆ ಖ ಬರುತ್ತ ದಳ 


ರಾಷ್ಟ್ರಕೂಟರ ಸಾಮ್ರಾಜ್ಯವು ವಿಸ್ತಾರವಾಗಿದ್ದರಿಂದ ಇವರ ಆಧೀನಕ್ಕೆ ಒಳಪಟ್ಟ ಪ್ರದೇಶದಲ್ಲಿ 
ಅನೇಕರು ಸಂಧಿವಿಗ್ರಹಿಗಳಾಗಿ ಕೆಲಸ ನಿರ್ವಹಿಸುತ್ತಿದ್ದರು. ಉದಾ: ಗುರ್ಜರ ಪ್ರತಿಹಾರ-ಮಹಾಸಂಧಿ 
ಎಗ್ರಹಿಕ, ಗೌಡ ಮಹಾಸಂಧಿವಿಗ್ರಹಿಕ-ಪಲ್ಲವ ಮಹಾಸಂಧಿ ವಿಗ್ರಹಿಕ ಇತ್ಯಾದಿ ಹೆಸರಿನಿಂದ ಇವರನ್ನು 
ಕರೆಯಲಾಗಿದೆ ". 


ಸಂಧಿವಿಗ್ರಹಿ ವಿದೇಶಾಂಗ ವ್ಯವಹಾರಗಳನ್ನು ನೋಡಿಕೊಳ್ಳುವುದರ ಜೊತೆಗೆ ದಾನ ಪತ್ರಗಳ 
ಮೇಲ್ವಿಚಾರಣೆ, ಪರರಾಷ್ಟ್ರಗಳಿಂದ ಬಂದ ಧೂತರನ್ನು ಸ್ವಾಗತಿಸಿ, ರಾಜನ ಬಳಿಗೆ ಕರೆದೊಯ್ಯುವುದು ಮತ್ತು 
ಪರರಾಷ್ಟ್ರಗಳ ರಾಜರಿಗೆ ಪತ್ರಗಳನ್ನು ಸಿದ್ದಪಡಿಸುವುದು, ಹೀಗೆ ಅನೇಕ ಕಾರ್ಯಗಳನ್ನು ಮಾಡುತ್ತಿದ್ದನೆಂದು 


ಯಶಸ್ಥಿಲಕ ಚಂಪುವಿನಲ್ಲಿ ಪ್ರಸ್ತಾಪ ಬರುತ್ತದೆ "”. 
ದಂಡನಾಯಕ 


ದಂಡನಾಯಕನಾದವನು ಶೂರನು, ಯುದ್ಧಚತುರನು, ಅನುಭವಿಯು ಮತ್ತು ಅರ್ಥಶಾಸ್ತ್ರವನ್ನು 
ಬಲ್ಲವನಾಗಿರಬೇಕೆಂದು, ತನ್ನ ಒಡೆಯನಿಗೆ ಆಜ್ಞಾಧಾರಕನಾಗಿದ್ದು, ಸೈನಿಕರ ದೃಷ್ಟಿಯಲ್ಲಿ ಪ್ರೀತಿವಾತ್ಸಲ್ಕವನ್ನು 
ಪಡೆದವನಾಗಿರಬೇಕೆಂದು ಸೋಮದೇವನು ತನ್ನ ಯಶಸ್ತಿಲಕ ಗ್ರಂಥದಲ್ಲಿ ದಂಡ ನಾಯಕನ ಗುಣಗಳನ್ನು 
ಕುರಿತು ವಿವರಣೆ ನೀಡಿದ್ದಾನೆ *. ರಾಷ್ಟ್ರಕೂಟರ ಶಾಸನಗಳೂ ಕೂಡಾ ಮಹಾಪ್ರಚಂಡ ನಾಯಕ ಹಾಗೂ 
ದಂಡನಾಯಕರ ಕುರಿತು ಸವಿಸ್ತಾರವಾಗಿ ಹೇಳುತ್ತವೆ. ದಂಡನಾಯಕರೂ ಸಹ ಕೆಲವು ಪ್ರದೇಶಗಳ ಮೇಲೆ 
ಆಡಳಿತ ನಡೆಸುತ್ತ ಸೈನ್ಯದ ಹೊಣೆಯನ್ನು ನಿಭಾಯಿಸುತ್ತಿದ್ದರು. ಎರಡನೆಯ ಕೃಷ್ಣನ ದಂಡನಾಯಕನಾಗಿ 
ಅಮ್ಮರಸ ನೆಂಬುವನು ಕ್ರಿ.ಶ. ೮೮೧ ರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದನೆಂದು ಕೊಪ್ಪಳ ಶಾಸನದಿಂದ ತಿಳಿದು 
ಬರುತ್ತದೆ”. ಅದರಂತೆ ಶ್ರೀಗೌಡನು ಮೂರನೆಯ ಗೋವಿಂದನ ಸೈನ್ಯಾಧಿಕಾರಿಯಾಗಿ 


ಕಾರ್ಯನಿರ್ವಹಿಸುತ್ತಿದ್ದನೆಂದು ಕ್ರಿ.ಶ. ೮೧೪ ರ ಅಂಜನಾವತಿ ಶಾಸನವು ಉಲ್ಲೇಖ ನೀಡುತ್ತದೆ *. 


ನ್ಯಾಯಾಧೀಶ 


ನ್ಯಾಯಾಧೀಶನು ರಾಷ್ಟ್ರಕೂಟರ ಮಂತ್ರಿಮಂಡಲದಲ್ಲಿ ಮೂರನೆಯ ಮಂತ್ರಿಯಾಗಿದ್ದನೆಂದು 
ಮೊದಲನೆಯ ಅಮೋಘವರ್ಷನ ಸಂಜಾನ್‌ ತಾಮ್ರ ಶಾಸನ ಹೇಳುತ್ತದೆ '' ನ್ಯಾಯಾಂಗದ ಮುಖ್ಯಸ್ಥನು 
ಅರಸನಾಗಿದ್ದುದರಿಂದ ಮಂತ್ರಿ ಸ್ಥಾನ ಪಡೆದ ನ್ಯಾಯಾಧೀಶನು ಈ ಕಾಲದಲ್ಲಿ ಕೆಳದರ್ಜೆಯ ನ್ಯಾಯಾಲಯದ 
ನ್ಯಾಯಾ ಧೀಶನಾಗಿ ರಾಜನ ಆಜ್ಞೆಗೆ ಅನುಗುಣವಾಗಿ ನ್ಯಾಯ ನಿರ್ಣಯವನ್ನು ಮಾಡುತ್ತಿದ್ದನು. 


ಕೋಶಾಧಿಕಾರಿ 


ರಾಷ್ಟ್ರಕೂಟರ ಕಾಲದಲ್ಲಿ ಕೋಶಾಧಿಕಾರಿಯ ಕುರಿತು ಏನೂ ತಿಳಿದು ಬರುವುದಿಲ್ಲ. ಆದರೂ 
ಸಾಮ್ರಾಜ್ಯದ ಇತರ ಪ್ರದೇಶಗಳಲ್ಲಿ ಸುಂಕ ಪೆರ್ಗಡೆ ಎಂಬ ಅಧಿಕಾರಿಗಳಿರುವುದನ್ನು ಶಾಸನಗಳು 
ಹೇಳುವುದರಿಂದ ಕೋಶಾಧಿಕಾರಿ ಮಂತ್ರಿ ಈ ಕಾಲದಲ್ಲಿ ಇದ್ದಿರಬಹುದೆಂದು ಊಹಿಸಬಹುದಾಗಿದೆ. 


ಕೌಟಿಲ್ಯನು ಕೋಶಾಧಿಕಾರಿಯನ್ನು ಸಮರ್ಥನೆಂದು ಕರೆದರೆ ಶುಕ್ರಾಚಾರ್ಯನು ಸುಮಂತ್ರನೆಂದು ಕರೆದಿದ್ದಾನೆ. 


ಪ್ರಾಂತ್ಯಾಡಳಿತ 


ವಾಯುಪುರಾಣವು ದಕ್ಷಿಣಾಪಥದ ವಿಸ್ತಾರವನ್ನು ಕುರಿತು ಹೇಳುತ್ತಾ, 
"“ಗೋದಾವರಿ, ಭೀಮಾರಧೀ, ಕೃಷ್ಣಾ R ವೈಕ್ಯಾಥ ಮಂಜಲಾ। 
ತುಂಗಭದ್ರಾ ಸುಪ್ರಯೋಗಾ ಕಾವೇರಿಚ್‌ ತಥಾಪಗಾ। 


PR) 321152 
ದಕ್ಷಿಣಾಪಥನದ್ಯಸ್ತು ಸಹ್ಯ ಪಾದಾದ್ವಿನಿಸ್ಪತಾ”' ॥ 


ಗೋದಾವರಿ, ಭೀಮಾ, ಕೃಷ್ಣಾ, ಮಂಜಿಕಾ, ತುಂಗಭದ್ರಾ ಮತ್ತು ಕಾವೇರಿಗಳು ದಕ್ಷಿಣ ಭಾರತದ ಪ್ರಮುಖ 
ನದಿಗಳಾಗಿದ್ದು, ದಕ್ಷಿಣ ಭಾರತದ ಅದರಲ್ಲಿಯೂ ಕನ್ನಡನಾಡಿನ ಮೇರೆಯನ್ನು ಮತ್ತು ಅದರ ಭೌಗೋಳಿಕ 
ವಿಷಯವನ್ನು ಸಮರ್ಥಿಸುತ್ತ ದೆ. ಇಂತಹ ವಿಸ್ತಾರವಾದ ಭೂಪ್ರದೇಶದಲ್ಲಿ ಬಾದಾಮಿ ಚಾಲುಕ್ಕರ ನಂತರ 
ಸಾಮ್ರಾಜ್ಯವನ್ನು ಸ್ಥಾ ಪಿಸಿದ ರಾಷ್ಟ್ರಕೂಟರು ತಾವು ವಶಪಡಿಸಿಕೊಂಡ ಅನೇಕ ಪ್ರದೇಶಗಳನ್ನು ತಮ್ಮ ಆಡಳಿತ 
ವ್ಯವಸ್ಥೆ ಗೆ ಒಳಪಡಿಸಿಕೊಂಡಿದ ರು. 
[47 [~) 
ಸಮಕಾಲೀನ ಕವಿಯು ರಾಷ್ಟ್ರಕೂಟರ ಕಾಲದ ಕನ್ನಡ ನಾಡನ್ನು ಕುರಿತು 
ಕಾವೇರಿಯಿಂದ ಮಾ ಗೋದಾವರಿವರ ಮಿರ್ದ ನಾಡದಾ ಕನ್ನಡದೊಳ್‌ I 


ಭಾವಿಸಿದ ಜನಪದಂ ವಸು | ಧಾವಲಯ ವಿಲೀನ ವಿಷದ ವಿಷಯ ವಿಶೇಷಂ॥” 


ಎಂದು ಕವಿರಾಜ ಮಾರ್ಗಕಾರನು ಅಭಿಪ್ರಾಯಪಡುತ್ತಾನೆ. ಸಾಮ್ರಾಜ್ಯದ ವಿಸ್ತಾರವು ಕಾವೇರಿಯಿಂದ 
ಗೋದಾವರಿವರೆಗೆ ವ್ಯಾಪಿಸಿರುವ ನಾಡು ಕನ್ನಡನಾಡಿನೊಳಗಣದ ಜನಪದವು ಜಗತ್ತಿನ ವಿಷಯಗಳಿಗೆ 
ಮಿಗಿಲಾಗಿತ್ತೆಂದು ಹೇಳಿದೆ. ಇದರಿಂದ ರಾಷ್ಟ್ರಕೂಟರ ಸಾಮ್ರಾಜ್ಯದ ನಕ್ಷೆ ಇತಿಹಾಸ ಸಮೇತವಾಗಿ 


ಗುರುತಿಸಬಹುದಾಗಿದೆ. 


ಗುಜರಾತದ ಬ್ರೋಚ್‌ದಿಂದ ಪ್ರಾರಂಭವಾಗಿ ನರ್ಮದಾ ನದಿಯನ್ನು ಉತ್ತರದ 
ಗಡಿಯನ್ನಾ ಗಿಸಿಕೊಂಡು ಮುನ್ನೆಡೆದು, ದಕ್ಷಿ ಣಕ್ಕೆ ಹೊರಳಿ ಮುಲ್ತಾಯಿ, ನಾಗಪುರ, ಬಂದಕ, ಚಂದಾಗಳನ್ನು 
ಒಳಮಾಡಿಕೊಂಡು ಮುಂದೆ ವೇಮುಲವಾಡವನ್ನು ಸೇರಿಸಿಕೊಂಡು, ಹೈದರಾಬಾದದ ಪೂರ್ವದಲ್ಲಿ ಹಾಯ್ದು 
ಮುನ್ನೆಡೆದ ಗಡಿರೇಖೆ. ಆಂಧ್ರದ ಕರ್ನೂಲ- ಅನಂತಪುರ ಜಿಲ್ಲೆಗಳಲ್ಲಿ ಹಾಯ್ದು ತಮಿಳುನಾಡಿನ ಕಂಚಿಯ 
ಪಶ್ಚಿಮದಲ್ಲಿ ಹಾಯ್ದು ಪಶ್ಚಿಮಕ್ಕೆ ತಿರುಗಿದ ರೇಖೆ ಕರ್ನಾಟಕದ ಕಡೆಯ ಗಡಿಯಲ್ಲಿರುವ ಕೋಲಾರ, 
ತಲಕಾಡುಗಳನ್ನು ಒಳಮಾಡಿಕೊಂಡು ಅರಬ್ಬಿ ಸಮುದ್ರದ ದಂಡೆಯನ್ನು ಮುಟ್ಟುತ್ತದೆ. ಇದು ರಾಷ್ಟ್ರಕೂಟರ 
ನೇರವಾದ ಆಡಳಿತಕ್ಕೊಳಪಟ್ಟ ಪ್ರದೇಶವಾಗಿದೆ. ಇದನ್ನು ಹೊರತುಪಡಿಸಿದರೆ ವೆಂಗಿಯ ಚಾಲುಕ್ಕ, ಗುಜರಾತದ 


ರಾಷ್ಟ್ರಕೂಟರ ಶಾಖೆ, ಗೂರ್ಜರ, ಪ್ರತಿಹಾರ, ಪಾಲ, ಕಂಚಿಯ ಪಲ್ಲವ, ತಂಜಾವೂರಿನ ಚೋಳರ ರಾಜ್ಯಗಳ 


ಪ್ರದೇಶಗಳು ರಾಷ್ಟ್ರಕೂಟರ ಸಾರ್ವಭೌಮಾಧಿಕಾರಕ್ಕೆ ಒಳಪಟ್ಟು, ವಾರ್ಷಿಕ ಕಪ್ಪ-ಕಾಣಿಕೆ ನೀಡಿ ಸ್ವತಂತ್ರವಾಗಿ 


ಆಡಳಿತ ನಡೆಸುವ ಪ್ರದೇಶಗಳಾಗಿದ್ದವು. 


ವಿಸ್ಪುತವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ರಾಷ್ಟ್ರಕೂಟರು ಆಡಳಿತದ ಅನುಕೂಲಕ್ಕಾಗಿ ತಮ್ಮ 
ಸಾಮ್ರಾಜ್ಯವನ್ನು ಅನೇಕ ವಿಭಾಗಗಳಲ್ಲಿ ವಂಗಡಿಸಿದ್ದರು. ಅವುಗಳೆಂದರೆ- ರಾಷ್ಟ್ರ, ಮಂಡಳ, ದೇಶ, ನಾಡು, 


ವಷಯ, ಭುಕ್ತಿ, ಗ್ರಾಮಗಳು. 
ps 
ರಾಷ್ಟ್ರ 


ರಾಷ್ಟ್ರಕೂಟರ ಕಾಲದಲ್ಲಿ ರಾಷ್ಟ್ರವು ಅತಿದೊಡ್ಡ ಆಡಳಿತ ವಿಭಾಗವಾಗಿತ್ತು. ಅನೇಕ ವಿದ್ವಾಂಸರು 
ರಾಷ್ಟ್ರಕೂಟರ ಕಾಲದ ಆಡಳಿತ ವಿಭಾಗಗಳನ್ನು ಕುರಿತು ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದಾರೆ. ಅಲ್ತೇಕರರು 
ಕಲಚೂರಿಗಳ ಕಾಲದಲ್ಲಿ ಪ್ರಚಲಿತವಿದ್ದ ಆಡಳಿತ ವ್ಯವಸ್ಥೆಯನ್ನು ಮುಂದಿಟ್ಟು ಕೊಂಡು ರಾಷ್ಟ್ರವು ವಿಷಯಕ್ಕಿಂತ 
ಸಾಮ್ರಾಜ್ಯದ ಆಡಳಿತದ ದೊಡ್ಡ ವಿಭಾಗವೆಂದು ಹೇಳುತ್ತಾರೆ”. ಅಲ್ಲೇಕರರ ಅಭಿಪ್ರಾಯವನ್ನು 
ಮಿರಾಶಿಯವರು ಒಪ್ಪುತ್ತಾರೆ *. ಆದರೆ ವಾಯ್‌.ಆರ್‌.ಗುಪ್ತೆಯವರು ರಾಷ್ಟ್ರವೆಂಬುದು ಒಂದು 
ಪ್ರಾಂತ್ಯವೆಂದು ಕರೆಯುತ್ತಾರೆ. ಅಲ್ತೇಕರರ ಪ್ರಕಾರ ರಾಷ್ಟ್ರವೆಂಬುದು ಆಡಳಿತದ ದೊಡ್ಡ ಘಟಕ ಮತ್ತು 
ವಿಷಯವು ಅದರ ಉಪ ವಿಭಾಗವೆಂದು ಕರೆಯುತ್ತಾರೆ *. ಮೂರನೆಯ ಕೃಷ್ಣರಾಜನ ತಿರುವತ್ತಿಯೂರು 
ಶಾಸನವು” ವಲ್ಲಭ ರಾಷ್ಟ್ರದ ಬಗ್ಗೆ ಉಲ್ಲೇಖವನ್ನು ನೀಡುತ್ತದೆ. ಅದೇ ರೀತಿ ಕ್ರಿ.ಶ.4೯೧೬ ರ ಹಿರೇಮಾಗನೂರು 


ಶಾಸನವು ಬನವಾಸಿ ರಾಷ್ಟ್ರದ ಬಗ್ಗೆ ತಿಳಿಸುತ್ತದೆ ಣ್‌ 


ರಾಷ್ಟ್ರ ಎನ್ನುವದು ಹೆಚ್ಚಾಗಿ ಇಂದಿನ೪-೫ ಜಿಲ್ಲೆಗಳನ್ನೊಳಗೊಂಡ ಒಂದು ಆಡಳಿತ ವಿಭಾಗವಾಗಿತ್ತು. 
ರಾಷ್ಟ್ರದ ಮುಖ್ಯಸ್ಥನನ್ನು ರಾಷ್ಟ್ರಪತಿ ಎಂದು ಕರೆಯಲಾಗುತ್ತಿತ್ತು. ಇವನು ರಾಷ್ಟ್ರದ ನಾಗರಿಕ ಮತ್ತು ಸೈನಿಕ 
ಹಾಗೂ ನ್ಯಾಯಾಡಳಿತಗಳನ್ನು ನೋಡಿಕೊಳ್ಳುತ್ತಿದ್ದನಲ್ಲದೇ, ರಾಷ್ಟ್ರದ ಕಂದಾಯ ವಸೂಲಿ ಮಾಡುವದು 
ಇವನ ಕರ್ತವ್ಯಗಳಲ್ಲಿ ಒಂದಾಗಿತ್ತು. ರಾಜನ ಅನುಮತಿಯನ್ನು ಪಡೆದು ದೇವಾಲಯಗಳಿಗೆ, ಬ್ರಾಹ್ಮಣರಿಗೆ 
ದತ್ತಿದಾನಗಳನ್ನು ನೀಡುತ್ತಿದ್ದನು. ಒಟ್ಟಿನಲ್ಲಿ ರಾಷ್ಟ್ರದಲ್ಲಿ ರಾಷ್ಟ್ರಪತಿಯು ರಾಜನ ಪ್ರತಿನಿಧಿಯಾಗಿ ಸ್ವತಂತ್ರ 


ಅಧಿಕಾರವನ್ನು ನಡೆಸುತ್ತಿದ್ದನು”. “T° 
6194. WV, 


Fl 


ರಾಷ್ಟ್ರಕೂಟರ ಮತ್ತೊ ೦ದು ಆಡಳಿತ ವಿಭಾಗವೆಂದರೆ ಮಂಡಳ, ಇವುಗಳನ್ನು ಕುರಿತು ಅನೇಕ 


ಮಂಡಳ 


ಶಾಸನಗಳು ಉಲ್ಲೇಖಿಸುತ್ತವೆ. ಉದಾ: ರಾಷ್ಟ್ರಕೂಟರ ಚಿಂಚನಿ ಶಾಸನವು ಸಂಯಾಮ ಮಂಡಳದ ಬಗ್ಗೆ” 


ಉಲ್ಲೇಖಿಸುತ್ತಿದ್ದು, ಮಧಮತಿ ಎಂಬುವನು ಸಂಯಾಮ ಮಂಡಳದಲ್ಲಿ ಆಳ್ವಿಕೆಯನ್ನು ನಡೆಸುತ್ತಿದ್ದನು. 
ಕಾನಾದುಕಾ ಮತ್ತುದೇವಿಹಾರ ಗ್ರಾಮಗಳು ಸಂಯಾಮ ಮಂಡಳಕ್ಕೆ ಸೇರಿದ್ದವು, ಕೋಲಿಮಹಾರ ವಷಯವು 
ಸಂಯಾಮ ಮಂಡಳದ ಭಾಗವಾಗಿತ್ತೆಂದು ಚಿಂಚನಿ ಶಾಸನವು ಹೇಳಿದೆ. ಅಲ್ಲ ದೇ ಎರಡನೆಯ ಗೋವಿಂದನ 
ಅಲಾಸ ತಾಮ್ರಶಾಸನ" ವೆಂಗಿ ಮಂಡಲ ಕುರಿತು ಮತ್ತು ಮೂರನೆಯ ಕೃಷ್ಣನ ಕೊಲ್ಲಾರ ತಾಮ್ರಶಾಸನವು"” 
ಕಂಚಿ ಮಂಡಲ ಕುರಿತು ಉಲ್ಲೇಖಿಸುತ್ತವೆ. ನುಣಗುಂಡಿ ವಿಷಯವು ಕಂಚಿ ಮಂಡಲದಲ್ಲಿ ಬರುತ್ತದೆ ಎಂದು 


ಸ್ಪಷ್ಟಪಡಿಸುವದರಿಂದ ವಿಷಯಕ್ಕಿಂತ ಮಂಡಲವು ದೊಡ್ಡದು ಎಂದು ಇದರಿಂದ ಸ್ಪಷ್ಟವಾಗುತ್ತದೆ. 


ಒಟ್ಟಿನಲ್ಲಿ ಮಂಡಳವು ಆಡಳಿತದ ಅತೀ ದೊಡ್ಡ ಘಟಕವಾಗಿದ್ದು, ಒಂದೊಂದು ಮಂಡಳಕ್ಕೂ ಓರ್ವ 
ಅಧಿಕಾರಿಯನ್ನು ರಾಜನಿಯಮಿಸುತ್ತಿದ್ದನು. ಹೀಗೆ ನಿಯುಕ್ತರಾದವರಲ್ಲಿ ಕೆಲವರಾದರೂ ರಾಜವಂಶದಿಂದ, 
ಉಳಿದವರು ತಮ್ಮ ಶೌರ್ಯ-ಸಾಹಸಗಳಿಂದ ಬಂದವರಾಗಿದ್ದರು. ಒಂದನೆಯ ಕೃಷ್ಣ ಮತ್ತು ಧೃವರ 
ಕಾಲಾವಧಿಯಲ್ಲಿ ಸೇನವಾರರ ಪ್ರಸಿದ್ಧ ದೊರೆ ಮಾರಕ್ಕರಸ ಬನವಾಸಿಮಂಡಳವನ್ನು ಚಕ್ರವರ್ತಿಯ 
ಪ್ರತಿನಿಧಿಯಾಗಿ ಆಳಿಕೊಂಡಿದ್ದ ವಿಷಯ ಧೃವರಾಜನ ಸಿಡೆನೂರ ಶಾಸನದಲ್ಲಿ” ಉಲ್ಲೇಖಿತವಾಗಿದೆ. ಮತ್ತು 
ಅಮೋಘವರ್ಷನು ಆಳುತ್ತಿದ್ದಾಗ ಚಲ್ಲಕೇತನ ಮನೆತನದ ಬಂಕಯ್ಯರಸನು ಬನವಾಸಿ ಮಂಡಳವನ್ನು ರಾಜನ 
ಪ್ರತಿನಿಧಿಯಾಗಿ ಆಳುತ್ತಿದ್ದನೆಂದು ಶಿಗ್ಗಾಂವ ಶಾಸನದಿಂದ" ತಿಳಿದುಬರುತ್ತದೆ. ಮಂಡಳದ ಪ್ರದೇಶದಲ್ಲಿ 
ಪೂರ್ವಕಾಲದಿಂದಲೂ ಆಡಳಿತ ನೆಡೆಸುತ್ತ ಬಂದಿದ್ದ ರಾಜಮನೆತನವಿದ್ಧರೆ, ಅವರಿಗೆ ಮಂಡಳದ 


ಆಡಳಿತಾಧಿಕಾರವನ್ನು ಒಪ್ಪಿಸಲಾಗುತ್ತಿ ತ್ತು 
ದೇಶ 


ರಾಷ್ಟ್ರಕೂಟರ ಶಾಸನಗಳು ಉಲ್ಲೇಖಿಸುವ ಮತ್ತೊಂದು ಆಡಳಿತ ವಿಭಾಗವೆಂದರೆ ದೇಶ. ದೇಶವು 


ಆಡಳಿತದ ಅತೀ ದೊಡ್ಡ ವಿಭಾಗವಾಗಿತ್ತು. ಮೂರನೆಯ ಗೋವಿಂದನ ವಾಣಿ (ವಾನಿ) ಶಾಸನವು ನಾಸಿಕ 


ದೇಶದ ಬಗ್ಗೆ ಉಲ್ಲೇಖಿಸುತ್ತದೆ. ಅಂಬಾಕ ಗ್ರಾಮವು ವಟನಾಗರ ವಿಷಯ ದಲ್ಲಿ ದ್ದು, ವಟನಾಗರ ವಿಷಯವು 
ನಾಸಿಕ ದೇಶ ದಲ್ಲಿತ್ತೆಂದು ತಿಳಿಸುತ್ತದೆ. ಕ್ರಿ.ಶ. ೮೧೭ ರ ಅನಸ್ತು (ಬರೋಡಾ) ಶಾಸನವು” ಲಾಟ ದೇಶದ 
ಬಗ್ಗೆ ಉಲ್ಲೇಖಿಸುತ್ತದೆ. ಅಲ್ಲದೇ ಗಂಗವಾಡಿ೯೬,೦೦೦ ಉಪವಿಭಾಗದ ಕುಣಿಗಲ್‌ ದೇಶದ ಕುರಿತು 
ಶಾಸನವೊಂದು ತಿಳಿಸುತ್ತದೆ "'. ಎರಡನೆಯ ಕೃಷ್ಣರಾಜನ ಹೊನ್ನತ್ತಿ ಶಾಸನವು ಬನವಾಸಿ ದೇಶದ ಕುರಿತು 
ಹೇಳುತ್ತದೆ". 


ವಾಡು 


ನಾಡು ಎಂದರೆ ದೊಡ್ಡವಿಭಾಗ, ವಿಷಯವೆಂದರೆ ಸಣ್ಣ ವಿಭಾಗವೆಂದು ಅರ್ಥೈಸಬಹುದಾಗಿದೆ. ಆದರೆ 
ರಾಷ್ಟ್ರಕೂಟರ ಶಾಸನಗಳಲ್ಲಿ ನಾಡು ಎಂಬ ಪದವನ್ನು ದೊಡ್ಡ ಮತ್ತು ಸಣ್ಣ ವಿಭಾಗಗಳಿಗೂ ಬಳಸಲಾಗಿದೆ. 
ಮೂರನೆಯ ಕೃಷ್ಣನ ಪುಡುಪ್ಪಾಲಯಂ ಶಾಸನ ೫ ಮತ್ತು 'ವಸೂರೆ' ಶಾಸನಗಳು” 'ವಸಗುರ ನಾಡಿನ 
ಬಗ್ಗೆ ಉಲ್ಲೇಖವನ್ನು ನೀಡುತ್ತವಲ್ಲದೇ, ವಸಗುರ ನಾಡು ಪುಲಕುನುರ ಕೊಟ್ಟಂ'ದ ಒಂದು 
ವಿಭಾಗವಾಗಿತ್ತೆಂದು ಹೇಳಿದೆ. ಮೂರನೆಯ ಕೃಷ್ಣನ ಮುದ್ದುಪಾಳ್ಯ ಶಾಸನದಲ್ಲಿ" ಮನ್ನೆನಾಡು-೩೦೦ ರ 
ಉಲ್ಲೇಖವಿದೆ. ರಾಷ್ಟ್ರಕೂಟರ ಆಡಳಿತದ ದೊಡ್ಡ ವಿಭಾಗವಿದಾಗಿದ್ದು, ಮೂರುನೂರು ಗ್ರಾಮಗಳಿಗೆ ಇದು 
ಮುಖ್ಯ ಕೇಂದ್ರವಾಗಿತ್ತು. ಮೂರನೆಯ ಕೃಷ್ಣನ ಓತೂರು ಶಾಸನದಲ್ಲಿ" ಪುಲಿನಾಡು ಎಂಬುದರ ಬಗ್ಗೆ 


ಉಲ್ಲೇಖವಿದೆ. ವಜ್ರದೇವನು ರಾಷ್ಟ್ರಕೂಟರ ಸಾಮಂತನಾಗಿ ಪುಲಿನಾಡಿನಲ್ಲಿ ಆಳುತ್ತಿದ್ದನೆಂದು ಹೇಳಿದೆ. 


ಬಹುತೇಕ ಮೂಲತಃ ಈ ಪ್ರದೇಶಗಳು ಸ್ವತಂತ್ರ ರಾಜಕೀಯ ಘಟಕಗಳಾಗಿದ್ದವು. ರಾಷ್ಟ್ರಕೂಟ 
ರಾಜರು ಗೆದ್ದುಕೊಂಡಾಗ ಅವು ಆಡಳಿತ ಘಟಕಗಳಾಗಿ ಉಳಿದುಕೊಂಡು ತಮ್ಮ ಮೂಲ ಹೆಸರುಗಳನ್ನು 
ಹಾಗೆಯೇ ಉಳಿಸಿಕೊಡುಬಂದಂತೆ ಕಾಣುತ್ತದೆ. ರಾಷ್ಟ್ರಕೂಟರ ಶಾಸನಗಳು ರಾಷ್ಟ್ರ, ಮಂಡಲ, ನಾಡು 
ಮತ್ತುದೇಶಗಳೆಂಬಪದಗಳನ್ನು ಉಪಯೋಗಿಸುವಾಗ ಒಂದರ ಸ್ಥಳದಲ್ಲಿ ಒಂದನ್ನು ಉಪಯೋಗಿಸಿರುವದನ್ನು 
ಕಾಣುತ್ತೇವೆ. ಉದಾ: ಆದಿ ಕದಂಬರ ರಾಜಧಾನಿ ಪಟ್ಟಣವಾದ "ಬನವಾಸಿ ರಾಷ್ಟ್ರಕೂಟರ ಕಾಲದಲ್ಲಿ 
'ವನವಾಸಿ-೧೨,೦೦೦', ಬನವಾಸಿ-ಪನ್ನಿರ್ಚ್ಸಾಸಿರ , ಬನವಾಸಿದೇಶ',, ಬನವಾಸಿನಾಡು ಎಂದು 


ಹೆಸರುಗಳನ್ನು ಹೊಂದಿತ್ತು!” 
ವಿಷಯ 


ಆಡಳಿತದ ಸುಗಮತೆಗಾಗಿ ರಾಷ್ಟ್ರ, ದೇಶ,ನಾಡು,ಮಂಡಲಗಳನ್ನು ಹಲವಾರು ವಿಷಯಗಳನ್ನಾಗಿ 
ವಿಭಾಗಿಸಲಾಗಿತ್ತು. 'ವಿಷಯ'ವನ್ನು ಇಂದಿನ ಜಿಲ್ಲೆಗೆ ಹೋಲಿಸಬಹುದಾಗಿದೆ ಎಂದು ಅಲ್ತೆಕರರು"" 
ಅಭಿಪ್ರಾಯಪಡುತ್ತಾರೆ.ವಿಷಯ ಪತಿಯು ವಿಷಯದ ಅಧಿಕಾರಿಯಾಗಿದ್ದು, ರಾಜಾಜ್ಞೆಗೆ ಅನುಗುಣವಾಗಿ 
ಆಡಳಿತ ನಡೆಸುತ್ತಿದ್ದನು. ಒಂದು ವಿಷಯವು ಹೆಚ್ಚೆಂದರೆ ೩೦೦ ರಿಂದ ೧೦೦೦-೪೦೦೦ ಗ್ರಾಮಗಳನ್ನು 
ಹೊಂದಿತ್ತು. ಉದಾ: ಕೆಲವಡಿ-೩೦೦'", ಬೆಳ್ಳಲ-೩೦೦"", ಪುಲಿಗೆರೆ-೩೦೦""”, ಕೋಗಳಿ-೫೦೦"", 


ತರ್ದವಾಡಿ-೧೦೦೦", ಎಡದೊರೆ-೩ಿಂ೦೦೦", ಕರ್ದಾಡ-೪೦೦೦ಗಳು"" ಪ್ರಮುಖ ವಿಷಯಗಳಾಗಿದ್ದವು. 


ಭಕಿ 


pS 

ವಿಷಯವನ್ನು ಆಡಳಿತದ ಅನಕೂಲಕ್ಕಾಗಿ ಭುಕ್ತಿಗಳನ್ನಾಗಿ ವಿಂಗಡಿಸಲಾಗಿತ್ತು. ಇವು ೧೨ 
ಗ್ರಾಮಗಳಿಂದ ಹಿಡಿದು ೩೦, ೫೦, ೭೦, ೧೪೦, ೩೦೦, ೫೦೦ ಗ್ರಾಮಗಳನ್ನು ಸಹ ಹೊಂದಿರುತ್ತಿದ್ದವು. 
ಕೊಪ್ಪಾರಕ ಪಂಚಸತ ಭುಕ್ತಿ", ಮಜ್ಜಂತಿಯ ಸಪ್ತತಿ ಗ್ರಾಮಭುಕ್ತಿ ೫, ಪ್ರತಿಷ್ಠಾನ ಭುಕ್ತಿಗಳ"* ಕುರಿತು 
ರಾಷ್ಟ್ರಕೂಟರ ಶಾಸನಗಳು ಉಲ್ಲೇಖಿಸುತ್ತ ವೆ. ಭುಕ್ತಿಯ ಮೇಲಿನ ಅಧಿಕಾರಿಯನ್ನು ಭೋಗಪತಿ ಎಂದು 
ಕರೆಯಲಾಗುತ್ತಿದ್ದು, ವಿಷಯಪತಿಯಂತೆ ನ್ಯಾಯನಿರ್ಣಯಗಳನ್ನು ನಿರ್ವಹಿಸುವದರ ಜೊತೆಗೆ ವಿಷಯಪತಿಗೆ 
ಸಹಾಯ-ಸಹಕಾರ ನೀಡುವುದು ಈತನ ಕರ್ತವ್ಯಗಳಾಗಿದ್ದವು. ಆದರೆ ಕಂದಾಯ ವಸೂಲಿ ಮಾತ್ರ 
ಆನುವಂಶಿಕವಾಗಿ ಕೆಲಸ ನಿರ್ವಹಿಸುವ ನಾಳ್ಗಾವುಂಡ ಅಥವಾ ದೇಶ ಗ್ರಾಮ ಕೂಟರು ಮಾಡುತ್ತಿದ್ದ ರು". ಈ 


ನಾಳ್ಗಾವುಂಡರ ಬಗ್ಗೆ ಅನೇಕ ಶಾಸನಗಳು ಉಲ್ಲೇಖಿಸುತ್ತವೆ. 
ಗ್ರಾಮ 


ಗ್ರಾಮವು ಆಡಳಿತದ ಸಣ್ಣ ಘಟಕವಾಗಿದ್ದು, ಅದರ ಸಂಪೂರ್ಣ ಅಧಿಕಾರವು ಗ್ರಾಮಕೂಟ ಇಲ್ಲವೆ 
ಗಾವುಂಡನಿಗೆ ಸೇರಿತ್ತು . ಇವನು ಸೈನ್ಯ ಹಾಗೂ ಆಡಳಿತ ದ ನೀತಿನಿಯಮಗಳ ಮುಖಾಂತರ ಗ್ರಾಮದ ಮೇಲೆ 
ಅಧಿಕಾರ ನಡೆಸುತ್ತಿದ್ದನು. ಅಲ್ಲದೆ ಗ್ರಾಮದ ಕಂದಾಯವನ್ನು ವಸೂಲಿ ಮಾಡುತ್ತಿದ್ದನು. ಈತನ 
ಸಹಾಯಕ್ಕಾಗಿ ಒಂದು ಸಮಿತಿ ಇತ್ತು, ಆ ಸಮಿತಿಯ ಸದಸ್ಯರ ಸಲಹೆಯಂತೆ ಗ್ರಾಮದ ಶಿಕ್ಷಣ, ರಸ್ತೆ, ಕೆರೆ, 
ಕಾಲುವೆ, ಬಾವಿಗಳ ನಿರ್ಮಾಣ, ನ್ಯಾಯ-ನಿರ್ಣಯ, ಮತ್ತು ಲೋಕೋಪಯೋಗಿ ಕಾರ್ಯಗಳನ್ನು 
ನಿರ್ವಹಿಸುತ್ತಿದ್ದನು. 
ನಗರಾಡಳಿತ 

ಗ್ರಾಮದಂತೆ ನಗರ-ಪಟ್ಟ ಣಗಳ ಆಡಳಿತವೂ ಸಹ ಅಷ್ಟೆ ಕ ಪ್ರಾಮುಖ್ಯತೆ ಪಡೆದಿದ್ದು ; ಪಟ್ಟಣ/ ನಗರಗಳ 
ಆಡಳಿತವನ್ನು ಪುರಪತಿ ಇಲ್ಲವೆ ನಗರಪತಿ ಎಂಬುವನು ನೋಡಿಕೊಳ್ಳುತ್ತಿದ್ದನು. ರಾಷ್ಟ್ರಕೂಟರ ಶಾಸನಗಳಲ್ಲಿ 


ಇವರ ಕುರಿತು ಯಾವ ವಿಷಯ ತಿಳಿದುಬರುವದಿಲ್ಲವಾದರೂ, ಕೊಂಕಣದ "ಶಿಲಾಹಾರ' ಶಾಸನದಲ್ಲಿ ಸೈನ್ಯದ 


ದಂಡನಾಯಕನೇ ಪಟ್ಟಣಗಳ ಆಡಳಿತಕ್ಕೆ ನಿಯುಕ್ತ ಗೊಂಡಿರುವುದನ್ನು ಕಾಣುತ್ತೆವೆ ಹ 


ಶಾಸನೋಕ್ತ ಆಡಳಿತ ವಿಭಾಗಗಳು 


ಪ್ರತಿಯೊಂದು ಜನಾಂಗದ ಜೀವನವು ಆಯಾ ಭೌಗೋಳಿಕ ಪರಿಸರದ ಹಿನ್ನೆಲೆಗಳಾದ ಬೆಟ್ಟ ಗುಡ್ಡ, 
ನದಿಕೊಳ್ಳ, ಇತ್ಮಾದಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಅವಲಂಬಿಸಿರುತ್ತದೆ. ಆಡಳಿತದ ಸೌಕರ್ಯಕ್ಕಾಗಿ 
ವಿಭಾಗಗಳನ್ನು ಮಾಡುವಾಗ ಪ್ರಾಚೀನಕಾಲದಿಂದ ಇಂದಿನವರೆಗೂ ಇಂತಹ ಭೌಗೋಳಿಕ ಅಂಶಗಳನ್ನು 
ಅವಲಂಬಿಸಿರುವುದನ್ನು ಕಾಣುತ್ತೇವೆ. ಈಗಿನ ದೇಶ, ರಾಜ್ಯ, ಜಿಲ್ಲೆ, ತಾಲೂಕು, ಗ್ರಾಮಗಳ ಹಾಗೇಯೇ 
ರಾಷ್ಟ್ರಕೂಟರು ತಮ್ಮ ಸಾಮ್ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ ಅನೇಕ ವಿಭಾಗಗಳನ್ನಾಗಿ 
ವಂಗಡಿಸಿದ್ದಾರೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಗಂಗವಾಡಿ-೯೬,೦೦೦, ಬನವಾಸಿ-೧೨,೦೦೦, 
ಕುಹುಂಡಿ-೩೦೦೦, ತರ್ದವಾಡಿ-೧೦೦೦, ಬೆಳ್ಳಲ-೩೦೦, ಪುಲಗೆರೆ-೩೦೦, ಮಾಸವಾಡಿ-೧೪೦, 
ನಾಗರಖಂಡ-೭೦, ಮುತ್ತಗಿ-೩೦, ಹೆಬ್ಬಾಳ-೧೨ ಗ್ರಾಮಗಳು ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿದ್ದವೆಂದು 


ಶಾಸನಗಳು ಹೇಳುತ್ತವೆ. ಶಾಸನೋಕ್ತ ಆಡಳಿತ ವಿಭಾಗಗಳನ್ನು ಈ ಕೆಳಗಿನಂತೆ ನೋಡಬಹುದಾಗಿದೆ. 
ಕರ್ನಾಟಕದ ವಿಭಾಗಗಳು 
ಬನವಾಸಿ -೧೨೦೦೦ 


ಪ್ರಾಚೀನ ಕಾಲದಿಂದಲೂ ಸುಪ್ರಸಿದ್ದಿಯನ್ನು ಪಡೆದ ನಾಡೆಂದರೆ ಬನವಾಸಿ-೧೨೦೦೦. ಪ್ರೇಕ್ಷಣೀಯ 
ಸ್ಥಳವಾಗಿರುವ ಈ ನಾಡನ್ನು ಮಹಾಕವಿ ಪಂಪನು" ತನ್ನ ವಿಕ್ರಮಾರ್ಜುನ ವಿಜಯದ ಮಹಾಕಾವ್ಯದಲ್ಲಿ 
"“ಆರಂಕುಸವಿಟ್ಟೊಡಂ ನೆನೆವುದೆನ್ನ ಮನಂ ವನವಾಸಿದೇಶಮಂ'' ಎಂದು ಬನವಾಸಿ ದೇಶದ ಬಗ್ಗೆ 
ಹೊಗಳಿದ್ದಾನೆ. ಈ ಬನವಾಸಿನಾಡು -೧೨೦೦೦ ಗ್ರಾಮಗಳನ್ನು ಒಳಗೊಂಡ ಆಡಳಿತ ವಿಭಾಗವಾಗಿತ್ತು. 
ಶಾತವಾಹನ ಮತ್ತು ಕದಂಬರ ಕಾಲದಿಂದ ವೈಜಯಂತಿ, ಭೈಜಯಂತಿ, ವನವಾಸಿಕ, ಬನವಾಸಿ ಎಂಬ ಹಲವು 
ಹೆಸರಿನಿಂದ ಕರೆಯಲ್ಪಟ್ಟ ಬನವಾಸಿ ರಾಷ್ಟ್ರಕೂಟರ ಕಾಲದಲ್ಲಿ ವನವಾಸಿ-೧೨೦೦೦"*, ಬನವಾಸಿ-೧೨೦೦೦"*, 
ಬನವಾಸಿ ಪನ್ನಿರ್ಚಾಸಿರ "” ಬನವಾಸಿ ದೇಶ", ಬನವಾಸಿನಾಡು"”, ಎಂದು ಹೆಸರು ಪಡೆದಿತ್ತು. ಈ ದೊಡ್ಡ 
ಆಡಳಿತ ವಿಭಾಗದಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ಉಪಲಬ್ಧವಿರುವ ಉಪವಿಭಾಗಗಳೆಂದರೆ ಬಾಸವೂರ-೧೪೦, 
ಸತ್ತೆಳಿಗೆ-೭೦, ಎಡೆವಟ್ಟಿ-೭೦, ನಾರಖಂಡ-೭೦, ಜಡ್ಡೂರ-೭೦, ಎಡೆವೊಳ-೭೦, ಎಡನಾಳ-೭೦, 
ಬಿದುರಾಳೆ-೭೦, ಕುಡುವಣ್ಣಗಣ್ಣ -೭೦, ಸುಳ್ಳ ಲ-೭೦, ಉಣಕಲ್ಲು-೫೦, ತೊರಗಲೆ-೬೦, ಇಟ್ಟಿ ಗೆ-೩೦, 


ಕುಂದಾಪೂರ-೩೦, ಪುನ್ನವಂತಿ-೧೨. 


CD 


ಬಾಸಾವುರ-೧೪೦ 


ಇಂದಿನ ಹಾವೇರಿ ಜಿಲ್ಲೆಯ ಹಿರೇಕೆರೂರ ತಾಲೂಕಿನ ಕೆಲವು ಗ್ರಾಮಗಳು ಹಾಗೂ ಹಾನಗಲ್‌ 
ತಾಲೂಕಿನ ಕೆಲವು ಗ್ರಾಮಗಳು ಈ ವಿಭಾಗದೊಳಗೆ ಇದ್ದವು. ಹಿರೇಕೆರೂರು ತಾಲೂಕಿನ ಚಿಕ್ಕಬಸೂರು ಅಥವಾ 
ಹಾನಗಲ್ಲು ತಾಲೂಕಿನ ಹಿರೇಬಸೂರು, ಇವೆರಡರಲ್ಲಿ ಯಾವುದಾದರೊಂದು ಈ ವಿಭಾಗದ ಮುಖ್ಯ ಗ್ರಾಮ. 


ಕ್ರಿ.ಶ. ೯೩೦ ರ ಮಾಸಂಗಿ ಶಾಸನವು ಬಾಸವುರ-೧೪೦ ರ ಬಗ್ಗೆ ಉಲ್ಲೇಖಿಸುತ್ತದೆ ". 
ಸತ್ತಳಿಗೆ-೭೦ 


ಇದು ಬನವಾಸಿ-೧೨೦೦೦ ದ ಉಪವಿಭಾಗವಾಗಿದ್ದು, ಸತ್ತಳಿಗೆ ಎಂಬುದು ಈಗಿನ ಹಿರೇಕೆರೂರ 
ತಾಲೂಕಿನ ಸಾತೇನಹಳ್ಳಿ ಗ್ರಾಮವೇ ಇರಬೇಕೆಂದು ವಿದ್ವಾಂಸರ ಅಭಿಪ್ರಾಯ ೫, ಹ ವಿಭಾಗವು ಇಂದಿನ 
ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಮತ್ತು ರಾಣೇಬೆನ್ನೂರು ತಾಲ್ಲೂಕಿನ ಕೆಲವು 
ಗ್ರಾಮಗಳನ್ನೊಳಗೊಂಡಿತ್ತು. ಕ್ರಿ.ಶ. ೯೦೧-೦೨ ರ ಬ್ಯಾಡಗಿ'”, ಕ್ರಿ.ಶ. ೯೦೪ ರ ಸಿಡೇನೂರ "” ಹಾಗೂ 


ಕ್ರಿ.ಶ. ೯೪೨ ರ ಬಡಮಲಲ್ಲಿ ಶಾಸನಗಳು"' ಸತ್ತಳಿಗೆ -೭೦ನ್ನೂ ಹೆಸರಿಸುತ್ತವೆ. 
ಎಡೆವಟ್ಟಿ-೭೦ 


ಎಪ್ಪತ್ತು ಗ್ರಾಮಗಳನ್ನು ಹೊಂದಿದ ಈ ವಿಭಾಗವು, ಬನವಾಸಿ-೧೨೦೦೦ದ ಉಪ-ವಿಭಾಗವಾಗಿತ್ತು. 
ಇದು ಇಂದಿನ ಹಿರೇಕೆರೂರ ತಾಲೂಕಿನ ಮೇದೂರು ಗ್ರಾಮವೇ ಆಗಿದೆ. ಈ ವಿಭಾಗವು ಹಾವೇರಿ ಜಿಲ್ಲೆಯ 
ಹಿರೇಕೆರೂರ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ಸೊರಬ ಹಾಗೂ ಶಿಕಾರಿಪುರ ತಾಲೂಕುಗಳಲ್ಲಿ 
ಕೆಲವುಗ್ರಾಮಗಳನ್ನು ಒಳಗೊಂಡಿದೆ. ಎಡೆವಟ್ಟಿ-೭೦ರ ಉಲ್ಲೇಖವು ಕ್ರಿ.ಶ.4೯೨೪ ರ ಕಡೇ ಬಾಗೂರದ 


ಶಾಸನದಲ್ಲಿ ಬರುತ್ತದೆ”. 
ನಾಗರಖಂಡ-೭೦ 


ಈ ವಿಭಾಗವು ಶಿವಮೊಗ್ಗ ಜಿಲ್ಲೆಯ ಸೊರಬ ಮತ್ತು ಸಾಗರ ತಾಲೂಕುಗಳನ್ನು ಒಳಗೊಂಡಿತ್ತೆಂದು 
ಡಾ. ಎಸ್‌. ಶೆಟ್ಟರ್‌ ಅವರು ಹೇಳುತ್ತಾರೆ '”. ಇನ್ನೊಬ್ಬ ಎಧ್ವಾಂಸರು"" ಹಾನಗಲ್ಲು ಲತೆ ಕೆಲವು 
ಗ್ರಾಮಗಳನ್ನು ಹಾಗೂ ಆ ಗ್ರಾಮಗಳಿಗೆ ಹೊಂದಿಕೊಂಡಿರುವ ಶಿವಮೊಗ್ಗ ಜಿಲ್ಲೆಯ ಕೆಲವು ಗ್ರಾಮಗಳನ್ನು 
ಈ ವಿಭಾಗ ಒಳಗೊಂಡಿತ್ತೆಂದು ಹೇಳಿದ್ದಾರೆ. ನಾಗರಖಂಡ-೭೦ ವಿಭಾಗವು ಕುಮದ್ವತಿ ನದಿಯ ಪಶ್ಚಿಮಕ್ಕೆ 
ವರದಾ ನದಿಯ ಪೂರ್ವಕ್ಕೆ ಇರುವ ಶಿಕಾರಿಪುರ ಮತ್ತು ಸೊರಬ ತಾಲೂಕುಗಳಲ್ಲಿ ಕೆಲವು ಗ್ರಾಮಗಳನ್ನು 


ಹಾಗೂ ಹಾವೇರಿ ಜಿಲ್ಲೆಯ ಹಿರೆಕೆರೂರು ಮತ್ತು ಹಾನಗಲ್ಲು ತಾಲ್ಲೂಕಿನ ಕೆಲವು ಗ್ರಾಮಗಳನ್ನು 


ಮಾ 


ಒಳಗೊಂಡಿತ್ತು. ಈ ನಾಗರಖಂಡ-೭೦ ರ ಬಗೆಗೆ ಕ್ರಿ.ಶ. ೯೧೮ರ ಬಂದಲಿಕೆ ಗ್ರಾಮದ ಶಾಸನವು 


ಉಲ್ಲೆ ಖಿಸುತ್ತ ai 
ಜಿಡ್ಡೂ ರ-೭೦ 


ಕ್ರಿ.ಶ. ೯೬೪ ರ ಬೆಳಗಿ ಶಾಸನವು ಜಿಡ್ಡೂರ-೭೦ ವಿಭಾಗವನ್ನು ಹೆಸರಿಸುತ್ತಿದ್ದು""” ಈ ವಿಭಾಗವು 


ಬನವಾಸಿ-೧೨೦೦೦ಕ್ಕೆ ಸೇರಿದ್ದಾ ಗಿದೆ. 
ಎಡೆವೊಳ-೭೦ 


ಎಪ್ಪತ್ತು ಗ್ರಾಮದ ಕೇಂದ್ರ ವಿಭಾಗ ಎಡವೊಳ-೭೦ ರ ಉಲ್ಲೇಖವು "ಹಾವಂಗಿ' ಶಾಸನದಲ್ಲಿ 


ಬರುತ್ತ ದೆ" ಎಡೆವೊಳ -೭೦ ಬನವಾಸಿ-೧೨೦೦೦ದ ಉಪವಿಭಾಗವಾಗಿತ್ತು. 
ಎಡೆನಾಳ-೭೦ 


ಕ್ರಿ.ಶ. ೯ರ೯ ರ ಹೆಜ್ಜೆ ಶಾಸನವು ಬನವಾಸಿ-೧೨೦೦೦ದ ಮತ್ತೊಂದು ವಿಭಾಗವಾದ ಎಡೆನಾಳ-೭೦ನ್ನು 
ಉಲ್ಲೇಖಿಸುತ್ತದೆ "“, 


ಬಿದುರಾಳ್ಗೆ -೭೦ 


ಕ್ರಿ.ರ್ಶ೬೮ಲರ ಕೊಟ್ಟಿನ ಹುನ್ನ ವಳ್ಳಿ ಶಾಸನವು ಬನವಾಸಿ-ಪನ್ನಿ ರ್ಚ್ಸಾಸಿರ ವಿಭಾಗದ ಉಪಘಟಕವಾದ 


ಬಿದುರಾಳ್ಗೆ-೭೦ ನ್ನು ಉಲ್ಲೇಖಿಸುತ್ತದೆ "”. 
ಕುಡುವಣಗಣ್ಣ-೭೦ 
«4 a 


ಕ್ರಿ.ಶ೯೧೬ರ ಹಿರೇಮಾಗನೂರು ಶಾಸನ "“ ಮತ್ತು ಕ್ರಿ.ರ್ಶ೯೧೬ರ ಇಟ್ಟಗಿ"' ಶಾಸನಗಳೆರಡು 


ಕುಡುವಣ್ಣಗಣ್ಣ-೭೦ರ ಉಲ್ಲೇಖಿಸುತ್ತವೆ. 
ಸುಳಲ -೭೦ 
[a7 


ಮೂರನೆಯ ಕೃಷ್ಣನ ಕ್ರಿ.ಶ.4೯೫೧ ರ ಹಿರೇ ಕೋಗಿಲೂರು ಶಾಸನವು ಸುಳ್ಗಲ-೭೦ ನ್ನು 


ಹೆಸರಿಸುತ್ತ ದೆ". ಈ ಆಡಳಿತ ಘಟಕವು ಬನವಾಸಿ-೧೨,೦೦೦ ಕ್ಯ ಸೇರಿದ್ದಾ ಗಿದೆ. 
ತೊರಗಲೆ-೬೦ 


ತೊರಗಲೆ ೬೦ ರ ಉಲ್ಲೇಖವು ಕ್ರಿ.ಶ.4೯೦೨ ಬಂದಳಿಕೆ ಶಾಸನದಲ್ಲಿ ಉಲ್ಲೇಖಿತವಾಗಿದೆ'* 


3D 


ಉಣಕಲ್ಲು-೫೦ 


ಉಣಕಲ್ಲು-೫೦ ಘಟಕವು ಬನವಾಸಿ ನಾಡಿನ ಆಡಳಿತದ ಚಿಕ್ಕ ಘಟಕವಾಗಿತ್ತು. ನಂತರ ಅಂದರೆ ಕಲ್ಯಾಣಿ 
ಚಾಲುಕ್ಯರ ಕಾಲದಲ್ಲಿ ಪುಲಿಗೆರೆ-೩೦೦ ರ ಉಪವಿಭಾಗವಾಗಿ ಮುಂದುವರೆಯಿತು. ಸುಳ್ಳ ಶಾಸನವು 


ಉಣಕಲ್ಲು-೫೦ರ ಕುರಿತು ಉಲ್ಲೇಖಿಸುತ್ತದೆ ". 
ಇಟ್ಟಿಗೆ-೩೦ 


ಇಂದಿನ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಇಟಗಿ ಗ್ರಾಮವೇ ಹಿಂದೆ ಇಟ್ಟಿಗೆ ಎಂಬ 
ಹೆಸರನ್ನು ಪಡೆದಿದ್ದು, ೩೦ ಗ್ರಾಮಗಳಿಗೆ ಮುಖ್ಯ ಗ್ರಾಮವಾಗಿತ್ತು. ಈ ವಿಭಾಗದ ಉಲ್ಲೇಖ ಹಿರೇಮಾಗನೂರ""' 


ಮತ್ತು ಇಟ್ಟಗಿ ಶಾಸನಗಳಲ್ಲಿ ಬರುತ್ತದೆ *”. 
ಕುಂದವೂರ-೩೦ 
ಕುಂದವೂರ -೩೦ ಬನವಾಸಿ ನಾಡಿಗೆ ಸೇರಿದ ಘಟಕವಾಗಿತ್ತು"”. 
ಪುನ್ನವ 0ತಿ-೧೨ 
ಪುನ್ನವಂತಿ -ಪನ್ನೆರಡು ಬನವಾಸಿ-೧೨,೦೦೦ ದ ಒಂದು ಚಿಕ್ಕ ಘಟಕವಾಗಿತ್ತು"". 
ಶಾತಳಿಗೆ-೧೦೦೦ 


ಕ್ರಿ.ಶ್ಶ೯೩೫ರ ತಾಳಗುಂದ ಶಾಸನವು ಶಾಂತಳಿಗೆಯ ಉಲ್ಲೇಖವನ್ನು ಮಾಡುತ್ತದೆ *. ಇದು ಇಂದಿನ 
ತೀರ್ಥಹಳ್ಳಿ ಮತ್ತು ಅದರ ಸುತ್ತಮುತ್ತಣ ಪ್ರದೇಶವನ್ನು ಒಳಗೊಂಡಿತ್ತು. ಈ ನಾಡನ್ನು ಶಾಂತರ ವಂಶಜರು 


ಆಳುತಿ ದರು. 
“Re 
ಗಂಗವಾಡಿ-೯೬,೦೦೦ 


ಈ ವಿಭಾಗರ್ವ೬,೦೦೦ ಗ್ರಾಮಗಳನ್ನು ಒಳಗೊಂಡಿತ್ತು. ಇಂದಿನ ಹಾಸನ, ತುಮಕೂರು, ಕೋಲಾರ 
ಜಿಲ್ಲೆಗಳಲ್ಲಿಯ ಕೆಲವು ಗ್ರಾಮಗಳನ್ನು ತಮಿಳುನಾಡಿನ ಮತ್ತು ಆಂಧ್ರಪ್ರದೇಶದ ಕೆಲವು ಗ್ರಾಮಗಳನ್ನು 
ಒಳಗೊಂಡ ಇದು ಒಟ್ಟು ೯೬,೦೦೦ ಗ್ರಾಮಗಳ ದೊಡ್ಡ ವಿಭಾಗವಾಗಿತ್ತು. ಶಾತವಾಹನರ ಅವನತಿಯ 
ಕಾಲದಲ್ಲಿ ಅಂದರೆ ಕ್ರಿ.ಶ.೨ನೆಯ ಶತಮಾನದಲ್ಲಿ ಗಂಗವಾಡಿಯ ಹೆಸರು ಪ್ರಾರಂಭವಾಯಿತೆಂದು ಲೂಯಿಸ್‌ 


ರೈಸರು" ಹೇಳಿದ್ದಾರೆ. ಇದರ ಮೇರೆಯನ್ನು ಅವರು ಉತ್ತರದಲ್ಲಿ-ಮರಂದಲಿ, ಪೂರ್ವದಲ್ಲಿ-ತೊಂಡನಾಡು, 


ಪಶ್ಚಿಮಕ್ಕೆ- ಸಮುದ್ರ, ದಕ್ಷಿಣದಲ್ಲಿ-ಕೊಂಗನಾಡು ಎಂದು ಗುರುತಿಸಿದ್ದಾರೆ. ಗಂಗವಾಡಿಯು ಉತ್ತರದಲ್ಲಿ 
ತುಂಗ- ಭದ್ರೆಯವರೆಗೂ, ದಕ್ಷಿ ಣಕ್ಕೆ-ಕಾವೇರಿಯವರೆಗೂ ಹಬ್ಬಿತ್ತೆಂದು ಸ್ಥೂಲವಾಗಿ ಹೇಳಬಹುದು. ಇದರ 
ರಾಜಧಾನಿ ಕುವಳಾಲಪುರ ಅಂದರೆ ಇಂದಿನ ಕೋಲಾರ ಆಗಿದ್ದಿತು”. ಗಂಗವಾಡಿ-೯೬,೦೦೦ ದ ಉಲ್ಲೇಖವು 
ಅನೇಕ ಶಾಸನಗಳಲ್ಲಿ ಬರುತ್ತ ದೆ. ಉದಾ: ಶಕ೯೦೪ರ ಮೇಲಾಗಣಿ ಶಾಸನವು ಶ್ರೀರಣಾವಳೋಕ, ಶ್ರೀಕಂಬಯ್ಯ, 
ಗಂಗರಾಜ್ಯ-೯೬,೦೦೦ ಆಳುತ್ತಿರಲು ಅವರ ಮಹಾಸಾಮಂತ ಪಚ್ಚ್ಛಫರಸ ಕುವಳಾಲನಾಡನೂರನ್ನು 
ಆಳುತ್ತಿದ್ದನು. ಅವರ ಪೆರ್ಗಡೆ ಶ್ರೀಪುಲಿ ಅಗಳಿ ಪನ್ನೆರಡನ್ನು ಆಳುತ್ತಿದ್ದನು ಎಂದು ಉಲ್ಲೇಖಿಸುತ್ತದೆ "”. 
ಮೂರನೆಯ ಕೃಷ್ಣನ ನರೇಗಲ್ಲ ಶಾಸನವು” "“ಗಂಗನ್ವಯ ಕುಳತಿಳಕಂ ಭೂತಯ್ಯ ಪೇರ್ಮಾಡಿ 
ಪೆಪ್ಪೊಟ್‌ಯ್ಯಾನದೆ ಗಂಗವಾಡಿ ತೊಂಬತ್ತಾಜು ಸಾಸಿರಮುಮಂ ಪ್ರತಿಪಾಳಿಸೆ'' ಎಂದು ಉಲ್ಲೆ ಖಿಸುತ್ತದೆ. 
ಅಲ್ಲದೆ, ಧೃವರಾಜನ ತಿಪಟೂರು ಶಾಸನವು 1 ಶ್ರೀಲಮಹಾದೇವಿಯ (ಧಾರಾಶ್ರಯದೃವ) ಮಾತಕೆರೆ 
ಶಾಸನವು"' ಮತ್ತು ಮೂರನೆಯ ಗೋವಿಂದನ ಅಂಜನಾವತಿ ಶಾಸನಗಳು" ಗಂಗವಾಡಿ-೯೬,೦೦೦ದ ಬಗ್ಗೆ 


ಉಲ್ಲೇಖಿಸುತ್ತವೆ. ಇದರ ಉಪವಿಭಾಗಗಳಲ್ಲಿ ಮಂಡಲಿ ಸಾಯಿರ, ತೊರೆನಾಡು-೫೦೦, ಕುಣಿಗಲ್‌ ದೇಶಗಳ 
ಉಲ್ಲೇಖ ಮಾತ್ರ ದೊರೆಯುತ್ತದೆ. 


ಮಂಡಲಿ-೧೦೦೦ 


ಇದು ಗಂಗವಾಡಿ೯೬,೦೦೦ದ ಉಪವಿಭಾಗವಾಗಿದ್ದು, ಇಂದಿನ ಶಿವಮೊಗ್ಗ ಜಿಲ್ಲೆಯ ಹೊನ್ನಾ ಳ್ಳಿ, 
ಚನ್ನಗಿರಿ, ಭದ್ರಾವತಿ ತಾಲೂಕು ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಕೆಲವು ಗ್ರಾಮಗಳನ್ನು ಹೊಂದಿದೆ. 
ಶಿವಮೊಗ್ಗ ಪಟ್ಟಣಕ್ಕೆ ಹತ್ತಿಕೊಂಡ ಮಂಡಲಿ ತೀರ್ಥ ಈ ಮಂಡಲಿ ಸಾಸಿರದ ರಾಜಧಾನಿಯಾಗಿತ್ತೆಂದು 


ಮೂರನೆಯ ಕೃಷ್ಣ ನ ಶಿವಮೊಗ್ಗಾ ಶಾಸನವು ಹೇಳುತ್ತ ಬ್ರಿ 
ತೊರೆನಾಡು-೫೦೦ 


ಗಂಗವಾಡಿ-೯೬,೦೦೦ ಇನ್ನೊ೦ದು ಉಪವಿಭಾಗವೆಂದರೆ ತೊರೆನಾಡು-೫೦೦, ಧಾರಾಶ್ರಯ - ಧೃವನ 
ಮಾತಕೆರೆ ಶಾಸನವು“ ತೊರೆನಾಡು-೫೦೦ರ ಬಗ್ಗೆ ತಿಳಿಸುತ್ತದೆ. ಕಂಬರಸನು ಗಂಗವಾಡಿ-೯೬,೦೦೦ವನ್ನು 


ಆಳುತ್ತಿದ್ದರೆ-ತೊರೆನಾಡನ್ನು ಯಾರು ಆಳುತ್ತಿದ್ದರು ಎಂಬ ಬಗ್ಗೆ ಉಲ್ಲೇಖ ಸಿಗುವುದಿಲ್ಲ. 
ಕುಣಿಗಲ್‌ ದೇಶ 


ಇದು ಗಂಗಮಂಡಲ ಉಪವಿಭಾಗವಾಗಿದ್ದು, ಆದಿರಾಜನೆಂಬವನು ಕುಣಿಗಲ್‌ ದೇಶವನ್ನು 


ಆಳುತ್ತಿದ್ದನೆಂದು ಮೂರನೆಯ ಗೋವಿಂದನ ಸಾಲಿಗ್ರಾಮ ಶಾಸನವು ತಿಳಿಸುತ್ತದೆ i 


GD 


ಕುವಲಾಳ-೧೦೦ 


ಕುವಲಾಳ-೧೦೦ ಉಪವಿಭಾಗವು ಗಂಗವಾಡಿ-೯೬,೦೦೦ ಉಪವಿಭಾಗಕ್ಕೆ ಸೇರಿದೆ. ಈ ಕುವಲಾಳ 
ಇಂದಿನ ಕೋಲಾರ ಜಿಲ್ಲೆಯ ಕೇಂದ್ರ ಸ್ಥಳವಾದ ಕೋಲಾರವಾಗಿದೆ. ಇದರ ಕುರಿತು ಮೇಲಗಾಣಿ ಶಾಸನವು 


ಉಲ್ಲೆ ಖಿಸುತ್ತ ದೆ. 
ಅೀಪುಲಿಅಗಳಿ ಪನ್ನೆರಡು 


ಪೀಪುಲಿ ಅಗಳಿ ಪನ್ನೆರಡು, ಕುವಲಾಳ-೧೦೦ ವಿಭಾಗದ ಚಿಕ್ಕ ಘಟಕವಾಗಿದೆ. ಇದರ ಕುರಿತು 


ಮೇಲಗಾಣಿ ಶಾಸನವು”' ತಿಳಿಸುತ್ತದೆ. 
ಅಳುವಖೇಡ-೬೦೦೦ 


ಆರು ಸಾವಿರ ಗ್ರಾಮಗಳ ಈ ವಿಭಾಗದ ಉಲ್ಲೇಖವು ಎರಡನೆಯ ಕೃಷ್ಣನ ಬಂದಳಿಕೆ ಶಾಸನದಲ್ಲಿ 
ಬಂದಿರುತ್ತದೆ". ಕರ್ನಾಟಕದ ಕರಾವಳಿ ತೀರ ಪ್ರದೇಶದ ಜಿಲ್ಲೆಗಳಾದ ಉತ್ತರ ಕನ್ನಡ ಮತ್ತು ದಕ್ಷಿಣಕನ್ನಡ 
ಜಿಲ್ಲೆಯಲ್ಲಿಯ ಕೆಲವು ಗ್ರಾಮಗಳನ್ನು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಭಾಗದ ಕೆಲವು 
ಗ್ರಾಮಗಳನ್ನು ಈ ವಿಭಾಗ ಒಳಗೊಂಡಿತ್ತು. ಇದರ ಉಪವಿಭಾಗಗಳ ಉಲ್ಲೇಖ ತಿಳಿದುಬಂದಿಲ್ಲ. ಈ 
ಅಳುವಬೇಡ-೬೦೦೦ ವನ್ನು ತುಳು ವಿಷಯ ವೆಂದು ಕೆಲವು ಶಾಸನಗಳು ಕರೆದಿವೆಯೆಂದು ಡಾ.ಕೆ.ವಿ. ರಮೇಶ್‌ 
ಹೇಳುತ್ತಾರೆ. ಡಾ.ಆರ್‌.ಸಿ.ಹಿರೇಮಠ, ಮತ್ತು ಡಾ.ಎಂ.ಎಂ. ಕಲಬರ್ಗಿಯವರು"” ಈಗಿನ ಮಂಗಳೂರು 
ಜಿಲ್ಲೆಯ ಉತ್ತರ ಭಾಗದ ಒಂದು ಆಡಳಿತ ಪ್ರದೇಶ, ಇಲ್ಲಿಯ ಗ್ರಾಮಗಳ ಸಂಖ್ಯೆ-೬೦೦೦, ಇದರ ಮೊದಲಿನ 


' ರಾಜಧಾನಿ "ಪಟ್ಟ ಪೊಂಬುಚ್ಚ ಪೂರ' ತರುವಾಯದ್ದು ಬಾರಕೂರ ಎಂದು ಹೇಳಿದ್ದಾ ರೆ. 
ನೊಳಂಬವಾಡಿ-೧೦೦೦ (ನೊಣಂಬವಾಡಿ -೩೨೦೦೦) 


ನೊಳಂಬವಾಡಿ (ನೊಣಂಬವಾಡಿ) ಎಂಬ ಶಬ್ದ ಕ್ಕ ತಮಿಳಿನಲ್ಲಿ ದೊಡ್ಡ ಭಾಗ" ಎಂಬ ಅರ್ಥವಿದೆ. 
ಈ ಪ್ರದೇಶವನ್ನು ಆಳುತ್ತಲಿದ್ದ ಪಲ್ಲವರಿಗೆ ಗಂಗರ, ರಾಷ್ಟ್ರಕೂಟರ, ಚಾಳುಕ್ಯರ, ಕಾಲದಲ್ಲಿ ನೊಣಂಬರು 
ಅಥವಾ ನೊಳಂಬರು ಎಂದು ಕರೆಯಲಾಗಿದೆ. ಆರಂಭದಲ್ಲಿ ಈ ನೊಳಂಬವಾಡಿಯ ರಾಜಧಾನಿ ಪೆಂಜೇರು 
ಅಥವಾ ಹೆಂಜೇರು ಆಗಿತ್ತು. ಈಗಿನ ಆಂದ್ರಪ್ರದೇಶದ ಅನಂತಪೂರ ಜಿಲ್ಲೆಯ ಹೇಮಾತಿ ಗ್ರಾಮವೇ ಪುರಾತನ 
ಹೆಂಜೇರು. ಒಂದು ಕಾಲದಲ್ಲಿ ಬಳ್ಳಾರಿ ಜಿಲ್ಲೆಯ ಕಂಪಲಿ ಯೂ ಇದರ ರಾಜಧಾನಿಯಾಗಿತ್ತು"”. ರಾಷ್ಟ್ರಕೂಟರ 
ಕಾಲದಲ್ಲಿ ಚಿಕ್ಕ ವಿಭಾಗವಾಗಿದ್ದ ಇದು ಮೊದಲು ೧೦೦೦ ಗ್ರಾಮಗಳನ್ನು ಹೊಂದಿ, ಕಾಲಾನಂತರದಲ್ಲಿ 


೩೨,೦೦೦ ಗ್ರಾಮಗಳನ್ನು ಹೊಂದಿದ ದೊಡ್ಡವಿಭಾಗವಾಗಿ ಮಾರ್ಪಟ್ಟಿದ್ದನ್ನು ಕ್ರಿ.ಶ. ೮೧೫ರ ಚಿಕ್ಕಮಧುರೆ 


ಶಾಸನವು ಉಲ್ಲೇಖಿಸುತ್ತದೆ'”. ನೊಳಂಬವಾಡಿ ೩೨೦೦೦ದ ವಿಭಾಗವು ಈಗಿನ ಚಿತ್ರದುರ್ಗ, ಶಿವಮೊಗ್ಗ, 
ಬಳ್ಳಾರಿ, ತುಮಕೂರು ಜಿಲ್ಲೆಯ ಕೆಲವು ಗ್ರಾಮಗಳನ್ನು , ಆಂದ್ರಪ್ರದೇಶದ ಅನಂತಪುರ, ಕರ್ನೂಲ ಜಿಲ್ಲೆಯ 
ಕೆಲವು ಗ್ರಾಮಗಳನ್ನು ಒಳಗೊಂಡಿತ್ತು. ಇದರ ಉಪವಿಭಾಗಗಳೆಂದರೆ ಕದಂಬಳಿಗೆ-೧೦೦೦, 
ಸಿಂದವಾಡಿ-೧೦೦೦, ಕೋಗಳಿ-೫೦೦, ನಿರ್ಗುಂದ-೩೦೦, ಕುಕವಾಡಿ-೩೦೦, ಬಲಕುಂದೆ-೩೦೦. ಈ 


ನೊಳಂಬವಾಡಿ-೩೨,೦೦೦ ದ ಕುರಿತು ಕ್ರಿ.ಶ೯೨೨ರ ಕದಂಬಗೆರೆ ಶಾಸನವು" ಉಲ್ಲೇಖಿಸುತ್ತದೆ. 
ಕೆದಂಬಳಿಗೆ-೧೦೦೦ 


ಕದಂಬಳಿಗೆ ನಾಡು, ಕದಂಬಳಿಗೆ ಸಾಸಿರ ಎಂದು ಕರೆಯಿಸಿಕೊಳ್ಳುತ್ತಿದ್ದ ಈ ವಿಭಾಗಗಳು, ಬಳ್ಳಾರಿ 
ಜಿಲ್ಲೆಯ ಕೆಲವು ಗ್ರಾಮಗಳನ್ನು, ಚಿತ್ರದುರ್ಗ ಜಿಲ್ಲೆಯ ದಾವಣಗೆರೆ, ಜಿಗಳೂರು, ಹರಿಹರ, ಚಳ್ಳಕೇರಿ, 
ಚಿತ್ರದುರ್ಗ ತಾಲೂಕಿನ ಕೆಲವು ಗ್ರಾಮಗಳನ್ನು ಹೊಂದಿತ್ತು. ಸಾವಿರ ಗ್ರಾಮಗಳನ್ನು ಒಳಗೊಂಡಿದ್ದ ಈ 
ವಿಬಾಗದ ಮುಖ್ಯ ಪಟ್ಟಣ ಕದಂಬಳಿಗೆ ಗ್ರಾಮವನ್ನು ವಿದ್ವಾಂಸರು" ಇಂದಿನ ಹರಪನಹಳ್ಳಿ ತಾಲೂಕಿನ 
ಕಡಬಗೆರೆ ಆಗಿರಬೇಕೆಂದು ಊಹಿಸಿದ್ದಾರೆ. ಕನ್ನರದೇವನ ಕ್ರಿ.ರ್ಶ೩೦ರ ನಂದಿಗುಡಿ ಗ್ರಾಮದ ಕಿಲ್ಲುಂಟೆ 
ಸ್ಮಾರಕ ಶಿಲಾಶಾಸನದಲ್ಲಿ” ಕದಂಬಳಿಗೆ ಸಾಯಿರ, ಕದಂಬಳಿಗೆ ನಾಡು'”, ಕದಂಬಳಿಗೆ ನಾಡ ಸಾಯಿರ"" ಎಂದು 
ಉಲ್ಲೇಖಿತವಾಗಿದೆ. ರಾಷ್ಟ್ರಕೂಟರ ಕಾಲದಲ್ಲಿ ಕದಂಬಳಿಗೆ ಸಾಯಿರ ಪ್ರದೇಶವನ್ನು 
ಮಹಾಸಾಮಂತಾಧಿಪತಿಗಳಾದ ಕನ್ನಯ್ಯ ಅಥವಾ ಕನ್ನರಸ (ಕ್ರಿ.ಶ.೮೮೯-೯೬೪)"”, ಸೂದ್ರಕಯ್ಯ (ಕ್ರಿ.ಶ. 
೯೬೫-೯೬೮), ಪಡಿಯಂಕದೇವ (ಕ್ರಿ.ಶ.೯೮೦), ಮುಳುನ್ನ ಸಿನ್ಹ ಶ್ರೀಮತ್‌ ಜಾತರಸರ್‌ರು (ಕ್ರಿ.ಶ.೯೯೯೨) 
ಆಳಿದರೆಂದು ಉಲ್ಲೇಖವಿದೆ. ಕದಂಬಳಿಗೆ ಸಾಯಿರ ಬಗ್ಗೆ ಕ್ರಿ.ಶ.೯೫೦ರ ಹಿರೇಕೋಗಿಳೂರು 


ಶಾಸನದಲ್ಲಿಯೂ"್‌ ಉಲ್ಲೇಖವಿದೆ. 
ಸಿಂದವಾಡಿ ಸಾಯಿರ 


ಈ ವಿಭಾಗ ಇಂದಿನ ಬಳ್ಳಾರಿ ಜಿಲ್ಲೆಯಸಿರುಗುಪ್ಪ, ಬಳ್ಳಾರಿ, ಸೊಂಡೂರು, ಹೊಸಪೇಟೆ ತಾಲೂಕುಗಳ 
ಕೆಲವು ಗ್ರಾಮಗಳನ್ನು, ಆಂದ್ರಪ್ರದೇಶದ ಅನಂತಪುರ ಜಿಲ್ಲೆಯ ಆದೋನಿ, ಗುತ್ತಿ, ಆಲೂರು ತಾಲೂಕಿನ 
ಕೆಲವು ಗ್ರಾಮಗಳನ್ನು ಒಳಗೊಂಡಿತ್ತು. ಸಿಂದವಾಡಿ-೧೦೦೦ ದ ರಾಜಧಾನಿಯು ತುಂಬಳ ನಗರವಾಗಿತೆ ಂದು 
ಕಂದೂರಿ ಈಶ್ವರದತ್ತರವರು ಹೇಳಿದ್ದಾರೆ "'. ಈ ವಿಭಾಗವನ್ನು ಕುರಿತು ಕ್ರಿ.ಶರ್ಲೆ೩-೯೪ರ ಮಂಚಲ 


ಶಾಸನ", ಹಾಗೂ ಕ್ರಿ.ಶ.ರ೯೩-೯೪ರ ಮಂತ್ರಾಲಯ" ಶಾಸನಗಳು ಉಲ್ಲೆ ಖಿಸುತ್ತ ವೆ. 


ES, 


ಕೋಗಳಿ-೫೦೦ 


ಕೋಗಳಿ-೫೦೦ ಉಪವಿಭಾಗವು ಇಂದಿನ ಹರಪನಹಳ್ಳಿ ಮತ್ತು ಹಡಗಲಿ ತಾಲೂಕುಗಳಲ್ಲಿ 
ಹರಡಿಕೊಂಡಿದೆ. ಇದನ್ನು ಕುರಿತು ಕ್ರಿ.ರ್ಶಳ೪೫ರ ಬಾಗಳಿ ಶಾಸನ", ಮತ್ತು ಕ್ರಿ.ರ್ಶ೨೨ ರ ಕಡಬಗೆರೆ 
ಶಾಸನಗಳು" ಉಲ್ಲೆ ಖಿಸುತ್ತ ಷೆ. 


ನಿರ್ಗುಂದ-೩೦೦ 


ಪಲ್ಲಡಿ ಎಂಬುವವನು ನೊಳಂಬವಾಡಿ-೧೦೦೦, ಮತ್ತು ನಿರ್ಗುಂದ-೩೦೦ನ್ನು ಆಳುತ್ತಿ ದ್ದ ನು. 
ೆಮ್ಮಳೆ ಸಾಸಿರ ಮುನ್ನಿರ್ಗ್ಗುನ್ನನಾಡು ಮುನ್ನೂಲು ಇಜುಗಲ್ತಾರಿ ಮುನೂಜು ಗಂಗವೂರ ಮುವತ್ತು 
ನೆಲ್ಲಿಗಣ್ಣೆ-ಪನ್ನೆರಡು ಮನಾಳತ್ತು' ಎಂದು ಮೂರನೆಯ ಗೋವಿಂದನ ಚಿಕ್ಕಮಧುರೆ 144 ಶಾಸನದಲ್ಲಿ 


ಉಲ್ಲೆ ಖವಿದೆ. 
ಕುಕವಾಡಿ -೩೦೦ 


ಇದು ಇಂದಿನ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಕೆಲವು ಗ್ರಾಮಗಳನ್ನು. ಹೊಂದಿತ್ತು. 


ಎರಡನೆಯ ಕೃಷ್ಣನ ಹಿರೇಕೋಗಿಳೂರು ಗ್ರಾಮದ ಶಾಸನವು" ಕುಕವಾಡಿ-ಮುನ್ನೂರನ್ನು ಉಲ್ಲೇಖಿಸುತ್ತದೆ. 
ಬಲಕುಂದೆ-೩೦೦ 


ಮೂರುನೂರು ಗ್ರಾಮಗಳನ್ನೊಳಗೊಂಡಿರುವ ಈ ವಿಭಾಗವು ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ 
ತಾಲ್ಲೂಕು, ಮತ್ತು ಬಳ್ಳಾರಿ ತಾಲೂಕಿನ ಕೆಲವು ಗ್ರಾಮಗಳನ್ನು ಒಳಗೊಂಡಿತ್ತು. ಈ ಬಲಕುಂದೆ-300ರ ಕುರಿತು 


ಮೂರನೆಯ ಕೃಷ್ಣ ನ ಬಲಕುಂದೆ " ಶಾಸನದಲ್ಲಿ ಉಲ್ಲೇಖನವಿದೆ. 
ಎಡದೊರೆ ಇಚ್ಛಾಸಿರ 


ಎಡದೊರೆ -ಇಚ್ಛಾಸಿರವು ಇಂದಿನ ರಾಯಚೂರ ಜಿಲ್ಲೆಯ ಭಾಗವನ್ನು ಒಳಗೊಂಡಿತ್ತು. ಡಾ.ಪ್ಲೀಟ್‌ 
ಅವರು"” ಇದರ ಗಡಿಯನ್ನು ಕುರಿತು ಉತ್ತರಕ್ಕೆ ಕೃಷ್ಣಾನದಿ, ದಕ್ಷಿಣಕ್ಕೆ ತುಂಗಭದ್ರ ನದಿ ಮೇರೆಯಾಗಿದ್ದು, 
ಈ ಎರಡೂ ನದಿಗಳ ಮಧ್ಯ ಭಾಗವೇ ಎಡದೊರೆ ನಾಡಾಗಿತ್ತೆಂದು ಹೇಳಿದ್ದಾರೆ. ಇದರಲ್ಲಿ ರಾಯಚೂರು 
ಜಿಲ್ಲೆ ಹಾಗೂ ಕೊಪ್ಪಳ ಜಿಲ್ಲೆಗಳ ಎಲ್ಲ ತಾಲೂಕುಗಳು ಸಮಾವೇಶಗೊಳ್ಳುತ್ತವೆ. ಈ ವಿಭಾಗವು ಬಾಗಲಕೋಟೆ 
ಜಿಲ್ಲೆಯ ಹುನಗುಂದ ತಾಲೂಕಿನ ಕೆಲವು ಗ್ರಾಮಗಳನ್ನು ಮತ್ತು ಯಲಬುರ್ಗಾ ತಾಲೂಕನ್ನು ಒಳಗೊಂಡಿದೆ. 


ಎರಡು ಸಾವಿರ ಗ್ರಾಮಗಳನ್ನು ಹೊಂದಿದ ಎಡದೊರೆನಾಡನ್ನು ಎಡದೊರೆ-ಇಚ್ಛಾಸಿರವೆಂದು ಶಾಸನಗಳು 


ಕರೆಯುತ್ತವೆ. ಕ್ರಿ.ಶ.೮೩೭ರ ಕೇಸರ ಭಾವಿ”, ಇಟಗಿ”' ಮತ್ತು ಭೋಗವತಿ ಶಾಸನಗಳು” ಎಡದೊರೆ ನಾಡಿನ 
ಕುರಿತು ಉಲ್ಲೇಖ ಮಾಡುತ್ತವೆ. ಸಬ್ಬಿ-ಸಾಸಿರ, ನರವಾಡಿ-೫೦೦, ಕರಡಿಕಲ್ಲು-೪೦೦, ಸಗರ-೩೦೦, 


ನರಿಯಂಬೋಳ-೭೦ ಎಂಬ ಸಣ್ಣ ಆಡಳಿತ ವಿಭಾಗಗಳನ್ನು ಎಡದೊರೆನಾಡು ಹೊಂದಿತ್ತು. 
ಸಬ್ಬಿ-ಸಾಸಿರ 


ಈ ವಿಭಾಗವು ಆಂದ್ರಪ್ರದೇಶದ ಕರೀಂನಗರ, ಓರಂಗಲ್‌ ಜಿಲ್ಲೆಗಳ ಕೆಲವು ಗ್ರಾಮಗಳನ್ನು 
ಒಳಗೊಂಡು ಸಾವಿರ ಗ್ರಾಮಗಳ ಕೇಂದ್ರವಾಗಿತ್ತು. ಸಬ್ಬಿ ಸಾಸಿರದ ಬಗ್ಗೆ ಮೂರನೆಯ ಕೃಷ್ಣನ ಪರಭಾಣಿ 


ಶಾಸನ" ದಲ್ಲಿ ಉಲ್ಲೇಖವಿದೆ. 
ನರವಾಡಿ-೫೦೦ 


ಐದುನೂರು ಗ್ರಾಮಗಳ ಈ ವಿಭಾಗದ ಉಲ್ಲೇಖವು ಮೂರನೆಯ ಕೃಷ್ಣನ ನಾಯಕಲ್ಲು"* ಶಾಸನದಲ್ಲಿ 
ಬರುತ್ತ ದೆ. ಕರ್ನೂಲ ಜಿಲ್ಲೆಯ ಪತ್ತಿ ಕೊಂಡ ತಾಲೂಕಿನ ಕುಕವನೂರು ಎಂಬ ಗ್ರಾಮವು ಘಟಿಕಾಸ್ಥಾನವಾಗಿ 


ನರವಾಡಿ-೫೦೦ ರಲ್ಲಿ ಬರುತ್ತ ದೆ. 


ಕರಡಿಕಲ್ಲು-೪೦೦ 


ಎಡದೊರೆ -೨೦೦೦ದ ಉಪವಿಭಾಗವಾದ ಕರಡಿಕಲ್ಲು-೪೦೦ ಗ್ರಾಮಗಳನ್ನು ಒಳಗೊಂಡಿತ್ತು. 
ಇಂದಿನ ಲಿಂಗಸೂರು, ಮುದಗಲ್ಲು ಮತ್ತು ದೇವದುರ್ಗ ತಾಲೂಕಿನ ಕೆಲವು ಗ್ರಾಮಗಳನ್ನು ಇದು 
ಒಳಗೊಂಡಿರಬೇಕು. ಮೂರನೆಯ ಗೋವಿಂದನ ನೂಲ್ಲೇರಿ'”” ಶಾಸನವು ಈ ವಿಭಾಗದ ಉಲ್ಲೇಖ 


ಮಾಡುತ್ತದೆ. 
ಸಗರ-೩೦೦ 


ಸಗರನಾಡು ವಿಭಾಗವು-೩೦೦ ಗ್ರಾಮಗಳ ಕೇಂದ್ರಸ್ಥಳವಾಗಿತ್ತು. ಇದು ಇಂದಿನ ಗುಲಬರ್ಗಾ 
ಜಿಲ್ಲೆಯ ಸುರಪುರ, ಶಹಪೂರ ತಾಲೂಕಿನ ಕೆಲವು ಗ್ರಾಮಗಳನ್ನು, ಬಿಜಾಪೂರ ಜಿಲ್ಲೆಯ ಮುದ್ದೇಬಿಹಾಳ 
ತಾಲೂಕಿನ ಕೆಲವು ಗ್ರಾಮಗಳನ್ನು ಹೊಂದಿತ್ತು . ಶಹಪುರ ತಾಲೂಕಿನ ಸಗರ ಗ್ರಾಮವೇ ಹಿಂದೆ ಸಗರ ವಿಭಾಗಕ್ಕೆ 
ಮುಖ್ಯ ಪಟ್ಟಣವೆನಿಸಿತ್ತು. ಮೂರನೆಯ ಕೃಷ್ಣನ ಆತ್ಕೂರ ಶಾಸನದಲ್ಲಿ” ಸಗರ ತ್ರಿಣೇಂತ್ರಂ ಸೊಸೆ ಎಂದು 


ಸಗರ-೩೦೦ ರ ಉಲ್ಲೆ ಖವಿದೆ. 


ನರಿಯಂಬೋಳ-೭೦ 


ಇದು ಸಗರ-ಹ೦೦ರ ಉಪವಿಭಾಗವಾಗಿತ್ತು. ಎರಡನೇ ಕೃಷ್ಣನ ಅಂದೋಲ ಶಾಸನವು”' 


ನರಿಯಂಬೋಳ-೭೦ರ ಬಗೆಗೆ ಉಲ್ಲೇಖಿಸುತ್ತದೆ. 


ಹಲಸಿಗೆ -೧೨,೦೦೦ 


ಎರಡನೆಯ ಕೃಷ್ಣನ ಬಂದಳಿಕೆ ಶಾಸನವು" ಹಲಸಿಗೆ-೧೨,೦೦೦ವನ್ನು ಉಲ್ಲೇಖಿಸುತ್ತದೆ. 
ಪಲಸಿಗೆನಾಡು ಎಂದು ಕರೆಯುವ ಈ ದೊಡ್ಡ ವಿಭಾಗ೧೨,೦೦೦ ಗ್ರಾಮಗಳನ್ನು ಹೊಂದಿತ್ತು. ಉತ್ತರ ಕನ್ನಡ 
ಜಿಲ್ಲೆಯ ಪೂರ್ವ- ಉತ್ತರ ಭಾಗಗಳನ್ನು, ಬೆಳಗಾವಿ ಜಿಲ್ಲೆಯ ಖಾನಾಪೂರ, ಮತ್ತು ಸಂಪಗಾಂವ ತಾಲೂಕಿನ 
ಕೆಲವು ಗ್ರಾಮಗಳನ್ನು, ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ, ಕಲಘಟಗಿ ತಾಲೂಕಿನ ಕೆಲವು ಗ್ರಾಮಗಳನ್ನು ಈ 
ವಿಭಾಗವು ಒಳಗೊಂಡಿತ್ತು. ಪಲಸಗಿ-೧೨,೦೦೦ ಎಂಬುದು ಪ್ರಾಚೀನ ಹೆಸರಾಗಿದೆ ಎಂದು ಡಾ. 


ಆರ್‌.ಎನ್‌.ಗುರವ ಹೇಳುತ್ತಾ ರೆ. 
ಕುಂದೂರು-೫೦೦ 


ಧಾರವಾಡದಿಂದ ಐದು ಮೈಲು ದೂರದಲ್ಲಿರುವ ನರೇಂದ್ರ ಗ್ರಾಮದ ಹಿಂದಿನ ಹೆಸರು ಕುಂದೂರು 
ಎಂದು ಡಾ. ಜಿ.ಎಸ್‌.ಗಾಯಿಯವರು"*” ಹೇಳುತ್ತಾರೆ. "ರಾಷ್ಟ್ರಕೂಟ ಚೆಲ್ಲಕೇತನ ಶ್ರೀಮತ್‌ ಬಂಕೆಯರಸ 
ಬನವಾಸಿ ಪನ್ನಿರ್ಚ್ಸಾಸಿರಮಮಾನ್ಸೆಳಗಲಿ ಮುನೂಠಮಾಂ ಕುಂದೂರಗೆ ಎಪ್ಪತ್ತು ಮಾಂಕುನ್ನೂರಯ್ದಾರಿಮಾ 
ಪುರಿಗೆರೆ ಮುನ್ನೂರಮಾಂ ಬಂಕೆಯರಸ ರಾಳುತ್ತಾಮಿರೆ. ಬಂಕೆಯನ ಮಗಂ ಕುನ್ಮಟ್ಟೆ। 
ನಿಡುಗನ್ನ ಗೆ-ಪನ್ನೆ ರಡುಮಾಂ ನಾಳುತ್ತಿಟ್ಲು'', ಎಂದು ಮೊದಲನೆಯ ಅಮೋಘವರ್ಷನ ಶಿಗ್ಗಾಂವ ಶಾಸನ್‌' 


ಉಲ್ಲೇಖಿಸುತ್ತದೆ. 
ಕನ್ನೂರು-೭೦ 


ಇದು ಎಪ್ಪತ್ತು ಗ್ರಾಮಗಳ ಕೇಂದ್ರ ಸ್ಥಳವಾಗಿತ್ತು. ಭೋಥಪುರ ಗ್ರಾಮ ಈ ವಿಭಾಗದಲ್ಲಿತ್ತು. 


ಮೊದಲನೆಯ ಅಮೋಘವರ್ಷನ ಶಿಗ್ಗಾಂವ" ಶಾಸನವು ಕನ್ನೂರ-೭೦ ರಬಗ್ಗೆ ಉಲ್ಲೇಖಿಸುತ್ತದೆ. 
ಸಬ್ಬಿ-೩೦ 


ಪಲಸಿಗೆ -೧೨,೦೦೦ದ ಉಪವಿಭಾಗವಾದ ಸಬ್ಬಿ-೩೦ ಇಂದಿನ ಹುಬ್ಬಳ್ಳಿ ತಾಲೂಕಿನ ಛಬ್ಬಿಯನ್ನು 


ಮುಖ್ಯ ಗ್ರಾಮವನ್ನಾಗಿ ಹೊಂದಿತ್ತು . ಹುಬ್ಬಳ್ಳಿ ತಾಲೂಕಿನ ಪೂರ್ವ ಹಾಗೂ ದಕ್ಷಿಣ ಬಾಗಗಳನ್ನು , ಕುಂದಗೋಳ 


ತಾಲೂಕಿನ ಪಶ್ಚಿಮ ಭಾಗದ ಗ್ರಾಮಗಳನ್ನು ಇದು ಒಳಗೊಂಡಿತ್ತು. ಪೆರ್ಮಾಡಿ- ಮಾರಸಿಂಗದೇವರು 
ಗಂಗವಾಡಿ-೯೬,೦೦೦, ಪುರಿಗೆರೆ-೩೦೦, ಬೆಳ್ಳಲ-೩೦೦, ಅಳುತ್ತಿದ್ದರೆ, ಪಂಚಾಲದೇವನು ಸಬ್ಬಿ-೩ಿ೦ನ್ನು 


ಆಳುತ್ತಿದ್ದನೆಂದು ಕೊಟ್ಟಿಗನು ಅದರಗುಂಚಿ ಶಾಸನವು” ಹೇಳುತ್ತದೆ. 
ಎರಡರುನೂರು (ಬೆಳ್ಟಲ-೩೦೦ * ಪುಲಿಗೆರೆ-೩೦೦) 


ಬೆಳ್ಳಲ-೩೦೦ ಮತ್ತು ಪುಲಿಗೆರೆ-೩೦೦ ಇವೆರಡನ್ನು ಕ್ರಿ.ಶ.೯೯೭೪ ರ ಗುಂಡೂರುಶಾಸನದಲ್ಲಿ"* 
ಎರಡರುನೂರು ಎಂದು ಉಲ್ಲೇಖಿತವಾಗಿದೆ. ಡಾ.ಎಂ.ಎಂ.ಕಲಬುರ್ಗಿಯವರು"” ಮೂಲ ಬೆಳ್ವಲ-೬೦೦ 
ಗ್ರಾಮಗಳಿಂದ ಅಖಂಡವಾಗಿದ್ದು, ಯಾವುದೋ ಒಂದು ಕಾಲದಲ್ಲಿ ದಕ್ಷಿಣ ಬೆಳ್ಬಲಕ್ಕೆ ಪುಲಿಗೆರೆ ಎಂಬ ಹೆಸರು 
ಪ್ರಾಪ್ತವಾಗಿರಬೇಕು ಎಂದು ಹೇಳಿದ್ದಾರೆ. ಎರಡರುನೂರು ಎಂದರೆ ಎರಡು ಆರುನೂರುಗಳಲ್ಲ, 
ಪುಲಿಗೆರೆ-೩೦೦, ಬೆಳ್ಳಲ-೩೦೦ ಎರಡೂ ಸೇರಿ ಆರುನೂರು ಎಂದು ಅರ್ಥಮಾಡಿಕೊಳ್ಳಬೇಕು ಎಂದು 


ಡಾ.ಜಿ.ಎಂ. ನಾಗಯ್ಯ ಅವರು ಅಭಿಪ್ರಾಯಪಟ್ಟಿದ್ದಾ ಪ್ರಸ್‌ 
ಬೆಳ್ವ್ಳಲ-೩೦೦ 


ಬೆಳ್ಳಲ-೩೦೦ ವಿಭಾಗವು ಇಂದಿನ ಗದಗ, ಯಲಬುರ್ಗಾ, ರೋಣ, ನರಗುಂದ, ನವಲಗುಂದ, 
ಬದಾಮಿ, ಸವದತ್ತಿ, ರಾಮದುರ್ಗ, ಬಾಗಲಕೋಟ, ಹುನಗುಂದ, ತಾಲೂಕುಗಳ ಕೆಲವು ಗ್ರಾಮಗಳನ್ನು 
ಒಳಗೊಂಡಿತ್ತು. ಕ್ರಿ.ಶ.4೯೭೨ರ ಹೂಲಗೂರು ಶಾಸನವು"” ಬೆಳ್ಳಲ-ಮುನ್ನೂರು ಎಂದು ಹೆಸರಿಸುತ್ತದೆ. 
ಕಿಸುಕಾಡು-೭೦, ಚಿಂಚಲಿ-೫೦, ಕೊಳನೂರು-೩೦, ಕುಕ್ಕನೂರು-೩೦, ಪೊನ್ನಗುಂದ-೩೦, ಮುಳಗುಂದ-೧೨, 


ಬೆಳ್ಬಣಿಕೆ-೧೨, ಬೆಳ್ಳಲ-೩೦೦ರ ಉಪವಿಭಾಗಗಳಾಗಿವೆ. 
ಕಿಸುಕಾಡು-೭೦ 


ಇಂದಿನ ವಿಜಾಪೂರ ಜಿಲ್ಲೆಯ ಹುನಗುಂದ ತಾಲೂಕಿನ ಕೆಲವು ಗ್ರಾಮಗಳನ್ನು, ಹಾಗೂ ಬಾದಾಮಿ 
ತಾಲೂಕಿನ ಕೆಲವು ಗ್ರಾಮಗಳನ್ನು, ಧಾರವಾಡ ಜಿಲ್ಲೆಯ ರೋಣ ತಾಲೂಕಿನ ಕೆಲವು ಗ್ರಾಮಗಳನ್ನು ಇದು 
ಒಳಗೊಂಡಿತ್ತು. ಕಿಸುಕಾಡು-೭೦ ರ ಕುರಿತುಕ್ರಿ.ಶ್ಚ೯೭೨ ರ ಹುಲಗೂರ” ಮತ್ತು ನಾಗವಿ ಶಾಸನ"”ಗಳೆರಡು 


ಉಲ್ಲೆ ಖಿಸುತ್ತ ವೆ. 
ಜೆಂಚಲಿ -೫೦ 


ಚಿಂಚಲಿ-೫೦ ವಿಭಾಗವು ಬೆಳ್ಳಲ-೩೦೦ ವಿಭಾಗದ ಚಿಕ್ಕ ಆಡಳಿತ ಘಟಕವಾಗಿತ್ತು. ಇದರ ಕುರಿತು 


ಚಿಂಚಲಿ" ಗ್ರಾಮದ ಎರಡು ಶಾಸನಗಳು ಉಲ್ಲೇಖ ನೀಡುತ್ತವೆ. 


ಕೊಳನೂರು-೩೦ 


ಮೂವತ್ತು ಗ್ರಾಮಗಳನ್ನು ಒಳಗೊಂಡ ಈ ವಿಭಾಗದ ಮುಖ್ಯ ಗ್ರಾಮ ಇಂದಿನ ನರಗುಂದ ತಾಲೂಕಿನ 
ಕೊಣ್ಣೂರು ಆಗಿದೆ. ಕ್ರಿ.ಶ.೮೬೦ ರ ಕೊಣ್ಣೂರು ಶಾಸನವು"' ಈ ಕೊಳನೂರು-೩೦ ರ ಕುರಿತು 
ಉಲ್ಲೇಖಿಸುತ್ತದೆ. ಡಾ. ಶ್ರೀನಿವಾಸ ರಿತ್ತಿಯವರು"” ಈ ವಿಭಾಗದ ೨೯ ಗ್ರಾಮಗಳನ್ನು ಈ ಕೆಳಗಿನಂತೆ 
ಗುರುತಿಸಿದ್ದಾರೆ. "“ಕೊಳನೂರು (ಕೊಣ್ಣೂರು), ಬೆಳ್ಳೇರು(ಬೆಳ್ಳೇರಿ), ಬೆಂಚನೂರು(ಬೆಣ್ಣೂರು), ಸುಳ್ಳ, 
ಮುಸುಡಗೇರಿ(ಮುಷ್ಟಿಗೇರಿ), ಮತ್ತಿಕಟ್ಟಿ(ಮತ್ತೀಕಟ್ಟಿ), ನೀಲಗುಂದಗೆ(ನೀಲಗುಂದ), ತಲಖೇಡ 
(ತಲಕವಾಡ), ಆಲೂರು, ಇಂಡುಗಲ್ಲು(ಇಡುಗಲ್ಲು), ನೇರಿಲಗೆ(ನೀರಲಗಿ), ಹಗನೂರು, ಬಡಿಟ್ಟಿಗೆ 
(ವಡವಟ್ಟಿ), ಕಕೆಯನೂರು (ಕುಕನೂರು), ಅವರವಾಡಿ, ಕಿತ್ತಪೊಳೆ(ಕಿತ್ತಳಿ), ಪಿರಿಸಿಂಗ(ಸಿರಸಂಗಿ), ಮುನಿವಳ್ಳಿ 
(ಮುನವಳ್ಳಿ), ಮುಡುಗುಂದಿ, ಸಂಗಮ, ಬೇಹೂರು, ಪಾರ್ವನಗೇರಿ, ಹೊಸಪೊಳಲು, ಉಂತಕೂರು, 


ಸಿರಿಮಲೆ, ಸಿರಿವೊಳಲು, ಇಂಚಗೆರೆ, ಕೊತ್ತಸೆ. ಮತ್ತು ಮಾವಿನೂರು ''. 
ಕುಕ್ಕನೂರು-೩೦ 


ರಾಯಚೂರು ಜಿಲ್ಲೆಯ ಯಲಬುರ್ಗಿ ತಾಲೂಕಿನ ಕುಕನೂರು ಗ್ರಾಮವೇ ಹಿಂದೆ ಕುಕ್ಕನೂರು ವೆಂಬ 
ನಾಮವನ್ನು ಹೊಂದಿ ಮೂವತ್ತು ಗ್ರಾಮಗಳಿಗೆ ರಾಜಧಾನಿಯಾಗಿತ್ತು ಎಂದು ಡಾ. ಜಿ.ಎಂ.ನಾಗಯ್ಯ 
ಹೇಳುತ್ತಾರೆ". ಕ್ರಿ.ಶ್ರ೯೫೬ ಬಾಗಳಿ ಶಾಸನ "“ ಮತ್ತು ಕ್ರಿ.ರ್ಶು೬೪-೫ ರ ಬೆಟಗೇರಿ ಶಾಸನ "ಗಳು 


ಕುಕ್ಕನೂರು-೩೦ರ ಬಗೆಗೆ ಉಲ್ಲೇಖಿಸುತ್ತವೆ. 
ಪೊನ್ನಗುಂದ-೩೦ 


ಮೂವತ್ತು ಗ್ರಾಮಗಳನ್ನು ಹೊಂದಿದ ಈ ವಿಭಾಗದೊಳಗೆ ಇಂದಿನ ಹುನಗುಂದ ಗ್ರಾಮದ 
ಸುತ್ತಮುತ್ತಲಿನ ಗ್ರಾಮಗಳಿದ್ದವು. ಈ ವಿಭಾಗವು ಬೆಳ್ವಲ ೩೦೦ರಲ್ಲಿ ಇತ್ತೆಂಬುದನ್ನು ಡಾ.ಎಂ.ಎಂ. 


ಕಲಬುರ್ಗಿಯವರು" ತಿಳಿಸಿದ್ದಾ ರೆ. ಇದರ ಉಲ್ಲೇಖವು ಶಿರೂರ ಶಾಸನದಲ್ಲಿ" ಬರುತ್ತ ದೆ. 


ಮುಳಗುಂದ-೧೨ 


ಗದಗ ಜಿಲ್ಲೆಯ ಮುಳಗುಂದ ಗ್ರಾಮವೇ ಹಿಂದೆ ೧೨ ಗ್ರಾಮಗಳನ್ನೊಳಗೊಂಡ ಕೇಂದ್ರ 
ಪಟ್ಟಣವಾಗಿತ್ತು. ಈ ಮುಳಗುಂದ೧೨ ರ ಉಲ್ಲೇಖವು ಕ್ರಿ.ಶ೯೦೬ರ ವೆಂಕಟಾಪುರ ಶಾಸನದಲ್ಲಿ "* ಬರುತ್ತದೆ. 
ಈ ವಿಭಾಗದಲ್ಲಿದ್ದ ೧೨ ಗ್ರಾಮಗಳ ಪೈಕಿ ೧೦ ಗ್ರಾಮಗಳನ್ನು ಡಾ.ಶ್ರೀನಿವಾಸ ರಿತ್ತಿ ಯವರು" ಹೀಗೆ 
ಗುರುತಿಸಿದ್ದಾರೆ. ಹೊಸೂರು, ಕುರ್ತುಕೋಟಿ, ಕಣವಿ, ಹರ್ತಿ, ಎಲೆಹೊಸೂರು, ವೆಂಕಟಾಪುರ, ಎಲಿಶಿರೂರು, 


ಕಲ್ಲೂರು, ಮತ್ತು ಎಳವತ್ತಿ ಇನ್ನೆರಡು ಗ್ರಾಮಗಳನ್ನು ಗುರುತಿಸಬೇಕಾಗಿದೆ. 


ಬೆಳ್ತಣಿಕೆ-೧೨ 


ಇದು ಬೆಳ್ಳಲ-೩೦೦ರ ಚಿಕ್ಕ ಘಟಕವಾಗಿದೆ. ಇದನ್ನು ಕುರಿತು ಕೌಜಗೇರಿ ಶಾಸನವು" ಉಲ್ಲೇಖನ 


ಮಾಡುತ್ತದೆ. 
ಸೌದತ್ತಿ-೧೨ 


ಕ್ರಿ.ಶ.೮೭೫ರ ದೇವಗಿರಿ”! ಶಾಸನದಲ್ಲಿ ಸೌದತ್ತಿ-೧೨ ರ ಉಲ್ಲೇಖ ಬರುತ್ತದೆ. ಇದನ್ನು 


ಸುಗಂಧವತಿ-೧೨ ಎಂತಲೂ ಕರೆಯಲಾಗಿದೆ. 
ಪುಲಿಗೆರೆ-೩೦೦ 


ಪುಲಿಗೆರೆ-೩೦೦ ವಿಭಾಗ ಕುರಿತು ಹತ್ತಿಮತ್ತೂರ ಶಾಸನ" ಮತ್ತು ಹೂಲಗೂರ ಶಾಸನಗಳು" 
ಉಲ್ಲೇಖಿಸುತ್ತವೆ. ಕವಿರಾಜಮಾರ್ಗಕಾರನು ತಿರುಳ್ಗನ್ನಡ ನಾಡಿನ ಮೇರೆಯನ್ನು ಹೇಳುವಾಗ ಪುಲಿಗೆರೆಯನ್ನು 
ಹೆಸರಿಸಿದ್ದಾನೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಲಕ್ಷ್ಮೇಶ್ವರ ಗ್ರಾಮವೇ ಹಿಂದೆ ಪುಲಿಗೆರೆ ಎಂದು 
ಕರೆಯಲ್ಪಡುತ್ತಿತ್ತು. ಇದು ಶಿಗ್ಗಾಂವ, ಶಿರಹಟ್ಟಿ ಹಾಗೂ ಹಾವೇರಿತಾಲೂಕಿನ ಮುರನೂರು ಗ್ರಾಮಗಳ ಮುಖ್ಯ 


ಪಟ್ಟಣವಾಗಿತ್ತು k 
ಮಾಸವಾಡಿ-೧೪೦ 


ಒಂದನೂರಾ ನಾಲ್ವತ್ತು ಗ್ರಾಮಗಳಿಂದ ಕೂಡಿದ ಈ ವಿಭಾಗವು ಇಂದಿನ ಗದಗ ಜಿಲ್ಲೆಯ ಮುಂಡರಗಿ 
ತಾಲೂಕಿನ ಗ್ರಾಮಗಳನ್ನು ಮತ್ತು ಕೊಪ್ಪಳ ಜಿಲ್ಲೆಯ ತುಂಗಭದ್ರ ನದಿಯ ಉತ್ತರಕ್ಕಿರುವ ಗ್ರಾಮಗಳನ್ನು 
ಒಳಗೊಂಡಿತ್ತು. ಮಾಸವಾಡಿ-೧೪೦ ರ ಕುರಿತು ಕ್ರಿ.ಶ್ಶಳ೪ಿರ ಬಾಗಳಿ ಶಾಸನ *", ಕ್ರಿ.ರ್ಶ೯೨೨ ರ ಕಡಬಗೇರಿ 


x y 
ಶಾಸನ” ಮತ್ತು ಕ್ರಿ.ಶ.೭೭೧-೨ರ ಸಿರಸ್ತಿ ಹಳ್ಳಿ ಶಾಸನಗಳು ಉಲ್ಲೆ ಖಸುತ್ತ ವೆ 
ತರ್ದವಾಡಿ ಸಾಸಿರ (ಮೆಲ್ಪಾ ಟಿ) 


ಇಂದಿನ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ತದ್ದೇವಾಡಿ ಗ್ರಾಮವೇ ಈ ವಿಭಾಗದ 
ರಾಜಧಾನಿಯಾಗಿತ್ತು. ಬಿಜಾಪುರ ಜಿಲ್ಲೆಯ ಉತ್ತರ ಭಾಗದ ಹೆಚ್ಚಿನ ಗ್ರಾಮಗಳನ್ನು, ಸೊಲ್ಲಾಪೂರ ಜಿಲ್ಲೆಯ 
ದಕ್ಷಿಣ ಭಾಗದ ಕೆಲವು ಗ್ರಾಮಗಳನ್ನು, ಗುಲಬರ್ಗಾ ಜಿಲ್ಲೆಯ ಕೆಲವು ಗ್ರಾಮಗಳನ್ನು ಈ ಪ್ರಾಂತ್ಯ 
ಒಳಗೊಂಡಿದ್ದಿತು. ಡಾ. ಆರ್‌.ಎನ್‌. ಗುರವ *' ಅವರು ತರ್ದವಾಡಿ ನಾಡಿನಲ್ಲಿಯ ಗ್ರಾಮಗಳ ಸಂಖ್ಯೆಯನ್ನು 


೬೦೦ರವರೆಗೆ ಪತ್ತೆ ಹಚ್ಚಿ ಇನ್ನೂ ೪೦೦ ಹಳ್ಳಿಗಳು ಕಡಿಮೆ ಬೀಳುವುವು ಎಂದಿದ್ದಾರೆ. ಕ್ರಿ.ಶ್ಶ್ವ೫ಔ೭ರ ಕಾರ್ಜೋಳ 


ಶಾಸನವು" ಮೇಲ್ವಾಟಿಯನ್ನು ಹೆಸರಿಸಿ, ಅದನ್ನು ಎರಡನೆಯ ತೈಲಪನು ಕೃಷ್ಣನ ಸಾಮಂತನಾಗಿ 
ಆಳುತ್ತಿದ್ದನೆಂದು ಹೇಳಿದರೆ, ಕ್ರಿ.ಶ.೯೬೫ರ ನರಸಲಗಿ ಶಾಸನವು” ಮೆಲ್ಪಾಟಿ ವಿಭಾಗವನ್ನು ತರ್ದವಾಡಿ ಸಾಸಿರ 


ನಾಡು ಎಂದು ಉಲ್ಲೇಖಿಸಿದೆ. 
ಮುತ್ತಗೆ -೩೦ 

ತರ್ದವಾಡಿ ಸಾಸಿರದ ಚಿಕ್ಕ ಘಟಕವಾದ ಮುತ್ತಗೆ-೩ಿ೦ನ್ನು ಕ್ರಿ.ಶ೯೬೫ರ ನರಸಲಗಿ ಶಾಸನವು” 
ಉಲ್ಲೇಖ ಮಾಡುತ್ತದೆ. ಮುತ್ತಗೆ ಕೇಂದ್ರ ಸ್ಥಳವಾಗಿದ್ದು, ನರಸಲಗಿ , ಮಸೂತಿ , ಮುಂತಾದ ಮೂವತ್ತು 


ಗ್ರಾಮಗಳನ್ನು ಒಳಗೊಂಡಿತ್ತು. ಇದು ಬಾಗೇವಾಡಿ ತಾಲೂಕಿನ ದಕ್ಷಿಣ ಮತ್ತು ಪಶ್ಚಿಮ ಭಾಗದ ಹಳ್ಳಿಗಳ 


ಒಂದು ಆಡಳಿತ ವಿಭಾಗವಾಗಿತ್ತು ( 
ಕನ್ನವುರಿ- ಪನ್ನೆರಡು 


ಇಂದಿನ ಬಾಗೇವಾಡಿ, ಮತ್ತು ಇಂಡಿಯ ತಾಲೂಕಿನ ೧೨ ಗ್ರಾಮಗಳನ್ನೊಳಗೊಂಡ ಆಡಳಿತ 
ವಿಭಾಗವಾಗಿತ್ತು. ಕ್ರಿ.ಶ.೮೬೨ರ ಹೂವಿನ-ಹಿಪ್ಪರಗಿ”' ಶಾಸನವು ಮತ್ತು ಕ್ರಿ.ಶ.4೯೪೫ರ ಸಾಲೊಟಗಿ 


ಶಾಸನಗಳು” ಕನ್ನವುರಿ-ಕರ್ಣಪುರಿ ವಿಷಯವಾಗಿತ್ತು ಎಂದು ಉಲ್ಲೆ ಖಿಸುತ್ತ ವೆ. 
ಲೋಕಾಪೂರ -೧೨ 


ಈಗಿನ ಬಾಗಲಕೋಟ ಜಿಲ್ಲೆಯ ಲೋಕಾಪೂರ ೧೨ ಗ್ರಾಮಗಳನ್ನು ಹೊಂದಿದ ಒಂದು ಆಡಳಿತ 


ವಿಭಾಗವಾಗಿತ್ತು. ಕ್ರಿ.ಶ.೯೦೨ರ ಬಂದಳಿಕೆ ಶಾಸನವು” ಲೋಕಾಪೂರ -೧೨ ರ ಕುರಿತು ಉಲ್ಲೆ ಖಿಸುತ್ತದೆ. 


ಮಹಿಷ ವಿಷಯ 


ಮಹಿಷ ವಿಷಯ ತರ್ದವಾಡಿ-ಸಾಸಿರದ ಒಂದು ಆಡಳಿತ ವಿಭಾಗವಾಗಿತ್ತು. ಕ್ರಿ. ಶ.೯೪೫ರ ಬಿಜಾಪುರ 


ಶಾಸನವು" ಇದರ ಉಲ್ಲೇಖ ಮಾಡುತ್ತದೆ. 
ಪಾನಂಂಗಲ್ಲು-೫೦೦ 


ಪಾನುಂಗಲ್ಲು-೫೦೦ ವಿಭಾಗವು ಇಂದಿನ ಧಾರವಾಡ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ದಕ್ಷಿಣಕ್ಕಿರುವ 
ಕೆಲವು ಗ್ರಾಮಗಳು, ಹಾವೇರಿ ತಾಲೂಕಿನ ಪಶ್ಚಿಮ ಹಾಗೂ ದಕ್ಷಿ ಣಕ್ಕಿರುವ ಕೆಲವುಗ್ರಾಮಗಳು, ರಾಣೆಬೆನ್ನೂರು 
ತಾಲೂಕಿನ ಕೆಲವು ಗ್ರಾಮಗಳು, ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕೆಲವು ಗ್ರಾಮಗಳು ಅಲ್ಲದೆ ಉತ್ತರ 


ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಕೆಲವು ಗ್ರಾಮಗಳನ್ನು ಹೊಂದಿತ್ತು. ಧಾರವಾಡ ಜಿಲ್ಲೆಯ 


ಮುಖ್ಯಗ್ರಾಮವಾಗಿರುವ ಹಾನಗಲ್ಲು ಎಂಬುದೇ ಹಿಂದೆ ಪಾಲುಗಲ್ಲು ಪಾನುಂಗಲ್ಲು ಎನಿಸಿ ಐದುನೂರು 
ಗ್ರಾಮಗಳಿಗೆ ಮುಖ್ಯ ಪಟ್ಟಣವಾಗಿದ್ದಿತು. ಇದು ಬನವಾಸಿ ೧೨,೦೦೦ದ ಉಪವಿಭಾಗವಾಗಿರಬೇಕು. ಈ 


ಪಾನುಂಗಲ್ಲು-೫೦೦ದ ಉಲ್ಲೇಖವು ಕಿ 


ಕ್ರಿ.ಶ್ಶ೯೪೬ರ ಕ್ಯಾಸನೂರು ಶಾಸನದಲ್ಲಿ” ಉಲ್ಲೇಖಿಸಲ್ಪಟ್ಟಿದೆ. 


ನಿಡಗುಂದಗೆ -೧೨ 


ಹನ್ನೆರಡು ಗ್ರಾಮಗಳನ್ನು ಹೊಂದಿದ ಈ ವಿಭಾಗವು ಪಾನಂಗಲ್ಲು-೫೦೦ರ ಉಪವಿಭಾಗವಾಗಿದೆ. 
ಶಿಗ್ಗಾಂವಿ ಶಾಸನದಲ್ಲಿ" "“ಪಾನುಂಗಲ್ಲಯ್ಲೂಜಜ ಕಮ್ಪಣಂ ನಿಡುಗುನ್ನಗೆ ಪನ್ನೆರಡಜ ಬಳಿಯ ಪಳ್ಳವುರಂ 


ತಳವೃತ್ತಿಯಾಗೆ” ಎಂದು ಹೇಳಲಾಗಿದೆ. 
ಕೆಳವಡಿ -೩೦೦ 


ಮುನ್ನೂರು ಗ್ರಾಮಗಳನ್ನು ಹೊಂದಿದ್ದ ಈ ವಿಭಾಗದ ಉಲ್ಲೇಖವು ಎರಡನೆಯ ಕೃಷ್ಣನ ಇಟ್ಟಗಿ 
ಶಾಸನದಲ್ಲಿ ಬರುತ್ತದೆ. ಇದು ಬಿಜಾಪುರ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆಳವಡಿ ಗ್ರಾಮವೇ ಆಗಿದೆ. ಈ 
ವಿಭಾಗವು ಬಿಜಾಪುರ ಜಿಲ್ಲೆಯ ಮುಧೋಳ, ಬಾದಾಮಿ, ಬಾಗಲಕೋಟೆ, ತಾಲೂಕುಗಳ ಕೆಲವು ಗ್ರಾಮಗಳನ್ನು 
ಒಳಗೊಂಡಿದೆ. ಇದು ಬಿಜಾಪುರ ಜಿಲ್ಲೆಯ ಘಟಪ್ರಭಾ, ಮಲಪ್ರಭಾ, ಕೃಷ್ಣಾನದಿಗಳ ನಡುವಿನ ಭಾಗವನ್ನು 


ಹೊಂದಿತ್ತು. ಬಾಗಡಗೆ-೭೦ ಕೆಳವಡಿ-೩೦೦ರಲ್ಲಿತ್ತೆಂದು ಹೇಳಬಹುದು. 


ಬಾಗಡಗೆ-೭೦ 


ಎಪ್ಪತ್ತು ಗ್ರಾಮಗಳನ್ನು ಹೊಂದಿದ್ದ ಈ ವಿಭಾಗದ ಉಲ್ಲೇಖವುಕ್ರಿ.ಶ್ಚ೯೬೯ರ ಕೊಟ್ಟಿಗದೇವನ ಕಾಲದ 
ನಾಗಾವಿ ಶಾಸನದಲ್ಲಿ” ಬರುತ್ತದೆ. ಈ ವಿಭಾಗವು ಇಂದಿನ ಬಾಗಲಕೋಟ ಜಿಲ್ಲೆಯ ಕೆಲವು ಗ್ರಾಮಗಳನ್ನು 


ಉ “ಿ 


ಒಳಗೊಂಡಿತ್ತು. ಇಂದಿನ ಬಾಗಲಕೋಟ ಜಿಲ್ಲೆಯೇ ಹಿಂದೆ ಬಾಗಡಗೆ ಎಂದು ಹೆಸರನ್ನು ಪಡೆದಿತ್ತು. 
ತಮಿಳುನಾಡಿನ ವಿಭಾಗಗಳು 
ತೊಂಡ-ಮಂಡಲ 


ರಾಷ್ಟ್ರಕೂಟರು ತಮಿಳುನಾಡಿನಲ್ಲಿ ತಮ್ಮ ಸಾಮ್ರಾಜ್ಯದ ಮೇರೆಯನ್ನು ವಸ್ತರಿಸಿದ್ದರು. 
ತೊಂಡಮಂಡಲ ರಾಷ್ಟ್ರಕೂಟರ ತಮಿಳುನಾಡಿನ ಒಂದು ಪ್ರಮುಖ ಆಡಳಿತ ವಿಭಾಗವಾಗಿದ್ದು , ಇದರ ಕುರಿತು 


ಮೂರನೆಯ ಕೃಷ್ಣನ ಕ್ರಿ.ರ್ಶರ್ಭರ ಕಲ್ಲಿಂಗೈತ್ವೆಯ ಶಾಸನದಲ್ಲಿ?” ಉಲ್ಲೇಖ ಬರುತ್ತದೆ. 


ನುಣಗುಂಡಿ ವಿಷಯ 


ನುಣಗುಂಡಿ ವಿಷಯವು ಕಂಚಿಮಂಡಲ ದಲ್ಲಿ ಬರುವ ಒಂದು ಆಡಳಿತ ವಿಭಾಗವಾಗಿದೆ. ಇದನ್ನು 


ಕುರಿತು ಕ್ರಿ.ಶ್ಚ೯ರ೫೯ರ ಕೊಲ್ಲಾಪೂರ ಶಾಸನವು" ಉಲ್ಲೇಖ ನೀಡುತ್ತದೆ. 
ಅಲತಗೆ-೭೦೦ 


ತಮಿಳುನಾಡಿನ ಕಂಚಿಮಂಡಲಕ್ಕೆ ಸೇರಿದ ನುಣಗುಂಡಿ ವಿಷಯದಲ್ಲಿ ಬರುವ ಅಲತಗೆ-೭೦೦ರ 
ವಿಭಾಗವನ್ನು ಕ್ರಿ.ಶ.೯೫೯ರ ಕೊಲ್ಲಾಪೂರ ಶಾಸನವು*' ಉಲ್ಲೇಖಿಸುತ್ತದೆ. ಮೂರನೆಯ ಕೃಷ್ಣನ 


ದಂಡಯಾತ್ರೆಯನ್ನು ಕುರಿತು ಹೇಳುವಾಗ ಅಲತಗೆ-೭೦೦ರ ಉಲ್ಲೇಖ ಬರುತ್ತ ದೆ. 
ಪುಳರಕೊಟ್ಟಂ-ವಿಷಯ 


ಪುಳರಕೊಟ್ಟಂ ವಿಷಯವು ಇಂದಿನ ಚೆನೈ(ಮದ್ರಾಸಿನ) ಸುತ್ತಮುತ್ತಲಿನ ಕೆಲವು ಭಾಗಗಳನ್ನು 
ಒಳಗೊಂಡಿದೆ. ಕ್ರಿ.ಶ.೯೫೯ರ ಮೂರನೆಯ ಕೃಷ್ಣನ ತಿರುವೊರ್ಬಿಯೂರ ಶಾಸನವು" ಈ ವಿಷಯವನ್ನು ಕುರಿತು 
ಉಲ್ಲೇಖಿಸುತ್ತದೆ. 


ಮನ್ನೆನಾಡು-೩೦೦ 


ಇದು ರಾಷ್ಟ್ರಕೂಟರ ಆಡಳಿತದ ಒಂದು ವಭಾಗವಾಗಿತ್ತು. ಮುರುನೂರು ಗ್ರಾಮಗಳನ್ನು 


ಒಳಗೊಂಡಿತ್ತು. ಕ್ರಿ.ಶ್ಚಣ೬೭ರ ಮುದ್ದುಪಾಳ್ಯಶಾಸನದಲ್ಲಿ" ಇದರ ಉಲ್ಲೇಖ ಬರುತ್ತದೆ. 


ಪುಲಿನಾಡು 


ರಾಷ್ಟ್ರಕೂಟರ ಸಾಮಂತನಾದ ವಜ್ರದೇವನು ಪುಲಿನಾಡನ್ನು ಆಳುತ್ತಿದ್ದನೆಂದುಕ್ರಿ.ಶ್ಚ೯ರ೯'ರ ಓತೂರು 
ಶಾಸನ *" ವಿವರಿಸುತ್ತದೆ. 


ವಸಗುರುನಾಡು 


ಇದು ಪುಳರಕೊಟ್ಟಿಂ ವಿಷಯದ ಒಂದು ಉಪವಿಭಾಗವಾಗಿತ್ತು. ಮೂರನೆಯ ಕೃಷ್ಣನ 


ಪುಡುಪ್ವಾಲಯಂ ಶಾಸನದಲ್ಲಿ” ಮತ್ತು ಕ್ರಿ.ಶ೯೫. ವಸೂರ ಶಾಸನದಲ್ಲಿ?“ ವಸಗುರ ನಾಡಿನ ಉಲ್ಲೇಖವಿದೆ. 


ಪಂಗಲನಾಡು 


ಇದು ರಾಷ್ಟ್ರಕೂಟರ ತಮಿಳು ಆಡಳಿತ ವಿಭಾಗವಾಗಿದೆ. ಇದರ ಕುರಿತು ಕ್ರಿ.ಶ್ಶರ೯ರ ಕಲ್ಲಿಂಗೈತ್ವೆಯ 


ಶಾಸನವು” ಉಲ್ಲೆ ಖಿಸುತ್ತೆ ದೆ. 


ಮಲಾಡು 


ತಿರುಕೊವಲೂರು ವಿಷಯದ ಕುರುಕೈಕುರಮ್‌ ವಿಭಾಗದಲ್ಲಿಮಲಾಡು ಭಾಗವಾಗಿತ್ತೆಂದು 


ಮೂರನೆಯ ಕೃಷ್ಣನ ಕಿಲೂರು ಶಾಸನವು" ಉಲ್ಲೇಖಿಸುತ್ತದೆ. 
ದಾಮನಾಡು 


ಮೂರನೆಯ ಕೃಷ್ಣನ ಪುರನೂರು ಶಾಸನವು" ದಾಮನಾಡಿನ ಕುರಿತು ಉಲ್ಲೇಖಿಸುತ್ತದೆ. ಇದು 


ಮುನೈಪಾಡಿ ವಿಷಯದ ಉಪವಿಭಾಗವಾಗಿದೆ. 
ರಸುಕೂರನಾಡು 


ಇದು ತಮಿಳುನಾಡಿನ ಪಳನೂರಕೊಟ್ಟಂ ನ ಒಂದು ಉಪವಿಭಾಗವಾಗಿತ್ತು. ಇದರ ಬಗೆಗೆ 


ಮೂರನೆಯ ಕೃಷ್ಣನ ಕಾಪ್ಪಲೂರ ಶಾಸನವು*” ಉಲ್ಲೇಖಿಸುತ್ತದೆ. 
ವಲ್ಲಭ ರಾಷ್ಟ 
ಮೂರನೆಯ ಕೃಷ್ಣನ ತಿರುವತ್ತಿಯೂರ ಶಾಸನವು*' ವಲ್ಲಭರಾಷ್ಟ್ರದ ಬಗೆಗೆ ತಿಳಿಸುತ್ತದೆ. 
ಆಂಧ್ರಪ್ರದೇಶದ ವಿಭಾಗಗಳು 
ಮುಲ್ಕಿ-೫೦೦ 


ಇದು ಇಂದಿನ ಆಂಧ್ರಪ್ರದೇಶದ ಕಡಪಾ ಜಿಲ್ಲೆಯ, ಕಮಲಾಪೂರ ತಾಲೂಕಿನ ಗ್ರಾಮಗಳನ್ನು 


ಒಳಗೊಂಡಿದೆ. ಇದರ ಕುರಿತು ಕ್ರಿ.ಶ.6೯೨೯ರ ಕಮಲಾಪುರ ಶಾಸನವು" ಉಲ್ಲೇಖಿಸುತ್ತದೆ. 


ಮಜ ೦ತಿ-೭೦ 
ಜ 


ಎಪ್ಪತ್ತು ಗ್ರಾಮಗಳ ಮುಖ್ಯ ಪಟ್ಟಣವಾದ ಮಜ್ಜಂತಿ-೭೦ರ ಕುರಿತು ಕ್ರಿ.ಶ.೮೬೦ರ ಕೊಣ್ಣೂರ 


ಶಾಸನದಲ್ಲಿ*' ಉಲ್ಲೇಖ ಬರುತ್ತದೆ. 
ಕೈವಾರನಾಡು 


ಕ್ರಿ.ರ೯೭೭ರ ಸಿದ್ದನಹಳ್ಳಿ ಶಾಸನವು" ಕೈವಾರನಾಡಿನ ಬಗ್ಗೆ ತಿಳಿಸುತ್ತದೆ. 


ಮಹಾರಾಷ್ಟ್ರದ ವಿಭಾಗಗಳು 
ಸಂಮ್ಯಾನ ಮಂಡಲ 


ಕೃಷ್ಣ ರಾಜನಿಂದ ಮಧುಮತಿ ಎಂಬುವನು ಸಂಪೂರ್ಣ ಸಂಮ್ಯಾನ ಮಂಡಲವನ್ನು ಪಡೆದುಕೊಂಡು 
ಅಳಿಕೆ ನಡೆಸುತ್ತಿದ್ದನು. ಈ ಮಂಡಲದ ಕುರಿತು ಮೂರನೆಯ ಇಂದ್ರನ ಚಿಂಚನಿ ಶಾಸನವು ಉಲ್ಲೇಖ 
ನೀಡುತ್ತ ದೆ. ಠಾಣೆ ಜಿಲ್ಲೆಯ ಧಹಾನು ತಾಲೂಕಿನ ಸಂಜಾನ ಈ ವಿಭಾಗದ ರಾಜಧಾನಿಯಾಗಿತ್ತು. ಕಾನಾಧುಕಾ 
ಮತ್ತು ದೇವಿಹಾರ ಗ್ರಾಮಗಳು ಕೋಲಿಮಹಾರ ವಿಷಯಕ್ಕೆ ಸೇರಿದ್ದು, ಕೋಲಿಮಹಾರವು ಸಂಮ್ಯಾನ 
ಮಂಡಲದ ಪ್ರಮುಖ ವಿಭಾಗವಾಗಿತ್ತು. ಕಲ್ಲಿ ಗ್ರಾಮ, ಚಾವಸಾ , ಹಿಂಗುವಾರ, ಭಮ್ಮ ಹರೋಮಗರಿಕಾ 


ಮತ್ತು ಸೇಮ್ಮಾಕ ಗ್ರಾಮಗಳು ಈ ವಿಭಾಗಕ್ಕೆ ಸೇರಿದ ಇತರೆ ಗ್ರಾಮಗಳಾಗಿವೆ. 


ನಾಸಿಕ ದೇಶ 


ಮೂರನೆಯ ಗೋವಿಂದರ ವಾಣಿ ಶಾಸನವು” ನಾಸಿಕ ದೇಶದ ಬಗ್ಗೆ ಉಲ್ಲೇಖಿಸುತ್ತದೆ. ವಟನಾಗರ 
ವಿಷಯವು ಈ ವಿಭಾಗದಲ್ಲಿತ್ತು. ಅಂಬಾಕ ಗ್ರಾಮ, ಪದಮನಾಳ ಗ್ರಾಮ, ವಾರಿಖೇಡ, ವಡಯಾರ, 
ಪಲ್ಲಿತ್ತಾವಾಡ ಗ್ರಾಮಗಳನ್ನು ಈ ವಿಭಾಗ ಒಳಗೊಂಡಿತ್ತು. ದಿಂಡೊರಿ, ಚಂದೋರ, ಮಯೂರಖಂಡಿ 


ಮತ್ತು ಕಾಲ್ವಾನ ತಾಲೂಕುಗಳ ಹಲವಾರು ಗ್ರಾಮಗಳು ಈ ವಿಭಾಗಕ್ಕೆ ಸೇರಿದ್ದವು. 


ಲಾಟದೇಶ 


ಲಾಟದೇಶ ಅಥವಾ ಲಾಟ ಮಂಡಳ ವು ಒಂದು ಪ್ರಮುಖ ವಿಭಾಗವಾಗಿದ್ದು, ಇದರ ಉಲ್ಲೇಖವು 


ಕ್ರಿ.ಶ.೮೧೭ರ ಅಗಸ್ತು (ಬರೋಡಾ) ಶಾಸನದಲ್ಲಿ” ಬರುತ್ತದೆ. 
ಪುಲಿಂದ ನಾಡು 


ನಾಸಿಕ ದೇಶ, ವಟನಗರ ವಿಷಯ ಅಂತರಗತಃ ಅಮ್ಮಕ ಗ್ರಾಮಃ ಪುಲಿಂದ ನಾಡು ಎಂದು 


ಮೂರನೆಯ ಗೋವಿಂದನ ರಾಧಾನಪೂರ ಶಾಸನ** ಉಲ್ಲೆ ಖಿಸುತ್ತದೆ. 
ಶ್ರೀಪುರ ವಿಷಯ 


ದಂತಿದುರ್ಗನ ಮಾನೋರ ಶಾಸನವು" ಶ್ರೀಪುರ-ವಿಷಯದ ಬಗ್ಗೆ ತಿಳಿಸುತ್ತದೆ. ಶಾಣೆ ಜಿಲ್ಲೆಯ 
ಮಾನೋರದಿಂದ೧೪ ಮೈಲುಗಳ ಅಂತರದಲ್ಲಿ ಈ ವಿಭಾಗವುಇದೆ. ತಂಬಾ-ಸಾರಿಕಾ ಗ್ರಾಮವು (ತಾಮಸಾಯಿ) 


ಶ್ರೀಪುರ ವಿಷಯಕ್ಕೆ ಸೇರಿದೆ. 


ಈ ವಿಭಾಗವು ಪೂನಾ ಜಿಲ್ಲೆಯ ಹವೇಲಿ ತಾಲೂಕಿನ ಭೋಪಾಖಲ, ಭೋಸಾರಿ, ಕಳಸ, 
ದರ್ಪಪೂಡಿಕಾ, ಗ್ರಾಮಗಳನ್ನು ಒಳಗೊಂಡಿದೆ. ಈ ವಿಭಾಗದ ಬಗೆಗೆ ಮೊದಲನೆಯ ಕೃಷ್ಣರಾಜನ ಪೂನಾ 


ಶಾಸನವು ಉಲ್ಲೇಖಿಸುತ್ತದೆ. 
ಪುನಾಕ ವಿಷಯ 


ಮೊದಲನೆಯ ಕೃಷ್ಣರಾಜನ ತಳೆಗಾಂವ ಶಾಸನವು*' ಈ ವಿಭಾಗದ ಕುರಿತು ತಿಳಿಸುತ್ತದೆ. ಈ ವಿಭಾಗವು 
ಹವೇಲಿ, ಅಂಬೆಗಾಂವ, ಇಂದಾಪೂರ, ಧೌಂಡ್‌ ತಾಲೂಕುಗಳ ಕರನೆಗಾಂವ, ಭೌರಪುರಿ, ಎರಲಿ, ಸಿಂದೊನೆ, 


ತುರುಡಿ, ಖಾಮಗಾಂ, ಅಳಂದಿ ಮತ್ತು ಥೇವೂರ ಗ್ರಾಮಗಳನ್ನು ಒಳಗೊಂಡಿತ್ತು ) 
ಅಲಕ-ತಕ ವಿಷಯ 


ಅಲ್ಫೆಯು, ಅಲಕಟಕನಗರ-೭೦೦ರ ಮುಖ್ಯ ಭಾಗವಾಗಿತ್ತು. ನಂತರ ಅಲ್ಪೆಯು ಅಲಕ-ತಕ 
ವಿಷಯವಾಗಿ ಮಾರ್ಪಟ್ಟಿತು. ಪನ್ನಳಮಹಲ, ಶಿರೋಳ, ಹತ್ಯನಂಗಲ, ತಾಲೂಕುಗಳ ಉತ್ತರೆ, ಅಲಾಸ, ಅಲ್ಪೆ, 
ಮಜಗಾಂವ, ನಿವಡೆ, ಗ್ರಾಮಗಳು ಈ ವಿಭಾಗಕ್ಕೆ ಸೇರಿವೆ. ಕ್ರಿ.ಶ.೭೭೦ರ ಅಲಾಸ"" ಶಾಸನವು ಈ ವಿಭಾಗದ 
ಕುರಿತು ಹೇಳುತ್ತದೆ. 


ನಾಂದಿ ಪುರದ್ವಾರಿ ವಿಷಯ 


ಈ ವಿಭಾಗದ ಕುರಿತು ಮೊದಲನೆಯ ಕೃಷ್ಣರಾಜನ ಭಂಡಕ ಶಾಸನವು*' ಮತ್ತು ದೃವರಾಜನ 
ರಾಣಿಯಾದ ಶೀಲಮಹಾದೇವಿಯ ಜೆಟವಾಯಿ ಶಾಸನಗಳು*" ಉಲ್ಲೇಖನ ನೀಡುತ್ತವೆ. ಈ ವಿಭಾಗದ 
ಉತ್ತರಕ್ಕೆ- ಉಕಾಲಪದ್ರ, ನಿಗ್ರಾದಿ ಪಡ್ರಾಗ್ರಾಮ, ವಾಹಾ ಮತ್ತು ಕುಂಡಲಗ್ರಾಮಗಳು, ಪಶ್ಚಿಮಕ್ಕೆ ಭದ್ರಾವತ 


ಗ್ರಾಮ ಮತ್ತು ತೋರನಪದ್ರಾ ಹಾಗೂ ಪೂರ್ವಕ್ಕೆ -ಚರಣಿಪಹಾಲ ಗ್ರಾಮಗಳಿದ್ದವು. 
ನಾಸಿಕ ವಿಷಯ 


ಕರ್ಕರಾಜನ ಧುಲೆ ಶಾಸನವು" ನಾಸಿಕ ವಿಷಯದ ಕುರಿತು ಉಲ್ಲೇಖಿಸುತ್ತದೆ. ಈ ವಿಭಾಗವುಸಿನ್ನಾರ, 
ದಿಂಡೋರಿ, ಚಂದೋರ, ಕಲ್ವಾನ ಮತ್ತು ನಾಸಿಕ ತಾಲೂಕುಗಳ ಚೆಭಾಟಕಾ, ವಾಟಾಮುಖಾ, ವಾಟಾಪುರ, 
ಗ್ರಾಮಗಳನ್ನು ಒಳಗೊಂಡಿದ್ದು, ದಕ್ಷಿಣದಲ್ಲಿ ಗೋದಾವರಿ ನದಿಯ ದಂಡೆಯ ಕೆಲವು ಪ್ರದೇಶಗಳನ್ನು 
ಒಳಗೊಂಡಿತ್ತು. 


ಪ ಕ್ರೃತಿಸ್ಮಾನ -ವಿಷಯ 


ಈ ವಿಭಾಗವು ಔರಂಗಾಬಾದ ಜಿಲ್ಲೆಯ ಜಲನ ಮತ್ತು ಪೈಠಾಣ ತಾಲೂಕುಗಳ ಭೃಹಾತ ಪುಸ್ಕರಿಕಾ, 
ಗದ್ದಾರಿಹದ್ರಾ, ಮಾನಿಪುರಾ, ಲಘುಪುಸ್ಯರಿಕ ಮತ್ತು ಆಕಾಸವಪ್ರಾ ಗ್ರಾಮಗಳನ್ನು ಒಳಗೊಂಡಿತ್ತು . ಶಾಗಿನ 
ಔರಂಗಾಬಾದ ಜಿಲ್ಲೆಯ ಪೈಠಾಣ ವೇಶಈ ವಿಭಾಗಕ್ಕೆ ರಾಜಧಾನಿಯಾಗಿತ್ತು. ಇದರ ಕುರಿತು ದೃವರಾಜನ ಸಿನ್ನಾರ 


ಶಾಸನವು ತಿಳಿಸುತ್ತದೆ. 
ಶೀ ಮಾಲಾ-ವಿಷಯ 
ಈಗಿನ ಪುಣೆ ಜಿಲ್ಲೆಯ ಭೋರ ತಾಲೂಕಿನ ಶುವಲ ಈ ವಿಭಾಗದ ರಾಜಧಾನಿಯಾಗಿತ್ತು. ಸಾತಾರ 


ಜಿಲ್ಲೆ ಮತ್ತು ಪುಣೆಜಿಲ್ಲೆಯ ಖಂಡಾಲ, ಭೋರ ತಾಲೂಕಿನ ಲಘಂವಿಂಗಾ, ಬ್ರಹದವಿಂಗಾ ಗ್ರಾಮಗಳು ಈ 


ವಿಭಾಗಕ್ಕೆ ಸೇರಿದ್ದವು. ದೃವರಾಜನ ಭೋರ ಶಾಸನವು*' ಈ ಕುರಿತು ಉಲ್ಲೇಖಿಸುತ್ತ ದೆ. 


ಕರಹಾಟಕ-೪೦೦೦ ವಿಷಯ 


ಮೂರನೆಯ ಇಂದ್ರನ ವಡಗಾಂವ ಶಾಸನವು" ಕರಹಾಟಕ-೪೦೦೦ ವಿಷಯದ ಬಗ್ಗೆ ತಿಳಿಸುತ್ತದೆ. 
ಇದು ಸಾತಾರ ಜಿಲ್ಲೆಯ ತಾಸಗಾಂವ, ಕರ್ಹಾಡ ಮತ್ತು ಸಾಂಗ್ಲಿ ತಾಲೂಕುಗಳ ಯಶವಿ, ಮಲ್ಲಕಗ್ರಾಮ, ಪಲುಸ, 


ಅಧಾಲಿ, ನಿಮ್ಮಿ, ಗ್ರಾಮಗಳನ್ನು ಒಳಗೊಂಡಿತ್ತು. 
ಅಚಲಾಪುರ ವಿಷಯ 

ಮೂರನೆಯ ಗೋವಿಂದನ ಅಂಜನಾವತಿ ಶಾಸನವು ಈ ವಿಭಾಗದ ಕುರಿತು ಉಲ್ಲೇಖಿಸುತ್ತದೆ. 
ಈಗಿನ ಅಮರಾವತಿ ಜಿಲ್ಲೆಯ ಅಚಲಾಪೂರ ಈ ವಿಭಾಗದ ಮುಖ್ಯ ಪಟ್ಟಣವಾಗಿತ್ತು. ಅಮರಾವತಿ ಜಿಲ್ಲೆಯ 


ಚಂದೋರ, ಮತ್ತು ಅಚಲಾಪೂರ ತಾಲೂಕುಗಳ ರಾಮಗಲಚ್ಛಿ, ಸಲೈಮಾಲಾ, ಕುರೆಗ್ರಾಮ, ವಾಟಾಪೂರ, 


ಗೊರಸೊದ್ವಾ ಗ್ರಾಮಗಳು ಈ ವಿಭಾಗಕ್ಕೆ ಸೇರಿದ್ದವು. 
ಪೂನ ವಿಷಯ 


ಈ ವಿಭಾಗವು ವರದಾಜಿಲ್ಲೆಯ ಹಿಂಗನಘಾಟ ತಾಲೂಕಿನ ವರದಾ ನದಿಯ ಅಂಚಿನಲ್ಲಿದೆ. 
ಜರಿಕಾಗ್ರಾಮ, ತಲಭಿಗ್ರಾಮ, ತಲುತಿ, ಮಾರಗ್ರಾಮ, ಮತ್ತು ವಿದುರಮರ ಗ್ರಾಮಗಳನ್ನು ಈ ವಿಭಾಗವು 


ಒಳಗೊಂಡಿದೆ. ಮೂರನೆಯ ಗೋವಿಂದನ ರಾರಿಕಾ ಶಾಸನವು” ಈ ಕುರಿತು ಉಲ್ಲೆ ಖಸುತ್ತದೆ. 


ಚಂದಗಡ ವಿಷಯ 


ಈ ವಿಭಾಗವು ಕೊಲ್ಲಾಪೂರ ಜಿಲ್ಲೆಯ ಉಸಗಾಂವ, ದಪೊಲಿ, ರತ್ನಾಗಿರಿ ಭಾಗಗಳನ್ನು ಒಳಗೊಂಡಿದೆ. 


ಮೂರನೆಯ ಗೋವಿಂದನ ಬಾಂಬೆ ಶಾಸನದಲ್ಲಿ” ಈ ವಿಭಾಗದ ಉಲ್ಲೇಖ ಬರುತ್ತದೆ. 
ಧಾರಾವೂರ ವಿಷಯ 


ಈಗಿನ ಭಿರ ಜಿಲ್ಲೆಯ ಕೇಜ, ತಾಲೂಕಿನ ಧರೂರ ಈ ವಿಭಾಗದ ಮುಖ್ಯ ಪಟ್ಟಣವಾಗಿತ್ತು. ಈ 
ವಿಭಾಗವು ವವುಜಿಗ್ರಾಮ, ಐವಾಚ್ಛಾಗ್ರಾಮ, ಅನಂತಗ್ರಾಮ, ಧಾನಿಗ್ರಾಮಗಳನ್ನು ಹೊಂದಿತ್ತು. ಮೂರನೆಯ 


ಗೋವಿಂದನ ಧರೂರ ಶಾಸನ” ಈ ವಿಭಾಗವನ್ನು ಹೆಸರಿಸುತ್ತ ದೆ. 
ಮಾಣಕ ವಿಷಯ 


ಈಗಿನ ಅಕೋಲಾ ಜಿಲ್ಲೆ, ಮುರ್ತಿಜಾಪೂರ ತಾಲೂಕಿನ ಮಾನಾ(ಮನ) ಈ ವಿಭಾಗದ ಮುಖ್ಯ 
ಪಟ್ಟಣವಾಗಿತ್ತು. ಅಕೋಲಾ ಜಿಲ್ಲೆಯ ಮುರ್ತಿಜಾಪೂರ ತಾಲೂಕಿನ ಸಿಸವಾಯಿ, (ಸಿರ್ನೊ), ಮರೊಗಾಂವ 
(ಮೊರಾಪುರ), ಲಕೈಪರಿ (ಲಖಪುರಿ), ಬೈರಡೆ(ಖರಬಾಡಿ) ಗ್ರಾಮಗಳು ಈ ವಿಭಾಗಕ್ಕೆ ಸೇರಿದ್ದವು. | 


ಮೂರನೆಯ ಗೋವಿಂದನ ಸಿರ್ನೊ( ಸಿಸವಾಯಿ) ಶಾಸನವು” ಈ ಕುರಿತು ತಿಳಿಸುತ್ತ ದೆ. 


ವಟನಾಗರ ವಿಷಯ 


ಮೂರನೆಯ ಗೋವಿಂದನ ವಾಣಿ ಶಾಸನವು" ಈ ವಿಭಾಗದ ಕುರಿತು ಉಲ್ಲೇಖಿಸುತ್ತದೆ. ಈ 
ವಿಭಾಗವು ನಾಸಿಕ ಜಿಲ್ಲೆಯ ಚಂದೋರ ಮತ್ತು ದಿಂಡೋರಿ ತಾಲೂಕುಗಳ ಪಾಡೆ, ವಾರಖೇಡ, ಪಾಲಖೇಡ 


ವಡನೇರ ಗ್ರಾಮಗಳನ್ನು ಒಳಗೊಂಡಿರುತ್ತದೆ. ಇದು ನಾಸಿಕ ದೇಶದ ಉಪವಿಭಾಗವಾಗಿತ್ತು. 


ಬಹುಲಾ ವಿಷಯ 


ಮೂರನೆಯ ಗೋವಿಂದನ ಬಹುಲ್ಪಾಡಾ ಶಾಸನವು" ಈ ವಿಭಾಗದ ಕುರಿತು ಉಲ್ಲೇಖಿಸುತ್ತದೆ. ಈ 
ವಿಭಾಗವು ಜಲಗಾಂವ ಜಿಲ್ಲೆಯ ಪಚೋರ ತಾಲೂಕಿನ ಬಹುಲಾ ನದಿಯ ದಡದಲ್ಲಿಯ ರಾಜಯೂರಾ ಗ್ರಾಮ, 


ವಾರಿಖೇರ ಮತ್ತು ವರಗ್ರಾಮಗಳನ್ನು ಒಳಗೊಂಡಿದೆ. 
ಮುರಾಂಬಾ ವಿಷಯ 


ಇಂದಿನ ಅಕೋಲಾ ಜಿಲ್ಲೆಯ ಮೂರ್ತಿಜಾಪೂರ ತಾಲೂಕಿನ ಲೋಹಾರ, ಮುಡಪ, ಸಾಮರಿಪಲ್ಲ 


ಗ್ರಾಮಗಳನ್ನು ಈ ವಿಭಾಗವು ಒಳಗೊಂಡಿದೆ. ಮೂರನೆಯ ಗೋವಿಂದನ ಲಾಹೋರ ಶಾಸನವು” ಈ ವಿಭಾಗದ 


ಕುರಿತು ತಿಳಿಸುತ್ತದೆ. 
ಭರುಕ ವಿಷಯ 

ಈ ವಿಭಾಗದ ಪ್ರಸ್ತಾಪವು ಕ್ರಿ.ಶ.೮೧೭ರ ಅನಸ್ತು (ಬರೋಡಾ) ಶಾಸನದಲ್ಲಿ” ಬರುತ್ತದೆ. 
ಖೇಟಕ ವಿಷಯ 


ಶೇವಂಜಿ ಗ್ರಾಮವು ಖೇಟಕ ವಿಷಯದ ಭಾಗವಾಗಿದ್ದು, ಈ ವಿಭಾಗವುಲಾಟ ದೇಶಕ್ಕೆ ಸೇರಿತ್ತು ಎಂದು 


ನಾಲ್ಕನೆಯ ಗೋವಿಂದನ ಕ್ಯಾಂಬೇ ಶಾಸನದಲ್ಲಿ" ಉಲ್ಲೇಖ ಬರುತ್ತದೆ. 
ಕೋಲಿಮಹಾರ ವಿಷಯ 


ಮೂರನೆಯ ಇಂದ್ರನ ಚಿಂಚನಿ ಶಾಸನವು” ಕೋಲಿಮಹಾರ ವಿಷಯದ ಕುರಿತು ತಿಳಿಸುತ್ತದೆ. ಈ 
ವಿಭಾಗವು ಕಾನಾಡುಕ, ದೇವಿಹಾರ, ಸೆಂಬಾಕಾ, ಭಮ್ಮಹರೋಮಗರಿಕಾ, ಕಲ್ಲಗ್ರಾಮ, ಚಿನಾವ, ಹಿಂಗುವಾರಾ, 


ಚಾವಸಾ ಮತ್ತು ವಾಗ್ದ ವಸಾ ಗ್ರಾಮವನ್ನು ಒಳಗೊಂಡು ಸಂಮ್ಯಾನ ಮಂಡಲಕ್ಕೆ ಸೇರಿತ್ತು 
ನಾಗಪುರ ನಂದಿವರ್ಧನ ವಿಷಯ 


ಈ ವಿಭಾಗವು ನಾಗಪೂರ ಜಿಲ್ಲೆಯ ತಾಲಪುರಂಸಕಾ, ಮೋಹಮಗ್ರಾಮ, ಮಾಡಾತಧಿಂಧರ, 
ವಡ್ರೀರಾ, ಕನ್ನಾಡು ಗ್ರಾಮಗಳನನು ಹೊಂದಿತ್ತು. ಇದರ ಕುರಿತು ಕ್ರಿ.ಶ.6೯೪೦ರ ದಿವೋಲಿ ಶಾಸನವು” 


ಉಲ್ಲೆ ಖಸುತ್ತ ದೆ. 
ಕರ್ಲಾಟ ವಿಷಯ 
ಈ ವಿಭಾಗವು ಸಾತಾರಾ ಜಿಲ್ಲೆಯ, ಕೊರೆಗಾಂವ ತಾಲೂಕಿನ ಕಂಕಿ, ಕಳ್ಳಿ-೧೨, ಅಧಿ, ಆತ್ನಕೆಮ, 


ಗ್ರಾಮಗಳನ್ನು ಒಳಗೊಂಡಿತ್ತು. ಮೂರನೆಯ ಕೃಷ್ಣರಾಜನ ಕರ್ದಾಡ ಶಾಸನದಲ್ಲಿ*' ಇದರ ಉಲ್ಲೇಖ 
ಬರುತ್ತದೆ. 


ಕುಹುಂಡಿ ವಿಷಯ 


ಇದು ಅಲ್ರಗೆ-೭೦೦ರ ವಿಭಾಗದಲ್ಲಿ ಬರುತ್ತದೆ. ರಿಕ್ಕತಿ ಗ್ರಾಮ, ಹರ್ತಿ, ಚೋಕಾಕಾ, ಮಂಗಾಂವ, 
ಸಜಾನಿ ಗ್ರಾಮಗಳನ್ನು ಒಳಗೊಂಡು ಒಂದು ಮುಖ್ಯ ವಿಭಾಗವಾಗಿತ್ತು. ಅಕಾಲವರ್ಷನ ಕೊಲ್ಲಾ ಪೂರ 


ಶಾಸನವು" ಈ ವಿಭಾಗವನ್ನು ಉಲ್ಲೇಖಿಸುತ್ತದೆ. 


ಏಕಾಸಾಯ ವಿಭಾಗ 


ಅಮೋಘವರ್ಷನ ಜಾವಖೇಡ ಶಾಸನವು” ಈ ವಿಭಾಗವನ್ನು ಹೆಸರಿಸುತ್ತ ದೆ. ಈ ವಿಭಾಗವುಇಂದಿನ 
ಧುಲೆ ಜಿಲ್ಲೆಯ, ಶಹಾಡಾ ತಾಲೂಕಿನಲ್ಲಿದೆ ಎಂದು ವ್ಹಿ.ವ್ಲಿ.ಮಿರಾಶಿ ಅವರು ಅಭಿಪ್ರಾಯಪಡುತ್ತಾ ರ್ರ್‌, 


ಧುಲೆ ಜಿಲ್ಲೆ ಯ ಶಹಾಡಾ ಮತ್ತು ತಲೋಡ ತಾಲೂಕುಗಳ ಹಲವು ಗ್ರಾಮಗಳು ಈ ಎಭಾಗಕ್ಕೆ ಸೇರಿದ್ದ ವು. 
ಅಲ್ಲಗೆ-೭೦೦ 

ಕ್ರಿ. ಶ೯೯೬೦ರ ಕೊಲ್ಲಾಪೂರ ಶಾಸನವು" ಅಲ್ಲಗೆ-೭೦೦ರ ಕುರಿತು ಉಲ್ಲೇಖಿಸುತ್ತದೆ. ಇದು 
ಕುಹುಂಡಿ ವಿಷಯದ ಉಪವಿಭಾಗವಾಗಿದೆ. ಕೊಲ್ಲಾ ಪೂರ ಜಿಲ್ಲೆ ಯ ಕರವಿರ ಮತ್ತು ಹತ್ಯನಂಗಲ್‌ ತಾಲೂಕಿನ 


ರಿಕ್ಕತಿ, ಯರುರಣೆ, ಚೊಕಾಕ, ಮಾಲಿಗ್ರಾಮ, ಮನಗಾಂವ, ಸಿರಿಗ್ರಾಮ, ಕಡವಲಿ ಹಾಗೂ ಚಿಂಚವಾತಿ 


ಗ್ರಾಮಗಳನ್ನು ಇದು ಒಳಗೊಂಡಿದೆ. 
ರಾಮುಪುರಿ -೭೦೦ 

ಈ ವಿಭಾಗವು ೭೦೦ ಗ್ರಾಮಗಳನ್ನು ಒಳಗೊಂಡ ಒಂದು ದೊಡ್ಡ ಘಟಕವಾಗಿತ್ತು. ಸೊಲ್ಲಾಪೂರ 
ಜಿಲ್ಲೆಯ ಸಂಗೋಲಿ, ಸಾಂಗ್ಲಿ ಮತ್ತು ಜತ್ತ ತಾಲೂಕಿನ ಲೋಹಗ್ರಾಮ, ವಿಂಚವಿಹರಜಹಾ, ಘೋಡೆಗ್ರಾಮ, 


ವಂಜುಳಿ ಗ್ರಾಮಗಳನ್ನು ಒಳಗೊಂಡಿತ್ತು. ಈ ವಿಭಾಗದ ಕುರಿತು ನಾಲ್ಕನೆಯ ಗೋವಿಂದನ ಸಾಂಗ್ಲಿ 


ಶಾಸನವು** ಉಲ್ಲೇಖಿಸುತ್ತದೆ. 
ಕೊಪ್ಪರ-೫೦೦ (ಭುಕ್ತಿ) 
ದಂತಿದುರ್ಗನ ಸಮನಗಡ ಶಾಸನವು*' ಕೊಪ್ಪರ-೫೦೦ ಭುಕ್ತಿಯ ಕುರಿತು ಉಲ್ಲೇಖಿಸುತ್ತದೆ. ಈ 


ವಿಭಾಗವು೫೦೦ ಗ್ರಾಮಗಳ ಮುಖ್ಯ ಪಟ್ಟಣವಾಗಿತ್ತು. ಈಗಿನ ಸಾಂಗ್ಲಿ ಜಿಲ್ಲೆಯ ವಾಳ್ವೆ ತಾಲೂಕಿನ ಕರಂಜವಾಡ, 


ದವರದೆ, ಐತವಾಡ, ಭಿಲ್ವಾಡ, ಪರಗಾಂವ, ಗ್ರಾಮಗಳನ್ನು ಒಳಗೊಂಡಿತ್ತು. 


ವಡನೇರಾ-೩೦೦ 


ವಡನೇರಾ-೩೦೦ ವಿಭಾಗವನ್ನು ಕ್ರಿ.ಶ್ಪ್ವ೨೯ರ ನಾಲ್ಕನೆಯ ಗೋವಿಂದನ ಅಂದೂರ ಶಾಸನವು" 


ಉಲ್ಲೇಖಿಸುತ್ತದೆ. ಈ ವಿಭಾಗವು ಮಹಾರಾಷ್ಟ್ರ ರಾಜ್ಯದ ಅಕೋಲಾ ಜಿಲ್ಲೆಯಲ್ಲಿ ಬರುತ್ತದೆ. ' 


ಉಪ್ಪೆಲಿಕೆ -೩೦೦ 


ಕ್ರಿ.ಶ.೯೭೨ರ ಕರ್ಕರಾಜನ ಕುರ್ಧ (ಕರ್ದಾಡ) ಶಾಸನವು” ಉಪ್ಪಲಿಕೆ-೩೦೦ ಎಭಾಗವನ್ನು 


ಹೆಸರಿಸುತ್ತದೆ. ಈ ವಿಭಾಗವು ಇಂದಿನ ಕಾನ್‌ದೇಶ ಜಿಲ್ಲೆಯ, ತಳೋದ ತಾಲೂಕಿನ ಸುತ್ತಮುತ್ತಲು 


ಹರಡಿಕೊಂಡಿತ್ತು. 
ಪಾಡಲ ಭದ್ಧ-೮೪ 


ಈ ವಿಭಾಗವು೮ಳ ಗ್ರಾಮಗಳ ಮುಖ್ಯ ಪಟ್ಟಣವಾಗಿತ್ತು. ನಾಸಿಕ ಜಿಲ್ಲೆಯ, ಮಳೆಗಾಂವ ತಾಲೂಕಿನ, 
ಮೂಲದ ಗ್ರಾಮ, ಚಿಂಚವಳ್ಳಿ ಗ್ರಾಮ, ಗಿರಿಪರನ್ನಾ ಮತ್ತು ಮಾಹುಲಿ ಗ್ರಾಮಗಳನ್ನು ಒಳಗೊಂಡಿತ್ತು. 


ಮೂರನೆಯ ಇಂದ್ರನ ವಜೀರಖೇಡ ಶಾಸನವು” ಈ ವಿಭಾಗವನ್ನು ಹೆಸರಿಸುತ್ತದೆ. 
ಚಂದನಪುರಿ -೮೪ 


ದಂತಿದುರ್ಗನ ಎಲ್ಲೋರಾ ಶಾಸನವು”' ಈ ವಿಭಾಗವನ್ನು ಉಲ್ಲೇಖಿಸುತ್ತದೆ. ನಾಸಿಕ ಜಿಲ್ಲೆಯ, 
ಮಳೆಗಾಂವ ತಾಲೂಕಿನ, ಗಿರ್ಲಾ ನದಿಯ ದಡದಲ್ಲಿಯ ಚಂದನಪುರಿ-೮೪ ಗ್ರಾಮಗಳ ಮುಖ್ಯ ಪಟ್ಟ ಣವಾಗಿತ್ತು y 


ಇಂದಿನ ನಾಸಿಕ, ಖಾನ್‌ದೇಶ ಮತ್ತು ಔರಂಗಾಬಾದ್‌ ಜಿಲ್ಲೆಯ ಗ್ರಾಮಗಳನ್ನು ಇದು ಒಳಗೊಂಡಿತ್ತು. 


ರಾಮತೀರ್ಥಿಕಾ -೮೪ 


ಕ್ರಿ.ಶ್ಶ್ಚ್ವ೬೫ರ ಮೂರನೆಯ ಕೃಷ್ಣನ ಶಾಸನವು”" ಈ ವಿಭಾಗವನ್ನು ಹೆಸರಿಸುತ್ತದೆ. ಈ ವಿಭಾಗವು 


ಪುಣೆ ತಾಲೂಕಿನ ಕಿನಾಹಿ, ಪಂಗರಿಕಾ, ಡೊಂಗರಿಕಾ, ಎಂಬ ಗ್ರಾಮಗಳನ್ನು ಒಳಗೊಂಡಿತ್ತು. 


ವಟನಾಗರಿಕಾ-೮೪ 


ಈ ವಿಭಾಗವು ೮೪ ಗ್ರಾಮಗಳ ಮುಖ್ಯ ಪಟ್ಟಣವಾಗಿತ್ತು. ಲೀಲಾಗ್ರಾಮ, ಅಜ್ಜಲೋನಿಗ್ರಾಮ, 
ಲಘುದೆಬ್ರಾರಬೇಟಕ, ತಲಾಪಾತಕ ಗ್ರಾಮಗಳನ್ನು ಒಳಗೊಂಡಿತ್ತು. ಉತ್ತರದಲ್ಲಿ ಮೊಸಿನಿ (ಮೊಸಮ್‌) 
ನದಿಯನ್ನು ಹೊಂದಿದೆ. ದೃವರಾಜನ ಪಿಂಪ್ರಿ ಶಾಸನವು” ಈ ವಿಭಾಗವನ್ನು ಹೆಸರಿಸುತ್ತ ದೆ. ವಟನಾಗರಿಕಾ-೮೪ 
ಮೂರನೆಯ ಇಂದ್ರನ ಕಾಲದಲ್ಲಿ ವಟನಾಗರ ವಿಷಯವಾಗಿ ಮಾರ್ಪಟ್ಟಿತು ಎಂದುಕ್ರಿ.ಶ್ಪ್ವ೯೧೪ರ ವಜೀರಖೇಡ 
ಶಾಸನದಲ್ಲಿ" ಉಲ್ಲೇಖ ಬರುತ್ತದೆ. 


ಢಂಕ-ಪಿಪ್ಪಲ ಭುಕ್ತಿ 


ಈ ವಿಭಾಗವು ಔರಂಗಾಬಾದ ಮತ್ತು ಪರಭಾಣಿ ಜಿಲ್ಲೆಯ ಆಂಬಾಡ ಮತ್ತು ಪಾರ್ತುರ ತಾಲೂಕುಗಳ 
ನಂದಾಪೂರ ನಂದ್ರಾ, ಕಂದರಿಕಾ(ಕಂದರಿ), ವಚಚುಲಿಕಾ(ವಾಘಡಿ), ವಡಗ್ರಾಮ(ವಡ ಗಾಂವ), 
ದೆಹಿಯಾಪಿಪ್ಪ ೮ ದೋಹಿಪಾಲ), ಗ್ರಾಮಗಳನ್ನು ಒಳಗೊಂಡಿತ್ತು. ಮೂರನೆಯ ಗೋವಿಂದನ 


ಮಯೂರಖಂಡಿ ಶಾಸನವು” ಈ ವಿಭಾಗವನ್ನು ಹೆಸರಿಸುತ್ತದೆ. 


ಪ್ರತಿಸ್ಮಾನ ಭುಕ್ತಿ 
ಮೂರನೆಯ ಗೋವಿಂದನ ಪೈಠಣ ಶಾಸನವು” ಈ ವಿಭಾಗವನ್ನು ಹೆಸರಿಸುತ್ತದೆ. ಇಂದಿನ 
ಅಹಮ್ಹದನಗರ, ಸೇವಗಾಂವ ಮತ್ತು ಔರಂಗಾಬಾದ ಜಿಲ್ಲೆಯ ಪೈಠಾಣ ತಾಲೂಕಿನ ಗ್ರಾಮಗಳು ಈ ವಿಭಾಗಕ್ಕೆ 


ಸೇರಿದ್ದವು. ಲಿಂಬಾಕಾಮಿಕಾಗ್ರಾಮ, ಬ್ರಹ್ಮಪುರಿ, ಸಾಮತೀರ್ಥಕಗ್ರಾಮ ಮತ್ತು ವೋಡಾಗ್ರಾಮಗಳು ಈ 


ವಿಭಾಗದಲ್ಲಿ ಇದ್ದವು. 
ರಾಸಿಯನ ಭುಕ್ತಿ 


ಈಗಿನ ಅಹ್ಮದನಗರ ಜಿಲ್ಲೆಯ, ಕರ್ಜತ್‌ ತಾಲೂಕಿನ ರತ್ತಾಜ್ಞುನ, ವವುಲಾಲ, ಮಿರಿಯಾಥಾನ, 
ವರಹಗ್ರಾಮಗಳು ಈ ವಿಭಾಗಕ್ಕೆ ಸೇರಿದ್ದವು. ಮೂರನೆಯ ಗೋವಿಂದನ ರಾಧಾನಪೂರ ಶಾಸನವು*' ಇದನ್ನು 


ಹೆಸರಿಸುತ್ತದೆ. 
ಛಟ್ಟಿಯಾನ-೩೨ 


ಛಟ್ಟಿಯಾನ-೩೨, ಚಿಕ್ಕವಿಭಾಗವು ವಟನಾಗರ ವಿಷಯಕ್ಕೆ ಸೇರಿತ್ತು. ಕ್ರಿ.ಶ್ಚ೯೧೪ರ ವಜೀರಖೇಡ 


ಶಾಸನವು” ಈ ವಿಭಾಗದ ಕುರಿತು ಉಲ್ಲೇಖಿಸುತ್ತದೆ. 
ಮಲ್ಲಿಕಾಗ್ರಾಮ-೩೦ 


ಈ ವಿಭಾಗವು ಎಲೆಯಾವಾಪಿ, ನಿಂಬುಗಿ, ಉರಾಗ ಗ್ರಾಮ, ಪನಸ, ಧನ್ನಾಂಬಾ, ಪಲ್ಲಿಕಾ, 
ತಾವಾಚಲಗ್ರಾಮ ಮತ್ತು ದ್ವಿಜಪಲ್ಲಿ ಗ್ರಾಮಗಳನ್ನು ಒಳಗೊಂಡಿದ್ದು, ಕರ್ಮಾಟಕ ವಿಷಯದ 


ಉಪವಿಭಾಗವಾಗಿತ್ತು ಎಂದು ಮೂರನೆಯ ಗೋವಿಂದನ ವಡಾಗಾಂವ ಶಾಸನವು” ಉಲ್ಲೇಖಿಸುತ್ತದೆ. 
ಸಂಜಾನ-೨೪ 


ಈಗಿನ ಠಾಣೆ ಜಿಲ್ಲೆಯ, ಧಾನು ತಾಲೂಕು ಮತ್ತು ಜವರ ತಾಲೂಕಿನ ಜಹಾರಿವಲ್ಲಿಕಾ (ಜಹರೋಲಿ), 
ಉಪ್ಪಲಹತ್ತರ (ಉಪ್ಲಾ ಟ), ತಲಸರಿ ಮಹಲ, ಧಾನೋಶಿ, ನಂದಗಾಂವ, ಮೊದಲಾದ ಗ್ರಾಮಗಳನ್ನು ಈ 


ವಿಭಾಗವು ಒಳಗೊಂಡಿತ್ತು ಎಂದು ಅಮೋಘವರ್ಷನ ಸಂಜಾನ ಶಾಸನವು ಉಲ್ಲೇಖಿಸುತ್ತದೆ. 


ರಂಕಣ -೨೪ 


ರಂಕಣ-೨೪, ಚಿಕ್ಕಘಟಕವು ವಟನಗರ ವಿಷಯಕ್ಕೆ ಸೇರಿತ್ತು. ಕ್ರಿ.ಶ೯೧೪ರ ವಜೀರಖೇಡ 


ಶಾಸನವು”' ಈ ವಿಭಾಗದ ಕುರಿತು ಉಲ್ಲೇಖಿಸುತ್ತದೆ. 


ಸರಕಚಚ್ಚಾ -೧೨ 


ಕ್ರಿ.ಶ.ರ೯೪ರ ಪೈಠಣ ಶಾಸನವು” ಈ ವಿಭಾಗದ ಕುರಿತು ಉಲ್ಲೇಖಿಸುತ್ತದೆ. ಇದು ಪ್ರತಿಸ್ಕಾನ 


ಭುಕ್ತಿಯ ಭಾಗವಾಗಿದೆ. 
ಸಿರಕ್ಕಿ-೧೨ 


(ಸಿಹಾರಭಿ-೧೨) ಶಿರಕ್ಕಿ-೧೨ ವಿಭಾಗದ ಉಲ್ಲೇಖವು ಮೂರನೆಯ ಗೋವಿಂದನ ತೋರಖೇಡ 


ಶಾಸನದಲ್ಲಿ" ಬರುತ್ತದೆ. ಗೋವತ್ತನ ಎಂಬ ಗ್ರಾಮವು ಈ ವಿಭಾಗಕ್ಕೆ ಸೇರಿದೆ. 
ಕಳ್ಳಿ-೧೨ 


ಈ ವಿಭಾಗವು ೧೨ ಗ್ರಾಮಗಳ ಮುಖ್ಯ ಪಟ್ಟಣವಾಗಿತ್ತು. ಈಗಿನ ಸಾತಾರ ಜಿಲ್ಲೆಯ ಕರಹಾಡ 
ತಾಲೂಕಿನ ಕಾಲೆಂ ಈ ಹಿಂದೆ ಕಳ್ಳಿ ಎಂಬ ಹೆಸರನ್ನು ಪಡೆದಿತ್ತು. ಈ ವಿಭಾಗದ ಉಲ್ಲೆ ಖವು ಮೂರನೆಯ 


ಕೃಷ್ಣರಾಜನ ಕರಹಾಡ ಶಾಸನದಲ್ಲಿ" ಬರುತ್ತದೆ. 
ವಪ್ಪುಲತಲ್ಲಾ-೧೨ 
ಭೀರ ಜಿಲ್ಲೆಯ, ಗೆವರಾಯಿ ತಾಲೂಕಿನ, ವಪ್ಪುಲತಲ್ಲಾ ವಿಭಾಗವು ಉಪ್ಪಲಿಕಾ-೩೦೦ರ ಉಪ 
ವಿಭಾಗವಾಗಿತ್ತೆಂದು ಕ್ರಿ.ಶ.೯೯೭೨ ರ ಕರಹಾಡ ಶಾಸನವು" ಉಲ್ಲೇಖಿಸುತ್ತದೆ. 
ರುಧಾಣ-೧೨ 


ರುಧಾಣ-೧೨, ವಟನಾಗರ ವಿಷಯದ ಚಿಕ್ಕ ಆಡಳಿತ ಘಟಕವಾಗಿತ್ತೆಂದು ಮೂರನೆಯ ಇಂದ್ರನ 
ವಜೀರಖೇಡ ತಾಮ್ರ ಶಾಸನವು ತಿಳಿಸುತ್ತದೆ. ನಾಸಿಕ ಜಿಲ್ಲೆಯ ಬಾಗ್ಲಾನ ತಾಲೂಕಿನ ಚಾವುಂಧಾನ, 
ಅಗ್ಗ ವಲಿಯಾನಗ್ರಾಮ, ವಟ್ಟಾರಗ್ರಾಮ, ಅಮಿಯಾರ ಮತ್ತು ಕನೈನಾನ ಗ್ರಾಮಗಳನ್ನು ಈ ವಿಭಾಗ 
ಒಳಗೊಂಡಿತ್ತು. 


ಉದ ಶಲವೂಲ 


ಈ ವಿಭಾಗವು ನಾಸಿಕ ಜಿಲ್ಲೆಯ ಚಂದೂರ ತಾಲೂಕಿನ, ದಿವಾರ ಗ್ರಾಮ, ಭೋರಾಗ್ರಾಮ, 
ಸಿಹಾಗ್ರಾಮ, ಪಿಪ್ಪವಡ್ಡ ಗ್ರಾಮ ಮತ್ತು ವಾಡಾಲಿಖತ್ತಾ ಎಂಬ ಗ್ರಾಮಗಳನ್ನು ಒಳಗೊಂಡಿತ್ತು. ಮೂರನೆಯ 
ಇಂದ್ರನ ವಜೀರ ಖೇಡ ಶಾಸನವು” ಈ ವಿಭಾಗದ ಕುರಿತು ಉಲ್ಲೇಖಿಸುತ್ತದೆ. 


ನಗರಾಡಳಿತ 


ರಾಷ್ಟ್ರಕೂಟರ ಶಾಸನಗಳಲ್ಲಿ ಉಲ್ಲೇಖಿತಗೊಂಡ ರಾಜಧಾನಿಮತ್ತು ಆಡಳಿತ ಉಪವಿಭಾಗಗಳ ಮುಖ್ಯ 
ಸ್ಸ ಳಗಳಲ್ಲದೆ, ಕೆಲವು ನೆಲೆವಿಡು, ಅಗ್ರಹಾರಗಳು, ಪಟ್ಟ ಣಗಳೆನಿಸಿಕೊಂಡಿದ್ದ ವು. ರಾಷ್ಟ್ರಕೂಟರ ಪಟ್ಟ ಣಗಳು 
ಬಹುಮಟ್ಟಿಗೆ ವ್ಯಾಪಾರಿ ಕೇಂದ್ರಗಳು. ಬಹುಶಃ ವ್ಯಾಪಾರದಿಂದಲೇ ಊರುಗಳು ಪಟ್ಟಣಗಳಾದವು. ಶೆಟ್ಟಿ 
ಉಳದಲ್ಲಿ ಪಟ್ಟಣ ಎನ್ನುವ ಗಾದೆ ಮಾತಿಗೆ ಅರ್ಥವಿರಲೇಬೇಕು್‌'. ಉದಾ: ರಾಷ್ಟ್ರಕೂಟರ ರಾಜಧಾನಿ 
ಮಳಖೇಡ ಮೊದಲು ಒಂದು ಚಿಕ್ಕ ಹಳ್ಳಿಯಾಗಿದ್ದು, ರಾಜಧಾನಿಯಾದ ನಂತರ ಅದು 


ನಗರ-ಪಟ್ಟಣವಾಯಿತು. 


ಪೌರಕಾರ್ಯಕ್ಕೆ ಪ್ರತ್ಯೇಕವಾದ ಸಭೆ ಇರದಿದ್ದರೂ ಪಟ್ಟಣದ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಗರ 
ಅಥವಾ ನಖರ ಎಂಬ ವರ್ತಕ ಶ್ರೇಣಿಯು ಮಾತ್ರ ಇರುತ್ತಿತ್ತಲ್ಲದೇ, ಅದು ಪೌರ ಸಮಾಜದಲ್ಲಿ ಪ್ರಮುಖ 
ಪಾತ್ರವಹಿಸುತ್ತಿತ್ತು. ಪಟ್ಟಣದಲ್ಲಿ ವಾಸಮಾಡುತ್ತಿದ್ದ ವರ್ತಕರು, ಬ್ರಾಹ್ಮಣರು ಮತ್ತು ಉಳಿದ ವೃತ್ತಿಯ ಜನರು 
ತಮ್ಮ ತಮ್ಮಲ್ಲೇ ಕಟ್ಟಿಕೊಂಡ ಪ್ರತ್ಯೇಕ ಶ್ರೇಣಿ ಸಂಘಗಳನ್ನು ಹೊಂದಿದ್ದರು. ರಾಜನ ಶಾಸನಗಳನ್ನು ತಮ್ಮ 
ಜನರು ಅನುಸರಿಸುವಂತೆ ನೋಡಿಕೊಳ್ಳುತ್ತಿದ್ದರು. ಇಂತಹ ಸಾಮೂಹಿಕ ಸಭೆಗಳಲ್ಲಿ ನಖರರು 


ಪಭಾವಶಾಲಿಗಳಾಗಿರುತಿ ದ್ಹರೆಂದು ಹೇಳಬಹುದಾಗಿದೆ. 
ಯ್‌ po) 


ಈ ಕಾಲದ ಹೆಚ್ಚಿನ ನಗರ ಪಟ್ಟಣಗಳೆಲ್ಲ ನಾಡಿನ ಉಪ-ವಿಭಾಗಗಳ ಮುಖ್ಯ ಕೇಂದ್ರ 
ಸ್ಥಳಗಳಾಗಿರುವುದರಿಂದ ಅವುಗಳ ಆಡಳಿತವನ್ನು ಸಾಮಂತ, ಮನ್ನೆಯ, ನಾಳ್ಗಾವುಂಡ, ವರ್ತಕಸಂಘದ 
ಮುಖ್ಯಸ್ಥ, ಪಟ್ಟಣಶೆಟ್ಟಿ, ಪಟ್ಟಣಸ್ವಾಮಿ, ಸುಂಕಪೆರ್ಗ್ಗಡೆಗಳು, ದಂಡನಾಯಕರು, ಮೊದಲಾದವರು 
ನೋಡಿಕೊಂಡು ಹೋಗುತ್ತಿದ್ದರು. 


ಪಟ್ಟಣಗಳಲ್ಲಿ ನಡೆಯುವ ಸಂತೆ-ಪೇಟೆಗಳಲ್ಲಿ ಮಾರಾಟವಾಗುವ ವಸ್ತುಗಳ ಮೇಲಿನ ಸುಂಕವನ್ನು 
ಆಯಾ ವಿಭಾಗದ ಸುಂಕಾಧಿಕಾರಿ, ಸುಂಕಪೆಗ್ಗ ೯ಡೆಗಳೇ ಸಂಗ್ರಹಿಸುತ್ತಿದ್ದರು. ಒಟ್ಟಿನಲ್ಲಿ ಕೇಂದ್ರ ಸರಕಾರದ 
ರಾಜಧಾನಿ ಪಟ್ಟಣದ ಆಡಳಿತ ವ್ಯವಸ್ಥೆ ಯ ಮಾದರಿಯಲ್ಲಿಯೇ ನಗರ-ಪಟ್ಟಣಗಳ ಆಡಳಿತ ವ್ಯವಸ್ಥೆ ಅವುಗಳ 


ಆಧಿಕಾರಿ ವರ್ಗವು ಇರುತ್ತಿತ್ತು. 


ಈ ಕಾಲದ ನಗರ ಪಟ್ಟಣಗಳ ಆಡಳಿತ ಹಾಗೂ ಅದರ ಅಧಿಕಾರಿಗಳ ಕುರಿತು ಶಾಸನದಲ್ಲಿ ಉಲ್ಲೇಖ 


ಬರುತ್ತ ಪೆ. ಅಂತಹ ಉದಾಹರಣೆಗಳನ್ನು ಶಾಸನೋಕ್ತ ವಾಗಿ ಈ ಕೆಳಗಿನಂತೆ ವಿವರಿಸಬಹುದಾಗಿದೆ. 


ಸೊರಟೂರು ನಗರವನ್ನು ಶ್ರೀ ರುದ್ಧಪಯ್ಯಾನು ಆಳುತ್ತಿದ್ದನೆಂದು ಸೊರಟೂರು ಶಾಸನವು 
ಹೇಳುತ್ತದೆ”. ಮತ್ತೊಂದು ಉಲ್ಲೇಖ ಮೂರನೆಯ ಇಂದ್ರನ ಕಾಲದಲ್ಲಿ ಸಂಯಾಮ (ಸಂಜನ) ನಗರದಲ್ಲಿ 
ಅನ್ನಯ್ಯಾ ಎಥವಾ ಅನ್ನ ಮಯ್ಯನು ಸಂಬಳವಿಲ್ಲದ ಆಡಳಿತವನ್ನು ಜಾರಿಗೆ ತಂದಿದ್ದುದು ತಿಳಿದುಬರುತ್ತದೆ. 


ಸಂಯಾಮ ನಗರದ ಆಡಳಿತ ನಡೆಸುವ ಅಧಿಕಾರಿಗಳು ಒಟ್ಟು ಮೂರು ಜನರು. 


೧. ಧೃವಸ ಎಂಬುವವನು ಮುಖ್ಯಾಧಿಕಾರಿಯಾಗಿ ಅರಸೊತ್ತಿಗೆಯ ಸುಂಕವನ್ನು ಭೂಮಿಯಲ್ಲಿ ಬೆಳೆದ 


ಬೆಳೆಯ ಮೇಲೆ ಜನರಿಂದ ಸುಂಕವನ್ನು ಆಕರಿಸುತ್ತಿದ್ದನು. 
೨. ಹಂಯಮಾನ ನೆಂಬುವನು ನಗರದ ಪೌರನಾಗಿದ್ದು ಪಟ್ಟಣಗಳ ಜನರ ದಾಖಲೆಗಳನ್ನು 


ನೋಡಿಕೊಳುತಿ ದನು. 


೪ಎ 


೩. ವಿಷಯಕ : ವಿಷಯದ ಮೇಲೆ ಅಧಿಪತಿಯಾಗಿದ್ದನು"”. 


ಮುಳಗುಂದ ನಗರವು ಈ ಕಾಲದಲ್ಲಿಯ ಒಂದು ಪ್ರಮುಖನಗರವಾಗಿದ್ದು ಅದರಲ್ಲಿ ನಗರಸಭೆಯ 
ಆಡಳಿತವಿತ್ತು. ಅದರ ಆಡಳಿತವನ್ನು ೧೨೦ ನಗರ ಮಹಾಜನರು ನೋಡಿಕೊಳ್ಳುತ್ತಿದ್ದರೆಂದು ಕ್ರಿ.ಶ್ಶ೯೦೨ 
ಶಾಸನವೊಂದರಿಂದ ತಿಳಿದು ಬರುತ್ತದೆ"''. ಕಿ. ಶ೯೭೫ರ ಶಾಸನವೊಂದರಲ್ಲಿ ಅ ನಗರವನ್ನು ೫ ಒಳಭಾಗಗಳಾಗಿ 
(ವಾರ್ಡುಗಳಾಗಿ) ವಿಂಗಡಿಸಲಾಗಿತ್ತೆಂದು ಗೊತ್ತಾಗುತ್ತದೆ". ೧೨೦ ಮಹಾಜನರು ಮುಂದೆ ಕಲ್ಯಾಣಿ 


ಚಾಲುಕ್ಕರ ಕಾಲದವರೆಗೂ ಮುಂದುವರೆದರೆಂಬುದನ್ನು ಅಲ್ಲಿನ ಕ್ರಿ.ಶ.೧೦೬೨ರ ಶಾಸನವು ಹೇಳುತ್ತದೆ". 


ಕ್ರಿ.ಶ್ಶೇ೩೩ಿರ ಶಾಸನವೊಂದು ತಲಕಾಡು ಮಹಾನಗರ ಎಂದು ಕರೆದಿದೆ. ಇದರ ಆಡಳಿತವನ್ನು 
ಪಟ್ಟಣಸ್ವಾಮಿ ಮಂಚಯ್ಯ ಮತ್ತು ಇತರೆ ೨೫ ಜನ ಸದಸ್ಯರು ನೋಡಿಕೊಳ್ಳುತ್ತಿದ್ದರು. ಇವರೆಲ್ಲರೂ ಕೂಡಿ 
ಕೆರೆಯೊಂದರ ಜೀರ್ಣೋದ್ದಾರಕ್ಕಾಗಿ ಹಣ ನೀಡಿರುವುದನ್ನು ಹೇಳಿದೆ". ಇದರಿಂದ ತಲಕಾಡುವಿನಲ್ಲಿ 
ನಗರಸಭೆ ಇದ್ದು ಅದರ ಆಡಳಿತವನ್ನು ನೋಡಿಕೊಳ್ಳಲು ಪಟ್ಟಣಸ್ವಾಮಿ ಹಾಗೂ ೨೫ ಜನ ಸದಸ್ಯರಿದ್ದ ರೆಂದು 


ವಿಧಿತವಾಗುತ್ತದೆ. 
ಅಗ್ರಹಾರಗಳ ಆಡಳಿತ 


ಬ್ರಾಹ್ಮಣರಿಗೆ ದತ್ತಿಯಾಗಿ ಬಿಟ್ಟುಕೊಟ್ಟಿದ್ದ ಊರುಗಳೇ ಅಗ್ರಹಾರಗಳಾಗಿದ್ದವು. ಆ ಊರಿನ 
ಆದಾಯವೆಲ್ಲ ಬ್ರಾಹ್ಮಣರಿಗೆ ಸಲ್ಲುತ್ತಿತ್ತು. ಅಗ್ರಹಾರಗಳ ಒಡೆಯರು ಮಹಾಜನರಾಗಿದ್ದರು. ಇವರ ಕಾಲದಲ್ಲಿ 


ಅನೇಕ ಅಗ್ರಹಾರಗಳಿದ್ದವು. ಅವುಗಳಲ್ಲಿ ಇಂಡಿ ತಾಲೂಕಿನ ಸಾಲೋಟಗಿ ಅಂದಿನ ಪಾಎಿಟ್ಟಿಗೆ *” ಮತ್ತು 


ಗೋದಾವರಿ ನದಿಯ ದಡದ ಮೇಲಿರುವ ಇಂದಿನ ಚೆನ್ನೂರ ಅಗ್ರಹಾರಗಳು" ಪ್ರಮುಖವಾಗಿವೆ. 


ಈ ಅಗ್ರಹಾರಗಳನ್ನು ನಡೆಸುವ ಮಹಾಜನ ಸಂಸ್ಥೆಯ ಅರ್ಥ ತಿಳಿಯದೆ ಇದ್ದರು, ಈ ಸಂಸ್ಥೆಯಲ್ಲಿ 
ಹತ್ತರಿಂದ- ಐದುನೂರ (೫೦೦) ಅಥವಾ ಅದಕ್ಕಿಂತಲೂ ಹೆಚ್ಚು ಸಂಖ್ಯೆಯ ಮಹಾಜನರಿರುತ್ತಿದ್ದರು. ಈ 
ಸಂಖ್ಯೆಯು ಬಹುಶಃ ಆಯಾ ಅಗ್ರಹಾರದ ಬ್ರಾಹ್ಮಣರ ಗೃಹಸ್ಥರನ್ನು ಸೂಚಿಸುವಂತೆ ತೋರುತ್ತದೆ. 
ಅಗ್ರಹಾರಗಳ ಸಂಪೂರ್ಣ ಕಾರ್ಯಚಟುವಟಿಕೆಗಳನ್ನು ಮಹಾಜನರೇ ನಿಯಂತ್ರಿಸುತ್ತಿದ್ದರು. ದೇವಸ್ಥಾನ 
ನಿರ್ಮಾಣ, ವಿದ್ಯಾಭ್ಯಾಸ, ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಗಳಲ್ಲ ದೆ, ಸಾಮಾಜಿಕ ಕಾರ್ಯಗಳಾದ ಕೆರೆ, ಭಾವಿ, 
ಅರವಟ್ಟಿಗೆ, ಔಷಧಿ, ಚಿಕಿತ್ಸಾಲಯಗಳ ನಿರ್ಮಾಣ ಕಾರ್ಯಗಳನ್ನು ನಡೆಸಲು ಬೇಕಾದಷ್ಟು ದಾನದತ್ತಿಗಳನ್ನು 
ಮಹಾಜನರು ನೀಡುತ್ತಿದ್ದರಲ್ಲ ದೆ, ಜನರಿಂದ, ಆಡಳಿತ ನಡೆಸುವ ಅರಸ, ಸಾಮಂತ, ಅಧಿಕಾರಿಗಳೆನ್ನದೆ 


ಎಲ್ಲರಿಂದ ದಾನದತ್ತಿಗಳನ್ನು ಬಿಡಲು ಕೇಳಿಕೊಳ್ಳುತ್ತಿದ್ದರು. 


ಅಗ್ರಹಾರದ ನ್ಯಾಯ ಪರಿಪಾಲನೆಯು ಮಹಾಜನರ ಕರ್ತವ್ಯಗಳಲ್ಲಿ ಒಂದಾಗಿತ್ತು" ಇಂತಹ 


ಮಹಾಜನರ ಉಲ್ಲೇಖ ಶಾಸನಗಳಲ್ಲಿ ದೊರೆಯುತ್ತದೆ. 


ಸೊಂಟೂರು-೫೦೦"", ಗವರವಾಡ-೫೦೦, ಸಾಲೂರು-೧೦೦೦, ಶಿಸುವಿನಹಳ್ಳಿ-೫೦”', 
ಬಂದಳಿಕೆ-೩೦೦ ದಿಂಬರು*, ಕೆರೆವೂರ ತಾಣಗುಂದೂರ”, ಪಳ್ತಿಯ-ಮಾಳ್ತಪುರ-೧೨೦", 
ನರೆಯಂಗಲ್‌**, ಪೊನವೂರ(ದೇವಿಹೊಸೂರ)”*, ಹಿರೆಹಂದಿಗೋಳ-೩೦ ದಿಂಬರು”” ಮತ್ತು 
ಬಾಳ್ಗಳಿಗಳಲ್ಲಿ(ಬಾಗಳಿ)”", ಮಹಾಜನರು ಇದ್ದುದ್ದನ್ನು ಶಾಸನಗಳು ಉಲ್ಲೇಖಿಸುತ್ತವೆ. ಈ ಮಹಾಜನರು 


ಹೆಚ್ಚಾಗಿ ವೇದ, ತರ್ಕಶಾಸ್ತ್ರ, ಸ್ಮೃತಿ, ವ್ಯಾಕರಣ, ಕಾವ್ಯ, ನಾಟಕ ಮತ್ತು ಆಗಮಗಳನ್ನು ಬಲ್ಲವರಾಗಿದ್ದರು. 


ಲ 


ಗ್ರಾಮಾಡಳಿತ 


ಊರುಗಳೇ ಬೆಳದು ಪಟ್ಟಣ, ಅಗ್ರಹಾರಗಳೆನಿಸಿರುವುದರಿಂದ ಊರಾಡಳಿತ ಅಥವಾ 
ಗ್ರಾಮಾಡಳಿತದಲ್ಲಿ ಪಟ್ಟಣ, ಅಗ್ರಹಾರಗಳು ಮತ್ತು ಹಳ್ಳಿಗಳು ಸೇರ್ಪಡೆಯಾಗುತ್ತವೆ. ಊರು, ಹಳ್ಳಿ, 
ಗ್ರಾಮಗಳು ಮೊದಲು ಕೆಲವು ಜನರು ಒಂದು ಕಡೆ ನೆಲೆಯೂರಿ ಬೆಳೆದ ಸ್ಥ ಳಗಳಾದರೆ, ಪುರ-ಪಟ್ಟಣಗಳು 


ಸಕಲ ನಾಗರಿಕ ಸೌಲಭ್ಯಗಳನ್ನು ಪಡೆದ ಊರು ಗ್ರಾಮಗಳ ಎಸೃತೆ ರೂಪಗಳನ್ನ ಬಹುದು. 


ಮಾನಸಾರದ ಪ್ರಕಾರ ಒಂದು ಊರು ಪುರ ಎನ್ನಿಸಿಕೊಳ್ಳ ಬೇಕಾದರೆ, ಅದರ ಸುತ್ತ-ಮುತ್ತ 
ಆರಾಮಗಳು, ತೋಟಗಳು ಇರಬೇಕು. ಬಹುವಿಧದ ಜನರು ವಾಸವಾಗಿರಬೇಕು. ಮಾರಾಟಗಾರರಿಂದ ಮತ್ತು 


ಕೊಳ್ಳುವವರಿಂದ ಕಿಕ್ಕಿರಿದು ತುಂಬಿ ಗದ್ದಲದಿಂದ ಕೂಡಿರಬೇಕು. ಏಳು ದೇವತೆಗಳ ದೇವಸ್ಥಾನಗಳಿಂದ 


ರಾರಾಜಿಸುತ್ತಿರಬೇಕು””. ಹಳ್ಳಿ ಅಥವಾ ಗ್ರಾಮಕ್ಕೂ, ಪುರ ಅಥವಾ ಪಟ್ಟಣಕ್ಕೂ ಮಧ್ಯೆ ಒಂದು 
ಗೆರೆಯನ್ನೆಳೆಯುವುದು ಕಷ್ಟವಾದರೂ ಮಾನಸಾರದ ವರ್ಣನೆಯು ಪಟ್ಟಣವೆಂದರೆ ಏನು ಎಂಬುದರ 


ಚಿತ್ರಣವನ್ನು ತಕ್ಕ ಮಟ್ಟಿಗೆ ತಂದುಕೊಡುತ್ತದೆ. 


ವಡ್ಡಾ ರಾಧನೆಯು ಕೂಡಾ ಗ್ರಾಮ, ನಗರಗಳನ್ನು ಕುರಿತು ಉಲ್ಲೆ ಖಸುತ್ತ ದೆಹಾಗೂ ಊರನ್ನಾ ಳುವ 
ಗಾವುಂಡ, ತಳಾರನ ಕುರಿತು ಹೇಳುತ್ತದೆ *”. ನಯಸೇನನು ಸಹ ತಳಾರ, ಗಾವುಂಡ, ಗಾವುಂಡಿ, ಭಂಟ, 


ಬಾರಿಕರನ್ನು ತಿಳಿಯಪಡಿಸುತ್ತಾನೆ *'. 
ಊರಾಡಳಿತಗಾರರು 
ಊರೊಡೆಯರು 


ಊರಾಡಳಿತಗಾರರ ಕುರಿತು ie ಊರೊಡೆಯ ಮತ್ತು ಗಾವುಂಡರೆಂಬ ಎರಡು ಪ್ರಕಾರದ 
ಹೆಸರಿನಿಂದ ಕರೆಯುತ್ತವೆ. ಇಂತಹವರಲ್ಲಿ ಮುಖ್ಯವಾಗಿ ಈ ಕಾಲದಲ್ಲಿ ಊರೊಡೆಯರಾಗಿ ಕೆಲಸ 
ನಿರ್ವಹಿಸಿದವರೆಂದರೆ ಸಾಲಿವೂರ ಊರೊಡೆಯ ಮಾದಯ್ಯ”, ಗೋವಿಂದಬೈೆ”', ದಂಡನಾಯಕ 
ದೇವಯ್ಯ", ಕೆರೆಯೂರಾಳುವ ಸಿಂಗಯ್ಯ?್‌, ಊರೊಡೆಯ ಪಿಠಯ್ಯಾ**, ಊರೊಡೆಯ ಪಶುಪತಿಭಟ್ಟ:”, 


ಗೊಟ್ಟೆಗಳಿಯ ಪಂಪಯ್ಯ”, ಪ್ರಮುಖರಾಗಿದ್ದಾರೆ. 
ಊರ ಗಾವುಂಡರು 


ಊರೊಡೆಯರಂತೆ ಊರಗಾವುಂಡರು ಸಹ ಈ ಕಾಲದಲ್ಲಿ ಸಾಕಷ್ಟು ಜನರು ಗ್ರಾಮದ ಆಡಳಿತವನ್ನು 
ನಡೆಸಿದ್ದನ್ನು ಶಾಸನಗಳು ತಿಳಿಸುತ್ತವೆ. ಅಂತಹವರಲ್ಲಿ ಸಿಡಿಯನೂರ ಗ್ರಾಮವನ್ನಾಳಿದ ಬಿನಎತಿಯಬ್ಛೆ?”, 
ಕಲಿಯಮ್ಮ""”, ದೇವಗೇರಿಯನ್ನಾಳಿದ ಗೋವಿಂದಬ್ಛೆ'"', ರಾಣೆಬೆನ್ನೂರ ಗ್ರಾಮವನ್ನಾಳಿದ ಕರಿಗಾವುಂಡ, 
ಪಾರಿಗಾವುಂಡ, ತಳ್ಳರ ಪೊಲ್ಲಿಗಾವುಂಡ *”, ಹಲಸೂರನ್ನಾಳಿದ ಆಯ್ದಗಾವುಂಡ"", ಪಲಸೂರನ್ನಾಳಿದ 
ಓಂಕಾರಶಿವ ಭಟ್ಟಾರ'*, ಬಾಡಗಿಯನ್ನಾಳಿದ ಬುದ್ಧ 5, ಸಿರಿಯನೂರಾಳಿದ ನಾಗವರ್ಮ *, ಸಿರಿಯಾರಾಳಿದ 
ಬಾಗೇಗವುಂಡ"", ಸಿಲಿಯೂರ ಮಾರ ಗಾವುಂಡ ಸಾಮಿಕರಿಗೆಯನ್ನು ಶ್ರೀಮಾದೇವಿಯು"”, 
ತಿರಿಗಮ್ಮೆ ಯೂರನ್ನು ಅವರೇವರಸ ಹಾಗೂ ಇತರ ನಾಲ್ಕು ಜನ ಗಾವುಂಡರು”, ತಿರಿಗಮ್ಮೆ ಯನ್ನು ಅಮ್ಮ ರಸ 
"ಹಾಗೂ ಇರತ ಮೂರು ಜನ ಗಾವುಂಡರು*್‌', ಊರಗಾವುಂಡ ದಾಳಿಯಮ್ಮ 31 ಮಾರಗಾವುಂಡ *, 
ಕೆರೆಯೂರನ್ನು ಸಿಂಗಯ್ಯನು”* ಮತ್ತು ಪಸುಂಡಿಯನ್ನು ಬಂಕಾಪುರದ ದೋರಜಿನಾಲಯದ ಚಂದ್ರಪ್ರಭ 


ಭಟಾರರು ಅಭ್ಯಂತರ ಸಿದ್ದಿಯಾಗಿ ಆಳುತ್ತಿದ್ದರು”. ಇದೇ ಪಸುಂಡಿಯನ್ನು ನಾಗಪುಲಿಗಾವುಂಡನು*", 


ಶೀಮೆಂಡಿಪಳ್ಳಿಯನ್ನು ಸಿಂಗಮದೇವ ಎರೆಯಮ್ಮನು*', ಕೌವುಜಗೇರಿ (ಕವುಜಗೇರಿ) ಯನ್ನು ಬಳ್ಳಜ್ಞ ನು, 
ಮುಳ್ಳಗೆರೆಯನ್ನು ಭೂತರ ಸದಾರಾಯ ಗಾವುಂಡನು್‌”, ರೇಚಿಗ *, ಮಲ್ಲೆಯರ ಮೊರೆಯನ್ನು 
ರಾಚಯ್ಯನು್‌', ಬಿನ್ನಣ್ಣ', ಶಿವಮೊಗ್ಗದಲ್ಲಿ ಭೂತಯ್ಯ, ಮಾದಯ್ಯ, ಸಿಂಗೆಯರ ಮಾರಯ್ಯರು 
ಗಾವುಂಡರಾಗಿದ್ದರು""”, ಮುಳುಗೆರೆಯನ್ನು ಮಾರಯ್ಯ ಗಾವುಂಡ ಗೊಬ್ಬೆಗಳಯನ್ನು ಪಂಪಯ್ಯನು”", 
ಕುರುತುಕೊಂಟೆಯನ್ನು ಲೋಕಯ್ಯ ಗಾವುಂಡ *, ಬಾಳು ಳಿಯನ್ನು ಊರೊಡೆಯನಾಗಿ ಪಶಪತಿಭಟ್ಟನು'“, 
ಆದಪಯ್ಯಾ ಗಾವುಂಡನ ತಮ್ಮ ಚಂಗ ಗಾವುಂಡ ಹಾಗೂ ನಾಲ್ವರು ಗಾವುಂಡರು*' ಆಳುತ್ತಿದ್ದರು. ಅದೇ 
ರೀತಿಯಾಗಿ ಕೊಳ್ಗಲ್ಲನ್ನು ಶ್ರೀಮತ್‌ ಗಧಾದರಯ್ಯನು”*, ಪಂತಿಗೊಳವನ್ನು(ಹಂದಿಗೊಳ) ಕೊತಂದ 
ಪೆರ್ಗ್ಗಳೆಯ್ಯನು, ಗಂಗರ ಮಾರಸಿಂಗನ ಕಾಲದಲ್ಲಿ ಕೆಳವೃತ್ತಿಯಿಂದ ಆಳುತ್ತಿದ್ದ ನು". ಹಿರೇಹಂದಿಗೋಳವನ್ನು 
ನಾಗಿಯಮ್ಹ ಗಾವುಂಡ **, ನಾಣಿಮಯ್ಯನು ಊರಗಾವುಂಡನಾಗಿ"', ಪುಲಿಂಗೂರನ್ನು ಗಂಗಮಾರಸಿಂಗನ 
ಮಡದಿ ದಾನಪ್ಪನ ಮಗಳಾದ ಅಂಕಬ್ಬರಸಿಯು (ಗಂಗಮಹಾದೇವಿ)".ಮೊರಿಯರ ಕಲಬಿಟ್ಟಿಯ್ಯನು 
ನಿರ್ಗೊಂಡಿಯನ್ನು 3, ಮುಂಗೂಳವೊಜನು ಕಡಕೇರಿಯನ್ನು 4 ಗುಳವೋಜನು ಕಟ್ಟ ಕೇರಿಯನ್ನು 35 ಹಾಗೂ 


ಊರಗಾವುಂಡ ಮಾನಯ್ಯರು””, ವಿವಿಧ ಗ್ರಾಮ-ಊರುಗಳ ಮೇಲೆ ಗಾವುಂಡರಾಗಿ ಆಡಳಿತ ನಡೆಸಿದ್ದರು. 
ಗ್ರಾಮಸಭೆ ಮತ್ತು ಅದರ ಅಧಿಕಾರ ವರ್ಗ 


ಗ್ರಾಮದ ಆಡಳಿತದಲ್ಲಿ ಗಾವುಂಡರ ಜೊತೆಗೆ ಹಲವು ಜನ ಅಧಿಕಾರಿಗಳಿರುತ್ತಿದ್ದರು. ಅವರು 
ಆಡಳಿತದಲ್ಲಿ ಗಾವುಂಡನಿಗೆ ಸಹಕರಿಸುತ್ತಿದ್ದರು. ಹಿಲೋಳದ ಕ್ರಿ.ಶ.೭೮೮ ರ ಶಾಸನವೊಂದು ಗ್ರಾಮಸಭೆಯ 
ಅಧಿಕಾರಿಗಳು ಹಾಗೂ ಅವರ ಕರ್ತವ್ಯಗಳ ಕುರಿತು ಹೇಳುತ್ತ ದೆ", ಅಂದರೆ ಕರ್ಕರಾಜನ ಕಾಲದಲ್ಲಿ ಸಾಮಂತ 
ಚಂದ್ರಾದಿತ್ಯನು ದಾನ ನೀಡುವಾಗ ಗ್ರಾಮ ಸಭೆಯ ನಾಲ್ಕು ಜನ ಅಧಿಕಾರಿಗಳಾದ ೧.ಮಹಾಬ ಅಧಿಕೃತನಾದ 
ಬ್ರಾಹ್ಮಣ ಈಶ್ವರ ಭಟ್ಟ, ೨.ಅಧ್ಯಕ್ಷ ವಾಸುದೇವಭಟ್ಟ » ೩.ಮಹಾಪ್ರತಿಹಾರ ಅಯ್ಯಮಂತ ಕಡಂಗವೀರಭಟ್ಟ 
ಮತ್ತು ೪. ಬಾವುಲ್ಲ ವಾಳೇಶ್ವರ ಭಟ್ಟರೆಂಬ ನಾಲ್ಕು ಜನ ಅಧಿಕಾರಿಗಳ ಸಮ್ಮುಖದಲ್ಲಿ ದಾನ ನೀಡಿದ್ದನ್ನು 
ಹೇಳುತ್ತದೆ ಅಂದರೆ ರಾಷ್ಟ್ರಕೂಟರ ಕಾಲದಲ್ಲಿ ನಾಲ್ಕು ಜನರು ಗ್ರಾಮಸಭೆಯ ಅಧಿಕಾರಿಗಳು 


ಇರುತ್ತಿದ್ದರೆಂಬುದು ಇದರಿಂದ ಗೊತ್ತಾಗುತ್ತದೆ. 


ಗುಂಡೂರದ ಕ್ರಿ.ಶ.೯೭೪ ರ ಶಾಸನವು ಕಡಕೇರಿ ಗ್ರಾಮದ ಕಚೇರಿಯ ಮುಖ್ಯಾಧಿಕಾರಿಯಾಗಿ 
ಮಾನಯ್ಯನೆಂಬುವನು ಆಳುತ್ತಿದ್ದುದನ್ನು ತಿಳಿಸುತ್ತದೆ'”, ಸಿರಗಂಬಿಯ ಶಾಸನವು ತಿರಿಗಮ್ಮ ಗ್ರಾಮದ ಕರಣ 
(ಕಚೇರಿ)ದಲ್ಲಿ ಅಧಿಕಾರಿಯಾಗಿದ್ದರೆಂದು ಹೇಳುತ್ತದೆ'”. ಕ್ರಿ.ಶ೯೫೦ರ ನರೆಗಲ್ಲ ಶಾಸನವು ಗ್ರಾಮಸಭೆಯಲ್ಲಿ 


ಪದಿನೆಣ್ಣರು(೧೮) ಮತ್ತು ಪದಿನರುವರು(೧೬) ಜನ ಸದಸ್ಯರಿದ್ದರೆಂದು ಉಲ್ಲೇಖಿಸುತ್ತದೆ *', ಕ್ರಿ.ಶ. 926 


ರ ಚಿಂಚಣಿಯ ಶಾಸನವು ಸಂಯಾಮದಲ್ಲಿ (ಇಂದಿನ ಸಂಜನ) ಸಂಚಗೌಡಿಯ ಮಹಾಪರಿಷತ್‌ ಎಂಬ 
ಬ್ರಾಹ್ಮಣರು ಗ್ರಾಮಸಭೆ ಕಟ್ಟಿಕೊಂಡಿದ್ದರೆಂದು ಹೇಳುತ್ತದೆ”. ಇದು ಉತ್ತರ ಭಾರತದ ಬ್ರಾಹ್ಮ ಣರು ತಮ್ಮ 
ಗ್ರಾಮದ ಆಡಳಿತಕ್ಕಾಗಿ ಸಾರಸ್ವತ, ಕನ್ಯಾಕುಬ್ದ, ಗೌಡ, ಮೈಥಿಲಿ, ಉತ್ಕಲಗಳ ಬ್ರಾಹ್ಮಣರು ಸೇರಿ ಕಟ್ಟಿಕೊಂಡ 
ಪಂಚಗೌಡಿಯ ಮಹಾಪರಿಷತ್‌ ಆಗಿತ್ತು. ಬಹುಶಃ ಉತ್ತರ ಭಾರತದಲ್ಲಿ ಅಗ್ರಹಾರದ ಬ್ರಾಹ್ಮಣ ಗ್ರಾಮಸಭೆ 


ಇದಾಗಿರಬೇಕು. 


ಸ್ಥೂಲವಾಗಿ ನೋಡುವುದಾದರೆ ಗ್ರಾಮಸಭೆಯಲ್ಲಿ ಗಾವುಂಡ ಮುಖ್ಯಸ್ಥನಾದರೆ, ಸೇನಭೋವ 
ಲೆಕ್ಕಪತ್ರವ್ಯವಹಾರವನ್ನು, ತಳಾರನು ಗ್ರಾಮದ ರಕ್ಷಣೆ ಭಾರವನ್ನು ಹೊರುತ್ತಿದ್ದನು. ಇವರಲ್ಲಿ ಗ್ರಾಮದ 
ಮುಖ್ಯಸ್ಥನೇ ಗ್ರಾಮಸಭೆಯ ಮುಖ್ಯಸ್ಥನಾಗಿದ್ದ. ಅಂತಿಮ ತೀರ್ಪು ಅವನದೇ ಆಗಿತ್ತು. ಸೇನಭೋವನನ್ನು 
ಒಬ್ಬ ಅಧಿಕಾರಿಯನ್ನು ವುದಕ್ಕಿಂತ ಊರಿನ ಭೂಕಂದಾಯದ ಲೆಕ್ಕ ಪತ್ರಗಳನ್ನಿಡುವ ಅಧಿಕಾರಿ ಎನ್ನ ಬಹುದು. 
ವಾಸ್ತವವಾಗಿ ಇವನ ಸ್ಥಾನ-ಮಾನ ಗಾವುಂಡನಿಗಿಂತ ಕೆಳಗಿನದಾದರೂ ಇವನು ಬಹಳ ಪ್ರಭಾವಶಾಲಿ 
ವ್ಯಕ್ತಿಯಾಗಿದ್ದನಲ್ಲದೆ ಶಾಸನಗಳ ಪಾಠ ತಿದ್ದುವುದು ಮತ್ತು ಬರೆಯುವುದನ್ನು ಮಾಡುತ್ತಿದ್ದನು. ಇವನ 
ನಂತರದ ಸ್ಥಾನ ತಳಾರನದು. ಊರಲ್ಲಿ ಕಳವು, ಕೊಲೆ, ದರೋಡೆಗಳು ಆಗದಂತೆ ನೋಡಿಕೊಳ್ಳುವ ಕಾರ್ಯವು 
ತಳಾರನದಾಗಿತ್ತು. ಆದುದರಿಂದ ಗ್ರಾಮಗಳ ಆಡಳಿತಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಇವನೂ 
ಒಬ್ಬನಾಗಿದ್ದಾನೆ. ಶಾಸನಗಳು ಸಹ ತಳಾರನನ್ನು ಹೆಸರಿಸುತ್ತವೆ. ಗ್ರಾಮಗಳಲ್ಲಿ ಏನಾದರು ಅನ್ಯಾಯ ನಡೆದರೆ 
ಅದಕ್ಕೆ ತಳಾರನು ಹೊಣೆಯಾಗಿ ಆ ನಷ್ಟವನ್ನು ಅವನೇ ತುಂಬಿಕೊಡಬೇಕಾಗಿತ್ತು"”. ಕ್ರಿ.ಶ.೮ರ೯ಿರ 
ರಾಣೆಬೆನ್ನೂರ ಶಾಸನವು ತಳಾರ ವೊಲ್ಲಿ ಗಾವುಂಡನನ್ನು ಹೆಸರಿಸುತ್ತದೆ *. 


ನ್ಯಾಯಾಡಳಿತ 


ರಾಜನ ಕರ್ತವ್ಯಗಳು ಮುಖ್ಯವಾಗಿ ದುಷ್ಟನಿಗ್ರಹ ಮತ್ತು ಶಿಷ್ಟಪರಿಪಾಲನೆ. ಇವೆರಡು ಸರಿಯಾಗಿ 
ನಡೆಯುವಂತಾಗಲು ರಾಜನು ಆಜ್ಞೆಗಳನ್ನು ಹೊರಡಿಸುತ್ತಿದ್ದನು. ಹಾಗೆಯೇ ಶಿಷ್ಟರಿಗೆ ನ್ಯಾಯ ದೊರಕುವಂತೆ 
ದುಷ್ಟರಿಗೆ ಸರಿಯಾದ ಶಿಕ್ಲೆಯಾಗುವಂತೆ ಕ್ರಮ ಕೈಗೊಳ್ಳುತ್ತಿದ್ದನು. ಅನ್ಯಾಯವನ್ನು ನಿರ್ಮೂಲನೆ 
ಮಾಡಬೇಕಾದರೆ ದಂಡಹಾಕುವುದು ಅವಶ್ಯವೆಂದು ಕಾಮಾಂದಕ ಹೇಳಿದರೆ, ಜಗದಲ್ಲಿ ಶಿಷ್ಟ 
ಎನಿಸಿಕೊಳ್ಳುವವನನ್ನು ದುಷ್ಟರು ದುರ್ಭಲನೆಂದು ತಿಳಿದು ದುಷ್ಟರೇ ಹೆಚ್ಚಾದಾಗ ಅವರ ನಿರ್ಮೂಲನೆಗೆ 
ದಂಡದಿಂದಲೇ ಅಂಥವರನ್ನು ನಿರ್ಮೂಲನೆ ಮಾಡುವುದು ಯೋಗ್ಯ ಉಪಾಯವೆಂದು ಮನು ಹೇಳುತ್ತಾ ನೆ, 


ರಾಷ್ಟ್ರಕೂಟರ ನ್ಯಾಯಾಡಳಿತದ ಕುರಿತು ಶಾಸನ ಹಾಗೂ ಸಾಹಿತ್ಯಕೃತಿಗಳಲ್ಲಿ ಹೆಚ್ಚಿನ ವಿಷಯ ತಿಳಿದು 
ಬರುವುದಿಲ್ಲ. ಆದರೂ ಆ ಕಾಲದ ನ್ಯಾಯದ ಕುರಿತು ಶಾಸನಗಳು ಹೇಳುವ "ದುಷ್ಟನಿಗ್ರಹ, ಶಿಷ್ಟ ಪರಿಪಾಲನೆ 


ಮಾಡಿ ರಾಜ್ಯಂಗೆಯುತ್ತಮಿರೆ' ಎಂಬ ಶಾಸನಗಳ ಉಕ್ತಿಯಿಂದ ಆ ಕಾಲದಲ್ಲಿ ಅರಸ ದುಷ್ಟರನ್ನು ಶಿಕ್ಷಿಸಿ, 


ಶಿಷ್ಟರನ್ನು ಪರಿಪಾಲಿಸಲು ಶ್ರಮಿಸುತ್ತಿದ್ದನೆಂದು ತಿಳಿದುಕೊಳ್ಳ ಬಹುದಾಗಿದೆ. 


ಕೇಂದ್ರದಲ್ಲಿ ಅರಸನೇ ಮುಖ್ಯ ನ್ಯಾಯಾಧೀಶನಾದರೆ, ಸಾಮ್ರಾಜ್ಯದ ಉಳಿದ ಭಾಗಗಳಲ್ಲಿ ಆಡಳಿತ 
ನಡೆಸುವ ಮಹಾಮಂಡಳೇಶ್ವರ ಅಥವಾ ಮಹಾಸಾಮಂತರು, ನಾಳ್ಗಾ ವುಂಡರು, ಗಾವುಂಡರು ಅಲ್ಲಿಯ ಮುಖ್ಯ 
ನ್ಯಾಯಾಧೀಶರೇ ಆಗಿದ್ದರು. ಸಣ್ಣಪುಟ್ಟ ವ್ಯಾಜ್ಯಗಳನ್ನು, ತಂಟೆ-ತಕರಾರುಗಳನ್ನು ಹಿರಿಯರು ಕೂಡಿ 
ಗ್ರಾಮಗಳಲ್ಲಿ ತಾವೇ ಪರಿಹರಿಸುತ್ತಿದ್ದರು. ದೊಡ್ಡ ಹಾಗೂ ಗಂಭೀರ ಅಪರಾಧಗಳನ್ನು ಸಾಮಂತರು, 
ಮಹಾಮಂಡಳೇಶ್ವರರು, ದಂಡನಾಯಕರು, ಹಿರಿಯ ಅಧಿಕಾರಿಗಳು ಬಗೆಹರಿಸುತ್ತಿದ್ದರು. ಅದಕ್ಕಿಂತ ದೊಡ್ಡ 
ಅಪರಾಧಗಳನ್ನು ಅರಸನೇ ನ್ಯಾಯ ತೀರ್ಮಾನ ಮಾಡಿ ತೀರ್ಪು ನೀಡುತ್ತಿದ್ದನು. ಅಪರಾಧಗಳ ವಿಚಾರಣೆ 
ನಡೆಸಿ ಅಪರಾಧಿಗಳಿಗೆ ಯೋಗ್ಯವಾದ ದಂಡನೆ ವಿಧಿಸುವುದು, ಯಾವುದೇ ವಿಷಯದಲ್ಲಿ ಜಗಳ-ತಂಟೆಗಳು 
ತಲೆದೋರಿದಾಗ ಯೋಗ್ಯ, ನ್ಯಾಯ-ನಿರ್ಣಯ ಮಾಡುವುದು ರಾಜನ ಕರ್ತವ್ಯಗಳಾಗಿದ್ದ. ವು. ನ್ಯಾಯವಲ್ಲ ದ 
ಅರಸನ ಊರಲ್ಲಿರುವುದು ಮರ್ಯಾದೆಗೇಡು ಎಂದು ನಯಸೇನ ಹೇಳಿರುವುದನ್ನು ಗಮನಿಸಬೇಕು. ಬೇರೆ 
ಬೇರೆ ಅಪರಾಧಗಳಿಗೆ ಕೊಡುತ್ತಿದ್ದ ಶಿಕ್ಷೆಗಳ ವಿವರ ಅವನ ಧರ್ಮಾಮೃತದಲ್ಲಿ ಬಂದಿದೆ *, ಆಸ್ತಿಯನ್ನು 
ಕೊಂಡುಕೂಳ್ಳುವಾಗ ಎನಾದರು ಮೋಸಮಾಡಿದರೆ ರಾಜನು ಮಧ್ಯ ಪ್ರವೇಶ ಮಾಡಿ ಸರಿಪಡಿಸುತ್ತಿದ್ದನು. 
ಕ್ರಿ.ಶ. ೮೦೦ ರ ಶಾಸನವೊಂದು ಹೊಲವನ್ನು ಅಳೆಯುವಾಗ ಅಧಿಕಾರಿಯೊಬ್ಬನು ನಾಲ್ಕು ಎತ್ತಿನ ಹೊಲವನ್ನು 
ಆರು ಎತ್ತಿನ ಹೊಲವೆಂದು ನಿರ್ಧರಿಸಿ ಮೋಸಮಾಡಿದನೆಂದೂ, ಅದನ್ನು ತಿಳಿದು ರಾಜನು ಹಿಂದಿನಂತೆಯೇ 
ಗದ್ದೆಯನ್ನು ಅಳೆದುಕೊಟ್ಟನೆಂದು ತಿಳಿಸುತ್ತದೆ **. ಇದರಿಂದ ರಾಜನು ಅನ್ಯಾಯಗಳನ್ನು ಸಹಿಸಿಕೊಳ್ಳದೆ 


ಸರಿಪಡಿಸುತ್ತಿದ್ದುದು ಸ್ಪಷ್ಟವಾಗುತ್ತದೆ. 


ವಣ ಸ್‌ 
ಸಣ್ಣ ಪುಟ್ಟ 


ವ್ಯಾಜ್ಯಗಳನ್ನು ಊರ- ಹಿರಿಯರು ಕೂಡಿ ಪರಿಹರಿಸುತ್ತಿದ್ದರು. ರಾಜನವರೆಗೂ ಕೆಲವು 
ದೂರುಗಳು ಬರುತ್ತಿದ್ದವು. ಇಂತಹ ಅಪರಾಧಕ್ಕೆ ಇಷ್ಟು ಶಿಕ್ಷೆ ಅಥವಾ ದಂಡವೆಂದು ಚಾಲುಕ್ಕ- ರಾಷ್ಟ್ರಕೂಟರು 
ಮೊದಲೇ ನಿರ್ಧರಿಸಿದಂತಿದೆ. ಕ್ರಿ.ಶ.೭೫೦ರ ಶಾಸನವೊಂದು ಬೈಯ್ದವಂಗೆ ಒಂದುಪಣ, ಹೊಡೆದವಂಗೆ 
ಅರುಪಣ, ಇರಿದವಂಗೆ ಹನ್ನೆರಡುಪಣ ದಂಡವನ್ನು ವಿಧಿಸಿರುವುದನ್ನು, ಹಾಗೇ ದಂಡದಿಂದ ಬಂದ ಹಣವನ್ನು 


ಆ ಊರಿನ ಕೆರೆಯ ಜೀರ್ಣೋದ್ದಾರಕ್ಕೆ ಬಿಟ್ಟಿರುವುದನ್ನು ಹೇಳುತ್ತದೆ et 


ಅಧಿಕಾರಕ್ಕಾಗಿ, ಸಂಪತ್ತಿನ ಆಸೆಗಾಗಿ, ದುಷ್ಟರು ನಾಡಿನ ಮೇಲೆ, ಊರುಗಳ ಮೇಲೆ ದಾಳಿ 
ಮಾಡುತ್ತಿದ್ದರು. ಇಂತಹ ಪ್ರಸಂಗಗಳನ್ನು ಊರಳಿವಿನ ಪ್ರಸಂಗದ ವೀರಗಲ್ಲುಗಳು ಹೇಳುತ್ತವೆ. ಹೀಗೆ 
ಅಧಿಕಾರಿಯೊಬ್ಬನು ತನ್ನ ಅಧಿಕಾರದ ಜೊತೆಯಲ್ಲಿ ಬೇರೊಬ್ಬರ ಅಧಿಕಾರವನ್ನು ಅತಿಕ್ರಮಿಸಿದಾಗ 
ಅಂಥವರನ್ನು ರಾಜನು ಶಿಕ್ಷಿ ಸಲೇ ಬೇಕಾಗಿತ್ತು. ದಂಡನಾಯಕರ, ಮಂಡಳೇಶ್ವರರ, ಸಾಮಂತರಸರ, ಹಾಗೂ 
ನಾಳ್ಗಾವುಂಡರ ವಿಷೇಷಣಗಳನ್ನು ನೋಡಿದರೆ ರಾಜಾಜ್ಞೆಗಳನ್ನು ತಪ್ಪಿ ನಡೆದವರಿಗೆ ವಿಧಿಸುತ್ತಿದ್ದ ಶಿಕ್ಷೆಗಳು 


ಸಾಕಷ್ಟುಕ್ರೂರವಾಗಿಯೇ ಇರುತ್ತಿದ್ದವೆಂದು ಊಹಿಸಬಹುದಾಗಿದೆ. ಇಂಥವುಗಳಲ್ಲಿ ತಪ್ಪು ಮಾಡಿದ ವ್ಯಕ್ತಿಯ 
ಬಾಯಿಯನ್ನು ಸುಡುವುದು, ನೇಣು ಹಾಕುವುದು, ಹಗ್ಗದಿಂದ ಕಟ್ಟಿಹಾಕುವುದು, ಸೆರೆಮನೆ ವಾಸಗಳು 
ಪ್ರಮುಖವಾಗಿದ್ದವು. ಮೂರನೆಯ ಗೋವಿಂದನು ಗಂಗವಾಡಿಯ ಮಾರಸಿಂಗ(ಶಿವಮಾರ)ನನ್ನು 
ಸೆರೆಮನೆಯಲ್ಲಿಟ್ಟಿರುವುದು ಇಲ್ಲಿ ಉಲ್ಲೇಖನಾರ್ಹವಾಗಿದೆ. ಮೇಲಿನ ಶಿಕ್ಷೆಗಳ ಜೊತೆಗೆ ರಾಷ್ಟ್ರಕೂಟರ 
ಕಾಲದಲ್ಲಿ ಇನ್ನು ಕೆಲವು ಶಿಕ್ಷೆಗಳು ಜಾರಿಯಲ್ಲಿದ್ದವು. ಒಮ್ಮೊಮ್ಮೆ ತಲೆದೋರಿದ ವಿವಾದವೊಂದನ್ನು 
ನಿರ್ಣಯಿಸಲು ಪ್ರಮಾಣಭೂತ ಸಾಕ್ಷಿಗಳು ದೊರೆಯದೆ ಹೋದಾಗ ದಿವ್ಯ ಎಂಬ ಪದ್ಧತಿಯನ್ನು ಅನುಸರಿಸಿ 
ಅಪರಾಧಿಯನ್ನು ಕಂಡುಹಿಡಿಯುವ ಪದ್ಧತಿ ಜಾರಿಯಲ್ಲಿತ್ತು. ಕರ್ನಾಟಕದಲ್ಲಿ ಸಪ್ತದಿವ್ಯಗಳ ಬಗ್ಗೆ ಆಚರಣೆ 
ಇದ್ದ ಬಗ್ಗೆ ತಿಳಿದುಬರುತ್ತ ದೆ. ಇವುಗಳಲ್ಲಿ ಕೋಶ (ಕೋಪ), ರವಿ, ತುಂಡಲ, ಅಗ್ನಿ, ತಪ್ಪಮಾನಿಷ, ಜಲ, 


ಏಷ, ಇವೇ ಆ ಸಪ್ತದಿವ್ಯಗಳು"". ದಿವ್ಯವನ್ನು ಹಿಡಿಯುವ ವ್ಯಕ್ತಿಯನ್ನು ಶೋಧ್ಯ ಎಂದು ಕರೆಯಲಾಗುತ್ತಿತ್ತು. 


ಇಂತಹ ಶೋಧ್ಯನು ದಿವ್ಯಹಿಡಿಯುವ ಮುಂಚೆ ವಿವಾದಕ್ಕೆ ಡೆಯಾದ ತಪ್ಪನ್ನು ತಾನು ಮಾಡಿಲ್ಲವೆಂದು 
ಪತ್ರವೊಂದರಲ್ಲಿ ಬರೆದಿಡಬೇಕಾಗಿತ್ತು. ಇಂತಹ ಸಪ್ತ ದಿವ್ಯಗಳಲ್ಲಿ ಕೆಲವೊಂದನ್ನು ಕಲ್ಯಾಣಿ ಚಾಲುಕ್ಯರ 
ಶಾಸನಗಳು ಹೇಳಿರುವುದರಿಂದ ರಾಷ್ಟ್ರಕೂಟರ ಕಾಲದಲ್ಲಿ ಈ ಪದ್ಧತಿ ಜಾರಿಯಲ್ಲಿರಬೇಕು ಎಂದು 
ಹೇಳಬಹುದಾಗಿದೆ. ಕಾಸಿದ ತುಪ್ಪದಲ್ಲಿ ಕೈ ಎದ್ದುವುದು ಇತ್ಯಾದಿಗಳು ಹೆಚ್ಚು ಪ್ರಚಲಿತದಲ್ಲಿದ್ದವು. 
ನಯಸೇನನೂ ಸಹ ದಿವ್ಯಗಳ ಕುರಿತು ಧರ್ಮಾಮೃತದಲ್ಲಿ ಹೇಳಿದ್ದಾನೆ". 


ಸೈನ್ಯಾಡಳಿತ 


ದಕ್ಷಿಣದಲ್ಲಿ ಕಾವೇರಿಯಿಂದ ಗೋದಾವರಿಯವರೆಗೆ ಸಾಮ್ರಾಜ್ಯವನ್ನು ಕಟ್ಟಿದ ರಾಷ್ಟ್ರಕೂಟ ಅರಸರು 
ಅದಕ್ಕೆ ತಕ್ಕಂತೆ ಬಲಿಷ್ಕವಾದ ಸೈನ್ಯವನ್ನು ಹೊಂದಿದ್ದರು. ಅರಬ್‌ ಬರಹಗಾರನಾದ ಸುಲೈಮಾನ ಸೌದಾಗರನು 
ರಾಷ್ಟ್ರಕೂಟ ಮನೆತನದ ಪ್ರತಿಯೊಬ್ಬ ಅರಸನ ಕುರಿತು ವಿವರಿಸಿದ್ದು, ಅವರ ಸೃನ್ಯಬಲದ ಕುರಿತು ಸಹ ವಿವರಣೆ 
ನೀಡಿದ್ದಾನೆ. ಯಾವಾಗಲೂ ರಾಷ್ಟ್ರಕೂಟರ ಸೈನ್ಯ ಬಹಳ ಬಲಿಷ್ಠ ಮತ್ತು ದಕ್ಷವಾದುದಾಗಿತ್ತು. ಇವರ ಸೈನ್ಯದ 
ಮುಖ್ಯಕೇಂದ್ರ ರಾಜಧಾನಿ ಪಟ್ಟಣವಾದ ಮಳಖೇಡವಾಗಿತ್ತು. ಸಮಕಾಲಿನ ಎಲ್ಲ ರಾಜರಿಗಿಂತಲೂ 
ರಾಷ್ಟ್ರಕೂಟರು ಬಲಿಷ್ಕರಾಗಿದ್ದರು ಎಂದು ಹೇಳಿದ್ದಾನೆ *. ಸಾಲೊಟಗಿ ಶಾಸನವು ಸೈನ್ಯದ ಸ್ಥಿರವಾದ ನೆಲೆ 
ಮಳಖೇಡವಾಗಿತ್ತೆಂದು ಹೇಳುತ್ತದೆ 31, ಇದೇ ರೀತಿ ಪ್ರಾಂತೀಯ ಆಡಳಿತದ ಮುಖ್ಯ ರಾಜಧಾನಿ 
ಕೇಂದ್ರಗಳಲ್ಲಿಯು ಸಹ ಸೈನ್ಯವಿರುತ್ತಿತ್ತು. ಆಲ್‌ ಮಸೂದಿಯು ಗುರ್ಜರ-ಪ್ರತಿಹಾರರ ಸೈನ್ಯವನ್ನು 
ಉತ್ತರ -ದಕ್ಷಿಣಕ್ಕೂ ಮತ್ತು ಪೂರ್ವ-ಪಶ್ಚಿಮಕ್ಕೂ ಯುದ್ಧಕ್ಕೆ ಬಳಸುತ್ತಿದ್ದರೆಂದು ಹೇಳುತ್ತಾನೆ. ಅವನು 
ಹೇಳಿದಂತೆ ರಾಷ್ಟ್ರಕೂಟರು ಸಹ ತಮ್ಮ ಸೈನ್ಯವನ್ನು ಗುರ್ಜರ-ಪ್ರತಿಹಾರರಂತೆ ಬಳಸುತ್ತಿದ್ದರೆಂದು 
ತಿಳಿಯಬಹುದಾಗಿದೆ *”. ರಾಷ್ಟ್ರಕೂಟರ ದಕ್ಷಿಣ ಸೈನ್ಯದ ಮುಖ್ಯ ಕೇಂದ್ರ ಬನವಾಸಿಯಾದರೆ, ಉತ್ತರ ಸೈನ್ಯದ 


ಮುಖ್ಯ ಕೇಂದ್ರ ಗುಜರಾತ ಶಾಖೆಯಾಗಿತ್ತು. ಉತ್ತರ ದಕ್ಷಿಣದಲ್ಲಿ ಸೈನ್ಯದ ಠಾಣೆ ಹಾಗೂ ಮಧ್ಯದಲ್ಲಿ 


# 


ಮಳಖೇಡದ ಕೇಂದ್ರ ಸೈನ್ಯ ಠಾಣೆಗಳ ವ್ಯವಸ್ಥೆಯನ್ನು ಸ್ಥಾಪಿಸಿದ ರಾಷ್ಟ್ರಕೂಟ ಅರಸರು ಉತ್ತರ ದಕ್ಷಿಣದಲ್ಲಿ 


ದಂಡಯಾತ್ರೆ ಕೈಕೊಂಡು ಯಾವ ಅಂತರವಿಲ್ಲದೆ ಸಾಮ್ರಾಜ್ಯ ನಿರ್ಮಿಸಿದರು. 


ರಾಷ್ಟ್ರಕೂಟರು ತಮ್ಮ ಸೈನ್ಯಾಡಳಿತದಲ್ಲಿ ಹಲವಾರು ವಿಭಾಗಗಳನ್ನು ಮಾಡಿದ್ದ ರು. ಒಂದು ರಾಜಧಾನಿ 
ಪಟ್ಟಣದ ರಕ್ಷಣೆಗಾಗಿ, ಮತ್ತು ಕ್ಲಿಷ್ಟ ಸಂಧರ್ಬಗಳಲ್ಲಿ ತ್ವರಿತ ಬಳಕೆಗೆ ಸಿದ್ಧವಾಗಿರುವ ಸೈನ್ಯ. ಮತ್ತೊಂದು 
ಸೈನ್ಯದ ಭಾಗವು ದಕ್ಷಿಣ ಮತ್ತು ಉತ್ತರ ಸೈನ್ಯ ಠಾಣೆಗಳಾಗಿದ್ದ ವು. 

ಕೆಲವು ಸಾರಿ ಸೈನ್ಯವನ್ನು ಯುದ್ಧ ದ ಸಮಯದಲ್ಲಿ ಸಾಮಂತ ಮಂಡಳೇಶ್ವರರು ಅರಸನ ಸಹಾಯಕ್ಕೆ 
ಕಳುಹಿಸಿದರೆ, ನೇರ ನೇಮಕ ಮಾಡಿಕೊಳ್ಳುವುದರಲ್ಲಿ ಅನುವಂಶಿಕ ಪದ್ಧತಿಯನ್ನು ಅನುಸರಿಸುತ್ತಿ ದ್ದರು. ಎಲ್ಲ 
ಜಾತಿ ವರ್ಗಗಳ ಸೈನಿಕರನ್ನು ಭರ್ತಿ ಮಾಡಲಾಗುತ್ತಿತ್ತು. ಯುದ್ಧದಲ್ಲಿ ಹೋರಾಟದ ಮಂಚೂಣಿಯ ಸೈನ್ಯವನ್ನು 
ಮಾತ್ರ ಅವರ ಅರ್ಹತೆಗಳನ್ನು ನೋಡಿ ಭರ್ತಿ ಮಾಡುತ್ತಿದ್ದರು”. ಎಲ್ಲ ವರ್ಗಗಳ ಸೈನ್ಯ ವ್ಯವಸ್ಥೆ ರಾಷ್ಟ್ರಕೂಟರ 
ಕಾಲದಲ್ಲಿದ್ದ ಸಮಾಜದ ಮಹತ್ವಪೂರ್ಣ ಬೆಳವಣಿಗೆ ಎಂದೇ ಹೇಳಬೇಕು. ಇಂತಹ ಸೈನ್ಯದಲ್ಲಿ ಬಂಕೇಶ, 
ಪೀವಿಜಯ, ನಾರಾಯಣರೆಂಬ ಸೈನ್ಯಾಧಿಕಾರಿಗಳು ಅಹಿಂಸಾ ತತ್ವವನ್ನು ಒತ್ತಿ ಹೇಳಿದ ಜೈನ ಧರ್ಮಕ್ಕೆ 
ಸೇರಿದವರಾಗಿದ್ದರು”. ರೇವದಾಸ ದೀಕ್ಲಿತರು ಮತ್ತು ವಿಸೋತ್ತರ ದಿಕ್ಷಿತರು ವೈಷ್ಣವ 
ಮತಾವಲಂಬಿಗಳಾಗಿದ್ದ ಕ್ರ 


ಸಾಮಂತ ಮಂಡಳೇಶ್ವರರ ಸೈನ್ಯವನ್ನುಮೂಲಬಲ ಸೈನ್ಯವೆಂದು ಕರೆಯಲಾಗುತ್ತಿತ್ತು. ಒಟ್ಟು 
ರಾಷ್ಟ್ರಕೂಟ ಸೈನ್ಯವನ್ನು ಕಾಲ್ಪ ಛ, ಅಶ್ವದಳ, ಮತ್ತು ಗಜದಳ ಎಂದು ಮೂರು ಭಾಗಗಳಾಗಿ ವಿಂಗಡಿಸಲಾಗಿತ್ತು y 
ರಾಷ್ಟ್ರಕೂಟರ ಕಾಲದಲ್ಲಿ ರಥದಳವಿತ್ತೆ ಬುದು ಶಾಸನ ಹಾಗೂ ಸಾಹಿತ್ಯ ಮೂಲಗಳಿಂದ ತಿಳಿದುಬರುವುದಿಲ್ಲ. 
ಕಾಲ್ಲಳ ಸೈನ್ಯವನ್ನು ಅನುವಂಶಿಕವಾಗಿ ಗ್ರಾಮದಲ್ಲಿಯೇ ನೇಮಕ ಮಾಡುತ್ತಿದ್ದರು. ಅವರಲ್ಲಿ ಅರ್ಹತೆ, 
ಅನುಭವ ಹೊಂದಿದವರನ್ನು ಕೇಂದ್ರದ ಸೈನ್ಯ ವಿಭಾಗಕ್ಕೆ ಭರ್ತಿಮಾಡಿಕೊಳ್ಳಲಾಗುತ್ತಿತ್ತು. ಯುದ್ಧದ ಸೈನ್ಯಕ್ಕೆ 
ಹಣದ ರೂಪದಲ್ಲಿ, ಉಳಿದ ಸೈನಿಕರಿಗೆ ವಾರ್ಷಿಕವಾಗಿ ಕಾಳಿನ ರೂಪದಲ್ಲಿ ಸಂಬಳ ನೀಡಲಾಗುತ್ತಿತ್ತು. ಸೈನ್ಯದ 
ಮುಖ್ಯಸ್ಥರನ್ನು ಬಾಲಾಧಿಕೃತ, ದಂಡನಾಯಕ ಮತ್ತು ಮಹಾಪ್ರಚಂಡ ದಂಡನಾಯಕರೆಂದು 
ಕರೆಯಲಾಗುತ್ತಿತ್ತು. ಸೈನ್ಯದ ಮೂರು ವಿಭಾಗ(ಕಾಲ್ಲಳ, ಅಶ್ವದಳ ಮತ್ತು ಗಜದಳ)ಕ್ಕೆ ಪ್ರತ್ಯೇಕ ಸೈನ್ಯದ 
ಮುಖ್ಯಸ್ಥರಿರುತ್ತಿದ್ದರು. ಯುದ್ಧದ ವೇಳೆಯಲ್ಲಿ ಸೈನ್ಯವು ಹಲವಾರು ಕಡೆ ಬೀಡುಬಿಟ್ಟಾಗ ವಿಸ್ಪತ ಪ್ರಮಾಣದ 
ಅಡುಗೆ ಮಾಡುವವರು, ಸ್ವಚ್ಛಮಾಡುವವರು, ಎತ್ತಿನ ಬಂಡಿಯವರು ಅಲ್ಲದೆ ಅನೇಕರು ಜೊತೆಗಿರುತ್ತಿದ್ದರು. 


ಈ ತೆರನಾಗಿ ರಾಷ್ಟ್ರಕೂಟರು ಸುವ್ಯವಸ್ಥಿತವಾದ ಆಡಳಿತವನ್ನು ಹೊಂದಿದ್ದು, ಅದು ಮುಂದಿನ 
ರಾಜಮನೆತನಗಳಿಗೆ ಮಾದರಿಯಾಗಿತ್ತು. 


ಅಡಿಟಿಪ್ಪಣೆಗಳು 


1 ಇ.ಆಯ್‌, ಸಂ-32, ನಂ-೧೫, ಪುಟ-129, ಕ್ರಿ.ಶ. 820. 

2 ಆಯ್‌.ಏ. ಸಂ-5, ಪುಟ-113-14. ಕ್ರಿ.ಶೆ.827. 

3 Jayaswal,K.P., Hindu Polity, p-189. 

4 Rangaswami Iyangar., Concederation on Some Aspects of Ancient Indian Polity, p-108. 
ವಿತ್ಷೇಆ ೪. ಬೆ ಉಂ) 

9'ಸೋಮದೇವ ಸೂರಿ, ನೀತಿವಾಕ್ಯಾಮೃತ, ಅಧ್ಯಾಯ-5. 

6 ರತ್ನ ಕುಮಾರಿ. ಬೆಂ.ಶಾ., ರಾಷ್ಟ್ರಕೂಟರ ಕಾಲದ ಸಾಂಸ್ಕೃತಿಕ ಅಧ್ಯಯನಕ್ಕೆ ತ್ರಿವಿಕ್ರಮ ಭಟ್ಟನ ನಳಚಂಪೂ, ಇತಿಹಾಸದರ್ಶನ, ಸಂ-5, 

ಪುಟ-169. 

1 Jayaswal,K.P., Hindu Polity, p-189. 

 Shamasastry, R., Kautilya’s Arthasastra, p-1. 

9 ಕಲಬುರ್ಗಿ, ಎಂ.ಎಂ., (ಸಂ) ಅಭಿಲಷಿತಾರ್ಥ ಚೆಂತಾಮಣಿ, ಪುಟ-178. 

10 ಯಗ್ಗೇದ, ಪುಟ-80. 

1 ಅರ್ಥವವೇದ, ಸಂಪುಟ-6, ಪುಟ-87-88. 

12 ಶೇಕಲಲಿ,ಬಿ., (ಸಂ) ಕರ್ನಾಟಕ ಚರಿತ್ರೆ, ಸಂಪುಟ-2, ಪುಟ-51. 

13 Desai,P.B., A History of Karnataka, p-137. 

14 ಶೇಕಲಲಿ, ಬಿ., (ಸಂ) ಕರ್ನಾಟಕ ಚರಿತ್ರೆ, ಸಂಪುಟ-2, ಪುಟ-40. 

15 Madan,A.P., The History of The Rastrakutas, p-194. 

16 Altekar,A.S., Rastrakutas and Their Times, p-153. 

17 ಚಿದಾನಂದ ಮೂರ್ತಿ,ಎಂ., ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪುಟ-34. 

18 ದಿಕ್ಷಿತ, ಜಿ. ಎಸ್‌., (ಸಂ) ಆಚಾರ್ಯ ಸೋಮದೇ ವಿರಚಿತಂ ನೀತಿವಾಕ್ಕಾಮೃತಂ, ಅಧ್ಯಾಯ-೫, ಪುಟ-೩೧. 

19 ಇ.ಆಯ್‌., ಸಂ-18, ನಂ-26, ಪುಟ-235, ಕ್ರಿ.ಶ. 871. 

20 ಅದೇ, ಸಂ-ಹ೩ಿ೬, ನಂ-೩೨, ಪುಟ-೨೫೭, ಕ್ರಿ.ಶ. 

21 ಅದೇ, ಸಂ-೩೭, ನಂ-೨, ಪುಟ-೨೯, ಮೂರನೆಯ ಇಂದ್ರ. 

22 ಇ.ಆಯ್‌. ಸಂ-9, ನಂ-4, ಪುಟ-24-45, ಕ್ರಿ.ಶ- 915. 

23 ಅದೇ, ಸಂ-೭, ನಂ-೬, ಪುಟ-ಹಿ೬, ಕ್ರಿ.ಶ.೯೩೦. | 

24 ಕಲಬುರ್ಗಿ, ಎಂ.ಎಂ., (ಸಂ) ಮಾನಸೋಲ್ಲಾಸ, ಅಧ್ಯಾಯ-೧, ಪುಟ-೧-೨೦. 

25 ದಿಕ್ಷಿತ,ಜಿ. ಎಸ್‌., (ಸಂ) ಆಚಾರ್ಯ ಸೋಮದೇ ವಿರಚಿತಂ ನೀತಿವಾಕ್ಕಾಮೃತಂ, ಅಧ್ಯಾಯ-೫,ಪುಟ-೨೬. 

26 Altekar,A.S., Rastrakutas and Their Times, p-153. 

27 Elliat and Dwson., History of India as Told by its Own Historians, Vol.I, p-40. 

28 ಶ್ರೀನಿವಾಸಭಟ್ಟ, ಬಿ. ಮನುಸೃತಿ, ಅಧ್ಯಾಯ-೭, ಶ್ಲೋಕ-೮0. 

29 ರಾಮೇಶ್ವರಾವಧಾನಿ, (ಸಂ) ಮಹಾಭಾರತ, ಅಧ್ಯಾಯ-೧೨, ಪುಟ-೫೭. 


30 ಕೃಷ್ಣಭಟ್ಟ, ಕೆ., (ಅನು) ಕೌಟಿಲ್ಯನ ಅರ್ಥಶಾಸ್ತ್ರ, ೧-೯. 


31 ಫ್ರೀನಿವಾಸಭಟ್ಟ, ಬಿ., ಮನುಸೃತಿ, ಅಧ್ಯಾಯ-೭, ಶ್ಲೋಕ-೩೦೬. 

32 ದಿಕ್ಷಿತ,ಜಿ. ಎಸ್‌., (ಸಂ) ಆಚಾರ್ಯ ಸೋಮದೇ ವಿರಚಿತಂ ನೀತಿವಾಕ್ಕಾಮೃತಂ, ಅಧ್ಯಾಯ-೫, ಪುಟ-೨೬. 
33 ಇಆಯ್‌, ಸಂ-18, ಪುಟ-235, ನಂ.26, ಕ್ರಿ.ಶ.871. (ಗುರು ಬಂಧು ಮನುಯಾತಃಸ್ಥಾರ್ಯ ಪಾತಾಲಮಲ್ಲಾದುದಯನರಿ ಮಹಿಮ್ನೋ 
ರಟ್ಟಮಾತ್ತಾಹಣ್ಣ ದೇವಃ। ಪುನರುದಯ ಮು ಪೇತ್ಯೋದ್ವತ್ತ ತೇಜಸ್ವಿ ಚಕ್ರಂ ಪ್ರತಿಹತ ಮಠಥಕೃತ್ವಾ ಲೋಕಮೆ ಕಃ ಪುನಾತಿ॥) 
34 ಅದೇ. 

35 ದಿಕ್ಷಿತ,ಜಿ. ಎಸ್‌., (ಸಂ) ಆಚಾರ್ಯ ಸೋಮದೇ ವಿರಚಿತಂ ನೀತಿವಾಕ್ಯಾಮೃತಂ, ಅಧ್ಯಾಯ-೫, ಪುಟ-೨೭. 
36 ಇ. ಆಯ್‌, ಸಂ-5, ನಂ. 20, ಪುಟ-188, ಕ್ರಿ.ಶ. 940. 

31 ದಿಕ್ಷಿತ, ಜಿ. ಎಸ್‌., (ಸಂ) ಆಚಾರ್ಯ ಸೋಮದೇ ವಿರಚಿತಂ ನೀತಿವಾಕ್ಕಾಮೃತಂ, ಅಧ್ಯಾಯ-೫, ಪುಟ-೨೭. 
38 ಶಾಂತಿಪರ್ವ, ಅಧ್ಯಾಯ-೧೦೯. 

39 ಇಆಯ್‌, ಸಂ-13, ನಂ. 29, ಪುಟ-326, ಕ್ರಿ.ಶ. 929. 

40 ಆ್ಯ.ರಿ.ಇ.ಎ., 1959-60, ನಂ-27, ಪುಟ-37, ಕ್ರಿ.ಶ. 817. 

41 ಇ.ಆಯ್‌. ಸಂ- 4, ಪುಟ-278, ಕ್ರಿ.ಶ. 959. 

42 ಆಯ್‌.ಎ. ಸಂ-13, ಪುಟ-134, ಕ್ರಿ.ಶ. 843. 

43 ಇಆಯ್‌. ಸಂ-32, ನಂ-4, ಪುಟ-45, ಕ್ರಿ.ಶ. 926. 

44 ದಿಕ್ಷಿತ,ಜಿ. ಎಸ್‌., (ಸಂ) ಆಚಾರ್ಯ ಸೋಮದೇ ವಿರಚಿತಂ ನೀತಿವಾಕ್ಕಾಮೃತಂ, ಅಧ್ಯಾಯ-೫, ಪುಟ-೨೭. 
45 ಸೌ.ಇ.ಇ, ಸಂ-9, ಭಾಗ-1, ನಂ-53, ಕ್ರಿ.ಶ. 750. 

46 Agarwal, India is Known to Panini, p-405. 

41 ಇ.ಆಯ್‌. ಸಂ-22, ನಂ-16, ಪುಟ-98, ಕ್ರಿ.ಶ.786. 

48 ಅದೇ. 

49 ಆಯ್‌.ಎ. ಸಂ-11, ಪುಟ-125, ಕ್ರಿ.ಶ. 804. 

50 ಇ.ಆಯ್‌, ಸಂ-18, ನಂ-26, ಪುಟ-235, ಕ್ರಿ.ಶ.871. 

51 ಆಯ್‌.ಎ. ಸಂ-11, ಪುಟ-125, ಕ್ರಿ.ಶ. 804. 

52 ಸೌ.ಇ.ಇ. ಸಂ-11, ಭಾಗ-1, ನಂ-7, ಪುಟ-4, ಕ್ರಿ.ಶ.837. 

53 ಇಆಯ್‌. ಸಂ-4, ಪುಟ-354, ಕ್ರಿ.ಶ. 975. 

54 ಕೊಪ್ಪಾ, ಎಸ್‌.ಕೆ., ತರ್ದವಾಡಿನಾಡು ಒಂದು ಅಧ್ಯಯನ, ಪುಟ-96. 

55 Basavaraja,K.R., History and Culture of Karnataka, p-72. 

56 ಇ. ಆಯ್‌, ಸಂ- 4, ಪುಟ-181, ಅಮೋಘವರ್ಷ. 

57 ಆಯ್‌.ಎ., ಸಂ-12, ಪುಟ-220. ಕ್ರ.ಶ.೮೮0. 

58 ಎ.ಕ. ಸಂ-7, ನಂ-ಶಿಕಾ.219, ಕ್ರಿ.ಶ. 918. 

59 ಮೈ.ಆ್ಯ.ರಿ. ಸಂ-3. 1912, ಪುಟ-146, ಕ್ರಿ. ಶ-908. 

60 ಶೇಕಲಲಿ, ಬಿ., (ಸಂ), ಕರ್ನಾಟಕ ಚರಿತ್ರೆ, ಭಾಗ-2, ಪುಟ-40. 


61 ಪುಟ್ಟಪ್ಪ,ಕೆ.ಎ., (ಸಂ) ಪಂಪ ಭಾರತ ಎಂಬ ವಿಕ್ರಮಾರ್ಜುನ ವಿಜಯ, ಪುಟ-12-34. 


62 Altekar,A.S., Rastrakutas and Their Times, p-152. 

63 ಇಅಯ್‌, ಸಂ-38, ಭಾಗ-1, ನಂ-2, ಪುಟ-7, ಕ್ರಿ.ಶ. 915. 

64 ಇ.ಆಯ್‌, ಸಂ-5, ನಂ-20, ಪುಟ-188, ಕ್ರಿ.ಶ. 940. 

65 ರಾಮೇಶ್ವರಾವಧಾನಿ (ಸಂ), ಮಹಾಭಾರತ, ಅಧ್ಯಾಯ-12, ಪುಟ-76-93. 
66 ಶ್ಯಾಮಶ್ಯಾಸ್ತಿ. ಆರ್‌., ಅರ್ಥಶಾಸ್ತ್ರ, 1-7. 

67 ಪಶ್ರೀನಿವಾಸಭಟ್ಟ, ,ಬಿ., ಮನುಸ್ಮೃತಿ, ಅಧ್ಯಾಯ-7, ಪುಟ-53. 

68 Handiki, K.K., Yasastilaka and Indian Culture, p-101. 
69 ಶ್ಯಾಮಶಾಸ್ತಿ,ಆರ್‌., (ಅನು) ಅರ್ಥಶಾಸ್ತ್ರ , ಪುಟ-28. 

10 Handiki, K.K., Yasastilaka and Indian Culture, p-101. 
71 ಸರಸಿಂಹಚಾರ,ಡಿ.ಎಲ್‌., ವಡ್ಡಾರಾಧನೆ, ಪುಟ-೧೫೯-೬೦. 

72 Handiki, K.K., Yasastilaka and Indian Culture, p-107-9. 
73 ಅದೇ, ಪುಟ-101. 

14 ನರಸಿಂಹಾಚಾರ, ಡಿ.ಎಲ್‌., ವಡ್ಡಾರಾಧನೆ, ಪುಟ-೧೫. 


75 ಕೃಷ್ಣಾ ರಾವ,ಎಂ.ವ್ದಿ., ಕರ್ನಾಟಕ ಇತಿಹಾಸ ದರ್ಶನ, ಪುಟ-899-900. 


16 Handiki, K.K., Yasastilaka and Indian Culture, p-107-10. 


71 ಇಆಯ್‌., ಸಂ-6, ನಂ-28, ಪುಟ-287, ಕ್ರಿ.ಶ. 867. 

78 ಆ.ರಿ.ಸೌ.ಇ.ಎ.- 1944, ನಂ.ಬಿ.ಕೆ. 10, ಕ್ರಿ.ಶ. 877. 

19 Handiki, K.K., Yasastilaka and Indian Culture, p-107. 
80 ಅದೇ 

81 ಅದೇ 

82 ಸೌ.೩ಇ., ಸಂ-18, ನಂ-26, ಪುಟ-16, ಕ್ರಿ.ಶ. 945. 

83 ಇಆಯ್‌, ಸಂ-10, ನಂ-19, ಪುಟ-81, ಕ್ರಿ.ಶ. 775. 

84 ಅದೇ, ಸಂ- 23, ನಂ-33, ಮೂರನೆಯ ಗೋವಿಂದ. 

85 ಅದೇ, ಸಂ- 23, ಪುಟ-8, ಕ್ರಿ.ಶ-814. 

86 Altekar,A.S., Rastrakutas and Their Times, p-167. 

87 Handiki, K.K., Yasastilaka and Indian Culture, p-107. 
88 Ibid. 

89 ಆರಿ. ಇ.ಎ.- 1963-64, ನಂ-ಬಿ.375, ಪುಟ-159, ಕ್ರಿ.ಶ. 881. 

9 ಇ.ಆಯ್‌, ಸಂ- 23, ಪುಟ-8, ಕ್ರಿ.ಶ-814. 

91 ಅದೇ, ಸಂ-18, ನಂ-26, ಪುಟ-235-57, ಕ್ರಿ.ಶ. 871. 

92 ಕಲಬುರ್ಗಿ, ಎಂ.ಎಂ., ಕವಿರಾಜಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ, ಪುಟ-೪೫. 


93 ಅದೇ, ಪುಟ-೪೪. 


94 Altekar,A.S., Rastrakutas and Their Times, p-136. 

95 Madan,A.P., The History of The Rastrakutas, p-192. 
96 Altekar,A.S., Rastrakutas and Their Times, p-136. 

97 ಇ, ಆಯ್‌.ಸಂ-೨೭, ನಂ-೪೭, ಪುಟ-೨೯೨, ಕ್ರಿ.ಶ್ಶರ್ಣಿ. 


98 ಸೌ.ಇಇ, ಸಂ-೧೮, ನಂ-೨೦, ಪುಟ-೧೦, ಕ್ರಿ. ಶ್ರ೯೧೬. 


99 Yazadani,G., (Ed) The Early History Of the Deccan, Vol-l, p303. 


100 ಇ, ಆಯ್‌.ಸಂ-೩೨, ನಂ-೪, ಪುಟ-೪೫-೫೪, ಕ್ರಿ.ಶ.೯೨೬. 

101 ಅದೇ, ಸಂ-೧೬, ನಂ-೫, ಪುಟ-೨೦, ಕ್ರಿ.ಶ.೭೭೦. 

102 ಆ್ಯ.ರಿಇಏ, -೧೯೬೫-೬೬, ನಂ-೨೫,ಪುಟ-ಸಿಸಿ, ಕ್ರಿ.ಶ್ಶರ್ಜ. 

103 ಸೌ.ಇ.ಇ, ಸಂ-೨೦, ನಂ-೧೦, ಪುಟ-೧೦, ಧು ವರಾಜ. 

104 ಇಆಯ್‌.ಸಂ-೩೫, ನಂ-೧೦, ಪುಟ-೮೫, ಸು. ೯ನೆಯ ಶತಮಾನ. 

105 ಆಯ್‌.ಎ. ಸಂ-೧೧, ಪುಟ-೧೮೬, ಮೂರನೆಯ ಗೋವಿಂದ. 

106 ಒ್ಯ.ರಿ.ಇ,ಏ, ೧೯೫೯-೬೦, ನಂ-ಎ.೨೭, ಪುಟ-೩೭, ಕ್ರಿ.ಶ.೮೧೭. 

107 ಎ.ಕ., ಸಂ-೧೨, ನಂ-ಗುಬ್ಬಿ.೬೧, ಪುಟ-೪೯, ಸು. ೯ ನೆಯ ಶತಮಾನ. 
108 ಸೌ.ಇಇ, ಸಂ-೧೮, ನಂ-೧೭, ಪುಟ-೧೦, ಎರಡನೆಯ ಕೃಷ್ಣ. 

109 ಆ್ಯ. ರಿಸೌ.ಇ.ಎ., ೧೯೩೯, ನಂ-ಬಿ.೨೩೫, ಪುಟ-೫೮, ಮೂರನೆಯ ಕೃಷ್ಣ. 
110 ಅದೇ, ನಂ-ಬಿ.೮೩, ಪುಟ-೧೩೮, ಮೂರನೆಯ ಕೃಷ್ಣ. 

111 ಎ.ಕ., ಸರೀ, ನಂ-ಮಾ.೭೫ಔ, ಮೂರನೆಯ ಕೃಷ್ಣ. 

112 ಅದೇ, ಸಂ-೮, ನಂ-ಎಸ್‌.ಬಿ.೭೦, ಪುಟ-ರ೯ಿ, ಮೂರನೆಯ ಕೃಷ್ಟ. 

113 ಸೌ.ಜ.ಇ, ಸಂ-೧೮, ನಂ-೧೬, ಪುಟ-೧೦, ಕ್ರಿ.ಶ೯೦೭-೦೮. 

14 Altekar,A.S., Rastrakutas and Their Times, p-137. 
115 ಆ್ಯ.ರಿಇ.ಎ. ೧೯೫೫-೫೬, ನಂ-ಬಿ.೨೦೯, ಪುಟ-೨೮, ಸು. ೯ ನೆಯ ಶತಮಾನ. 
116 ಇ, ಆಯ್‌. ಸಂ-೩ಿ೪, ನಂ-೧೨, ಪುಟ-೫೯, ಕ್ರಿ.ಶ. ೯೭೧. 

17 ಸೌ.ಇ.ಇ ಸಂ-೧೮, ನಂ-೨೧, ಪುಟ-೧೨, ಸು ೯ ನೆಯ ಶತಮಾನ. 

118 ಅದೇ, ನಂ-೨೦, ಪುಟ-೧೨, ಸು. ೯ ನೆಯ ಶತಮಾನ. 

119 ಅದೇ, ಸಂ-೧೧, ಭಾಗ-೧, ನಂ-೪೦, ಪುಟ-೨೪, ಕ್ರಿ. ಶ್ಶ್ವ೬೫. 

120 ಆ. ರಿಇಎ. ೧೯೫೫-೫೬, ನಂ-ಬಿ.೨೦೯, ಪುಟ-೨೮, ಸು. ೯ ನೆಯ ಶತಮಾನ. 
121 Madan,A.P., The History of The Rastrakutas, p-193. 
122 ಆಯ್‌,ಎ.,ಸಂ-೧೧, ಪುಟ-೧೧೧, ಸು. ೯ ನೆಯ ಶತಮಾನ. 

123 ಇಆಯ್‌., ಸಂ-೬, ನಂ-೪, ಪುಟ-೩೦, ಕ್ರಿ.ಶ. ೮೬೦. 

124 ಅದೇ, ಸಂ-೩ಿ, ನಂ-೧೭, ಪುಟ-೧೦೩, ಕ್ರಿ.ಶ.೭೯೪. 


125 Madan,A.P., The History of The Rastrakutas, p-193. 


16 ಇಆಯ್‌., ಸಂ-೩ಿ, ನಂ-೨೫, ಪುಟ-೨೭೩, ಸು. ೭ ನೆಯ ಶತಮಾನ. 

127 ಪುಟ್ಟಪ್ಪ ಕ. ವ್ತಿ., (ಸಂ) ಪಂಪಭಾರತಂ ಎಂಬ ವಿಕ್ರಮಾರ್ಜುನ ವಿಜಯಂ, ಪು. 98-99. 
128 ಆ. ರಿ.ಇ.ಎ.. 1957-58, ನಂ 267. ಮೂರನೆಯ ಗೋವಿಂದ. 

19 ಸೌ.ಇ ಇ. ಸಂ-18, ನಂ-೧೪, ಪು-೮, ಒಂದನೆಯ ಅಮೋಘವರ್ಷ. 

130 ಮೈ.ಆರಿ., 1929, ನಂ-ಬಿ.೭೮, ಪುಟ-೧೫೦, ಕ್ರಿಶ್ಶ೬೪. 

131 ಆ್ಯರಿ.ಇಎ, ೧೯೬೫-೬೬, ನಂ-ಎ.25, ಪುಟ-೩ಿಪಿ, ಕ್ರಿ.ಶ.೯೬0೦. 

132 ಇ.ಆಯ್‌, ಸಂ-೨೭, ನಂ-೪೭, ಪು-೨೯೩, ಮೂರನೆಯ ಕೃಷ್ಣ. 

133 ಆ್ಯ.ರಿ.ಇ.ಎ., 1960-61 ನಂ-ಬಿ.೪೪೦, ಪು-೯೪, ಕ್ರಿ.ರ್ಶ೯೩೦. 

134 ಸೌ.೩ೀಇ., ಸಂ-18, ಪುಟ-27, ಸು. ೯ ನೆಯ ಶತಮಾನ. 

135. ಅದೇ, ನಂ-15, ಸು. ೯ ನೆಯ ಶತಮಾನ. 

136 ಅದೇ, ಸಂ-20, ನಂ- 15, ಸು. ೯ ನೆಯ ಶತಮಾನ. 

137 ಆ್ಯ.ರಿಇ.ಎ., 1960-61 ನಂ-399, ಸು. ೯ ನೆಯ ಶತಮಾನ. 

138 ಅದೇ, 1958-59, ನಂ-565, ಸು. ೯ ನೆಯ ಶತಮಾನ. 

139 Settar,S., (Ed) Achiological Survey of Mysore Annual reports, p-132. 
140 ಸೌ.ಇ.ಇ., ಸಂ-18, ಪುಟ-26, ಸು. ೯ ನೆಯ ಶತಮಾನ. 

141 ಎ.ಕ., ಸಂಪುಟ-7 , ನಂ-ಎಸ್‌.ಕೆ. 219, ಪುಟ-೨೯೮, ಕ್ರಿ.ರ್ಶ೧೮, 

142 ಮೈ.ಆರಿ, 1929, ನಂ-೭೮, ಪುಟ೧೫೦, ಕ್ರಿ.ಶ.೯೯೬೪. 

143 ಆ.ರಿಇ.ಎ., 1949-50, ನಂ- 87, ಪುಟ-೫೧, ಕ್ರಿ.ಶ.೯೯೧೫. 

144 ಎ.ಕ., ಸಂ-8, ನಂ-ಸೊ.416, ಕ್ರಿ.ರ್ಶರ್ಣಿ. 

145 ಅದೇ, ಸಂ-೩, ನಂ-531, ಕ್ರಿ.ರ್ಶ೯೬ಲೆ. 

146 ಸೌ.ಇ.ಇ. ಸಂ-18, ನಂ-20, ಪುಟ-೧೨, ಕ್ರಿ.ಶ.೯೯೧೬. 

147 ಅದೇ, ನಂ-19, ಪುಟ-೧೨, ಕ್ರಿ.ಶ್ಶ೯೫೧. 

148 ಮೈ.ಆರಿ, ೧೯೩೫, ನಂ-೫, ಕ್ರಿ.ಶ.೯೯೫೧. 

148 ಆ್ಯ.ರಿ.ಇ.ಎ.., 1952- 53, ನಂ-97, ಪುಟ-೩೬, ಒಂದನೆಯ ಅಮೋಘವರ್ಷ. 
150 ಎ.ಕೆ., ಸಂ-೭, ನಂ-ಎಸ್‌.ಕ. ೨೯, ಪುಟ-೨೯೮, ಕ್ರಿ ರ್ಶ೧೮ಲ. 

151 ಸೌ.ಇ.ಇ. ಸಂ-18, ನಂ-20, ಪು-೧೨, ಕ್ರಿ. ಶ್ಚ೯೧೬. 

152 ಅದೇ, ನಂ-19, ಪುಟ-೧೨, ಕ್ರಿ.ಶ.೯೧೫-೧೬. 

153 ಇಆಯೆ್‌, ಸಂ-6, ಪುಟ- 30, ಸು. ೯ ನೆಯ ಶತಮಾನ. 

1546 ಸೌ. ಸಂ-18, ನಂ-17, ಪುಟ-೧೦, ಎರಡನೆಯ ಕೃಷ್ಣ. 

155. ಎ.ಕ., ಸಂ-೭, ನಂ-ಎಸ್‌.ಕೆ.೧೯೪, ಕ್ರಿರ್ಶಣ೩ಿ೫. 


156. Rice,B.L., Gangawadi (Commemorate Essays presented to Ramakrishna Gopal Bhandarkar) 
1917. P.237- 248. 


157. ಅದೇ. 

158 ಮೈ.ಟ್ಯರಿ., 1926, ಪುಟ- 87, ನಂ-100, ಸು. ೯ ನೆಯ ಶತಮಾನ. 

159 ಆ.ರಿಸೌ.ಇ.ಎ., 1927, ನಂ-ಬಿ.ಕೆ.182, ಕ್ರಿ.ಶ್ಚ೯೫೧. 

160 ಆ.ರಿ.ಇ.ಎ., 1968-69. ನಂ-ಎ.12, ಪುಟ-೨೨, ಕ್ರಿ.ಶ.೭೮೨. 

161 ಎ.ಕ., ಸಂ-3, ನಂ-ಎಚ್‌. ಜಿ.46, ಎರಡನೆಯ ಗೋವಿಂದ. 

162 ಇಆಯ್‌. ಸಂ.-23, ಪುಟ-8, ಕ್ರಿ.ಶ.೮೧೪. 

163 ಮೈ.ಲ್ಕರಿ, 1935, ನಂ-33, ಪುಟ-110, ಮೂರನೆಯ ಕೃಷ್ಣ. 

164 ಎ.ಕ., ಸಂ-3, ನಂ-ಎಚ್‌.ಜಿ.46, ಎರಡನೆಯ ಗೋವಿಂದ. 

165 ಎ.ಕ., ಸಂ-೧೨, ನಂ-ಗುಬ್ಬಿ.೬೧, ಕ್ರಿ.ಶ.೮೧೯. 

166 ಮೈ.ಆ್ಯರಿ, 1935, ನಂ-100, ಪುಟ-87, ಸು. ೯ ನೆಯ ಶತಮಾನ. 

167 ಅದೇ, ೧೯೨೯, ಸು. ೯ ನೆಯ ಶತಮಾನ. 

168 ಎ.ಕ., ಸಂ-7, ನಂ-ಎಸ್‌.ಕೆ.219, ಪುಟ-೨೯೮, ಕ್ರಿ.ರ್ಶ೧೮. 

169 Ramesh,K.V., History of South Kanara, P-243. (Aluk and Aluvakheda- 6000 in certain 
records from adjecent territorises we have shown above that the Barakara inscription of 
Bankrideva-[.(A.D. 1020-50) give the name of the Kingdom of Tulu Vishaya). 
170 ಹಿರೇಮಠ, ಆರ್‌.ಸಿ. ಮತ್ತು ಕಲಬುರ್ಗಿ, ಎಂ.ಎಂ., (ಸಂ) ಕನ್ನಡ ಶಾಸನ ಸಂಪದ ಧಾರವಾಡ, ಪು. 132. 
171 Stei Barton., Peasant State and Society in Medieval South India, p-14. (Nu[o]lambaradi, 
Tamil, large territory Like Manadalam). 

172 Imperiel Gazzetier of India. 

173 ಎ.ಕ., ಸಂ-೧, ನಂ-ಸಿ.ಆಯ್‌.೩೪, ಮೂರನೆಯ ಗೋವಿಂದ. 

174 ಸೌ.ಇ.ಇ., ಸಂ-9, ಭಾಗ-1, ನಂ-57, ಪುಟ-೩೨, ಕ್ರಿ.ಶ೯೨೨. 

175 ಅದೇ, ಸಂ-18, ಪುಟ-25, ಸು. ೯ ನೆಯ ಶತಮಾನ. 

176 ಎ.ಕ., ಸಂ-೧೧, ನಂ-ದಾವಣಗೆರೆ.೧೯, ಕ್ರಿ.ಶ.೯೯೩೦. 

177 ಅದೇ, ಸಂ-11, ಚಿತ್ರದುರ್ಗ-26, ಸು. ೯ ನೆಯ ಶತಮಾನ. 

178 ಅದೇ, ಹೊಳಲಕೆರೆ-೩೩, ಕ್ರಿ.ಶ್ಶ೬೫. 

179 ಅದೇ. 

180 ಮೈ, ಆರಿ. 1935, ನಂ-5, ಕ್ರಿ.ಶ.೯೫0೦. 

181. ಈಶ್ವರದತ್ತ ಕಂದೂರಿ., ಪ್ರಾಚೀನಾಂಧ್ರ ಚಾರಿತ್ರಿಕ ಭೂಗೊಳಮು, ಪುಟ-323. 

182 ಸೌ.ಇ.ಇ. ಸಂ-9, ಭಾಗ-1, ನಂ.55, ಪುಟ-೩೧, ಕ್ರಿ.ಶ.ರ೯೩-೯೪. 

183 Summires of Inscriptions, 1944-45. 

184 ಸೌ.ಇ.ಇ., ಸಂ-9, ಭಾಗ-1, ನಂ-64, ಪು-ಹಿ೬, ಕ್ರಿ.ರ್ಶ೪೪. 


185 ಅದೇ, ನಂ-೫೭, ಪುಟ-೩೨, ಕ್ರಿ.ರ್ಶ೨೨. 


186 ಎ.ಕ., ಸಂ-11, ನಂ-ಸಿ.ಆಯ್‌.೩೩, ಮೂರನೆಯ ಗೋವಿಂದ. 

187 ಮೈ.ಆರಿ., 1935, ನಂ-5, ಕ್ರಿ.ಶ.೯೫೧. 

188 ಆ್ಯ.ರಿ.ಇ.ಎ., 1977-78, ನಂ-ಬಿ.83, ಮೂರನೆಯ ಕೃಷ್ಣ. 

189 ಇ. ಆಯ್‌, ಸಂ-೧೨, ನಂ-೩೨, ಪುಟ-೨೯೬. (Ededore two thousand was a stretch of a country between 
the Urishna on the noth, and Tungabhadra on the south, Comprising a large part of the present 
Raichur District). 

190 ಸೌ.ಇ.ಇ., ಸಂ-೧೧, ಭಾಗ-೧, ನಂ-೭, ಪುಟ-೪, ಕ್ರಿ.ಶ.೮೩೭. 

191 ಅದೇ, ಸಂ-18, ನಂ-19, ಪುಟ-೧೨, ಕ್ರಿ. ಶ್ರ೯೧೫-೧೬. 

192 ಆ್ಯ.ರಿ.ಇ.ಎ., 1961-62, ನಂ-ಬಿ.551, ಪುಟ-೧೦೪, ಅಕಾಲವರ್ಷ. 

193 ಅದೇ, ನಂ-ಎ.33, ಪುಟ-೪೦, ಕ್ರಿ.ರ್ಶ೬೬. 

194 ಅದೇ, 1952-53, ನಂ-ಬಿ.290, ಪುಟ-೫೫, ಕ್ರಿ.ಶ. 967. 

195 ಅದೇ, ೧೯೬೦-೬೧, ನಂ-552, ಕ್ರಿ.ಶ 927. 

196 ಇ.ಆಯ್‌., ಸಂ- 2, ನಂ-೧೧, ಪುಟ-167, ಕ್ರಿ.ಶ.೯೫0೦. 

197 ಗೋಗಿ ಹನುಮಾಕ್ಷಿ, ಕಲ್ಬುರ್ಗಿ ಜಿಲ್ಲೆಯ ಶಾಸನಗಳು, ನಂ-7. 

198 ಎ.ಕ., ಸಂ-7, ನಂ-ಎಸ್‌.ಕೆ.219, ಪು-೨೯೮, ಕ್ರಿ.ಶ್ಶ೯೧೮. 

199 Kadambas of Goa & their inscriptions, P-11-12. 

200 Gai,G.S., Karnataka Epigraphy, (Karnatak Darshan: Volume Presented to R.R. Diwarkar 
on his sixtieth birth day) P-61. 

201 ಆ್ಯ.ರಿ.ಸೌ.ಇ.ಎ., 1944, ನಂ-ಬಿ.ಕೆ.೪೪, ಕ್ರಿ.ಶ೯೧೯-೨೦. 

202 ಅದೇ. 

203 ಆ್ಯ.ರಿಇ.ಎ., 1967-68, ನಂ-ಬಿ.293, ಕ್ರಿ.ಶ್ಶ೯೭೧. 

204 ಅದೇ, ೧೯೪೫-೪೬ ನಂ-286, ಸು. ೯ ನೆಯ ಶತಮಾನ. 
೩೦5 ಸೌ.ಇ.ಇ., ಸಂ-9, ಭಾಗ-೧,ನಂ-147, ಸು. ೯ ನೆಯ ಶತಮಾನ. 

206 ನಾಗಯ್ಯ, ಜಿ.ಎಂ., ಆರನೆಯ ವಿಕ್ರಮಾದಿತ್ಯನ ಶಾಸನಗಳು ಒಂದು ಅಧ್ಯಯನ, ಪುಟ-೮೬. 

207 ಇ.ಆಯ್‌., ಸಂ-34, ನಂ-12, ಕ್ರಿ.ರ್ಶ೨೭. - 
208 ಅದೇ. 

209 ಸೌ.ಇ.ಇ., ಸಂ-11, ಭಾಗ-1, ನಂ-41, ಪುಟ-೨೫, ಕ್ರಿ.ಶ೯ರ೯. 

210 ಅದೇ, ಸಂ-೧೮, ನಂ-೧೩, ಪುಟ-೭, ಕ್ರಿ.ಶ.೮೬೬. 

211 ಇ.ಆಯ್‌., ಸಂ-೬, ನಂ-೪, ಪುಟ-೨೫-೩೮ೆ, ಕ್ರಿ.ಶ.೮೦೬೦. 

212 ರಿತ್ತಿ ಶ್ರೀನಿವಾಸ, ಬೆಳ್ವ್ಳಲ ಮುನ್ನೂ ರು, ಕರ್ನಾಟಕ ಭಾರತಿ, ಸಂ-।, ಪು-೮೫. 

213 ನಾಗಯ್ಯಾ, ಜಿ.ಎಂ., ಆರನೆಯ ವಿಕ್ರಮಾದಿತ್ಯನ ಶಾಸನಗಸಳು ಒಂದು ಅಧ್ಯಯನ, ಪುಟ-೮೬. 


214 ಸೌ.ಇ.ಇ., ಸರೀ, ಭಾಗ-೧, ನಂ-೬೪, ಪುಟ-ಸಿ೬, ಕ್ರಿ.ರ್ಶ೫೬. 


೫5 ಆ.ರಿ೩ಎ., ೧೯೬೪-೬೫, ನಂ-೪೨೩, ಕ್ರಿ.ರ್ಶ೬೪-೬೫. 

216 ಕಲಬುರ್ಗಿ, ಎಂ.ಎಂ., ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ, ಪುಟ- 46. 
217 ಇ.ಆಯ್‌. ಸಂ-೭, ನಂ-೨೮(ಇ), ಪುಟ-೨೦೨. ಕ್ರಿ.ಶ.೮೬೬. 

218 ಆ್ಯ.ರಿ.ಸೌ.ಇ.ಎ., 1927, ನಂ-ಬಿ.ಕೆ.82, ಕ್ರಿ.ಶ.೯0೦೬. 

219 ರಿತ್ತಿ ಶ್ರೀನಿವಾಸ, ಮುಳೆಗುಂದನಾಡು, ಪು-10. 

20 ಸೌ.ಇಇ., ಸರೀ, ಭಾಗ-೧, ನಂ-೩೫, ಪುಟ-೨೧, ಕ್ರಿ.ಶ. 
221 ಅದೇ, ಸಂ-18, ನಂ-14, ಪು-೮ೆ, ಕ್ರಿ.ಶ.೮೭೫. 

222 ಅದೇ, ನಂ-21, ಪುಟ-೧೩, ಕ್ರಿ.ಶ೯೧೬-೧೭. 

223 ಇ. ಆಯ್‌, ಸಂ-34, ನಂ-೧೨, ಪುಟ-೬೧, ಕ್ರಿ.ಶ್ರ೯೭೧. 
ಹಸೌ.ಇಇ, ಸಂ, ಭಾಗ-೧, ನಂ-೬೪, ಪುಟ-ಹಿ೬, ಕ್ರಿ. ಶ್ಶ೫೬. 
225 ಅದೇ, ನಂ-57, ಪುಟ-೩೨, ಕ್ರಿ.ಶ.ಲ೪೪. 

2216 ಅದೇ, ನಂ-೬೧, ಪುಟ-ಹಿ೪, ೯೩೧-೩೨. 

227 ಗುರವ,ಆಿರ್‌. ಎನ್‌., ತರ್ದವಾಡಿ ನಾಡು, ಪು-4. 

228 ಸೌ.ಇ.ಇ., ಸಂ-18, ನಂ-27, ಪುಟ-೧೭, ಕ್ರಿ.ರ್ಶ೫೭. 

229 ಅದೇ, ಸಂ-11, ಭಾಗ-1, ನಂ-40, ಪುಟ-೨೪, ಕ್ರಿ.ಶ್ಶ೬೫. 

230 ಅದೇ. 

231 ಅದೇ, ನಂ-8, ಪುಟ-೪, ಕ್ರಿ.ಶ.೮೬೨೨. 

232 ಅದೇ, ಸಂ-೧೮, ನಂ-೨೬, ಪುಟ-೧೬, ಕ್ರಿ.ಶ್ಶಳ೪೫. 

233 ಎ.ಕ., ಸಂ -7, ನಂ-ಎಸ್‌.ಕೆ.೨೧೯, ಪುಟ-೨೯೮, ಕ್ರಿ.ಶ್ಶ೯೧೮. 
234 ಸೌ.ಇ.ಇ., ಸಂ-18, ನಂ-೨೨೧, ಪುಟ-೧೪೮, ಕ್ರಿ.ಶ.೧೧೨೨. 
235 ಇ.ಆಯ್‌. ಸಂ-16, ಪುಟ-2೮೪-೮%, ಕ್ರಿ. ಶ್ರ೯೪೬. 

236 ಆ್ಯ.ರಿಸೌ.ಇ.ಎ., 1944, ನಂ-ಬಿ.ಕೆ.೪೪, ಕ್ರಿ.ಶ್ಶ೯೨೩. 

237 ಆ್ಯ.ರಿ.ಇ.ಎ., 1955-56, ನಂ-209, ಪುಟ-೨೮, ಮೂರನೆಯ ಕೃಷ್ಣ. 
238 ಸೌ.ಇಇ., ಸಂ-11, ಭಾಗ-1, ನೆಂ-41, ಪುಟ-೨೫, ಕ್ರಿಶ್ಶ್ವ೯. 
239 ಇ.ಆಯ್‌. ಸಂ-7, ಪುಟ-194, ಕ್ರಿ. ಶ೯೪್ಭ. 

240 ಆ.ರಿ. ಇಎ., 1965-66, ನಂ-25, ಪುಟ-ಹಿ೩ಿ, ಕ್ರಿ.ಶ.೯೯೬೦. 

241 ಅದೇ. 

242 ಇಆಯ್‌. ಸಂ-27, ನಂ-47, ಪುಟ-೨೯೨, ಕ್ರಿ.ಶ್ರರ್ಜ. 

243 ಎ.ಕ., ಸಂ-9, ನಂ-ಮಾ.75, ಕ್ರಿ.ಶ.೯೯೬೭. 

244 ಅದೇ, ಸಂ-8, ನಂ-ಎಸ್‌.ಬಿ.70, ಕ್ರಿ. ಶರ. 

245 ಆ್ಯ.ರಿ.ಸೌ.ಇ.ಎ., 1939, ನಂ-ಬಿ.242, ಮೂರನೆಯ ಕೃಷ್ಣ. 


246 ಅದೇ, 1942, ನಂ-ಬಿ.86, ಪುಟ-೧೩೯, ಕ್ರಿ. ಶ್ಶ೫೩. 


247 ಇ.ಆಯ್‌., ಸಂ-7, ಪುಟ-194, ಕ್ರಿ.ಶ. 

248 ಅದೇ, ನಂ-ಜಿ.೨೦, ಪುಟ-೧೪೪, ಮೂರನೆಯ ಕೃಷ್ಣ. 

249 ಆ್ಯ.ರಿ.ಇ.ಎ., 1940, ನಂ-ಬಿ.324, ಮೂರನೆಯ ಕೃಷ್ಣ. 

250 ಆ್ಯ.ರಿ.ಸೌ.ಇ.ಎ., 1939, ನಂ-ಬಿ.274, ಮೂರನೆಯ ಕೃಷ್ಣ. 

251 ಇಆಯ್‌. ಸಂ-27, ನಂ-೪೭, ಪುಟ-292, ಕ್ರಿ.ರ್ಶ್ಪರಿ. 

252 ಆ್ಯ.ರಿ.ಇ.ಏ., 1937-38, ನಂ-235, ಕ್ರಿ.ಶ. 

253 ಇ.ಆಯ್‌. ಸಂ-6, ನಂ-೪, ಪುಟ-೨೫-೩೮, ಕ್ರಿ.ಶ.೮೬೦೧. 

254 ಎ.ಕ., ಸಂ-9, ನಂ-ಎಚ್‌.ಆಯ್‌.12, ಕ್ರಿ.ಶ೦೦. 

255 ಇಆಯ್‌., ಸಂ-32, ನಂ-೪, ಪುಟ-45-54, ಕ್ರಿ.ರ್ಶ್ಪ೯೬೨. 

256 ಅದೇ, ಸಂ-11, ಪುಟ-186, ಕ್ರಿ.ಶ.ಲ೦ಲೆ. 

257 ಆ್ಯ.ರಿ.ಇ.ಏ., 1959-60, ನಂ-ಎ.೨೭, ಪುಟ-೩೭, ಕ್ರಿ.ಶ.೮೧೭-೧೮. 
258 ಇ.ಆಯ್‌., ಸಂ-6, ನಂ-೨೩, ಪುಟ-239, ಕ್ರಿ.ಶ.೮೦೮. 

259 ಆಯ್‌.ಎಚ್‌.ಕ್ಕೂ., ಸಂ-35, ನಂ-3, ಪುಟ-೧೮೩, ಕ್ರಿ.ಶ.೭೪೯. 
260 ಬಿ. ಆಯ್‌. ಎಸ್‌.ಎಮ್‌. ಕ್ವಾರ್ಟರಲಿ, ಸಂ-8, ನಂ-ಎಸ್‌.1-2, 1849, ಪುಟ-166-67. 
261 ಇ.ಆಯ್‌. ಸಂ-13, ಪುಟ-215, ಕ್ರಿ.ಶ.೭೬೮. 

262 ಅದೇ, ಸಂ-7, ನಂ-೨೮, ಪುಟ 2೩0೦, ಕ್ರಿ.ಶ.೭೭೦. 


263 ಅದೇ, ಸಂ-14, ನಂ-೬, ಪುಟ-126, ಕ್ರಿ.ಶ.೭೭೨. 


ಕ್ರಿ. 
264 ಅದೇ, ಸಂ-22, ನಂ-೧೭, ಪುಟ-98, ಕ್ರಿ.ಶ.೭೮೬. 

265 ಅದೇ, ಸಂ-೨೨, ಪುಟ-176, ಕರ್ಕರಾಜ. 

266 Procidings and Transactions of all India Oriental Confrence, Vol-Il, Part-l, p-168-9. 
261 ಇ.ಆಯ್‌. ಸಂ-22, ಪುಟ-176, ಕರ್ಕರಾಜ. 

268 ಆಯ್‌.ಎ. ಸಂ-30, ಪುಟ-372, ಮೂರನೆಯ ಇಂದ್ರ. 

269 ಇಆಯ್‌., ಸಂ-23, ಪುಟ-16, ಕ್ರಿ.ಶ೯೧೪. 

270 ಅದೇ, ಸಂ-32, ನಂ-೧೮, ಪುಟ-157, ಕ್ರಿ.ಶ.೮0೦೩. 

27 ಅದೇ, ಸಂ-34, ಪುಟ-123, ಮೂರನೆಯ ಗೋವಿಂದ. 

27 ಆ್ಯ.ರಿ.ಇ.ಏ., ೧೯೬೪-೬೫, ನಂ-೩೬, ಪುಟ-೪೬, ಕ್ರಿ.ಶ.೮೦೬-೭. 

273 ಆ.ರಿ.ಸೌ.ಇ.ಏ., ೧೯೨೯, ನಂ-ಬಿ.ಕೆ.೨೪೬, ಪುಟ-೪೨, ಕ್ರಿ.ಶ.೮೭೧. 

274 ಆಯ್‌. ಎ. ಸಂ-11, ಪುಟ-159, ಮೂರನೆಯ ಗೋವಿಂದ. 

275 ಎಸ್‌.ಎಮ್‌.ಎಚ್‌.ಡಿ, ಸಂ-2, ಪುಟ-20, ಮೂರನೆಯ ಗೋವಿಂದ. 

276 ಇ.ಆಯ್‌. ಸಂ-23, ಪುಟ-221, ಮೂರನೆಯ ಗೋವಿಂದ. 

271 ಆ್ಯ.ರಿ.ಇ.ಏ., 1959-60, ನಂ-ಎ.27, ಪುಟ-ಹಿ೭, ಕ್ರಿ.ಶ.ಲ೧೭-೧೮. 


278 ಇ.ಆಯ್‌, ಸಂ-7, ಪುಟ-26, ನಾಲ್ಕನೆಯ ಗೋವಿಂದ. 


279 ಆದೇ, ಸಂ-32, ನಂ-೪, ಪುಟ-53, ಕ್ರಿ.ರ್ಶೇ೨೬. 

280 ಅದೇ, ಸಂ-5, ಪುಟ- 196, ಕ್ರಿ.ರ್ಶ೦೬. 

281 ಅದೇ, ಸಂ-4, ಪುಟ-286, ಕ್ರಿ.ಶ.೯೬೦0. 

282 ಜೆ. ಬಿ. ಬಿ. ಆರ್‌. ಎ.ಎಸ್‌., ಸಂ-10, 1934, ಪುಟ-28, ಅಕಾಲವರ್ಷ. 
283 ಇ.ಆಯ್‌., ಸಂ-32, ಪುಟ-113, ಒಂದನೆಯ ಅಮೋಘವರ್ಷ. 
284 ಸೌ.ಇ.ಇ., ಸಂ-2, ಪುಟ-208, ಅಕಾಲವರ್ಷ. 

285 ಜೆ.ಬಿ. ಬಿ. ಆರ್‌. ಎ.ಎಸ್‌., ಸಂ-10, 1934, ಪುಟ-28, ಕ್ರಿ.ಶ್ರ೯೬೦. 
286 ಆಯ್‌.ಎ., ಸಂ-12, ಪುಟ-251, ನಾಲ್ಕನೆಯ ಗೋವಿಂದ. 

287 ಅದೇ, ಸಂ-೧, ಪುಟ-೧೧೦, ಕ್ರಿ.ಶ.೭೫2೩. 

288 ಇ.ಆಯ್‌., ಸಂ-36, ನಂ-32, ಪುಟ-೨೫೭, ಕ್ರಿ.ಶ. 929. 

289 ಆಯ್‌.ಎ., ಸಂ-12, ಪುಟ-267-270, ಕ್ರಿ.ರ್ತ್ಪ೯೭೨. 

290 ಇ.ಆಯ್‌, ಸಂ-38, ನಂ-೨, ಪುಟ-೫, ಕ್ರಿ.ಶ೯೧೪. 

291 ಅದೇ, ಸಂ-25, ನಂ-೪, ಪುಟ-೨೫, ಕ್ರಿ.ಶ.೯೪೧. 

292 ಅದೇ, ಪುಟ-170, ಕ್ರಿ.ಶ.೯೯೬೫. 

293 ಅದೇ, ಸಂ-10, ನಂ-೧೯, ಪುಟ-87, ಕ್ರಿ.ಶ.೭೭೫%. 

294 ಇ.ಆಯ್‌., ಸಂ-೩೮, ನಂ-೨, ಪುಟ-5, ಕ್ರಿ. ಶ್ರ೯೧೪. 

295 ಜೆ.ಬಿ. ಬಿ.ಆರ್‌. ಎ. ಎಸ್‌., ಸಂ-3, ನಂ-4, 1928, ಪುಟ-188, ಮೂರನೆಯ ಗೋವಿಂದ. 
296 ಇ.ಆಯ್‌, ಸಂ-3, ನಂ-೧೭, ಪುಟ-109, ಕ್ರಿ.ಶರ೯೪. 

297 ಅದೇ, ಸಂ-6, ನಂ-೨೩, ಪುಟ-245-46, ಕ್ರಿ.ಶ.೮೦೮. 

298 ಅದೇ, ಸಂ-38, ನಂ-2, ಪುಟ-೫, ಕ್ರಿ.ಶ.೯೯೧೪. 

299 ಆಯ್‌.ಎ., ಸಂ-30, ಪುಟ-372-73, ಮೂರನೆಯ ಗೋವಿಂದ. 
300 ಇ.ಆಯ್‌, ಸಂ-18, ನಂ-೨೬, ಪುಟ-250, ಕ್ರಿ.ಶ.೮೭೧. 

301 ಇಇ.ಆಯ್‌, ಸಂ-3೮ೆ, ನಂ-೨, ಪುಟ-೫, ಕ್ರಿ.ಶ.೯೯೧೪. 

302 ಅದೇ, ಸಂ-3, ಪುಟ-೧೦೯, ಕ್ರಿ.ಶ.೭೯೪. 

303 ಅದೇ, ನಂ-೧೭, ಪುಟ-53, ಕ್ರಿ.ಶ.೯೪. 

304 ಅದೇ, ಸಂ-4, ಪುಟ-286, ಕ್ರಿ.ಶ್ತ್ಪ೯೬೦. 

305 ಆಯ್‌.ಎ., ಸಂ-12, ಪುಟ-೨೬, ಕ್ರಿ.ಶ್ಶ೯೬೦. 

306 ಇ.ಆಯ್‌, ಸಂ- 38, ನಂ-2, ಪುಟ-೫, ಕ್ರಿ.ಶ೯೧೪. 

307 ಅದೇ, 

308 ಚಿದಾನಂದ ಮೂರ್ತಿ,ಎಂ., ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪುಟ-352. 
309 ಇಆಯ್‌., ಸಂ-೧೩, ನಂ-ಜಿ.೧೫, ಪುಟ-೧೭೬, ಕ್ರಿ.ಶ.೮೬೮. 


310 ಅದೇ, ಸಂ-32, ನಂ-4, ಪುಟ-೫೫-೬೦, ಕ್ರಿ.ರ್ಶ್ಪ೯೬೨. 


31 ಅದೇ, ಸಂ-13, ಪುಟ-190, ಕ್ರಿ.ಶ. 902. 

312 ಅದೇ, ಸಂ-1॥1, ಪುಟ-259, ಕ್ರಿ.ಶ. 975. 

30 ಸೌ೩ಇ., ಸಂ-11,ಭಾಗ-೧, ನಂ-೯೭, ಪುರ೯೨, ಕ್ರಿಶ.1062. 

314 ಮೈ.ಆ್ಯ.ರಿ., 1911-12, ಪುಟ-37, ಕ್ರಿ.ಶ.933. 

315 ಸೌ.ಇ.ಇ., ಸಂ-18, ನಂ-26, ಪುಟ-೧೬, ಕ್ರಿ.ಶ್ರ೪೫. 

316 ಆ.ರಿ.ಇ.ಎ., 1959-60, ನಂ-ಬಿ.1, ಪುಟ-೪೬, ಕ್ರಿ.ಶ.೯೯೪೧. 

317 ಚಿದಾನಂದ ಮೂರ್ತಿ, ಎಂ., ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪುಟ-353. 
318 ಸೌ.ಇಇ., ಸಂ-11, ಭಾಗ-1, ನಂ-12, ಪುಟ-೮, ಕ್ರಿ.ಶ.೮೬೭-೮. 

319 ಅದೇ, ನಂ-13, ಒಂದನೆಯ ಅಮೋಘವರ್ಷ. 

320 ಮೈ, ಆ್ಯ.ರಿ., 1927, ನಂ-151, ಒಂದನೆಯ ಅಮೋಘವರ್ಷ. 

321 ಸೌ.ಇ.ಇ., ಸಂ-11, ಭಾಗ-1, ನಂ-೧೪, ಪುಟ-೧೦, ಕ್ರಿ.ಶ.೮೭೨. 

322 ಎಕ, ಸಂ-7, ನಂ-ಎಸ್‌.ಕೆ.219, ಕ್ರಿ.ರ್ಶ೧೮. 

323 ಸೌ.ಇ.ಇ. ಸಂ-18 ನಂ-20, ಪುಟ-೧೨, ಕ್ರಿ.ಶ್ಪ೯೧೬. 

324 ಅದೇ, ನಂ-21, ಕ್ರಿ.ಶ.೭೬೫. 

325 ಸೌ.ಇ.ಇ., ಸಂ-18, ನಂ-೨೩, ಪುಟ-೧೪, ಕ್ರಿ.ಶ.೯೯೨೮. 

326 ಅದೇ, ನಂ-೨೮, ಪು-೧೮, ಕ್ರಿ.ಶ೯೬೧. 

327 ಅದೇ, ಸಂ-11, ಭಾಗ-1, ನಂ-೪೩, ಪುಟ-ರ೯, ಕ್ರಿ.ಶ-೯೭೦. 

328 ಅದೇ, ಸಂ-9, ಭಾಗ-1, ನಂ-೭೧, ಪುಟ-೪೩, ಕ್ರಿ.ರ್ಶ೭೨. 

329 ಚಿದಾನಂದ ಮೂರ್ತಿ, ಎಂ., ಕನ್ನ ಡ ಶಾಸನಗಳ ಸಾಂಸ್ಕೃ ತಿಕ ಅಧ್ಯಯನ, ಪುಟ-೩೪. 
330 Khadabidi,B.K., Vaddaradhane A Study, p-158-60. 
33) ಮಲ್ಲಾಪೂರ,ಬಿ.ವ್ದಿ., ನಯಸೇನ ಮತ್ತು ಅವನ ಕೃತಿಗಳು, ಪುಟ- 276-282. 
332 ಮೈ.ಆರಿ, 1927, ನಂ-151, ಸು. ೯ ನೆಯ ಶತಮಾನ. 

333 ಸೌ.ಇ.ಇ, ಸಂ-18, ನಂ,14, ಪುಟ-ಲೆ, ಒಂದನೆಯ ಕೃಷ್ಣ. 

334 ಅದೇ, ಸಂ-20, ನಂ-15, ಪುಟ-೧೩, ಕ್ರಿ.ಶ.೯೦೪-೫. 

335 ಅದೇ, ಸಂ-18, ನಂ-23, ಪುಟ-೧೪, ಕ್ರಿ.ಶ್ತ೯೨೮. 

336 ಅದೇ, ಸಂ-11, ಭಾಗ-।, ನಂ-39, ಪುಟ-೨೪, ಕ್ರಿ.ಶ.೯೯೫೧. 

337 ಅದೇ, ಸಂ-9 , ಭಾಗ-1, ನಂ-66, ಪುಟ-ಸಲೆ, ಕ್ರಿ.ಶ್ಶ್ವ೯೫೬. 

338 ಅದೇ, ಸಂ-18, ನಂ-32, ಪುಟ-೨೦, ಸು. ೯ ನೆಯ ಶತಮಾನ. 

339 ಅದೇ, ಸಂ-20, ನಂ-೧೫, ಪುಟ-೧೩, ಕ್ರಿ. ಶ್ರ೯೦೪-೫. 

340 ಆ್ಯ.ರಿ.ಇ.ಏ., 1945-46, ನಂ-207, ಸು. ೯ ನೆಯ ಶತಮಾನ. 

341 ಸೌ.ಇ.ಇ, ಸಂ-18, ನಂ-14, ಪುಟ-೮ೆ, ಸು ೯ ನೆಯ ಶತಮಾನ. 


342 ಕ.ಇ, ಸಂ-2, ನಂ-5, ಸು ೯ ನೆಯ ಶತಮಾನ. 


343 ಆ್ಯ.ರಿ.ಇ.ಏ., 1945-46, ನಂ-288, ಸು. ೯ ನೆಯ ಶತಮಾನ. 
344 ಅದೇ. 

345 ಸೌ.ಇ.ಇ, ಸಂ-18, ನಂ-15, ಪುರ, ಕ್ರಿ.ಶ.೯೦೧-೨. 
346 ಅದೇ, ಸಂ-20, ನಂ-15, ಪುಟ-೧೩, ಕ್ರಿ. ಶ.೯೦೪-೫. 

341 ಇ.ಆಯ್‌., ಸಂ-26, ನಂ-4, ಕ್ರಿ.ಶ್ರ೯೦೬. 

348 ಸೌ.ಇ.ಇ., ಸಂ-18, ನಂ-36, ಪುಟ-೨೨, ಜಗತ್ತುಂಗ. 

349 ಆ.ರಿ.ಇ.ಏ., 1948-49, ನಂ-227, ಸು. ೯ ನೆಯ ಶತಮಾನ. 
350 ಅದೇ, ೧೯೬೦-೬೧, ನಂ-483, ಪುರ್ಮ೯೮ೆ, ಜಗತ್ತುಂಗ. 
351 ಅದೇ. 

352 ಅದೇ, 1957-58, ಸಂ-ಬಿ.267, ಪುಟ-೪೪, ಜಗತ್ತುಂಗ. 

353 ಸೌ.ಇ.ಇ., ಸಂ-18, ನಂ-36, ಪುಟ-೨೨, ಜಗತ್ತುಂಗ. 

354 ಅದೇ, ನಂ-23, ಪುಟ-೧೪, ಕ್ರಿ. ಶ್ಶ೯೨೮. 

355 ಅದೇ, ಸಂ-11, ಭಾಗ-1, ನಂ-34, ಪುಟ-೨೦, ಕ್ರಿ.ಶ.೯೯೨೫. 
356 ಅದೇ. 

351 ಅದೇ, ಸಂ-೯, ಭಾಗ-೧, ನಂ-6, ಪುಟ-೩೪, ಕ್ರಿ.ಶ್ರ೯೩೧-೨. 
358 ಅದೇ, ನಂ-35, ಪುಟ-೨೧, ಕ್ರಿ.ರ್ಶ೯೩ಿ. 


359 ಮೈ.ಆರಿ, 1935, ನಂ-೩೩, ಪುಟ-೧೧೦, ಮೂರನೆಯ ಕೃಷ್ಣ. 


360 ಲ್ಕ. ರಿ.ಇ.ಏ., 1960-61, ನಂ-ಬಿ.40, ಪುರ್ಮ೯೮, ಎರಡನೆಯ ಕೃಷ್ಣ. 


361 ಅದೇ, 1945-46, ನಂ-317, ಸು. ೯ ನೆಯ ಶತಮಾನ. 

362 ಅದೇ. 

363 ಮೈ.ಆರಿ, 1935, ನಂ-33, ಪುಟ-೧೧೦, ಮೂರನೆಯ ಕೃಷ್ಣ. 
364 ಅದೇ. 

365 ಸೌ.ಇ.ಇ., ಸಂ-11, ಭಾಗ-1, ನಂ-37, ಪುಟ-೨೨, ಕ್ರಿರ್ಪ೪೬. 
366 ಅದೇ, ಸಂ-9, ಭಾಗ-1, ನಂ-66, ಪುಟ-೩೮, ಕ್ರಿ. ಶ್ರ೫೬. 
367 ಅದೇ, ನಂ-67, ಪುಟ-ಸಿಲೆ, ಕ್ರಿ.ರ್ಶಲ೪. 

368 ಅದೇ. 

369 ಅದೇ ಸಂ-11, ಭಾಗ-1, ನಂ-43, ಪುಟ-೨೯, ಕ್ರಿ.ರ್ಶ೭೦. 
370 ಅದೇ. 

371 Summires of Inscriptions, 1944-45. 

372 ಇ.ಆಯ್‌., ಸಂ-34, ನಂ-೧೨, ಸು. ೯ ನೆಯ ಶತಮಾನ. 
373 ಆ.ರಿಸೌ.ಇ.ಎ., 1941-42, ನಂ-ಬಿ.ಕೆ.36, ಕ್ರಿ.ರ್ಶ೭ಸಿ. 


374 ಆಯ್‌.ಎ., ಸಂ-12, ಪುಟ270-72, ಸು. ೯ ನೆಯ ಶತಮಾನ. 


375 ಆ್ಯ.ರಿ.ಇ.ಎ., ೧೯೪೫-೬, ನಂ-ಬಿ.೨೮೬, ಸು. ೯ ನೆಯ ಶತಮಾನ. 

316 ಅದೇ. 

37 ಇಆಯ್‌., ಸಂ-34, ನಂ-33, ಪುಟ-೨೧೩, ಎರಡನೆಯ ಕರ್ಕರಾಜ. 

378 ಆಯ್‌.ಎ., ಸಂ-12, ಪುಟ-27-72, ಸು. ೯ ನೆಯ ಶತಮಾನ. 

379 ಆ್ಯ.ರಿ.ಇ.ಎ, 1960-61, ನಂ-ಬಿ.4೦, ಪುರ೯ಲೆ, ಎರಡನೆಯ ಕೃಷ್ಣ. 

380 ಸೌಇ.ಇ., ಸಂ-11, ಭಾಗ-1, ನಂ-38, ಪುಟ-೨೩, ಕ್ರಿ.ಶ್ಶ್ವ೫೦. 

381 ಇಆಯ್‌., ಸಂ-32, ನಂ-4, ಪುಟ-೫೫-೬೦, ಕ್ರಿ.ಶ್ಶಣ೬೨. 

382 ಮಲ್ಲಾಪೂರ, ಬಿ.ವಿ. ನಯಸೇನ ಮತ್ತು ಅವನ ಕೃತಿಗಳು. ಪುಟ-279. 

383 ಸೌ.ಇ.ಇ, ಸಂ-೧೮, ನಂ-೧೯, ಪುಟ-೧೨, ಕ್ರಿ.ಶ.೮೫೫೯. 

384 ಚಿದಾನಂದಮೂರ್ತಿ, ಎಂ., ಕನ್ನ ಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪುಟ-342. 
385 ಮಲ್ಲಾಪೂರ, ಬಿ.ವ್ವಿ., ನಯಸೇನ ಮತ್ತು ಅವನ ಕೃತಿಗಳು, ಪುಟ-318. 

386 ಎ.ಕ., ಸಂ-೭, ನಂ-ಎಸ್‌.ಬಿ.೧೦, ಕ್ರಿ.ಶ.೮0೦೦. 

387 ಸೌ.ಇ.ಇ., ಸಂ-9, ಭಾಗ-1, ನಂ-53, ಪುಟ-೩೦, ಕ್ರಿ.ಶ.750. 

388 ಚಿದಾನಂದಮೂರ್ತಿ, ಎಂ., ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ , ಪುಟ-347. 
389 ಮಲ್ಲಾಪೂರ, ಬಿ. ವಿ, ನಯಸೇನ ಮತ್ತು ಅವನ ಕೃತಿಗಳು, ಪುಟ-319. 

390 Elliat and Dwson., History of India as Told by its Own Historians, Vol.L, p-7. 
391 ಸೌ.ಇ.ಇ, ಸಂಪುಟ-೧೮, ನಂ-೨೬, ಪುಟ-೧೬, ಕ್ರಿ. ರ್ಶಳ೪೫. 

392 Altekar,A.S., Rastrakutas and Their Times, p-247. 

393 ಇ.ಆಯ್‌., ಸಂ-13, ನಂ-೯, ಪುಟ-೩೨೬, ಕ್ರಿ.ಶ. 

394 Yazadani,G., (Ed) The Early History Of the Deccan, Vol-I, p305. 
395 Altekar,A.S., Rastrakutas and Their Times, p-250. 


Chap Ltn - UM 


ಅಧ್ಯಾಯ ನಾಲ್ಕು 


ರಾಷ ಕೂಟ ಸಾಮಂತರು 
ಚೆಲ್ಲಕೇತನರು 


ರಾಷ್ಟ್ರಕೂಟರು ವಿಸ್ತಾರವಾದ ಸಾಮ್ರಾಜ್ಯವನ್ನು ಹೂಂದಿದ್ದು ಅದರ ಸುವ್ಯವಸ್ಥಿತವಾದ ಆಡಳಿತಕ್ಕಾಗಿ 
ವಿಭಾಗಗಳನ್ನು ಮಾಡಿಕೊಂಡು ಅವುಗಳ ಆಡಳಿತವನ್ನು ನೋಡಿಕೊಳ್ಳುವದರ ಸಲುವಾಗಿ ತಮಗೆ 
ನಿಷ್ಕರಾಗಿರುವವರನ್ನು ಸಾಮಂತರಾಗಿ, ಮಹಾಮಂಡಳಿಕರನ್ನು ನೇಮಿಸುತ್ತಿದ್ದರು. ಹೀಗೆ ಇವರ ಪ್ರಾರಂಭ 
ಕಾಲದಿಂದ ಅಂತ್ಯದವರೆಗೂ ಬಲಗೈ ಬಂಟರಾಗಿ, ಸ್ವಾಮಿನಿಷ್ಠ ಸಾಮಂತರಾಗಿ ಮೆರೆದವರು ಚಲ್ಲಕೇತನರು. 
ಇವರು ಬನವಾಸಿ ಪನ್ನಿರ್ಚ್ಸಾಸಿರವನ್ನೊಳ ಗೊಂಡು ಒಟ್ಟು ೩೧,೧೦೨ ಗ್ರಾಮಗಳ ಆಳ್ವಿಕೆಯು 
ಇವರದಾಗಿತ್ತೆ ೦ದು ಕೊಣ್ಣೂ ರಿನ ಶಾಸನವೊಂದರಿಂದ ತಿಳಿದುಬರುತ್ತದೆ pA ಇಷ್ಟು ವಿಶಾಲವಾದ ಪ್ರದೇಶದ 
ಆಳಿಕೆ ಕೈಕೊಂಡ ಇವರಿಗೆ ಬಂಕಾಪುರವು ರಾಜಧಾನಿಯಾಗಿತ್ತು. ಕ್ರಿ.ಶ. ೮೫೦ ರಿಂದ ರ ವರೆಗೆ ಸ್ವಸ್ತಿ 
ಸಮಧಿಗತ ಪಂಚಮಹಾಶಬ್ದ ಮಹಾಸಾಮಂತರೆಂಬ ಅಭಿದಾನ ಹೊತ್ತು ರಾಷ್ಟ್ರಕೂಟರ ಆಳ್ವಿಕೆಯ ಉದ್ದಕ್ಕೂ 


ಇವರು ಕಾಣಿಸಿಕೊಳ್ಳುತ್ತಾರೆ. ಈ ಅವಧಿಯಲ್ಲಿ ಬಹುನಿಷ್ಕೆಯಿಂದ ಕಾರ್ಯನಿರ್ವಹಿಸಿದರು. 


ಚಲ್ಲಕೇತನ ಮನೆತನದ ಹೆಸರನ್ನುಕುರಿತು ಈವರೆಗೆ ಅನೇಕ ಚರ್ಚೆಗಳು ನಡೆದಿದ್ದು ಶಾಸನಗಳಲ್ಲಿ" 
ಚಲ್ಲಕೇತನ', ಸೆಲ್ಲಕೇತನಃ " ಎಂದರೆ ಕೊಣ್ಣೂರಿನ ಶಾಸನದಲ್ಲಿ ಮುಕುಲಕುಲೇ ಚಲ್ಲವತಾಕ* ಮುಂತಾದ 
ಹೆಸರುಗಳಿಂದ ಕರೆಯಲಾಗಿದೆ. ಡಾ.ಪಾಠಕರ ಪ್ರಕಾರ ಚಲ್ಲ ಎಂದರೆ ಬಟ್ಟೆ ಕೇತನ ಎಂದರೆ ಧ್ವಜ, ಅಂದರೆ 
ಬಟ್ಟೆಯ ಧ್ವಜ ಎಂದರ್ಥ. ಇದಕ್ಕೆ ಅವರು ಕೊಡುವ ಆಧಾರ ಸಂಸ್ಕೃತದ ಚೆಲಾ, ಕನ್ನಡದಲ್ಲಿ ನೆಲೆ ಅಥವಾ 
ಬಟ್ಟಿ ಎಂದು ರೂಪಾಂತರಗೊಂಡಿದೆ". ಡಾ.ಕಿೀಲ್‌ ಹಾರ್ನ ಅವರು ಕೊಣ್ಣೂರಿನ ಶಾಸನವನ್ನು ಸಂಪಾದಿಸುತ್ತಾ 
ಸೆಲ್ಲ ಎಂಬುದು ಒಂದು ಆಯುಧ ಸೂಚಕ ಪದ, ಅದೇ ಸಲ್ಲವಿದ್ಯಾಧರ ಎಂಬಲ್ಲಿ ಭರ್ಚಿಯಿಂದ ಆಯುಧ 
ಧರಿಸಿರುವ ಎಂದು ಅರ್ಥೈಸಿರುವರು ಈ ಹಿನ್ನೆ ಲೆಯಲ್ಲಿ ಸಲ್ಲವೆಡಂಗ ಪದ ಗಮನಿಸಬೇಕು ಎಂಬುದು 


ಅವರ ಹೇಳಿಕೆ ', 


ಡಾ.ಕಲಬುರ್ಗಿಯವರು ಚಲ್ಲಕೇತ ಮೂಲವೋ ಚಲ್ಲಕೇತನ ಮೂಲವೋ ಎಂಬುದರ ಬಗ್ಗೆ 
ಜಿಜ್ಞಾಸೆ ಒಳಪಡಿಸಿರುವರು. "ನ” ಪ್ರತ್ಯಯ ಷಷ್ಪಿಸೂಚಕವಾದರೆ ಚಲ್ಲಕೇತ ಎಂಬವ್ಯಕ್ತಿ ಮೂಲಮನೆತನದಲ್ಲಿ 
ಆಗಿಹೋಗಿರಬೇಕು. "ನ' ಪ್ರತ್ಯಯವಾಗಿಲ್ಲದಿದ್ದರೆ ಚಲ್ಲಕೇತನವೇ ಈ ಮನೆತನದ ಹೆಸರಾಗಿರಬೇಕು. 
ಎಂದಿರುವರು. ಅವರ ಜಿಜ್ಞಾಸೆಯ ಜಾಡನ್ನೇ ಹಿಡಿದು ಮುಂದುವರೆದರೆ ಹಳೇರಿತ್ತಿ ಶಾಸನದಲ್ಲಿ ಚಲ್ಲಕೇತ 


ಪದವನ್ನು ಪ್ರತ್ಯಯದ “ನವನ್ನು ಬಿಡಿಸಿ ಬರೆದುದನ್ನು ಗಮನಿಸಬಹುದು. ಇದನ್ನು ಮನಗಂಡರೆ 


ಚಲ್ಲಕೇತನೆಂಬುವವನು ಈ ಮನೆತನದ ಮೂಲ ಪುರುಷನಾಗಿರಬಹುದು. ಹಂಪನಾರವರು ಚೆಲ್ಲಧ್ವಜರಾದ 
ಈ ಚೆಲ್ಲಕೇತನ ಮನೆತನಕ್ಕೂ ಶೆಲ್ಲ ವಂಶಕ್ಕೂ ಸಂಬಂಧವಿದ್ದು ಇವೆರಡೂ ಒಂದೇ ಮೂಲದ ಕುಲವೆಂದು 
ತೋರುತ್ತದೆ * ಎಂದಿದ್ದಾರೆ. ಕ ಕಾರ ಚ ಕಾರ ಸ್ವರ ವ್ಯತ್ಯಾಸವು ದ್ರಾವಿಡ ಭಾಷೆಗಳ ಇತಿಹಾಸದಲ್ಲಿ 
ಹೊಸದಲ್ಲವೆಂಬ ಭಾಷಾವಿಜ್ಞಾನ ಹಿನ್ನೆಲೆಯಲ್ಲೂ ತೆಲ್ಲರೂ ಚೆಲ್ಲರೂ ಜೈನರೆಂಬ ಹಿನ್ನೆಲೆಯಲ್ಲಿ ಇವರ 


ಏಕಮೂಲವನ್ನು ಭಾವಿಸಬಹುದು ಎಂದಿರುವದು ಗಮನಿಸುವಂತಿದೆ '. 


ಡಾ. ಭೋಜರಾಜ ಪಾಟೀಲರು ಚಲ್ಲಕೇತನ ಮನೆತನಕ್ಕೆ ಕರುದೇವಯ್ಯರಾನ್ವಯ ಎಂಬ ಬೇರೊಂದು 
ಹೆಸರು ಇದ್ದುದಾಗಿ ತಿಳಿಸಿದ್ದಾರೆ, ಬಂದಳಿಕೆ ಶಾಸನವು ಕೂಡಾ ಇದನ್ನು ಪುಷಿಕರಿಸುತ್ತದೆ”. ಇನ್ನೊಂದು 
ಶಾಸನದಲ್ಲಿ ಕಲಿವಿಟ್ಟರಸನು ಬನವಾಸಿ ಪನ್ನಿರ್ಚ್ಸಾಸಿರವನ್ನು ಆಳುತ್ತಿದ್ದ ಉಲ್ಲೇಖವಿದೆ . ಈ ಕಲಿವಿಟ್ಟನು 
ಕುರುದೇವಯ್ಯನ ಅನ್ವಯದವನೆಂದಿದೆ. ಈ ಶಾಸನಗಳ ಆಧಾರದಿಂದ ಚಲ್ಲಕೇತ ವಂಶದ ಮೂಲಪುರುಷ 
ಕರುದೇವಯ್ಯ ಅಥವಾ ಕಾವ್ಯಿದೇವಯ್ಯ ಎಂಬುವನಾಗಿದ್ದಾನೆ. ಅವರ ಮನೆತನಕ್ಕೆ ಕರುದೇವಯ್ಯರಾನ್ವಯ 


ಅಥವಾ ಕಾವ್ಯಿದೇವರಾನ್ವಯ ಎಂಬ ಬೇರೊಂದು ಹೆಸರೂ ಇತ್ತೆಂದು ತಿಳಿಯುತ್ತದೆ". 


ಪ್ರಸ್ತುತ ಅಭಿಪ್ರಾಯವನ್ನು ಗಮನಿಸಿದರೆ, ನಾಗರಖಂಡ ಮೂಲದ ಈ ಮನೆತನದ ಮೂಲಪುರುಷ 
ಕುರುದೇವಯ್ಯ ಅದವಾ ಕಾವ್ಯಿದೇವಯ್ಯನೆಂಬವ. ಅವರ ಮನೆತನಕ್ಕೆ ಕರುದೇವಯ್ಯರಾನ್ವಯ ಅಥವಾ 
ಕಾವ್ಯಿದೇವಯ್ಯರಾನ್ವಯ ಎಂಬ ಹೆಸರು ಇತ್ತೆಂದು ಸ್ಪಷ್ಟವಾಗುತ್ತದೆ. ಚಲ್ಲಕೇತನನೆಂಬುವವನು ಈ ಮನೆತನದ 


ಅಭಿವೃದ್ಧಿಗೆ ಕಾರಣವಾಗಿರಬೇಕು. 


ಚೆಲ್ಲಕೇತನ ಮನೆತನಕ್ಕೆ ಸಂಬಂಧಿಸಿದಂತೆ ದೊರಕುವ ಅತ್ಯಂತ ಪ್ರಾಚೀನ ದಾಖಲೆ ಎಂದರೆ 

ಒಂದನೆಯ ಅಮೋಘವರ್ಷನ ಕೊಣ್ಣೂರ ಶಾಸನ, ಇಲ್ಲಿ 

ವಿಕ್ರಮವಿಲಾಸನಿಲಯೋ 

ಮುಕುಲಕುಲೇ ಪೂರ್ವಬಂಧುಭಿಮಾನನೈ 

ಏರಿಕೋರಿ ನಾಮಧೇಯಃ 

ಪ್ರವಿಕಸಿತೋ ಭೂತ್ಸಸೂನ ಸಮಃ" 
ಎಂಬ ಉಕ್ತಿ ಯಿಂದ ವಿರಿಕೋರಿ ಎಂಬುವವನ ಹೆಸರು ಇಲ್ಲಿ ಉಕ್ತವಾಗಿರುವದರಿಂದ ಇವನನ್ನು ಈ ಮನೆತನದ 
ಮೂಲಪುರುಷನೆನ್ನ ಲಾಗಿತ್ತು. ಆದರೆ ಬಂದಳಿಕೆಯ ಶಾಸನದಲ್ಲಿ ಸಮಧಿಗತ ಪಂ ಇಾಮಹಾಶಬ್ದ 
ಮಹಾಸಾಮನ್ತ ಕರುದೇವಯ್ಯರಾನ್ವಯದೊಳ್‌ ". ಸ್ವಸ್ತಿ ಸಮಧಿಗತ ಪಂ ಇೃಮಾಹಶಬ್ದ ಮಹಾಸಾಮನ್ತಂ' 


ಕಾವ್ಯಿದೇವಯ್ಯರನ್ವಯದೂಳ್‌' ಎಂದು ಉಕ್ತವಾಗಿರುವದರಿಂದ ಕರುದೇವಯ್ಯನೇ ಈ ಮನೆತನದ 


ಮೂಲಪುರುಷನೆನ್ನ ಬಹುದು. 
ಧೋರ 


ಏರಿಕೋರನ ಮಗ ಮೊದಲನೆಯ ಧೋರ ಕುಲಾಧಾರನೆನಿಸಿದವ, ಕೊಳನೂರಾಧಿಪನಾಗಿದ್ದವ. 
ಆತನ ಮಡದಿ ವಿಜಯಾಂಕ, ಧೋರ ಸೇನಾನಾಯಕನಾಗಿದ್ದ, ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿ ಅವರ 
ಪ್ರೀತಿ ವಿಶ್ವಾಸಕ್ಕೆ ಪಾತ್ರನೆನಿಸಿದ್ದನು. ಹೀಗಾಗಿ ಇವನಿಂದಲೇ ಕರುದೇವರಾನ್ವಯ ಮುಂದುವರೆದಿರುವದರಿಂದ 
ಇವನನ್ನು ಚೇಲ್ಲಕೇತ ಎಂಬ ಹೆಸರಿನಿಂದ ಗುರುತಿಸಿರಬಹುದೇ? ಇದು ಸರಿಯಾದರೆ ಇವನ ಮಗ ಬಂಕೇಯ 
ಚಲ್ಲಕೇತನ ಇವನ ಇಬ್ಬರು ಮೊಮ್ಮಕ್ಕಳಾದ ಕುಂದಟ್ಟೆ ಮತ್ತು ಲೋಕಟ್ಟೆಯರು ಚಲ್ಲಧ್ವಜ ಮತ್ತು 
ಚಲ್ಲಪತಾಕರು". 


ಬಂಕೇಯರಸ 


ಬಂಕೇಶ ಸೆಲ್ಲಕೇತನಃ ರಾಷ್ಟ್ರಕೂಟ ಅಮೋಘವರ್ಷ ನೃಪತುಂಗನ ಸಾಮಂತನೆನಿಸಿದ್ದ ನು. ಸಮರ್ಥ 
ಸೇನಾನಿ, ದಂಡನಾಯಕ, ಅಪ್ರತಿಮಶೂರ, ಅಸಾಧಾರಣ ಸಾಹಸಿ, ರಾಜನ ಬಲಗೈ ಬಂಟನಾಗಿ 
ಕಾರ್ಯನಿರ್ವಹಿಸಿದ ಬಂಕೇಶನನ್ನು ಶಾಸನಗಳು ಬಂಕೇಯಂ", ಬಂಕೇಶ'', ಬಂಕೇಯರಸ'" ಎಂದು ಕರೆದಿವೆ. 
ಎರಡನೆಯ ಕೃಷ್ಣನು ತಂದೆಯ ವಿರುದ್ಧವಾಗಿ ದಂಗೆಎದ್ದಾಗ ಬಂಕೇಶನು ಕೃಷ್ಣನನ್ನು ಸರಿದಾರಿಗೆ ತರುವಲ್ಲಿ 
ಪ್ರಮುಖಪಾತ್ರ ವಹಿಸಿದನು. ಇಂತಹ ಬಂಕೇಶನನ್ನು ಅಮೋಘವರ್ಷನು ಬನವಾಸಿ-೧೨೦೦೦ ದ 
ಸಾಮಂತಾಧಿಕಾರದ ಜೊತೆಯಲ್ಲಿ ಪ್ರೀತಿಯ ಕಾಣಿಕೆಯಾಗಿ ಪುಲಗೆರಿ-೩೦೦, ಕುಂದರಗೆ-೭೦ ಮತ್ತು 
ಕುಂದೂರ-೫೦೦ರ ಮೇಲೆ ಆಡಳಿತ ನಡೆಸಲು ನೇಮಕಮಾಡಿದನೆಂದು ಕ್ರಿ.ಶ.೮೭೪-೭೫ರ ಶಿಗ್ಗಾಂವ 
ಶಾಸನದಿಂದ ತಿಳಿದುಬರುತ್ತದೆ ”. ಈತನು ಕ್ರಿ.ಶ. ೮೫೯ ರಿಂದ ಕ್ರಿ.ಶ್ಶ೯೨೮ ರ ವರೆಗೆ ಬನವಾಸಿ ನಾಡಿನ 
ಪ್ರಾಂತಾಧಿಕಾರಿಯಾಗಿ ಆಡಳಿತ ನಡೆಸಿದನು. ಬಂಕೇಶನ ದೀರ್ಫ್ವ ಅವಧಿಯನ್ನು ಕುರಿತು ಅರಿಷಿಣಗುಪ್ಪಿ!, 
ಕೊಣ್ಣೂರ”, ಚಿಂಚಲಿ, ಶಿಗ್ಗಾಂವ”, ನಿಡಗುಂದಿ" ಮತ್ತು ಚಿಲ್ಲೂರ * ಶಾಸನಗಳು ಉಲ್ಲೇಖಿಸುತ್ತವೆ. 
ಬಂಕೇಯನು ಗಂಗವಾಡಿಯ ದುರ್ಗಕ್ಕೆ ಸೇನಾಸಮೇತನಾಗಿ ಮುಂದುವರೆಯುತ್ತಿರುವಲ್ಲಿ ವೈರಿಗಳಾದ 
ಉಳಿದ ಸಾಮಂತವರ್ಗದವರು ಮಾಡಲಾರಂಭಿಸಿದ ಕಿರುಕುಳವನ್ನು ನೃಪತುಂಗನ ಈ ಕೆಳಗಿನ ವಾಖ್ಯೆಗಳಿಂದ 
ಅರಿಯಬಹುದು. 
ತತ್ರಾಂತರೇಸ್ಮತ್ಲಾಮಂತ್ಯೈರ್ಮಾತ್ಸಯಾನ ಹಿತಮಾನಸೆಃ 
ಉಪದ್ರುತೋಪಿ ಕೋಪೋದ್ಯತ್ರಾಹನೈಕಸಖಃ ಸ್ವಯಂ 
ದ್ಯಸ್ತರಿಪುನೀತಿಮಾರ್ಗೋ ರಣವಿಕ್ರಮಬುದಿಮೇಕಮಭಿನೀಯ 


ಸಮಧೀಯ ಹ್ರದಯಸಂಗಸಂಗತಮನಂಧ್ಯಕೋಪ್ವ್ಪಮಾವಹತಿಯೋನ 
ತತ್ತೆ €ದಲಾಭಿದಾನಂ ದುರ್ಗಂವಪ್ರಾರ್ಗಲಾದಿದುರ್ಲ೯ಂಫ್ಯಂ. 


ಮೂಲಬಲಾಧಿಷ್ಟೀ ತಮಪಿ ಸದ್ಯಃ ಪ್ರೊಂಲಫ್ಯ ಹೇಲಯಾಗ್ರಾಹಿ", 


ನೃಪತುಂಗ ಕಳುಹಿಸಿದ ಸಮಸ್ಯೆಗಳ ಉತ್ತರವಾಗಿ ಬಂಕೆಯನು ಹೀಗೆ ಉತ್ತರಿಸಿದನು. 
ಅಪ್ರಾಪ್ತೆ ವಲ್ಲಭೇಂದ್ರೇ ಮಯಿಜಯಂತಿ ಯದಾ ವಿದ್ವಿಷಃ ಸ್ವಾಂತದಾಹಂ 
ಸನ್ನಸ್ತಾಶೇಷಸಂಗೋ ಮುನಿರಥ ವಿಧಿನಾ ವಿದ್ವಿಷಃ ಸ್ಯಾಜ್ಜ ಯಶಪ್ರೀಃ 
ಇತ್ಯಾರೂಢ ಪ್ರತಿಜಇಃ ಕತಿಪಯದಿವಸ್ಥೆಃ ಪ್ರಾಪದಸ್ಥ ತ್ರಮಿಪಂ, 
ಮಾಸತ್ರಯಸ್ಯ ಮಧ್ಯೇಯದಿ ಭೋಜಯಿತುಂನ ಶಕ್ಯತೇ ಸ್ವಾಮಿ 
ಷೀರಂ ವಿಜಿತ್ಯ ಶತ್ರೂನ ತಥಾಪಿ ವಹ್ಲಿಂ ವಿಶಾಮ್ಯೇವ ಡಂ 


ಈ ಎರಡು ಶ್ಲೋಕಗಳಲ್ಲಿ ನೃಪತುಂಗ ಹೇಳಿಕಳಿಸಿದ್ದ ವಿಷಯಕ್ಕೆ ಉತ್ತರ ರೂಪವಾಗಿ ಬಂಕೇಯನು 
ಪ್ರತ್ಯುತ್ತರಿಸಿದ ವಿಷಯಗಳೆರಡೂ ಸ್ಪಷ್ಟವಾಗುತ್ತವೆ. ಹೀಗೆ ಬಂಕೇಯನು ಗಂಗವಾಡಿಯನ್ನು 
ಪ್ರಬಲಸೈನ್ಯದೊಂದಿಗೆ ಪ್ರವೇಶಿಸಿದನು ಕೋಟೆಯನ್ನು ಧೂಳಿಪಟಗೈದು ಏರಿಸೇನಾ ಸಮುದ್ರವನ್ನು 
ಕಲಕಾಡಿದನು. ಈ ಸಂದರ್ಭವನ್ನು ಬಂಕೇಯನು ಕಂಡ ದ್ರಶ್ಯವನ್ನು ಕೊಣ್ಣೂರು ಶಾಸನ ಹೀಗೆ ಹೇಳಿದೆ. 
ಇತ್ಯುಕ್ಕ್ಯಾ ಕ್ರಮವಿಕ್ರಮೋಚ್ಚಿ ಖಶಿಖಿಜ್ವಾಲಾವಲೀಡೇಪ್ರಜೇ 
ಧೂಮಶ್ಯಮಲಿತೇ ತೇರೋಹಿತತಸಾ ಪ್ರಾಯಃಪರಪ್ರೇಷಿತೇ 


ಯಾತೇ ಮತ್ತನಯೇ ಸ್ಥಿತಾನ್ಯನ್ರಪತೇನ ನಿರ್ಜಿತ್ಯ್ಮಯೋಜಿತ್ವರೋ 
ವಂದೀಕ್ರತ್ಯ ರಿಪೊನ ನಿಹತ್ಯ ಚ ತದಾ ತೇರ್ಣಪ್ರತಿಜೋಭಾವಕ * 


ಹೀಗೆ ಗಂಗರ ಮೇಲೆ ವಿಜಯವನ್ನು ಸಾಧಿಸಿದ ಬಂಕೇಯನ ಅಭಿಮತದಂತೆ ಚೇದಿಯ ತೂಕ್ಕಲನ 

ಮಗಳನ್ನು ಮಗ ಕೃಷ್ಣನಿಗೆ ತಂದುಕೊಂಡನಲ್ಲದೆ, ತನ್ನ ಮಗಳಾದ ಚಂದ್ರೂಬಲಬ್ಬೆಯನ್ನು ಗಂಗರಾಜನಾದ 

ಒಂದನೆಯ ಭೂತಗನಿಗೂ, ಎರಡನೆಯ ಮಗಳು ಶಂಕಾದೇವಿಯನ್ನು ಪಲ್ಲವರಾಜಕುಮಾರನಿಗೂ ಕೊಟ್ಟು 

ಮದುವೆ ಮಾಡಿಸಿದನು. ಇದರಿಂದ ತಲಾತಲಾಂತರದಿಂದ ಬಂದ ವೈರತ್ವವು ಕೊನೆಗೊಂಡಿತು”. ಹೀಗೆ 

ಅಮೋಘವಾದ ಸೇವೆಯನ್ನು ಸಲ್ಲಿಸಿದ ಬಂಕೇಯನಿಗೂ ಗೌರವಿಸಬೇಕೆಂದು ಅಮೋಫಘವರ್ಷನು 

ತಿರ್ಮಾನಿಸಿದಾಗ ಬಂಕೇಯನು ನನಗಾಗಿ ಏನೂ ಬೇಡ ಕೊಣ್ಣೂರಿನ ಜೈನಬಸದಿಗೆ ನಿಮ್ಮಹೆಸರಿನಿಂದ 
ದಾನವೊಂದನ್ನು ಕೊಡಿ ಎಂದು ಕೇಳಿದನಂತೆ ಅದನ್ನೇ ಶಾಸನವು ಹೀಗೆ ಹೇಳಿದೆ. 
ತೇನೆ ವಂಭೂತೇನ ಬಂಕೇಯಾಭಿಧಾನೇನ ಮದಿಷ್ಟಭ್ಯತ್ಸೇನ 


ಪ್ರಾರ್ಥಿತಸ್ನನ್‌ ತತ್ಕ್ರಾರ್ಥನಯಾ ಮಾನ್ಯಖೇಟರಾಜಧಾಅನ್ಯಾಂವಸ್ಥಿ ತೇನ 
ಮಯಾ ಮಾತಾಪಿತ್ರೋರಾತ್ಮನಶ್ಚೆ_ 


<p 


ಹಿತಾ ಮುತ್ರಿಕ ಪುಣ್ಯಯಶೋಭಿ ವ್ರದ್ಧಯೇ ಕೋಲನೂರೇ ತದ್ಭಂಕೆಯ 
ನಿರ್ಮಾಪಿತ ಜಿನಾಯತನ ಪರಿಪಾಲನ ನಿಯುಕ್ತಾಯ” | 


ರಾಷ್ಟ್ರಕೂಟರಿಗೆ ನಿಷ್ಠೆಯಿಂದ ದುಡಿದ ಬಂಕೇಯನ ಹೆಸರಿನಿಂದ ಎಂದು ಶಾಶ್ವತ ಕೆಲಸ ಮಾಡಿಸಲು 
ಅವನ ಮಗ ಲೋಕಾದಿತ್ಯ ಇಚ್ಛಿಸಿದರ ಪ್ರತಿಫಲವೇ ತತ್ವಿತ್ರ ನಿಜನಾಮ ಕ್ರತೇ ವಂಕಾಪುರೇ ಪುರೇಷ್ಠಧಿಕೇ 
ಅಂದರೆ ಚೇಲ್ಲಕೇತನ ವಂಶದ ಲೋಕಾದಿತ್ಯನೆಂಬುವ ತನ್ನ ತಂದೆಯ ಹೆಸರಿನಿಂದ ಬಂಕಾಪುರ ವೆಂಬ ಊರು 


ಕಟ್ಟಿಸಿದನು ಎಂದು ತಿಳಿದು ಬರುತ್ತದೆ 3 
ಕುನ್ನೆಯಸೆಟ್ಟಿ 


ಬಂಕೇಯ ತೈಲಕಬ್ಬೆಯರ ಮಗನಾದ ಕುನ್ನಟ್ಟೆಯನ್ನು ಶಾಸನಗಳು ಕುನ್ನೆಯಶೆಟ್ಟಿ'”, ಕುಂದಟ್ಟೆ' 
ಎಂದು ಕರೆದಿವೆ. ಬಂಕೇಯನು ಬನವಾಸಿಯನ್ನು ಆಳುತ್ತಿರುವಾಗ ಕುನ್ನೆಯಸೆಟ್ಟಿಯು ಚಿಂಚಿಲಿ-೫೦ ರ 
ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದನೆಂದು ಅಲ್ಲಿರುವ ಕ್ರಿ.ಶ.೮೬೬ ರ ಶಾಸನದಿಂದ ತಿಳಿದುಬರುತ್ತ ಡೆಸ್‌ 
ಮುಂದೆ ಅವನು ನಿಡಗುಂದಿ -೧೨ ರ ಅಧಿಕಾರಿಯಾಗಿದ್ದನೆಂದು ಕ್ರಿ.ಶ. ೮೭೪-೭೫ ರ ನಿಡಗುಂದಿ ಶಾಸನದಿಂದ 
ವಧಿತವಾಗುತ್ತದೆ *. ತನ್ನ ತಂದೆಗೆ ಪುಣ್ಯವಾಗಲೆಂದು ಅವನು ನಿಡಗುಂದಿಗೆಯ ಕುಪ್ಪಣನ ದೇಗುಲದ 


ಮಹಾದೇವರಿಗೆ ಭೂದಾನ ಮಾಡಿದ್ದ ನ್ನು ಅದೇ ಶಾಸನವು ಪ್ರಸ್ತಾಪಿಸುತ್ತದೆ. 
ಲೋಕಟೆ 


ಬಂಕೇಯ ತೈಲಕಚ್ಛೆಯರಿಗೆ ನಾಲ್ಕು ಜನ ಮಕ್ಕಳಾದ ಧೋರ, ಧೊಂಡ, ಬಂಕ ಮತ್ತು ಲೋಕಟೆಯರ 
ಹೆಸರುಗಳನ್ನು ಲೋಕಾಪುರದ ಶಾಸನವು ಉಲ್ಲೇಖಿಸಿದರೆ, ಹಿರಿಯನಾದ ಕುಂದಟ್ಟೆಯ ಹೆಸರನ್ನು ಹೇಳಿಲ್ಲದ 
ಕಾರಣ, ಕುಂದಟ್ಟೆಯು ಆಗಲೇ ಸಮಾಧಿಮರಣವನ್ನು ಹೊಂದಿದ್ದರಿಂದ ಅವನ ಹೆಸರನ್ನು ಪ್ರಸ್ತಾಪಿಸದೇ 
ಬಿಟ್ಟುಬಿಟ್ಟಿರಬಹುದು.  ಬಂಕೇಯನಂತೆ ಲೋಕಟೆಯು ಸಹ ಎರಡನೆಯ ಕೃಪ್ಣನ 
ಸಮಕಾಲಿನನಾಗಿದ್ದು ಕೊಂಡು ಅವನ ಸಾಮಂತನಾಗಿ ಪ್ರಮುಖಪಾತ್ರವನ್ನು ವಹಿಸಿದನು. ಈ ಕೆಳಗಿನ ಶಾಸನಗಳು 
ಇವನನ್ನು ಉಲ್ಲೇಖಿಸುತ್ತವೆ. ಕುಣಿಮೆಳಹಳ್ಳಿ*, ಗುಡ್ಡದಚೆನ್ನಾಪುರ ', ಮಂತಗಿ್‌, ಹಲಸೂರ”, ಬ್ಯಾಡಗ್‌", 
ಬಂದಳಿಕೆ", ಸಿಡಿಯನೂರ"*, ಲೋಕಾಪುರ", ಹೊನ್ನ ತ್ತಿ“, ಅಣಜಿ", ಶಿರಗುಂಬಿ*, ಮಂತಗಿ"', ಕುರ್ತಕೋಟಿ 


“, ಮಾಸಣಗಿ”, ಮಂತಗಿ”, ಮಾಸಣಗಿ'' ಕುರ್ತಕೋಟಿ" ಮತ್ತು ಬಂದಳಿಕೆ *. 


ಈ! ಮೇಲಿನ ಶಾಸನಗಳು ಲೋಕಟೆಯನ್ನು ಲೋಕಡೆ*, ಲೋಕಟೆಯರಸ”, ಲೋಕಟ್ಟೆ*, ಲೋಕಟೆ 


”, ಲೋಕಯ್ಯ” ಎಂದು ಕರೆದಿವೆ. ಬಂದಳಿಕೆಯ ಕ್ರಿ. ಶ್ಶ್ವ೫ಿ೨ರ ಶಾಸನವು ಸಮಧಿಗತ ಪಇ್ಸಿಮಹಾಶಬ್ದ 


ಮಹಾಸಮನ್ವ ಕರುದೇವಯ್ಯ ರನ್ವಯದೋಳ್‌ ಬಂಕೆಯರಸ ಮಗಂ ಶ್ರೀ ಆಲೋಕಟೆಯರಸರ ಎಂದು ಈತನ 
ಮನೆತನದ ಅಧಿಕಾರ ಅಂತಸ್ತು ಅನ್ವಯ ಹಾಗೂ ಪ್ರಶಸ್ತಿಗಳಿಂದ ತಿಳಿಸಿದೆ”. ಕುಣಿಮೆಳಹಳ್ಳಿಯ ಶಾಸನವು 
ಸ್ವಸ್ತಿ ಸಮಧಿಗತ ಪಂಚಮಹಾಶಬ್ದ ಮಹಾಸಾಮಂತಾಧಿಪತಿ ಲೋಕಟೆ ಎನ್ನುವುದರ ಮೂಲಕ ಅವನು 


ಮಹಾಸಾಮಂತನಾಗಿದ್ದು ದುಸ್ಪ ಷ್ಟ ವಾಗುತ್ತ ಚಿ 


ಇವನ ಮೊದಲ ಶಾಸನವು ಕ್ರಿ.ಶ.ರ೯೫ರ ಕುಣಿಮೆಳಹಳ್ಳಿ ಶಾಸನವಾದರೆ ಕ್ರಿ.ಶ್ಶ೫೨ ಬಂದಳಿಕೆಯ 

ಶಾಸನವು ಕೊನೆಯದಾಗಿದೆ. ಇದರಿಂದ ಇವನು ಸುಮಾರು ೫೭ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದನೆಂದು 
ಅಭಿವ್ಯಕ್ತವಾಗುತ್ತದೆ. ಪ್ರಾರಂಭದಲ್ಲಿ ಇವನು ಬನವಾಸಿ-೧೨೦೦೦ದ ಆಡಳಿತಾಧಿಕಾರಿಯಾಗಿದ್ದು, 
ಕೊನೆಯಲ್ಲಿ ಅವನು ರಾಷ್ಟ್ರಕೂಟರ ವಿಸ್ತಾರವಾದ ಪ್ರದೇಶದ ಅಧಿಕಾರಿಯಾಗಿದ್ದನೆಂಬುದು ಬಂದಳಿಕೆಯ 
ಶಾಸನದಿಂದ ವ್ಯಕ್ತವಾಗುತ್ತದೆ. ಅದು ಹೀಗಿದೆ- 

ಬನವಾಸಿ ಪನ್ನಿರ್ಚ್ಸಾಸಿರಮುಂ ಪಲಸಿಗೆ ಪನ್ನಿರ್ಚ್ಸಾಸಿರಮುಂ 

ಮಾಳ್ವಲೆವಮರುಸಾಸಿರ ಮುರಾಳನ್ಯರ್ಮೂತ್ತು ೦ ಲೋಕಾಪುರ 

ಪನ್ನೆರಡು ತೋರೆಗರೆಯರವತ್ತು ಇನು ಮೂವತೊಚ್ಚಾಸಿರದ 

ನೂರೆರಡು ಬಾಡಮಂ ಲೋಕಟೆಯರಾಳೆ, ಎಂದಿದೆ ". 


ಲೋಕಟೆಯು ಲೋಕಾಪುರ ಎಂಬ ಪಟ್ಟಣವನ್ನು ನಿರ್ಮಿಸಿ ಅಲ್ಲಿ ಲೋಕಮಾಹೇಶ್ವರಿ'ದೇವಾಲಯ, 
ಲೋಕನಾಥ ಬಸದಿ, ಲೋಕಸಮುದ್ರವೆಂಬ ಸರೋವರ ಮತ್ತು ಹರಿ, ಹರ, ಜಿನ ಹಾಗೂ ಬುದ್ಧ 
ದೇವಾಲಯಗಳನ್ನು ಕಟ್ಟಿಸಿದ್ದು ಲೋಕಾಪುರ ಶಾಸನದಿಂದ ತಿಳಿದುಬರುತ್ತದೆ “. ಅಲ್ಲ ದೆ ಇದೇ ಶಾಸನವು 
ಇವನನ್ನು ರಾಷ್ಟ್ರಕೂಟ ಕೃಷ್ಣನ ಮೈದುನನೆಂದು ಹೇಳಿ, ಕೃಷ್ಣನ ಆಜ್ಞೆಯ ಪ್ರಕಾರ ಮಾಂಡಲಿಕರಿಂದ 
ಕಪ್ಪ-ಕಾಣಿಕೆಗಳನ್ನು ಪಡೆದನೆಂದೂ ಉಲ್ಲೇಖಿಸುತ್ತದೆ “. ಹೂನ್ನತ್ತಿಯ ಶಾಸನವು * ಲೋಕಟ್ಟೆ ಬನವಾಸಿ 
ಪನ್ನಿರ್ಚ್ಸಾಸಿರ ಮುಮಾಳೆ ಅತನ ಮಗ ಕಲಿವಿಟ್ಟ ಪುನ್ನವನ್ನಿಪನ್ನೆ ರಡುಮನಾಲೆ ಎಂದಿದೆ. ಇದರಿಂದ ಲೋಕಟೆಯ 


ಮಗ ಕಲಿವಿಟ್ಟ ತಂದೆಯ ಕಾಲದಲ್ಲಿ ಪುನ್ನವಂತಿಪನ್ನೆ ರಡರ ಆಡಳಿತವನ್ನು ನೋಡಿಕೊಳ್ಳುತಿದ್ದನು. 


p ೪ಎ 


ಲೋಕಟ್ಟೆಗೆ ಕಲಿವಿಟ್ಟ ಧೋರ ಹಾಗೂ ಬಂಕೇಯರೆಂಬ ಮೂರು ಜನ ಮಕ್ಕಳಿದ್ದರು. ಇವರು 
ಕ್ರಮವಾಗಿ ಎರಡನೆಯ ಕೃಷ್ಣ, ಮೂರನೆಯ ಇಂದ್ರ ಮತ್ತು ನಿತ್ಯವರ್ಷನ ಆಳ್ವಿಕೆಯ ಕಾಲದಲ್ಲಿ ಸಾಮಂತರಾಗಿ, 


ಮಹಾಸಾಮಂತರಾಗಿ ಆಡಳಿತವನ್ನು ನಡೆಸಿದರು. 
ಎರಡನೆಯ ಧೋರ 


ಇವನನ್ನು ಕ್ರಿ.ಶ.4೯೦೮ ರ ದೇವಿಹೊಸೂರ್‌, ಕ್ರಿ.ಶ. ೯೧೫-೧೬ರಇಟಗ್‌, ಕ್ರಿ.ಶ್ಶ೧೮ ರ ದಂಡಾಪುರ 


* ಶಾಸನಗಳು ಉಲ್ಲೇಖಿಸುತ್ತವೆ. ಎರಡನೆಯ ಧೋರನು ಸಮರ್ಥ ವ್ಯಕ್ತಿಯಾಗಿದ್ದು, ಇಂದ್ರವಲ್ಲಭನ 
ಆಳ್ವಿಕೆಯ ಕಾಲದಲ್ಲಿ ಬನವಾಸಿ ನಾಡನ್ನು ಆಳುತ್ತಿದ್ದ ಉಲ್ಲೆ ಖವನ್ನು ಇಟ್ಟಿಗೆಯ ಶಾಸನವು ಹೀಗೆ ಹೇಳಿದೆ- 
ಧೋರಮ್ಮನಬನವಾಸಿ ನಾಡಾನಾಳೆ ಕುಡುವಣ್ಣಗಣ್ಣ ಮೆಟ್ಟತು 
ಮಿಟ್ಟಿಗೆ ಮೂವತ್ತರ್ಕೈ ಅಯ್ದಣ್ಣ ನಾಟ್ಲುವುಣ್ಣುಗೆ Pr ಹಿ 


ಎರಡನೆಯ ಬಂಕೇಯರಸ 


ಎರಡನೆಯ ಕೃಷ್ಣನ ನಂತರ ಅಧಿಕಾರಕ್ಕೆ ಬಂದ ಮೂರನೆಯ ಇಂದ್ರನ ಕಾಲದಲ್ಲಿಯೂ ಕೂಡಾ 

ಚಲ್ಲಕೇತನ ಮನೆತನವು ರಾಷ್ಟ್ರಕೂಟರ ನಿಷ್ಟಾವಂತ ಸಾಮಂತಿಕೆಯಲ್ಲಿ ಮುಂದುವರೆದುಕೊಂಡು 
ಬಂದಿರುವುದು ಶಾಸನಗಳಿಂದ ತಿಳಿದುಬರುತ್ತದೆ. ಮೂರನೆಯ ಇಂದ್ರವಲ್ಲಭನ ಕ್ರಿ.ಶ೯೧೫ರ ಬಿಸನಳ್ಳಿ” 
ಹಾಗೂಕಿ.ಶ್ಪ್ವ೯೧೯ರ ಶಿಗ್ಗಾಂವ” ಶಾಸನಗಳು ಎರಡನೆಯ ಬಂಕೇಯನ ಆಡಳಿತವನ್ನು ಉಲ್ಲೆ ಖಿಸುತ್ತವೆ. 
ಬಿಸನಳ್ಳಿ ಶಾಸನವು ಇವನ ಆಡಳಿತವನ್ನು ಸೂಚಿಸುತ್ತಾ- 

ತತ್ಪಾದ ಪದ್ಧೋಪಜೀವಿ ಸಮಧಿಗತ ಪಂಚಮಹಾಶಬ್ದ 

ಮಹಾಸಾಮಂತ ಬಂಕೇಯರಸರ ಬನವಾಸಿ ಮಂಡಲ 

ಮೂವತ್ತಿರ್ಚ್ಸಾಸಿರಮನಾಳುತ್ತಿರೆ " 


ಎಂದು ಹೇಳಿದೆ. ಎರಡನೆಯ ಬಂಕೇಯನು ಬನವಾಸಿಯನ್ನು ಆಳುತ್ತಿರುವಾಗ ಮೂರನೆಯ ಇಂದ್ರನುಕ್ರಿ.ಶ. 
೧೦ ನೆಯ ಶತಮಾನದಲ್ಲಿ ಬನವಾಸಿ ಪನ್ನಿರ್ಚ್ಸಾಸಿರವನ್ನು ಇಬ್ಬಾಗ ಮಾಡಿ ಒಂದು ಭಾಗವನ್ನು ಬಂಕೇಯನಿಗೂ, 
ಇನ್ನೊಂದು ಭಾಗವನ್ನು ಶಂಕರಗಂಡನಿಗೂ ಕೊಟ್ಟಿ ರುವುದನ್ನು ಲಕ್ಷ್ಮೀಪುರ ಶಾಸನವು ಹೀಗೆ ಹೇಳಿದೆ- 
ಬನವಾಸಿ ಪನ್ನಿ ರ್ಚಾಸಿರಮುಮನೆರಡು ಭಾಗಂ ಮಾಡಿ ಬಂಕೇಯ 
ನ ಜ...ರಗಣ್ಣ ನಾಮಾಲೂತ್ತಿರೆ”. 


ಚಲ್ಲಕೇತನ ಮನೆತನವನ್ನು ಹೀಗೆ ಏಕೆ ಇಬ್ಬಾಗಿಸಲಾಯಿತು? ಎಂಬುವುದು ತಿಳಿಯದು. ಬಹುಷಃ 


ಎರಡನೆಯ ಬಂಕೇಯರಸನ ಸಾಮರ್ಥ್ಯತೆಯನ್ನು ಇದು ಪ್ರಶ್ಲಿಸುವಂತಾಗಿದೆ. 
ಧೋಂಡ 

ಇವನು ಲೋಕಾಪುರ ಶಾಸನದಲ್ಲಿ ಪ್ರಥಮ ಬಾರಿಗೆ ಕಾಣಿಸಿಕೊಳ್ಳುತ್ತಾನೆ. ಆದರೆ ಈ ಧೋಂಡನು 
ಎಲ್ಲಿ ಆಳುತ್ತಿದ್ದನೆಂಬುವುದರ ಬಗ್ಗೆ ಸ್ಪಷ್ಟವಾದ ಶಾಸನದ ಉಲ್ಲೇಖವಿಲ್ಲದಿದ್ದರೂ ಗುಡ್ಡದ ಚೆನ್ನಾಪುರದ 


ಶಾಸನದಲ್ಲಿ ಲೋಕಟೆಗೆ ಸಹೋದರನೊಬ್ಬನಿದ್ದು, ಅವನು ಕುಂದೂರ-೩೦ ರ ಅಧಿಕಾರಿಯಾಗಿದ್ದನೆಂದು 


ಹೇಳುತ್ತದೆ. ಬಹುಷಃ ಇವನೇ ಧೋಂಡನಾಗಿರಬೇಕೆಂದು ಊಹಿಸಲು ಅವಕಾಶವಿದೆ”. ಇಲ್ಲಿ ಗೆ ಬಂಕೇಯನ 


QD 


ಐದು ಜನ ಮಕ್ಕಳ ಆಳ್ಳಿಕೆಯು ಮುಗಿಯುತ್ತದೆ. ಅನಂತರ ಇವರ ಮಕ್ಕಳ ಆಳ್ವಿಕೆಯು ಶಾಸನಗಳಲ್ಲಿ 


ಪ್ರಸ್ತಾ ಪಿತವಾಗುತ್ತ ಹ್ಸ್‌ 


ಒಂದನೆಯ ಕಲಿವಿಟ್ಟ 


ಮೂರನೆಯ ಅಮೋಘವರ್ಷ ಹಾಗೂ ಮೂರನೆಯ ಕೃಷ್ಣನ ಸಾಮಂತನಾದ ಲೋಕಟೆಯ ಮಗ 
ಕಲಿವಿಟ್ಟ. ಇವನು ತನ್ನ ತಂದೆಯು ಬನವಾಸಿ ಪನ್ನಿರ್ಚ್ಸಾಸಿರದ ಆಳ್ಳಿಕೆಯನ್ನು ಕೈಕೊಂಡ ವೇಳೆಯಲ್ಲಿ 
ಪುನ್ನವಂತಿಯ ಅಧಿಕಾರಿಯಾಗಿದ್ದನೆಂದು ಹೊನ್ನತ್ತಿಯ ಎರಡನೆಯ ಕೃಷ್ಣನ ಶಾಸನದಿಂದ ಗೊತ್ತಾಗುತ್ತದೆ”. 
ಶಿವಮೊಗ್ಗ ಜಿಲ್ಲೆಯ ಬಂದಳಿಕೆಯ ಕ್ರಿ.ಶ.೯೯೧೮ ರ ಶಾಸನವು ಕಲಿವಿಟ್ಟನನ್ನು ಉಲ್ಲೇಖಿಸುತ್ತಾ- 


br ES 


[e.8 
@ 
3 
W 


ರಸರ್ಬ್ಬ್ಛನವಾಸಿ ಪನ್ನಿ ರ್ಚ್ಸಾಸಿರಮನಾಳುತ್ತಿ ರೆ” 


ಎಂದಿದೆ. ಇದರಿಂದ ಕಲಿವಿಟ್ಟರಸನು ಬನವಾಸಿ -೧೨೦೦೦ದಲ್ಲಿ ಮೂರನೆಯ ಕೃಷ್ಣನ ಸಾಮಂತನಾಗಿ 
ಆಳ್ಳಿಕೆಯನ್ನು ಮಾಡುತ್ತಿದ್ದುದು ಸ್ಪಷ್ಟವಾಗುತ್ತದೆ. ಆ ಸಮಯದಲ್ಲಿ ನಾಗರಖಂಡದ ನಾಳ್ಗಾವುಂಡನಾಗಿದ್ದ 
ನಾಗಾರ್ಜುನನು ಮರಣ ಹೊಂದಲು ಅವನ ಪತ್ನಿ ಜಕ್ಕಿಯಬ್ಬೆಯನ್ನು ನಾಗರಖಂಡದ 
ನಾಳ್ಗಾವುಂಡಿಯಾಗಿದ್ದನ್ನು ಶಾಸನವು ಹೇಳುತ್ತದೆ. ಜಕ್ಕಿಯಬ್ಬೆಯು ಆರು ವರ್ಷಗಳ ಆಳ್ವಿಕೆಯ ನಂತರ ತನ್ನ 


ಮಗಳಿಗೆ ಅಧಿಕಾರವನ್ನು ಬಿಟ್ಟುಕೊಟ್ಟಂತೆ ಕಾಣುತ್ತದೆ. 


ಅದನ್ನೆ ಶಾಸನವು A ಪ್ರಿಯಾತ್ಮಜೆಗೆ ಸಂತತಿಯಂ ತೆರೆದಿತ್ತು ಎಂದು ಹೇಳಿದೆ”. ಮೂರನೆಯ 

ಕೃಷ್ಣನ ಹಾವೇರಿಯ ಶಾಸನದಲ್ಲಿ ಕಲಿವಿಟ್ಟನು ಬನವಾಸಿ ಆಳ್ವಿಕೆ ಚಲ್ಲಕೇತಯ್ಯ ಸೇನೆಮಲ್ಲ ರರ ಮಲ್ಲಪರ 
ನಾಳ್ಗಾವುಂಡು ಗೆಯ್ಯುತ್ತಿದ್ದಂತೆ ತುರುಗೋಳ ಪ್ರಸಂಗದಲ್ಲಿ ನಾಗಯ್ಯ ನೆಂಬುವವ ವೀರತ್ವ ಮೆರೆದು 
ವೀರಸ್ವರ್ಗ ಪಡೆದಿರುವನು”. ನಾಲ್ಕನೆಯ ಗೋವಿಂದನ ಹಿರೇಕೋಣತಿಯ ಶಾಸನದಲ್ಲಿ ಕಲಿವಿಟ್ಟರಸನೇ 
ಬನವಾಸಿಯ ಆಳ್ವಿಕೆಯನ್ನು ಕೈಗೊಂಡಿದ್ದು ಈತನ ಕಾಲದಲ್ಲಿ ಮಾರಸಿಂಗ ಮತ್ತು ಇತರ ಈರ್ವರು ಸೇರಿ 


ಅವುತ್ತರ ಎಂಬ ತೆರಿಗೆಯನ್ನು ಬಿಟ್ಟಿರುವುದನ್ನು ಹೇಳಿದೆ ”. 


ಎರಡನೆಯ ಅಮೋಘವರ್ಷನ ಕ್ರಿ.ಶ೯೯೨೮-೨೯ರ ಶೀರುಂಜದ ಶಾಸನದಲ್ಲಿ ಕಲಿವಿಟ್ಟರಸನು 
ಬನವಾಸಿ ಪನ್ನಿರ್ಚ್ಸಾಸಿರದ ಹೊರತಾಗಿ ಬೆಳ್ಳಲಮೂನ್ನೂರನ್ನು ಆಳುತ್ತಿದ್ದುದರ ಪ್ರಸ್ತಾಪವಿದೆ”. ಬಂಕೇಯ, 
ಲೋಕಟ್ಟೆಯರಂತೆ ಕಲಿವಿಟ್ಟರಸನು ಸಹ ರಾಷ್ಟ್ರಕೂಟ ಮನೆತನಕ್ಕೆ ವಂಶಪರಂಪರಾಗತವಾಗಿ ಬಂದಂತೆ 


ನಿಷ್ಠೆಯಿಂದ ಸಾಮಂತರಾಗಿ ಸೇವೆಯನ್ನು ಮುಂದುವರೆಸಿರುವುದು ಕಂಡು ಬರುತ್ತದೆ. 


ಮೂರನೆಯ ಭೋರ 


ಲೋಕಟೆಯ ಮಗನಾದ ಮೂರನೆಯ ಧೋರನುಕ್ರಿ.ಶ೯೧೪ರಲ್ಲಿ ಬನವಾಸಿ ಪ್ರಾಂತ್ಯವನ್ನಾಳುತ್ತಿದ್ದನು"' 
ಕ್ರಿ. ಶ. ೯೧೮ ರ ಹಾವಂಗಿಯ ಶಾಸನವು ಧೋರಪಯ್ಯನ ಬನವಾಸಿ ವಿಭಾಗದ ಆಳ್ವಿಕೆಯನ್ನು ಸೂಚಿಸಿದ್ದು, 
ಅವನ ಕೈಕೆಳಗೆ ಮುಕುಳ (ಚಲ್ಲಕೇತನ) ಮನೆತನದ ಮಹಾಸಾಮಂತ ಬಂಕೇಯ ಅಧಿಕಾರ ನಿರ್ವಹಿಸುತ್ತಿದ್ದಂತೆ 
ತೋರುತ್ತದೆ ". 


ಈ ಸಂದರ್ಭದಲ್ಲಿ ಹಾವಂಗಿಯ ಕಲಿದೇವಸ್ವಾಮಿ ದೀಪಾರಾಧನೆಗೆ ಕಾಮರಸನೆಂಬವ ದತ್ತಿಕೊಟ್ಟ 
ಪ್ರಸ್ಮಾಪವಿದ್ದು, ಆತನು ಎಡೆವೊಳಲುಎಪ್ಪತ್ತರ ಸುಂಕವೆರ್ಗಡೆಯಾಗಿದ್ದಂತೆ ವಿವರಣೆಯಿದೆ ". ಇದರಿಂದ 
ಮೂರನೆಯ ಧೋರ ಹಾಗೂ ಬಂಕೇಯರಿಬ್ಬರು ಏಕಕಾಲದಲ್ಲಿ ಬನವಾಸಿಯ ಅಧಿಕಾರದಲ್ಲಿದ್ದುದು 


ಸ್ಪಷ್ಟವಾಗುತ್ತದೆ". 


ಊಟ 


ಮೂರನೆಯ ಲೋಕಟ್ಟೆ 


ಮೂರನೆಯ ಲೋಕಟ್ಟೆಯ ಕ್ರಿ.ರ್ಶರ೯ ಹಳೇರಿತ್ತಿಯ ತೃಟಿತ ಶಾಸನವೊಂದು ಮಹಾಸಾಮಂತ 


ಲೋಕಟ್ಟೆ ಯ ಆಳ್ವಿಕೆಯ ಕಾಲದಲ್ಲಿ ಗೋಸಹಸ್ರ ದಾನ ಮಾಡಿದ ವಿಷಯ ತಿಳಿಸಿದೆ *. 


ಮೂರನೆಯ ಕಲಿವಿಟ್ಟರಸ 


ಕ್ರಿ.ಶ್ಚ೯ಳಿ೫ ರ ಕ್ಯಾಸನೂರ ಶಾಸನದಲ್ಲಿ ಕಲಿವಿಟ್ಟರಸನನ್ನು ಸ್ವಸ್ತಿ ಸಮಧಿಗತ ಪಂಚಮಹಾಶಬ್ದ 
ಮಹಾಸಾಮಂತ ಚಲ್ಲಕೇತನ ವಂಶೋದ್ಭವಂ ಕಲಿವಿಟಂ ಬನವಾಸಿ ನಾಡಾಳುತ್ತಿರೆ* ಎಂಬುವುದರಿಂದ ಇವನು 
ಮೂರನೆಯ ಕೃಷ್ಣನ ಮಹಾಸಾಮಂತನಾಗಿದ್ದನೆಂದು ತಿಳಿದುಬರುತ್ತದೆ. ಕ್ಯಾಸನೂರಿನ ಇನ್ನೊಂದು ಶಾಸನವು 
ಸಹ ಇದೇ ವಿಷಯವನ್ನು ಪ್ರಸ್ತಾಪಿಸುತ್ತದೆ ". ಹೀಗೆ ಕಲಿವಿಟ್ಟರಸನು ರಾಷ್ಟ್ರಕೂಟರಿಗೆ ಸಾಮಂತನಾಗಿ 
ನಿಷ್ಟೆಯಿಂದ ಕಾರ್ಯವನ್ನು ನಿರ್ವಹಿಸಿದ ಕೊನೆಯ ಚಲ್ಲಕೇತನ ಅರಸುಮನೆತನದವನಾಗಿದ್ದಾನೆ. ಇವನ 
ನಂತರ ಕ್ರಿ.ಶ.೯೯೪೫ ರಿಂದ ಗಭಿಂದನನೆಂಬುವನು ಬನವಾಸಿ ಆಡಳಿತವನ್ನು ಮುಂದುವರೆಸಿರುವುದು 
ಹಿರೇಮಾಗಡಿಯ ಶಾಸನದಿಂದ ತಿಳಿದುಬರುತ್ತದೆ ". 


ಹೀಗೆ ಕ್ರಿ.ಶ.೮೩೦ ರಿಂದ ೯೪೫ ರ ವರೆಗೆ ಸಾಮಂತರಾಗಿ ಮುಂದುವರೆದ ಚಲ್ಲಕೇತನ ಮನೆತನದ 
ಪ್ರಸ್ತಾಪವು ಮುಂದಿನ ಶಾಸನಗಳಲ್ಲಿ ಕಂಡು ಬರುವುದಿಲ್ಲ. ಸ್ವಸ್ತಿ ಸಮಧಿಗತ ಪಂಚಮಹಾಶಬ್ಧ 
ಮಹಾಸಾಮಂತ, ಸತ್ಯ ಸಮರಸಂಘಚ್ಚ ನೋಪಲಟಬ್ಬ, ವಿಜಯ ಲಕ್ಷ್ಮೀನಿವಾಸಿತ ಮತ್ತು ಚಲ್ಲ ಕೇತನ ಮುಂತಾದ 


ಬಿರುದುಗಳನ್ನು ಹೊತ್ತು ಇವರು ಆಡಳಿತವನ್ನು ಮಾಡಿ, ಸರ್ವ ಮತಗಳನ್ನು ಪ್ರೋತ್ಸಾಹಿಸಿದರು. 


ಶಂಕರಗಂಡರಸ 


CD 


ಮೂರನೆಯ ಇಂದ್ರ ಮತ್ತು ಮೂರನೆಯ ಕೃಷ್ಣರ ಕಾಲದ ಶಾಸನಗಳಲ್ಲಿ ಉಕ್ತನಾಗಿರುವ 


ಶಂಕರಗಂಡರಸನ ಹೆಸರು ಕುತೂಹಲಕಾರಿಯಾಗಿದೆ. ಬಹುಷಃ ಇದರ ಮೂಲರೂಪ ಶಂಕರಗಾವುಂಡ 


ಆಗಿರಬೇಕು. ಶಂಕರಗೌಂಡ, ಶಂಕರಗೊಂಡ ಹಾಗೂ ಶಂಕರಗಂಡ ಎಂದು ಉಚ್ಛಾರ ವ್ಯತ್ಯಾಸಗೊಂಡಿದ್ದಿತೋ, 


ಲಿಪಿಕಾರರು ಶಂಕರಗಂಡ ಎಂದು ತಪ್ಪು ಓದಿ ಬರೆಯುವುದರ ಮೂಲಕ ಹೀಗೆ ಪ್ರಚಾರ ಪಡೆದಿದ್ದಿತೋ 


ಹೇಳುವುದು ಕಷ್ಟ ಎಂಬುದು ಡಾ.ಎಂ.ಎಂ.ಕಲಬುರ್ಗಿ ಅವರ ಅಭಿಪ್ರಾಯ”. ಆದರೆ ಶಂಕರಗೌಂಡ 


ಎನ್ನುವುದು ಭಾಷಾಶಾಸ್ತ್ರ ದೃಪ್ಟಿಯಿಂದ ಶಂಕರಗಂಡ ಎಂದು ಪರಿವರ್ತನೆಯಾಗುವುದು ಕಷ್ಟವೇ. ಆದರೆ 


ಶಾಸನಗಳು ಶಂಕರಗಂಡನೆಂದು ಉಲ್ಲೇ ಖಿಸುತ್ತ ವೆ. 


ರಾಷ್ಟ್ರಕೂಟರ ಒಟ್ಟು ೧೧ ಶಾಸನಗಳಲ್ಲಿ ಶಂಕರಗಂಡನ ಉಲ್ಲೇಖ ಬರುತ್ತದೆ. ಕಾಲಾನುಕ್ರಮದಲ್ಲಿ 


ಅವುಗಳನ್ನು ಹೀಗೆ ಉಲ್ಲೇಖಿಸಬಹುದು. 


೧೦ 


೧೧ 


ಗ್ರಾಮ 
ಖಂಡೇಬಾಗೂರು” 
ಲಕ್ಷ್ಮೀಪುರ 
ಹಾವಂಗಿ” 
ಹಾವಂಗಿ” 
ಕ್ಯಾಸನೂರ”" 
ಕ್ಯಾಸನೂರ" 
ತಾಳಗುಂದ” 
ಉಪ್ಪಿನಬೆಟಗೇರಿ”' 
ಜಫರ್‌ಗಡ” 
ಅಕನೂರು” 


ತುಮ್ಮಲಗುಂಡೆ” 


ತಾಲೂಕ 
ಹಿರೇಕೆರೂರ | 
ಹಾನಗಲ್‌ 
ಹಾನಗಲ್‌ 
ಹಾನಗಲ್‌ 
ಹಾನಗಲ್‌ 
ಹಾನಗಲ್‌ 


ಶಿಖಾರಿಪುರ 


ರಾಜ 
ಮೂರನೆಯ ಇಂದ್ರ 
ಮೂರನೆಯ ಇಂದ್ರ 
ಮೂರನೆಯ ಇಂದ್ರ 


ಮೂರನೆಯ ಇಂದ್ರ 


ಕ್ರಿ.ಶ. ೯೬೪ ರ ಉಪ್ಪಿನ ಬೆಟಗೇರಿ ಶಾಸನದಲ್ಲಿ, ಶಂಕರಗಂಡನ ವಂಶಾವಳಿಯನ್ನು ಹೀಗೆ ಹೇಳಿದೆ. 
ಪಾಣರ ರಾಜ--ಶಂಕರಗಂಡ-- ಬೈತರಾಜ--ಶಂಖಪಯ-- ಗೊಮ್ಮ ರಸ--ಅಸಗಮರಸ-- ಶಂಕರಗಂಡರಸ. 


ಕ್ರಿ.ರ್ಶ೨೪ರ ಖಂಡೇಬಾಗೂರು ಶಾಸನದಲ್ಲಿ ಮೊದಲ ಬಾರಿ ಕಾಣಿಸಿಕೊಳ್ಳುವ ಶಂಕರಗಂಡರಸರು 
ಮೂರು ಮಂದಿ ಎಂದು ಡಾ.ಎಂ.ಎಂ.ಕಲಬುರ್ಗಿ ಸರಿಯಾಗಿ ಗುರುತಿಸಿದ್ದಾರೆ. ಪಾಣರ ರಾಜನ ಮಗ 
ಮೊದಲನೆಯ ಶಂಕರಗಂಡ (ಕ್ರಿ. ಶ. ೯೨೪) ಈ ವಂಶದಲ್ಲೇ ಬಂದ ಅಸಗಮರಸನ ಮಗ ಎರಡನೆಯ 
ಶಂಕರಗಂಡ (ಕ್ರಿ.ಶ. ೯೬೪) ಕ್ರಿ.ಶ.೧೦೭೭ರ ಕೊಲನುಪಾಕದ ಶಾಸನದಲ್ಲಿ ಕಾಣಿಸುವವನು ಮೂರನೆಯ 


ಶಂಕರಗಂಡ"'. 


ಯಾದವ ವಂಶದವನೆಂದು ಹೇಳಿಕೊಳ್ಳುವ ಮೊದಲನೆಯ ಶಂಕರಗಂಡನು ಬನವಾಸಿ ೧೨೦೦೦ ದ 
ಭಾಗವನ್ನು ಆಳುತ್ತಿದ್ದ ಎಂದು ಶಾಸನಗಳು ತಿಳಿಸುತ್ತವೆ 2 ಕ್ರಿರ್ಶ೧ಿಲೆ ರಲ್ಲಿ ಧೋರರಸನು ಬನವಾಸಿ 
ನಾಡನ್ನು ಆಳುತ್ತಿದ್ದ". ಮೊದಲನೆಯ ಶಂಕರಗಂಡನಿಗೆ ಬನವಾಸಿ ನಾಡಿನ ಆಳ್ವಿಕೆ ಪೂರ್ತಿಯಾಗಿ 
ದೊರೆಯಲಿಲ್ಲ ಎರಡನೆಯ ಬಂಕೇಯನೊಂದಿಗೆ ಬನವಾಸಿ-೧೨೦೦೦ನ್ನು ಹಂಚಿಕೊಂಡು ಆಳುತ್ತಿದ್ದನೆಂದು 
ಲಕ್ಷ್ಮೀಪುರ ಶಾಸನದಿಂದ ತಿಳಿದುಬರುತ್ತ ದೆ. ಆದರೆ ಜಯಧೀರ ಭುವನೈಕರಾಮ, ಅಭಿಮಾನಧವಳ, ರಟ್ಟರ 
ಮೇರು ಎಂಬ ಮೊದಲಾದ ಬಿರುದಿನ ಪಂಚಮಹಾಶಬ್ದ ಮಹಾಸಾಮಂತಾಧಿಪತಿ ಶಂಕರಗಂಡರಸ ಎಂದು 
ಮೊದಲನೆಯ ಶಂಕರಗಂಡನೊಬ್ಬನನ್ನೇ ಶಾಸನಗಳು ಹೇಳುತ್ತವೆ. ಶಂಕರಗಂಡನನ್ನು ರಟ್ಟರ ಮೇರು", 
ರಾಷ್ಟ್ರಕೂಟ ಕುಲತಿಲಕ 5 ಎಂದು ಶಾಸನಗಳು ಕರೆಯುವುದರಿಂದ ಇವನು ರಾಷ್ಟ್ರಕೂಟರ ವಂಶಕ್ಕೆ 


ಸೇರಿದವನಾಗಿರಬೇಕೆಂದು ಊಹಿಸುತ್ತಾ ರೆ. 


ಉಪ್ಪಿನ ಬೆಟಗೇರಿ ಶಾಸನದಲ್ಲಿ ಹೇಳಿರುವವನು ಮೊದಲನೆಯ ಶಂಕರಗಂಡನೆಂದು ಭಾವಿಸಿ 
ಡಾ.ಎಂ. ಎಂ.ಕಲಬುರ್ಗಿಯವರು, ರಾಷ್ಟ್ರಕೂಟ ಮೂರನೆಯ ಇಂದ್ರ, ಎರಡನೆಯ ಅಥವಾ ಮೂರನೆಯ 
ಅಮೋಘವರ್ಷ ಮತ್ತು ಮೂರನೆಯ ಕೃಪ್ಣ ಹೀಗೆ ಮೂರು ಜನ ಚಕ್ರವರ್ತಿಗಳ ಕೈಕೆಳಗೆ ರಾಜ್ಯಭಾರ ಮಾಡಿದ 
ಈತನ ಪ್ರಥಮ ಶಾಸನವಾದ ಖಂಡೇಬಾಗೂರು ಶಾಸನದ ಕಾಲಕ್ರಿ.ಶ್ಶ೯೨೪ ಕೊನೆಯದಾದ ಉಪ್ಪಿನಬೆಟಗೇರಿ 
ಶಾಸನದ ಕಾಲಕ್ರಿ. ಶ. ೯೬೪ ಈತನು ಕನಿಷ್ಠ ೪೦ ವರ್ಷ ರಾಜ್ಯಭಾರ ಮಾಡಿದನೆಂದು ಇದರಿಂದ ವ್ಯಕ್ತ ವಾಗುತ್ತ ದೆ 
ಎಂದಿದ್ದಾರೆ”. ಕ್ರಿ.ಶ.೯೯೨೫ ರಲ್ಲಿ ಬನವಾಸಿ ನಾಡನ್ನು ಭಾಗಷಃ ಆಳುತ್ತಿದ್ದ ಶಂಕರಗಂಡರಸನು ಅಧಿಕಾರಕ್ಕೆ 
ಬಂದಾಗ ಅವನಿಗೆ ಸುಮಾರು ೨೫ ವರ್ಷ ಎಂದಿಟ್ಟುಕೊಂಡರೂ, ಉಪ್ಪಿನ ಬೆಟಗೇರಿಯ ಶಾಸನದ ಕಾಲಕ್ಕೆ 
ಅವನಿಗೆ ೬೪-೬೫ ವರ್ಷಗಳಾಗಿರುತ್ತವೆ. ಇತಿಹಾಸದಲ್ಲಿ ಸ್ಪಷ್ಟವಾಗಿ ಆಧಾರ ಇಲ್ಲದೇ ಹೋದಾಗ ತಲೆಮಾರಿಗೆ 


೨೫ ವರ್ಷಗಳನ್ನು ಮಾತ್ರ ಲೆಕ್ಕ ಹಾಕುವಂತೆ ವಿಚಾರ ಮಾಡಿದರೆ ಮೊದಲನೆಯ ಶಂಕರಗಂಡರಸನ ಅವಧಿ 


ಕ್ರಿ.ಶ.ಸು. ೯೫೦ಕ್ಕೆ ಮುಗಿಯುತ್ತದೆ. ಆದ್ದರಿಂದ ಉಪ್ಪಿನ ಬೆಟಗೇರಿಯ ಶಾಸನದ ಶಂಕರಗಂಡನನ್ನು 
ಎರಡನೆಯ ಶಂಕರಗಂಡನೆಂದು ತಿಳಿಯುವುದು ಹೆಚ್ಚು ಸೂಕ್ತ. ಕ್ರಿ.ರ್ಶ೯೫೨ ರಿಂದ ಕ್ರಿ.ರ೯೬೪ ರ ಮಧ್ಯದ 
ಅವಧಿಯಲ್ಲಿ ಬಂದ ಶಂಕರಗಂಡನನ್ನು ಹೇಳುವ ಶಾಸನಗಳಲ್ಲಿ ಕಾಲವನ್ನು ಕೊಟ್ಟಿಲ್ಲ ಅಥವಾ ಕಾಲವನ್ನು 


ಹೇಳುವ ಭಾಗ ತೃಟಿತವಾಗಿರುವುದರಿಂದ ಯಾವುದನ್ನು ನಿರ್ಧಿಷ್ಟವಾಗಿ. ಹೇಳುವುದು ಕಷ್ಟ. ಇನ್ನಿಷ್ಟು 


ಆಧಾರಗಳು ದೊರೆಯುವವರಿಗೆ ಕಾಯ್ದು ನೋಡಬೇಕು. 
ಎರೆ - ಅಮ್ಮ ರಸ 


ಎರೆ- ಅಮ್ಮರಸನು ಜಗತುಂಗ ಮೂರನೆಯ ಗೋವಿಂದನ ಕಾಲದಲ್ಲಿ ಬನವಾಸಿ - ೧೨೦೦೦ನ್ನು 
ಆಳುತ್ತಿದ್ದನಂ"”. ಅವನ ನಂತರ ಅವನ ಮಗನಾದ ರಾಜಾದಿತ್ಯನು ಬನವಾಸಿ-೧೨೦೦೦ನ್ನು 


ಆಳತೊಡಗಿದನೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. 


ರಾಜಾದಿತ್ಯ 


ಎರೆ-ಅಮ್ಮರಸನ ಮಗನಾದ ರಾಜಾದಿತ್ಯನು ಸಳುಕಿ ಮನೆತನಕ್ಕೆ ಸೇರಿದವನಾಗಿದ್ದು ಇವನು ತನ್ನ 
ತಂದೆಯ ನಂತರ ಮೂರನೆಯ ಗೋವಿಂದನ ಕಾಲದಲ್ಲಿ ಬನವಾಸಿ-೧೨೦೦೦ ಪ್ರಾಂತ್ಯದಲ್ಲಿ ಮಾಂಡಲಿಕನಾಗಿ 
ಆಳುತ್ತಿದ್ದನೆಂದು ಹೂಲಿಹಳ್ಳಿ ಶಾಸನದಿಂದ ತಿಳಿದು ಬರುತ್ತದೆ '*. ಮುಂದೆ ಎರಡನೆಯ ಕೃಷ್ಣನಕ್ರಿ. ಶ. 
೯೦೭-೦೮ ದೇವಿಹೊಸೂರ ಶಾಸನದಲ್ಲಿ ರಾಜಾದಿತ್ಯನು ಬನವಾಸಿ ನಾಡನ್ನು ಆಳುತ್ತಿದ್ದನೆಂದು ಹೇಳಿದೆ "”. 
ಜಗತುಂಗನೆಂದು ಉಲ್ಲೇಖಿತವಾಗಿರುವ ಕಾಲ ನಿರ್ದೇಶನವಿಲ್ಲದ ನಿಲೋಗಲ್ಲದ ಶಾಸನದಲ್ಲಿ" | 
ಸ್ವಸ್ತಿ ಪೀಜಗತುಜ್ಞ ಪೃಥಿವೀವಲ್ಲಭ ರಾಜಾಜ್ಞ ಜ್ಞ 


ದಿತ್ಯಂ ಬನವಾಸಿ ಪನ್ನಿರ್ಚ್ಸಾಸಿರಮಾಳೆ 
ಮತ್ತು ಜಗತುಂಗನಹೂಲಿಹಳ್ಳಿಯ ಶಾಸನದಲ್ಲಿ"" 

ಸ್ವಸ್ತಿ ಶ್ರೀ ಜಗತುಜ್ನ ಪೃಥುವೀರಾಜ್ಯಂ ಗೆಯ್ಯ 

ಬನವಾಸಿ ಪನ್ನಿ ರ್ಚಾಸಿರವುಮಾನ್‌ ರಾಜಾದಿತ್ಯನಾಳೆ 
ಎಂದು ಉಲ್ಲೇಖಿಸುತ್ತವೆ. ಬಹುಷಃ ಈ ಜಗತುಂಗನು ಮೂರನೆಯ ಗೋವಿಂದನಾಗಿರಬೇಕು. ಹೀಗಾಗಿ 
ಸೊರಬ ತಾಲೂಕಿನ ಮಾವಳ್ಳಿಯ ಕ್ರಿ.ಶ.೮೦೦ ರ ಮೂರನೆಯ ಗೋವಿಂದನ ಶಾಸನವೊಂದು ಬನವಾಸಿ 
ಮಣ್ಣಳಮಾನಾಸಮುದ್ರಾನ್ತ ರಾಜಾದಿತ್ಯರಾಸರ ಅಳೆ ಎಂಬ ಉಲ್ಲೇಖಗಳು! ಮೂರನೆಯ ಗೋವಿಂದ 


ಹಾಗೂ ಎರಡನೆಯ ಕೃಷ್ಣನ ಕಾಲದಲ್ಲಿ ರಾಜಾದಿತ್ಯನು ಬನವಾಸಿಯ ಮಂಡಲಾಧಿಪತಿಯಾಗಿ ಆಡಳಿತ 


ಮಾಡುತ್ತಿದ್ದನೆಂದು ತಿಳಿದುಬರುತ್ತದೆ. PY 


CD 


ಮೂರನೆಯ ಗೋವಿಂದನ ಮೇದೂರ ಶಾಸನವು ಸ(ತ್ಯ) ಸಳುಕಿಯರ------- ರಾಜಾಧಿತ್ಯರಸರ 
ಬನವಾಸಿ ಪನ್ನಿರ್ಚ್ಸಾ (ಸಿ )ರಮಾಳೆ ಎಂಬ ಉಲ್ಲೇಖವು ರಾಜಾದಿತ್ಯನು ಸಳುಕಿ (ಚಾಳುಕ್ಯ) ಮನೆತನಕ್ಕೆ 
ಸೇರಿದವನಾಗಿರಬೇಕೆನಿಸುತ್ತದೆ. ಶಾಸನವು ಮುಂದುವರೆದು ಪರಮೇಶ್ವರ ನಿಯೋಗಿ ರಾಜಾದಿತ್ಯಸಂಗಿ 
ಮಣಹರ --- ಎಂದು ಹೇಳಿದೆ. ಇದರಿಂದ ರಾಜಾದಿತ್ಯನಿಗೆ ಪರಮೇಶ್ವರ ಎಂಬ ಬಿರುದಿದ್ದಂತೆ 


ಕಂಡುಬರುತ್ತದೆ "'. 
ಹಾನಗಲ್ಲ ಕದಂಬರು 


ಬನವಾಸಿ ಕದಂಬರ ಉತ್ತರಾಧಿಕಾರಿಗಳೆಂದು ಕರೆದುಕೊಂಡ ಹಾನುಗಲ್ಲ ಕದಂಬರು ಮೂಲತಃ 
ಬನವಾಸಿಯಿಂದಲೇ ಆಳುತ್ತಿದ್ದರು. ಇವರ ಮೂಲಪುರುಷನಾದ ಚಟ್ಟ ಯ್ಯ (ಚತ್ತ ಯ್ಯದೇವನು) ಮೊದಲು 
ರಾಷ್ಟ್ರಕೂಟರ ಸಾಮಂತನಾಗಿದ್ದನೆಂಬುದು ಶಾಸನಗಳಿಂದ ಸ್ಪಷ್ಟವಾಗುತ್ತದೆ. ಕ್ರಿ.ಶ. ೯೬೯ ರಳ್ಳಿ 
ಪೆರ್ಗಡೆಯಾಗಿದ್ದನೆಂದು ಹೇಳಿದ್ದರೆ "”, ಕ್ರಿ.ಶ. ೯೭೨ ಹರೀಶಿಯ ಶಾಸನದಲ್ಲಿ ಚಟ್ಟಯ್ಯನು ಬನವಾಸಿಯ 
ಸಾಮಂತನಾಗಿ ಆಳ್ವಿಕೆ ನಡೆಸಿದನೆಂದು ಗೊತ್ತಾಗುತ್ತದೆ ''”. ಈತನು ಕ್ರಿ. ಶ೯೭೨ ರಿಂದಕ್ರಿ.ಶ೧೦೧೫ ರ 
ವರೆಗೆ ಬನವಾಸಿ ಪನ್ನಿರ್ಚ್ಸಾಸಿರ ಮತ್ತು ಸಾಂತಳಿಗೆಸಾವಿರಗಳನ್ನು ಆಳುತ್ತಿದ್ದಂತೆ ಹರೀಶಿ ಬಳಿ ಯಸಳೆಯಲ್ಲಿ 
ದೊರಕಿದ ನಾಲ್ಕು ಶಾಸನಗಳಿಂದ ವಿಧಿತವಾಗುತ್ತ ದೆ.ಕ್ರಿ.ರ್ಶ೭೨ ರಲ್ಲಿ ಹರೀಶಿ ಶಾಸನವು ಭಟ್ಟಯ್ಯನ ಬನವಾಸಿ 
ಪನ್ನಿರ್ಚ್ಸಾಸಿರದ ಆಡಳಿತವನ್ನು ಉಲ್ಲೇಖಿಸುತ್ತದೆ '*. ಹೀಗೆ ಹಾನಗಲ್ಲ ಕದಂಬರು ಪ್ರಾರಂಭದಲ್ಲಿ 
ರಾಷ್ಟ್ರಕೂಟರಿಗೆ ಸಾಮಂತರಾಗಿದ್ದು, ಬನವಾಸಿ -೧೨೦೦೦ ಆಡಳಿತವನ್ನು ನೋಡಿಕೊಂಡು ಮುಂದೆ ಕಲ್ಯಾಣಿ 
ಚಾಳುಕ್ಕರಿಗೆ ತಮ್ಮ ನಿಷ್ಠೆಯನ್ನು ಬದಲಾಯಿಸಿರಬಹುದು ಮತ್ತು ಹಾನಗಲ್ಲನ್ನು ರಾಜಧಾನಿಯನ್ನಾಗಿ 


ಮಾಡಿಕೊಂಡು ೫೦೦ ಗ್ರಾಮಗಳ ಆಡಳಿತವನ್ನು ಇವರು ನೋಡಿಕೊಂಡಿರಲು ಸಾಕು". 
ಮಧುಮತಿ (ಮಹಮ್ಮದ ) ಸುಗತಿಪನ 


ಚಾಲುಕ್ಕ ಅವನಿಜನಾಶ್ರಯ ಪುಲಕೇಶಿಯು ಕ್ರಿ.ಶ.೭೫೭ರಲ್ಲಿ ತಾಜಿಕರನ್ನು ಸೋಲಿಸಿ ಓಡಿಸಿದ್ದನೆಂದು 
ಆ ಕಾಲದ ಶಾಸನದಿಂದ ತಿಳಿದು ಬರುತ್ತದೆ". ಅನಂತರ ಅಧಿಕಾರವನ್ನು ವಹಿಸಿಕೊಂಡ ರಾಷ್ಟ್ರಕೂಟರ 
ಕಾಲದಲ್ಲಿ ಮಹಮ್ಮದಿಯರು ಪ್ರಾಂತ್ಯಾಧಿಪತಿಗಳಾಗಿ ರಾಷ್ಟ್ರಕೂಟರಿಗೆ ನಿಷ್ಠೆಯಿಂದ ಆಡಳಿತವನ್ನು ಮಾಡಿದಂತೆ 
ತೊರುತ್ತದೆ. ಎರಡನೆಯ ಕೃಷ್ಣನು ಸಂಯಾನಮಂಡಲವನ್ನು ವಶಪಡಿಸಿಕೊಂಡ ಮೇಲೆ ಅಲ್ಲಿ ತಾಜಿಕವಂಶದ 
ಮಧುಮತಿ (ಮಹಮ್ಮ ದ)ನನ್ನು ಪ್ರಾಂತ್ಯಾಧಿಕಾರಿಯನ್ನಾಗಿ ನೇಮಕ ಮಾಡಿದಂತೆ ಕಂಡು ಬರುತ್ತ ದೆ. ಅವನು 
ಮೂರನೆಯ ಇಂದ್ರನ ಕಾಲದಲ್ಲಿ ಮಂಡಲಾಧಿಪತಿಯಾಗಿ ಮುಂದುವರೆದಂತೆ ಅವನ ಸಂಯಾನ ತಾಮ್ರ 


ಶಾಸನದಿಂದ ತಿಳಿದುಬರುತ್ತದೆ'”. ಈ ಮಧುಮತಿಯು ಸುಗತಿಪ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದನು. 


GD 
ಇವನ ತಂದೆಯ ಹೆಸರು ಯಾರಹಾರ (ಹಿಯಾರಹಾರ ಅಥವಾ ಸುಹಿಯಾರ) ಎಂದು ಗೊತ್ತಾಗುತ್ತದೆ. 
ಸುಗತಿಪನು ಸಂಯಾನದ ಬಳಿ ನದಿಗೆ ಹರಗೋಲನ್ನು ಧರ್ಮಾರ್ಥ ಊಟದ ಸತ್ರವನ್ನು ಸಂಯಾನದಲ್ಲಿ 
ಸ್ಥಾಪಿಸಿದನು. ಪೊವೈಯ್ಯ ಎಂಬುವವನು ಇವನ ಮಂತ್ರಿಯಾಗಿದ್ದನು"” ಎರಡನೆಯ ಕೃಪ್ಣ ಹಾಗೂ 
ಮೂರನೆಯ ಇಂದ್ರನ ಕಾಲದಲ್ಲಿ ಸಂಯಾನ ಮಂಡಲವು ಮುಸ್ಲಿಂರ (ತಾಜಿಕರ) ಆಡಳಿತದಲ್ಲಿ ಇತ್ತೆಂದು 
ಈ ಶಾಸನದಿಂದ ಗೊತ್ತಾಗುತ್ತದೆ. ಇದರಿಂದ ರಾಷ್ಟ್ರಕೂಟರ ಕಾಲದಲ್ಲಿ ತಾಜಿಕರಿಗೆ ರಾಜ್ಯಭಾರದಲ್ಲಿ ಅವಕಾಶ | 
ಸಿಕ್ಕಿತೆಂದು ತೋರುತ್ತದೆ. ಅರಬ್‌ ಪ್ರವಾಸಿಗಳಾದ ಸುಲೈಮಾನನು (ಕ್ರಿ. ಶ.೮೫೧) ಅಬುರುಪ (ಕ್ರಿ.ಶ.4೯೧೬) | 
ಇಬ್ದಖುರ್ದಾದಬೇ (ಕ್ರಿ.ಶ.೯೪೩-೬೮)" ಇವರು ಬಲ್ಲಾರರು ಮಣ್ಯಿರದಲ್ಲಿ ರಾಜ್ಯಭಾರವನ್ನು 
ಮಾಡುತ್ತಿದ್ದರೆಂದು ಬರೆದಿದ್ದಾರೆ. ರಾಷ್ಟ್ರಕೂಟರು ಮುಸಲ್ಮಾನ ಪ್ರಜೆಗಳ ಮೇಲೆ ಆಡಳಿತಕ್ಕೆ ಮುಸಲ್ಲಾನ 
ಅಧಿಕಾರಿಗಳನ್ನು ನೇಮಿಸಿದ್ದ ರೆಂದು ತಿಳಿಸಿದ್ದಾರೆ, ಇದನ್ನು ಶಾಸನವು ನಿಜಗೊಳಿಸುತ್ತದೆ. ಮುಸ್ಲಿಂರ ಪ್ರೀತಿ 
ವಿಶ್ವಾಸವನ್ನು ಗಳಿಸಬೇಕು ಎನ್ನು ವದೊಂದು ಕಡೆಯಾದರೆ, ಅವರ ಸಾಮಾಜಿಕ ಧಾರ್ಮಿಕ ವಿಷಯವನ್ನು 
ಮುಸ್ಲಿಂರೇ ಚೆನ್ನಾಗಿ ಬಲ್ಲವರೆಂಬ ಉದ್ದೇಶದಿಂದ ಮಧುಮತಿ ಸುಗತಿಪಗನು ಎರಡನೆಯ ಕೃಷ್ಣರಾಜನಿಂದ 
ಕ್ರಿ.ರ್ಶ೧೫ ರ ಸುಮಾರಿಗೆ ನೇಮಿಸಲ್ಪಟ್ಟನು. ಅವನು ಮುಸಲ್ಮಾನರಿಗೂ ಭಾರತೀಯ ಹಿಂದೂಗಳಿಗೂ 
ಪ್ರಿಯನಾಗಿದ್ದನು. ಹಿಂದೂ ದೇವಾಲಯಗಳಿಗೂ ಅವನು ದಾನವನ್ನು ನೀಡಿದ್ದನ್ನು ಶಾಸನಗಳು 


ಉಲ್ಲೇಖಿಸುತ್ತವೆ ". 
ಗಂಗವಾಡಿ - ೯೬೦೦೦ ನಾಡನ್ನಾಳಿದ ಸಾಮಂತರು 


ರಾಷ್ಟ್ರಕೂಟ ಒಂದನೆಯ ಕೃಷ್ಣನು ಚಾಲುಕ್ಕರ ಸಾಮ್ರಾಜ್ಯವನ್ನೆಲ್ಲ ಆಕ್ರಮಿಸಿಕೊಂಡ ಮೇಲೆ ಅವರ 
ಮುಖ್ಯ ಮಾಂಡಲಿಕರಾಗಿದ್ದ ಗಂಗರನ್ನು ತಮ್ಮ ಆಧೀನರನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನ ಮಾಡಿದನು. 
ಕ್ರಿ.ಶ.೭೬೮ ರ ತಳೇಗಾಂವ ಶಾಸನದಲ್ಲಿ" ಒಂದನೆಯ ಕೃಷ್ಣನು ಸೈನ್ಯದೊಂದಿಗೆ ಮಣ್ಯೆನಗರ (ಮಾನ್ಯಪುರ) 
ದಲ್ಲಿ ಬೀಡು ಬಿಟ್ಟಿದ್ದನೆಂದು ಹೇಳಿರುವುದರಿಂದಲೂ, ದಂತಿದುರ್ಗನು ಗಂಗರಾಜ್ಯದ ಮೇಲೆ ದಂಡೆತ್ತಿ 
ಹೋದುದು ಎಲ್ಲಿಯೂ ಉಕ್ತವಾಗಿಲ್ಲವಾದುದರಿಂದಲೂ, ಕೃಷ್ಣನೇ ಈ ಪ್ರಯತ್ನಕ್ಕೆ ಮೊದಲು 
ಮಾಡಿದನೆಂದು ಹೇಳಬಹುದು. ತುಮಕೂರು ಜಿಲ್ಲೆಯ ಮಧುಗಿರಿ ಶಾಸನದಲ್ಲಿ" ರಾಷ್ಟ್ರಕೂಟರು ಗಂಗರ 
ಮೇಲೆ ದಾಳಿಯಿಟ್ಟರೆಂದು ಬರೆದಿದೆ. ಅದೇ ಜಿಲ್ಲೆಯಲ್ಲಿದ್ದ ಹಿರೇಗುಂಡಿಗಲ್ಲಿನ ವೀರಗಲ್ಲುಗಳಲ್ಲಿ ಶ್ರೀ 
ಪುರುಷನು ರಾಜ್ಯವಾಳುತ್ತಿದ್ದಾಗ ಕೆಲ ವೀರರು (ಕನ್ನರಸ) ಒಂದನೆಯ ಕೃಷ್ಣನೊಂದಿಗೆ ಪಿಂಚನೂರು ಸಮರ 
ಭೂಮಿಯಲ್ಲಿ ಕಾದಿ ಮಡಿದರೆಂದು ಹೇಳಿದೆ "”. 


"ಅಲ್ಲಿಯ ಬೇರೆ ಕೆಲ ವೀರಗಲ್ಲುಗಳು ಶ್ರೀ ಪುರುಷನ ಆಳ್ವಿಕೆಯಲ್ಲಿ ಶ್ರೀ ರೇವಮ್ಮ ಮೊದಲಾದ 
ವೀರರು ಬಾಗೆಯೂರಲ್ಲಿ ಬಲ್ಲಹನೊಂದಿಗೆ ಹೋರಾಡಿ ಮಡಿದರೆಂದು ತಿಳಿಸುತ್ತವೆ. ಈ ಬಲ್ಲಹನು 


GD 


ರಾಷ್ಟ್ರಕೂಟ ಒಂದನೆಯ ಕೃಷ್ಣನಾಗಿರಬೇಕು. ಆಗ ಅವನು ಮಣ್ಣೆಯ ಉತ್ತರಕ್ಕಿದ್ದ ಗಂಗರಾಜ್ಯವನ್ನೆಲ್ಲ 
ಆಕ್ರಮಿಸಿಕೊಂಡು ನೊಳಂಬರನ್ನು ತನ್ನ ಸಾಮಂತರನ್ನಾಗಿ ಮಾಡಿಕೊಂಡಿರಬೇಕು. ಮುಂದೆ ಎರಡನೆಯ 


ಗೋವಿಂದನ ಚಿಕ್ಕ ಮಧುರೆ ಶಾಸನದಲ್ಲಿ'* ಉಕ್ತವಾದ ನಾಡುಗಳೆಲ್ಲ ರಾಷ್ಟ್ರಕೂಟರ ವಶದಲ್ಲಿದ್ದುದು 


ಸಮಂಜಸವಾಗುತ್ತ ದೆ. 
ಚಾರುಪೊನ್ನೇರ 


ಸಿಂಹಪೋತನ ಮಗನಾದ ಚಾರುಪೊನ್ನೆ €ರನು (ಕ್ರಿ.ಶ. ೭೭೪-೮೦೦) ರಾಷ್ಟ್ರಕೂಟ ಗೋವಿಂದನ 
ಮಾಂಡಲಿಕನಾಗಿ ಗಂಗವಾಡಿ-೯೬೦೦೦ ಆಡಳಿತ ವಿಭಾಗದ ಭಾಗಗಳಾದ ನೊಳಂಬಳಿಗೆ-೧೦೦೦, 
ನಿರ್ಗ್ಗ್ಗಂದನಾಡು-೩೦೦, ಇರಿಗಲ್ವಾಡಿ-೩೦೦, ಗಂಗವೂರು-೩೦ ಮತ್ತು ನೆಲ್ಲಗುಡಿ-೧೨ ನಾಡುಗಳನ್ನು 


ಆಳುತ್ತಿದ್ದ ನೆಂದು ಚಿಕ್ಕಮಧುರೆಯ ಶಾಸನದಿಂದ ತಿಳಿದುಬರುತ್ತ ದ್ರೆ 
ಕಂಭ ಅಥವಾ ಸ್ತಂಭ 


ಶೀಪುರುಷನ ನಂತರ ಅವನ ಮಗ ಎರಡನೆಯ ಶಿವಮಾರನು ಗಂಗಸಿಂಹಾಸನವನ್ನೇರಿದನು. 
ರಾಷ್ಟ್ರಕೂಟ ಧೃುವನು ಇವನನ್ನು ಬಂಧನದಲ್ಲಿಟ್ಟು ತನ್ನ ಎರಡನೆಯ ಮಗನಾದ ಕಂಭ ಅಥವಾ ಸ್ತಂಭನನ್ನು 
ಗಂಗವಾಡಿ ಪ್ರಾಂತದ ಆಡಳಿತಾಧಿಕಾರಿಯನ್ನಾಗಿ ನೇಮಕಮಾಡಿದನು. ಕ್ರಿ.ಶ.೮೦೨ರ ಮಣ್ಣೇ 
ತಾಮ್ರಶಾಸನದಲ್ಲಿ'* ಕಂಭನು ಗಂಗರಾಜ್ಯವನ್ನು ಆಳುತ್ತಿದ್ದನೆಂದು ಹೇಳಿರುವದರಿಂದ ಮೂರನೆಯ 
ಗೋವಿಂದನ ಕಾಲದಲ್ಲಿ ಕಂಭನು ಸಾಮಂತನಾಗಿ ತನ್ನ ಆಡಳಿತವನ್ನು ಮುಂದುವರಿಸಿದಂತೆ ಕಂಡುಬರುತ್ತದೆ. 
ಕ್ರಿ.ಶ.೮೧೨ರಲ್ಲಿ ಚಾಕಿರಾಜನು ಗಂಗಮಂಡಲವನ್ನಾಳುತ್ತಿದ್ದ ನು". ನಂತರ ಕಂಭನ ಗತಿ ಏನಾಯಿತು ಎಂದು 
ಗೊತ್ತಾಗುವದಿಲ್ಲ!, 


ದಾಮಪ್ಯೆಯ 


ಕ್ರಿ.ಶ.4೯೦೩ರ ಚಿಕ್ಕಸಾರಂಗಿ ಶಾಸನದಲ್ಲಿ”' ರಾಷ್ಟ್ರಕೂಟ ಎರಡನೆಯ ಕೃಪ್ಣನ ಸಾಮಂತನಾಗಿ 
ದಾಮಪ್ಯೆಯನು ದಕ್ಷಿ ಣದಿಶಾವರಕ್ಕೆಲ್ಲ ಅದಿಪತಿಯಾಗಿ ಮಣ್ಣಿಯಲ್ಲಿದನೆಂದು ಉಲ್ಲೇಖಿಸಿದೆ. ಇದರಿಂದ 
ಮಣ್ಣೆ ಮತ್ತು ಅದರ ಸುತ್ತಮುತ್ತಲಿನ ಕೆಲವು ಭಾಗಗಳು ಈ ಕಾಲದಲ್ಲಿ ರಾಷ್ಟ್ರಕೂಟರ ವಶದಲ್ಲಿದ್ದವೆಂದು 
ತಿಳಿದುಬರುತ್ತದೆ. 


ಎರಡನೆಯ ಭೂತುಗ 


ಗಂಗ ಮನೆತನದ ಅರಸನಾದ ಪೆರ್ಮಾಡಿ ಎರಡನೆಯ ಭೂತುಗನು ಮೂರನೆಯ ಕೃಷ್ಣನ ಮಾವ 


G3 


(ಭಾವ). ಇವನು ಕೃಷ್ಣನ ಸಾಮಂತನಾಗಿ ಗಂಗವಾಡಿ -೯೬೦೦೦, ಪುಲಿಗೇರೆ -೩೦೦, ಕೆಲವಡಿ-೩೦೦, 
ಮಾಸವಾಡಿ-೧೪೦'ಹಾಗೂ ಕುಕನೂರ-೩೦ ರ ವಿಭಾಗಗಳನ್ನು ಹೆಚ್ಚುವರಿಯಾಗಿ ನೀಡಿದನು"”, ಇವುಗಳ 
ಜೊತೆಗೆ ಕ್ರಿ.ಶ ೯೫೦ ರ ಸುಮಾರಿನಲ್ಲಿ ಪೆರ್ದೊರೆ ನಾಡನ್ನು (ಎಡದೊರೆ) ಸಹ ಭೂತುಗ ಆಳುತ್ತಿದ್ದನೆಂದು 
ನರೇಗಲ್ಲ ಶಾಸನ ಹೇಳುತ್ತದೆ Kg ಶಿವಮೊಗ್ಗ”, ರೋಣ ಮತ್ತು ಕುರ್ತಕೋಟಿ! ಶಾಸನಗಳು ಸಹ ಗಂಗ 
ಭೂತಗನು ಉತ್ತರ ಕರ್ನಾಟಕದ ಮೇಲಿನ ವಿಭಾಗಗಳ ಮೇಲಿನ ಅಧಿಕಾರವನ್ನು ಸಮರ್ಥಿಸುತ್ತ ವೆ. ಎರಡನೆಯ 
ಭೂತಗನ ಅತಕೂರ ಶಾಸನವು"' ಎರಡನೆಯ ಕೃಷ್ಣನು ತಕ್ಕೋಳಂದಲ್ಲಿ ಚೋಳ ರಾಜಾದಿತ್ಯನೊಡನೆ 
ಕಾದುವಾಗ ಭೂತಗನು ಚೋಳರಾಜನ ಅಂಬಾರಿಯನ್ನು ಹೊಕ್ಕು ಅವನೊಡನೆ ಹೋರಾಡಿ ಕೊಂದನು. 
ಇದಕ್ಕೆ ಮೆಚ್ಚಿ ಕಷ್ಟನು ಭೂತುಗನಿಗೆ ಬನವಾಸಿ-೧೨೦೦೦, ಬೆಳ್ವೊಲ-೩೦೦, ಪುಲಿಗೇರೆ-೩೦೦, ಕಿಸುಕಾಡ-೭೦ 


ಬಚಲಣ 


ಮತ್ತು ಬಾಗೆನಾಡು-೭೦ ಪ್ರಾಂತಗಳನ್ನು ಕೊಟ್ಟ ನೆಂದು ಉಲ್ಲೇಖಿಸಿದೆ. 


ಎರಡನೆಯ ಮಾರಸಿಂಹ 


ಎರಡನೆಯ ಭೂತುಗನ ನಂತರ ಗಂಗ ಸಿಂಹಾಸನಕ್ಕೆ ಬಂದ ಜಗದೇಕಮಲ್ಲ ಮಾರಸಿಂಗನು 
ಭೂತುಗನ ಕಾಲದಲ್ಲಿಯೇ ಮಹಾಸಾಮಂತನಾಗಿ ಪುಲಿಗೇರೆ-೩೦೦ನ್ನು ಕ್ರಿ.ಶ೯೪೬ರಲ್ಲಿ ಆಳುತ್ತಿದ್ದನು". 
ಅನಂತರ ಗಂಗವಾಡಿ೯೬,೦೦೦ದ ಜೊತೆಗೆ ಪುಲಿಗೇರೆ- ೩೦೦, ಬೆಳ್ಳೊಲ -೩೦೦ಗಳ ಮೇಲೆ ಕ್ರಿ.ಶ. ೯೭೩ರ 
ಸುಮಾರಿನಲ್ಲಿ ಅಧಿಕಾರವನ್ನು ಹೊಂದಿದನು”. ಇವನಿಗೆ ಗುತ್ತಿಯಗಂಗ ಎಂಬ ಬಿರುದು ಇದ್ದಿತು", 
ಕ್ರಿ.ಶ್ಶ೭೦ ರ ಹಿರೇಹಂದಿಗೋಳ "*. ಕ್ರಿ.ರ್ಶ೭೧ ರ ಅದರಗುಂಚಿ “, ಕ್ರಿ.ಶ. ೯೭೨ ರ ಹುಲಗೂರ“ 
ಮತ್ತು ಕ್ರಿ.ರ್ಶೇ೭೪ ರ ಗುಂಡರೂ ಶಾಸನಗಳು" ಮಾರಸಿಂಹನ ಈ ಮೇಲಿನ ಪ್ರದೇಶಗಳ ಆಡಳಿತದ 
ಉಲ್ಲೇಖವನ್ನು ಮಾಡುತ್ತವೆ. ಗುಂಡೂರು ಶಾಸನದಲ್ಲಿ ಶ್ರೀಮತ್‌ ಗಂಗಕುಲತಿಲಕಂ ನೋಳಂಬಕುಲಾಂತಕಂ 
ಪೆರ್ಮಾಡಿ ಮಾರಸಿಂಗದೇವ ಎರಡಾರನೂರಮನಾಳೆ. ಎಂದಿರುವದರಿಂದ ಇದು ಪುಲಿಗೆರೆ-೩೦೦ ಮತ್ತು 


ಬೆಳ್ಳಲ -ಹ೩೦೦ನ್ನು ಸೂಚಿಸುತ್ತದೆ. 
ಬೆಳೂ ಲ ಮೂನ್ನೂರನ್ನಾಳಿದ ಸಾಮಂತರು 
ದೇವಣ ಯ” 

ಣ` ಫಿ 


ಬೆಳ್ಳೂಲ-೩೦೦ ರಲ್ಲಿ ರಾಷ್ಟಕೂಟರ ಸಾಮಂತ, ದಂಡನಾಯಕನಾಗಿ ಮೊದಲು 
ಕಾಣಿಸಿಕೊಳ್ಳುವವನು ದೇವಣ್ಣಯ್ಯ. ಒಂದನೆಯ ಅಮೋಘವರ್ಷನ ಕ್ರಿ.ಶ.೮೬೬ರ ನೀಲಗುಂದ ಶಾಸನದಿಂದ 


3. ಕ್ರಿ.ಶ.೮೭೨ ರ ಸಿಸುವಿನಹಳ್ಳಿಯ ಶಾಸನದವರೆಗೆ "* ಸುಮಾರು ಆರು ವರ್ಷಗಳ ಕಾಲ ಇವನು 


ಅಮೋಘವರ್ಷನ ಸಾಮಂತನಾಗಿ ಬೆಳ್ಳಲ-೩೦೦ ಆಳಿದಂತೆ ತೋರುತ್ತದೆ. ಇವನ ಆಡಳಿತವನ್ನು ನೀಲಗುಂದ 


7, ಶಿರೂರ "“, ಗವರವಾಡ "*, ಸಿಸುವಿನಹಳ್ಳಿ'” ಮತ್ತು ಚಿಂಚಲಿ”' ಶಾಸನಗಳು ಸಮರ್ಥಿಸುತ್ತವೆ. 
ಮಂಗತೋರಣ 


ಕ್ರಿ.ಶರ್ಲೆಹಿರ ಎರಡನೆಯ ಕೃಷ್ಣನ ಆಳ್ವಿಕೆಯಲ್ಲಿ ಮಂಗತೋರಣ ಬೆಳ್ಳಲ-೩೦೦ರ ಸಾಮಂತನಾಗಿ 
ಆಳುತ್ತಿದನೆಂದು ಬೆಟಗೆರಿಯ ಶಾಸನದಿಂದ ತಿಳಿದುಬರುತ್ತದೆ ". 


ಮಹಾಶೀಮಂತ(ಮಹಾಶಿರಿವಂತ) 4 


ಬೆಳ್ಳಲ-೩೦೦ ನಾಡನ್ನು ಸುದೀರ್ಫ್ಪವಾಗಿ ಆಳಿದವರಲ್ಲಿ ಸಾಮಂತ ಮಹಾಪಶ್ರೀೀಮಂತನು 
(ಮಹಾಸಿರಿವಂತ) ಒಬ್ಬನಾಗಿದ್ದಾನೆ. ಕ್ರಿ.ಶರ೯೭ರ ಮುಧೋಳ ಶಾಸನದಲ್ಲಿ" ಮೊದಲ ಬಾರಿಗೆ 
ಉಲ್ಲೇಖಿತನಾಗಿರುವ ಮಹಾಶ್ರೀಮಂತನುಕ್ರಿ.ಶ್ವ೯೧೮ರ ಗದಗಳೌಸನದಲ್ಲಿ ಕೊನೆಯಲ್ಲಿ ಕಂಡುಬರುತ್ತಾನೆ". 
ಹೀಗೆ ಇವನು ಎರಡನೆಯ ಕೃಷ್ಣ ಹಾಗೂ ಮೂರನೆಯ ಇಂದ್ರನ ಕಾಲದಲ್ಲಿ ಬೆಳ್ಳಲ-೩೦೦ ರ 
ಮಹಾಸಾಮಂತನಾಗಿ ಮುಧೋಳ 5, ಎಲಿಶಿರೂಕೆ ಬ ವೆಂಕಟಾಪುರ” ಮತ್ತು ಗದಗಳ ಶಾಸನಗಳಲ್ಲಿ 
ಉಲ್ಲೇಖಿತನಾಗಿದ್ದಾನೆ. ಇವರಲ್ಲದೇ ಬಂಕೇಶ "” ಮತ್ತು ಪೆರ್ಮಾಡಿ ಮಾರಸಿಂಗರು"* ಬೆಳ್ಳಲ-೩೦೦ 
ಆಡಳಿತವನ್ನು ಮಾಡುತ್ತಿದ್ದರು. 


ಎರಡನೆಯ ಗಂಗ ಪೆರ್ಮಾಡಿ ಭೂತುಗ / 


ಮೂರನೆಯ ಕೃಷ್ಣ ನ ಸಾಮಂತನಾದ ಭೂತಗನು ಗಂಗವಾಡಿ-೯೬೦೦೦, ಪುಲಿಗೇರೆ-೩ಂ೦೦ ಮತ್ತು 
ಬೆಳ್ವ ಲ-೩ಿ೦೦ಗಳನ್ನು ಆಳುತ್ತಿ ದ್ದನು. ಜೊತೆಯಲ್ಲಿ ಕೃಷ್ಣ ನು ಕೆಲವಾಡಿ-೩೦೦, ಮಾಸವಾಡಿ-೧೪೦ ಹಾಗೂ 


ಕುಕನೂರ-೩೦ ವಿಭಾಗಗಳನ್ನು ಹೆಚ್ಚುವರಿಯಾಗಿ ನೀಡಿದನು". 
ಎರಡನೆಯ ಮಾರಸಿಂಹ 


ಇವನು ಭೂತುಗನ ಕಾಲದಿಂದಲೇ ಮಹಾಸಾಮಂತನಾಗಿ ಪುಲಿಗೆರೆ-೩೦೦ನ್ನು ಕ್ರಿ.ಶ ೯೪೬ರಲ್ಲಿ 
ಆಳುತ್ತಿದ್ದನು. ತುಪ್ಪದ ಕುರಹಟ್ಟಿಯ ಕ್ರಿ.ಶ ೯೪೫ ಶಾಸನವು ಇದನ್ನು ಸಮರ್ಥಿಸುತ್ತದೆ "”. ಕ್ರಿ.ಶ ೯೬೯ರ 


ವರೆಗೆ ಇವನ ಆಡಳಿತವು ಮುಂದುವರೆದಿರುವುದನ್ನು ಗದಗ ತಾಲೂಕಿನ ನಾಗಾವಿಯ ಶಾಸನವು ಹೇಳುತ್ತದೆ". 
ಇಂದಪ್ಪ ಯ್ಯ A 


ಅಮೋಘವರ್ಷನ ನಂತರ ಅವನ ಮಗನಾದ ಎರಡನೆಯ ಕೃಷ್ಣನು ಅಧಿಕಾರಕ್ಕೆ ಬಂದನು. ಅವನ 


3D 


ಕಾಲದಲ್ಲಿ ಇಂದಪ್ಪಯ್ಯನು ಪುಲಿಗೇರಿ ನಾಡಿನಲ್ಲಿ ಮಾಂಡಲಿಕನಾಗಿ ಆಳುತ್ತಿದ್ದನೆಂದು ಕ್ರಿಶ ೮೮೩ ರ 


ಸೊರಟೂರ ಶಾಸನದಿಂದ ತಿಳಿದುಬರುತ್ತದೆ ಈ 


ಲೆಂಟೆಯರಸ 


ಮೂರನೆಯ ಇಂದ್ರನ ಕಾಲದಲ್ಲಿ ಲೆಂಟೆಯರಸನು ಮಹಾಸಾಮಂತನಾಗಿ ಪುಲಿಗೆರೆ ನಾಡನ್ನು 
ಆಳುತ್ತಿದ್ದುದನ್ನು ಶಾಸನವೊಂದು ಉಲ್ಲೇಖಿಸುತ್ತದೆ". ಇದೇ ಸಮಯದಲ್ಲಿ ಚಾವುಂಡನಾಯಕನು 


ಪುಲಿಗೆರೆಯ ನಾಡಗೌಡನಾಗಿದ್ದನೆಂದು ಶಾಸನವೊಂದು ಹೇಳಿದೆ "“. 
ವೈದುಂಬಯರು (ರೇನಾಡು-೭೦೦೦ ಆಳಿದ ವೈದುಂಬಯರು) 


ವೈದುಂಬಯರು ರೇನಾಡು-೭೦೦೦ವನ್ನಾಳಿದ ಮತ್ತೊಬ್ಬ ಸಾಮಂತರು. ರೇನಾಡು ಉತ್ತರ 
ಆರ್ಕಾಟ, ಚಿತ್ತೂರ ,ನೆಲ್ಲೂರ ಮತ್ತು ಕಡಪ್ಪ ಜಿಲ್ಲೆಗಳನ್ನು ಒಳಗೊಂಡಿದ್ದು ಕೃಷ್ಣಾನದಿಯ ದಕ್ಷಿಣ ಭಾಗವು 
ಇವರ ಆಡಳಿತಕ್ಕೆ ಒಳಪಟ್ಟಿತ್ತು. ಇದು ಅಲ್ಲದೆ ತೊಂಡೈೆ ಮಂಡಲವು ಸಹ ಇವರ ಆಡಳಿತದಲ್ಲಿತ್ರೆಂದು 
ಗೊತ್ತಾಗುತ್ತದೆ. ಇವರು ಚೋಳರಿಗೆ ಹಾಗೂ ರಾಷ್ಟ್ರಕೂಟರಿಗೆ ಸಾಮಂತರಾಗಿ ಆಳಿದ್ದಲ್ಲದೇ ಕೆಲವು ಬಾರಿ 


ಸ್ವತಂತ್ರರಾಗಿಯು ತಮ್ಮ ಆಳ್ಳಿಕೆಯನ್ನು ಮಾಡಿದರು. 


ವಕ್ರಮಾದಿತ್ಯತಿರುವಯ್ಯನ 


ಕ್ರಿ.ಶ೯೪೯ ರಲ್ಲಿ ಚೋಳರ ಸೈನ್ಯವು ತಕ್ಕೋಳಂದಲ್ಲಿ ಸೋಲನ್ನು ಅನುಭವಿಸಿದ ಮೇಲೆ ಚೋಳರು 
ತೊಂಡೈಮಂಡಲದ ಮೇಲೆ ತಮ್ಮ ಪ್ರಭುತ್ವವನ್ನು ಕಳೆದುಕೊಂಡರು ಆ ಪ್ರದೇಶವನ್ನು ಮೂರನೆಯ ಕೃಷ್ಣನು 
ಆಕ್ರಮಿಸಿಕೊಂಡ ಮೇಲೆ ಅಲ್ಲಿ ವೈದುಂಬದ್ರರಾಜ ಶಂದಯನ್ನನ ಮಗ ವಿಕ್ರಮಾದಿತ್ಯ ತಿರುವಯ್ಯನನ್ನು 
ಮೂರನೆಯ ಕೃಷ್ಣನು ತೊಂಡೈ ಮಂಡಲದ ಮಾಂಡಲಿಕನನ್ನಾಗಿ ನೇಮಕ ಮಾಡಿದನು". ಇವನಿಗೆ 
ವಿಕ್ರಮಾದಿತ್ಯನೆಂಬ ಬಿರುದು ಇದ್ದಿತೆಂದು ತಿಳಿದುಬರುತ್ತದೆ. ಅಲ್ಲದೇ ತ್ರಿನೇತ್ರ ಎಂಬ ನಾಮದೇಯವನ್ನು 
ಹೊಂದಿದ್ದನು". ಇವನು ಗಂಗ -೬೦೦೦ ಪ್ರಾಂತ್ಯದಲ್ಲಿ ಕೃಷ್ಣನ ಸಾಮಂತನಾಗಿ ಆಳುತ್ತಿದ್ದನು. ಆದರೆ 
ರೇನಾಡು-೭೦೦೦ವನ್ನಲ್ಲ ಇದು ಇಂದಿನ ದಕ್ಷಿಣ ಅರ್ಕಾಟ ಜಿಲ್ಲೆಯನ್ನೊಳಗೊಂಡ ಪ್ರದೇಶವಾಗಿದೆ '*. 
ಕ್ರಿ.ಶ.೯೫೧ ರಲ್ಲಿ ಇರ್ವನೊಳಂಬ ದಿಪಯ್ಯ ಮತ್ತು ತಿರುವಯ್ಯ ಇಬ್ಬರು ಆನೆಯಾರಿನಲ್ಲಿ ಭೂದಾನ 
ಮಾಡಿರುವುದನ್ನು ಮತ್ತೊಂದು ಶಾಸನವು ಉಲ್ಲೇಖಿಸುತ್ತದೆ "*. ಇದರಿಂದ ವಕ್ರಮಾದಿತ್ಯ ತಿರುವಯ್ಯನು 


ಮೂರನೆಯ ಕೃಷ್ಣನ ಸಾಮಂತನಾಗಿ ಕ್ರಿ.ಶ ೯೫೮ರವರೆಗೆ ಆಳುತ್ತಿರುವುದು ಸ್ಪಷ್ಟವಾಗುತ್ತದೆ. 


ಸಂದಯನ್‌ ತಿರುವಯ್ಯನ್‌ 


ಎಕ್ರಮಾದಿತ್ಯ ತಿರುವಯ್ಯನ ಮಗನಾದ ಸಂದಯನ್‌ ತಿರುವಯ್ಯನ್‌ನು ಮೂರನೆಯ ಕೃಷ್ಣನ 
ಮಾಂಡಲಿಕನಾಗಿ ಮುಂದುವರೆದನು. ಕ್ರಿ.ಶ. ೯೬೦ ರ ಕಿಲೂರ ಶಾಸನವು" ವೈದುಂಬಿಯ ಮಹಾರಾಜ 
ಸಂದಯನ್‌ ತಿರುವಯ್ಯನ್‌ ಹಾಗೂ ಅವನ ರಾಣಿ ಸೂಧಕದೇವಿ ಹಾಗೂ ಸಹೋದರಿ ವೀರುತ್ತನ 
ವೀರನಾರಾಯಣಿಯರು ಕೂಡಿಕೊಂಡು ದಾನಮಾಡಿರುವ ಉಲ್ಲೇಖವಿದೆ. ಈ ಶಾಸನವು ಮೂರನೆಯ ಕೃಷ್ಣನ 


ಕಾಲಕ್ಕೆ ಸಂಬಂಧಿಸಿದ್ದಾಗಿದೆ "2, ಇವನಿಗೆ ಚಂದ್ರಶೇಖರ ಎಂದು ಸಹ ಕರೆಯುತ್ತಿ ದ್ದ ದು! 
ತಿರುವಯ್ಯ ಶ್ರೀಕಂಠ 


ಸಂದಯನ್‌ ತಿರುವಯ್ಯನ ಮರಣಾನಂತರ ಅವನ ಮಗನಾದ ತಿರುವಯ್ಯ ಶ್ರೀಕಂಠನು 
ವೈದುಂಬಿಯನ್ನು ಆಳುತ್ತಿದ್ದು, ತೊಂಡೈ ಮಂಡಲದ ಅಧಿಕಾರವನ್ನು ವಹಿಸಿಕೊಂಡು ಮೂರನೆಯ ಕೃಷ್ಣನ 
ಮಾಂಡಲಿಕನಾಗಿ ಮುಂದುವರೆದು ಕ್ರಿ.ಶ೯೬೫ ರ ಸುಮಾರಿಗೆ ರಾಷ್ಟ್ರಕೂಟರು ತೊಂಡೈ ಮಂಡಲದಲ್ಲಿ ತಮ್ಮ 
ಅಧಿಕಾರವನ್ನು ಕಳೆದುಕೊಂಡ ನಂತರ ಅದು ಮತ್ತೆ ಚೋಳರಿಗೆ ಸೇರಿದಂತೆ ಕಂಡುಬರುತ್ತದೆ. 


ಕದಂಬಳಿಗೆ ಸಾಸಿರವನ್ನಾಳಿದ ಸಾಮಂತರು 


ರಾಷ್ಟ್ರಕೂಟರ ಕನ್ನರದೇವನ ಕ್ರಿ.ಶ ೯೩೦ರ ನಂದಿಗುಡಿ ಗ್ರಾಮದ ಕೀಟ್ಲುಂಟೆ ಸ್ಮಾರಕ 
ಶಿಲಾಶಾಸನದಲ್ಲಿ" ಕಂಡುಬರುವ ಕದಂಬಗಳಿಗೆ ಸಾಯಿರ ಎಂಬ ಉಲ್ಲೇಖದಿಂದ ಪ್ರಾರಂಭಿಸಿ ಕದಂಬಗಳಿಗೆ 
ನಾಡು”, ಕದಂಬಗಳಿಗೆ ನಾಡ ಸಾಯಿರ"* ಮತ್ತು ಕದಂಬಗಳಿಗೆ ಸಾಹಿರ'” ಎಂದು ಈ ನಾಡನ್ನು ಶಾಸನಗಳು 
ಉಲ್ಲೇಖಿಸುತ್ತವೆ. ಈ ಕದಂಬಗಳಿಗೆ ಸಾಯಿರ ಪ್ರದೇಶದಲ್ಲಿ ಒಂದು ಸಾವಿರ ಗ್ರಾಮಗಳು 
ಅಂತರ್ಗತವಾಗಿದ್ದವು. ಕುಕ್ಕುವಾಡಿ-೩೦೦, ಕೂರವಾಡಿ -೩೦೦ ಎಂಬ ದೊಡ್ಡ ಉಪವಿಭಾಗಗಳು ಕುಂದರ 


-೩೦ ಎಂಬ ಸಣ್ಣ ವಿಭಾಗ ಇದರಲ್ಲಿ ಒಳಗೊಂಡಿದ್ದವು. 


ಕದಂಬಗಳಿಗೆ ನಾಡಿನ ಪೂರ್ವಕ್ಕೆ ಹಡುವಗೆರೆ-೫೦೦, ಬಲಕುಂದೆ-೩೦೦ ಎಂಬ ಪ್ರದೇಶಗಳು, 
ಪಶ್ಚಿಮಕ್ಕೆ ತುಂಗಭದ್ರಾನದಿ ಆಚಿನ ಭಾಗ ಸಾಂತಳಿಗೆ - ೧೦೦೦ ಪ್ರದೇಶ ಉತ್ತರಕ್ಕೆ (ಕದಂಬವಾಡಿ ನಾಡು 
ಭಾಗವೇ ಆದ) ಕೋಗಳಿ-೫೦೦, ದಕ್ಷಿ ಣಕ್ಕೆ ಮಂಡಲಿ-೧೦೦೦ ಮತ್ತು ಗಂಗವಾಡಿ ಪ್ರಾಂತ್ಯಕ್ಕೆ ಸೇರಿದ ನಿರ್ಗಂದ 
-೩೦೦ ಎಂಬ ಪ್ರದೇಶಗಳು ಮೇರೆಗಳಾಗಿದ್ದ ವು”. 


ಕನ್ನಯ ಅಥವಾ ಕನ್ನರಸ" 


ಕ್ರಿ.ಶ.೯೯೬೪ ರ ಹೊಳಲಕೆರೆ ತಾಲೂಕಿನ ಆಡನೂರ ಗ್ರಾಮದ ಶಾಸನದಲ್ಲಿ ಕನ್ನಯ್ಯ ಅಥವಾ 
ಕನ್ನರಸನು ಕದಂಬಳಿಗೆ ಸಾಸಿರವನ್ನಾಳುತ್ತಿದ್ದನೆಂದು ತಿಳಿದು ಬರುತ್ತದೆ. 


C3 


ರಾಜಾದಿತ್ಯ 


ಮೂರನೆಯ ಕೃಷ್ಣನ ಪಾದಪದ್ಧೋೊಪಜೀವಿಯಾಗಿ ರಾಜಾದಿತ್ಯನು ಕದಂಬಳಿಗೆಯನ್ನು ಆಳುತ್ತಿ ದ್ದ ನು. 
ಇವನು ಚಾಲುಕ್ಕ ಮನೆತನಕ್ಕೆ ಸೇರಿದವನಾಗಿದ್ದು ಕಚ್ಚೆ ಗ ಮತ್ತು ಚಂದಿಯಬ್ಬೆಯರ ಮಗನಾಗಿದ್ದಾನೆ. ಇವನು 
ತನ್ನ ತಾಯಿಯ ಹೆಸರಿನಲ್ಲಿ ದೇವಾಲಯವೊಂದನ್ನು ಕಟ್ಟಿಸಿದನು". ಇವರಲ್ಲದೇ ಕದಂಬಳಿಗೆಯನ್ನೂ 


ಸೂದ್ರಕಯ್ಯಾ"', ಜಾತರಸಕ ", ಪಡಿಯಂಕದೇವ'" ಎನ್ನುವವರು ಆಡಳಿತವನ್ನು ಮಾಡಿದರು. 
ತರ್ದವಾಡಿ ನಾಡನ್ನಾ ಳಿದ ಸಾಮಂತರು 


ತರ್ದ್ವವಾಡಿ ನಾಡಿನಲ್ಲಿ ದೊರೆತ ಪ್ರಥಮ ದಾಖಲೆ ಅಮೋಘವರ್ಷನ ಕ್ರಿ.ಶ ೮೬೨ ರ ಹೂವಿನ 
ಹಿಪ್ಪರಗಿ ಶಾಸನವಾದುದರಿಂದ ಈ ನಾಡಿನ ಲಿಖತ ಇತಿಹಾಸ ಇವನಿಂದಲೇ ಪ್ರಾರಂಭವಾಗುತ್ತ ದೆ'*, ಹೂವಿನ 
ಹಿಪ್ಪರಗಿಯಲ್ಲಿರುವ ರಾಷ್ಟ್ರಕೂಟರ ಶಾಸನವು ಈ ನಾಡಿನ ಮೊದಲ ಮಹಾಸಾಮಂತ, ಮಾಂಡಲಿಕನನ್ನು 


ಉಲ್ಲೇಖಿಸುತ್ತದೆ '*. ಆದರೆ ಅವರ ಹೆಸರನ್ನು ಮಾತ್ರ ತಿಳಿಸಿಲ್ಲ. 
ತೈಲಪಯ್ಯ 


ಕ್ರಿ.ಶ್ಶ೯೫೭ ರ ಕಾಜ್ಜೋಳ ಶಾಸನವು"" ಕೃಷ್ಣನು ಮೇಲ್ವಾಟಿಯಿಂದ ರಾಜ್ಯವಾಳುತ್ತಿದ್ದಾಗ ತೈಲಪಯ್ಯ 
ಅವನ ಪಾದಪದ್ಲೋೊಪಜೀವಿಯಾಗಿ ನಾಡನ್ನಾಳುತ್ತಿದ್ದನೆಂಬ ಮಹತ್ವದ ವಿಷಯವನ್ನು ಉಲ್ಲೇಖಿಸುತ್ತದೆ. 
ಇಲ್ಲಿಯ ನಾಡು ತರ್ದ್ಗವಾಡಿ ನಾಡೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಕೃಷ್ಣನ ಮೇಲ್ವಾಟಿಯ ವಾಸ್ತವ್ಯ 
ತೈಲಪನಿಗೆ ತನ್ನದೇ ಹಾದಿಯಲ್ಲಿ ಬೆಳೆಯಲು ಅನುಕೂಲವಾಯಿತು. ಮುಂದೆ ಸ್ವಲ್ಪ ಅವಧಿಯಲ್ಲಿಯಲ್ಲಿಯೇ 


ಅವನು ಸ್ವತಂತ್ರವಾಗಿ ಬೆಳೆಯುವ ಸೂಚನೆ ಕೃಷ್ಣನ ನರಸಲಗಿ ಶಾಸನದಲ್ಲಿ" ಕಂಡುಬರುತ್ತದೆ. 


ಕ್ರಿ.ಶ೯೫೭ ರ ಕಾರ್ಜೋಳ ಶಾಸನದಲ್ಲಿ ಕೇವಲ ಪಾದಪದ್ಧೊಪಜೀವಿ ಸಾಮಂತನಾದ ತೈಲಪನು 
ಎಂಟು ವರ್ಷ ಕಳೆಯುವದಲರಲ್ಲಿ ಕ್ರಿ.ಶ ೯೬೫ರ ನರಸಲಗಿ ಶಾಸನದಲ್ಲಿ ಮಹಾಸಾಮಂತಾಧಿಪತಿ ಸತ್ಯಾಶ್ರಯ 
ಕುಲತಿಲಕ ಚಾಲುಕ್ಕರಾಹಾವಮಲ್ಲದೇವ ಇತ್ಯಾದಿ ಬಿರುದುಗಳಿಂದ ತರ್ದವಾಡಿ ನಾಡನ್ನು ಅಣುಗ 
ಜೀವಿತಮಾಗಿ ಆಳುತ್ತಿದ್ದುದನ್ನು ಕಾಣುತ್ತೇವೆ. ಇಲ್ಲಿ ಆತ ಮಹಾಸಾಮಂತಾಧಿಪತಿಯಾಗಿ ಪದೋನ್ನತಿ 
ಹೊಂದಿರುವುದರೊಂದಿಗೆ, ಸತ್ಯಾಶ್ರಯ ಕುಲತಿಲಕ ಚಾಲುಕ್ಯ್ಕರಾಹಾವಮಲ್ಲದೇವ ಮೊದಲಾದ ಅನ್ವರ್ಥಕ 
ಬಿರುದು ಧರಿಸಿರುವದು ಅವನ ಸ್ವತಂತ್ರತೆಯನ್ನು ಎತ್ತಿ ತೋರುತ್ತದೆ. ಮುಂದೆ ಕೆಲ ವರ್ಷಗಳಲ್ಲಿಯೇ 


ತೈಲಪನು ರಾಷ್ಟ್ರಕೂಟರನ್ನುಹೊರದೂಡಿ ಚಾಲುಕ್ಯಸಾರ್ವಭೌಮನಾಗುವಲ್ಲಿ ಸಫಲನಾದನು ". 


ಸಿಂದವಾಡಿ ಸಾಹಿರವನ್ನಾ ಳಿದ ಸಾಮಂತರು 


ಕರ್ನೂಲು ಜಿಲ್ಲೆ ಅದೋನಿ ಹಾಗೂ ಆಲೂರು ತಾಲೂಕುಗಳ ಗ್ರಾಮಗಳನ್ನೊಳಗೊಂಡ ತುಂಗಭದ್ರಾ 
ನದಿಯ ದಕ್ಷಿಣ ಭಾಗಕ್ಕಿದ್ದ ನಾಡನ್ನು ಶಾಸನಗಳು ಸಿಂದವಾಡಿ-ಸಾಹಿರವೆಂದು ಕರೆಯುತ್ತವೆ. ಇದಕ್ಕೆ ಏಕೆ ಈ 
ಹೆಸರು ಬಂದಿತೆಂದು ಹೇಳಲು ಶಾಸನಗಳಲ್ಲಿ ಯಾವ ಆಧಾರವೂ ಇಲ್ಲ. ಸಿಂದಕುಲದ ರಾಜರು ಪರಿಪಾಲಿಸಿದ 
ಕಾರಣ ಸಿಂದವಾಡಿ ಎಂಬ ಹೆಸರು ಬಂದಿತೆಂದು ಕೆಲವು ವಿದ್ವಾಂಸರು ಊಹಿಸಿದ್ದಾ ರೆ. ಸಿಂದವಾಡಿ ಸಾಹಿರವು 
ಮೊದಲಾದ ವಿಭಾಗಗಳನ್ನು ಒಳ ಗೊಂಡಿದ್ದು , ಈ ಕೆಳಗಿನ ಸಾಮಂತರು ಈ ನಾಡನ್ನಾ ಳಿದ್ದು ಶಾಸನಗಳಿಂದ 
ತಿಳಿದು ಬರುತ್ತದೆ. 


ಕಣ್ಣ 


ರಾಷ್ಟ್ರಕೂಟ ದೊರೆ (ಅಕಾಲವರ್ಷ ಶುಭತುಂಗ ಭಟಾರನ) ಎರಡನೆಯ ಕೃಷ್ಣನ ಮಹಾಸಾಮಂತ 
ಕಣ್ಣ ಎಂಬುವವನು ಸಿಂದವಾಡಿ ಸಾವಿರವನ್ನು ಆಳುತ್ತಿದ್ದನು. ಆಗ ಬರೆಸಿವೆ ನಾಯಕನಿಗೆ ಮಂಚಾಲದಲ್ಲಿ 
ದತ್ತಿ ಕೊಟ್ಟಿದ್ದನ್ನು ಹೇಳುವ ಕ್ರಿ.ಶ.೮೯೩-೯೪ರ ಶಾಸನವೇ ಈ ನಾಡಿನ ಅತ್ಯಂತ ಪ್ರಾಚೀನ ಉಲ್ಲೇಖವಾಗಿದೆ"”. 


ಸೇನಣ್ಣ 


ಸೇನಣ್ಣನು ಎರಡನೆಯ ಕೃಷ್ಣನ ಕಾಲದಲ್ಲಿ ಸಿಂದವಾಡಿ -೧೦೦೦ ವನ್ನು ಆಳುತ್ತಿದ್ದನು”. 


ಕನ್ನರ 


p 


ನಾಲ್ಕನೆಯ ಗೋವಿಂದನ ಕಾಲದ ಅದೋನಿ ತಾಲೂಕಿನ ದೊಡ್ಡಕಮಲ ಶಾಸನವುಕ್ರಿ.ಶ. ೯೩೧ರಲ್ಲಿ 
ಕನ್ನರನು ರಾಷ್ಟ್ರಕೂಟರ ಮಹಾಸಾಮಂತನಾಗಿ ಸಿಂದವಾಡಿ ಸಾಹಿರವನ್ನು ಆಳುತ್ತಿದ್ದನೆಂದು ಹೇಳಿದೆ”. ಈ 
ಶಾಸನದಲ್ಲಿರುವ ದತ್ತಿಯ ಭಾಗದಲ್ಲಿ ನೀಡಿರುವ ವಿವರಣೆಗಳು ಅಪೂರ್ಣವಾಗಿವೆ. ಕ್ರಿ.ಶ.೯೩೨ರ 
ಹಾಲಹರವಿಯ ಶಾಸನವು ಕನ್ನರನು ಸಿಂದವಾಡಿ-೧೦೦೦ ಆಳುತ್ತಿ ರುವುದನ್ನು ಸಮರ್ಥಿಸುತ್ತ ia 
ಕಾಳಾಮುಖ ಶೈವರ ಜ್ಞಾನಶಿವ ಭಟಾರಕ ಮುರುನುಯ್ಯಂ ದೇವಭೋಗವಾಗಿ ಆಳುತ್ತಿದ್ದರೆಂದು ಈ 
ಶಾಸನದಲ್ಲಿದೆ, ಈ ಮುರುನುಯ್‌ ಎಂಬ ಊರನ್ನು ಗುರುತಿಸಲು ಸಾಧ್ಯವಾಗಿಲ್ಲ. ಕ್ರಿ.ಶ್ಶ೯೨ರ ಹಾಲಹರವಿ 
ಶಾಸನದಲ್ಲಿಯು ಕನ್ನರನು ಮಹಾಸಾಮಂತನಾಗಿ ಸಿಂದವಾಡಿ ಸಾಹಿರವನ್ನಾಳುತ್ತಿದ್ದನೆಂದು ಹೇಳಿದೆ ". 


ಬಿಜೆ ಣ 


ಜ 


ಕ್ರಿ.ಶ.೯೪೦ರ ಅದೋನಿ ತಾಲೂಕಿನ ಬೈಚಗೇರಿ ಶಾಸನದಲ್ಲಿ ಬಿಜ್ಜೆಣ ಎಂಬುವವನು 
ಸಿಂದವಾಡಿ-೧೦೦೦ನ್ನು ಆಳುತ್ತಿರುವಾಗ ಚಂಡಕೋಡದ ರೇವಣಯ್ಯ ಎಂಬುವವನ ಮಗನೊಬ್ಬನು 
ದೇಚಯ್ಯ ಎಂಬುವವನಿಗೆ ರಾಜಮಾನ ಅಳತೆಯ ೪ ಮತ್ತರ ಭೂಮಿಯನ್ನು ಕೊಟ್ಟ ನೆಂದು ಹೇಳಿದೆ. 


ಬಾಣರು 


ಬಾಣರು ಕ್ರಿ.ಶ ೪ ನೆಯ ಶತಮಾನದಿಂದ ೧೬ ನೆಯ ಶತಮಾನದವರೆಗೆ ಕೋಲಾರ ಜಿಲ್ಲೆ ಮತ್ತು 
ಉತ್ತರ ಆರ್ಕಾಟ್‌ ಪ್ರದೇಶದಲ್ಲಿ ಆಡಳಿತವನ್ನು ಮಾಡಿದರು. ಇವರು ಪಲ್ಲವ, ರಾಷ್ಟ್ರಕೂಟ, ಪಾಂಡ್ಯ, ಚೋಳ, 
ವಿಜಯನಗರ ನಂತರದಲ್ಲಿ ಮಧುರೆಯ ನಾಯಕರಿಗೆ ಸಾಮಂತರಾಗಿ ರಾಜಕೀಯ ಸನ್ನಿವೇಶಕ್ಕನುಗುಣವಾಗಿ 
ತಮ್ಮ ವಿಧೇಯತೆಯನ್ನು ತೋರುತ್ತ ಬಂದರು. ಅವರು ಎಂದೂ ಸ್ವತಂತ್ರರಾಜರಾಗಿ ಆಳಿದಂತೆ 


ಕಂಡುಬರುವುದಿಲ್ಲ. 
ಮೊದಲನೆಯ ವಿಜಯಾದಿತ್ಯ 


ರಾಷ್ಟ್ರಕೂಟ ಮೂರನೆಯ ಗೋವಿಂದನ ಕಾಲದಲ್ಲಿ ಪಲ್ಲವ ದಂತಿವರ್ಮನು ಸೋತಕಾರಣ ಅವರ 
ಸಾಮಂತರಾಗಿದ್ದ ಬಾಣರು ತಮ್ಮ ನಿಷ್ಠೆಯನ್ನು ರಾಷ್ಟ್ರಕೂಟರಿಗೆ ಬದಲಾಯಿಸಿದರು. ಮೂರನೆಯ 
ಗೋವಿಂದನ ಕ್ರಿ.ಶ.೮೦೬ರ ನಂದಿ ತಾಮ್ರ ಶಾಸನವು” ಕ್ಷತ್ರಿಯ ಮಾಹಬಲಿ ಬಾಣರಾಜನ ವಿನಂತಿಯ ಮೇರೆಗೆ 
ರಾಜನು ಕಾಳಾಮುಖ ಈಶ್ವರದಾಸನಿಗೆ ಕೈವಾರ ವಿಷಯದಲ್ಲಿದ್ದ ಕಂದಮಂಗಲ ಗ್ರಾಮವನ್ನು ಕೊಟ್ಟನೆಂದು 
ಹೇಳಿದೆ. 


ಕ್ರಿ.ಶ ೮೧೦ರ ಚಿಕ್ಕಬಳ್ಳಾಪುರ ತಾಮ್ರಶಾಸನದಲ್ಲಿ'* ಗಂಗವಂಶದ ಜಯತೇಜನು ಗೋವಿಂದನ 
ಮಾಂಡಲಿಕನಾಗಿದ್ದನೆಂದು ಹೇಳಿದೆ. ಇವನು ಭೂವಿಕ್ರಮನ ತರುವಾಯ ಕವಲೊಡೆದ ಗಂಗಮನೆತನಕ್ಕೆ 
ಸೇರಿದವನು ಇವನ ಕೈಕೆಳಗೆ ಪಡೈಗೆ ಎಂಬುವವನು ಕೊಯತೂರ ೧೨೦೦೦ ಪ್ರಾಂತ್ಯವನ್ನು ಆಳುತ್ತಿದ್ದಾಗ 
ಬಾಣವಿದ್ಯಾಧರನ ರಾಣಿಯಾದ ರತ್ನಾವಳಿಯು ನಂದಿಬೆಟ್ಟದಲ್ಲಿ ಶಿವಾಲಯವನ್ನು ಕಟ್ಟಿಸಿದಳೆಂದು ಹೇಳಿದೆ. 
ಚಿಕ್ಕಬಳ್ಳಾಪುರ ತಾಮ್ರಶಾಸನದಲ್ಲಿ”' ಉಲ್ಲೇಖಿತನಾದ ಬಾಣವಿದ್ಯಾಧರನಿಗೆ ಒಂದನೆಯ ವಿಜಯಾದಿತ್ಯ ಎಂಬ 
ಬಿರುದಿತ್ತು. ನಂದಿ ತಾಮ್ರಶಾಸನದಲ್ಲಿ ಉಲ್ಲೇಖಿತನಾಗಿರುವ ಕ್ಲಾತ್ರಮಾಹಾಬಲಿ ಬಾಣರಸ ಫ್ರೀಪರುಮನು 


ಬಹುಷಃ ಈ ವಜಯಾದಿತ್ಯನಾಗಿರಬೇಕು””. 
ಮೂರನೆಯ ವಿಕ್ರಮಾದಿತ್ಯ 


ಮೂರನೆಯ ಕೃಷ್ಣನು ಒಂದನೆಯ ಪರಾಂತಕನ ವಿರುದ್ಧ ದಂಡಯಾತ್ರೆಯನ್ನು ಪ್ರಾರಂಭಿಸಿದಾಗ 
ಬಾಣ ರಾಜನಾದ ಮೂರನೆಯ ವಿಕ್ರಮಾದಿತ್ಯನು ಅವನೊಂದಿಗೆ ಸೇರಿಕೊಂಡನು ಇದನ್ನೆ ಶಾಸನವೊಂದರಲ್ಲಿ 
ಕೃಷ್ಣರಾಜಪ್ರಿಯ ಎಂದು ಕರೆದಿದೆ". ಮತ್ತು ಗಂಗ ಭೂತುಗನೊಂದಿಗೆ ಸೇರಿಕೊಂಡು ಚೋಳರನ್ನು ತಕ್ಕೋಳಂ 


ಯುದ್ದದಲ್ಲಿ ಸೋಲಿಸಿದನು. ಆಗ ಭೂತುಗನು ರಾಜಾದಿತ್ಯನನ್ನು ಕೊಂದನು. ಇದನ್ನೆ ಆತಕೂರ ಶಾಸನದಲ್ಲಿ 


ಕನ್ನರದೇವಂ ಚೋದಿನಂ ಕಾದುವಂದು 

ಭೂತುಗಂ ರಾಜಾದಿತ್ಯನಂ ಬಿಸುಗೆಯ ಕಳನಾಗಿ 
ಸುಟೆಗಿಚಿದು ಕಾದಿಕೊಂದು ಬನವಸೆ ಪನ್ನಿರ್ಚ್ಸಾಸಿರಮುಮಂ 
ಬೆಳ್ಳೊಲ ಮೂನೂರಂ ಪುರಿಗೆರೆ ಮೂನುರಂ 
ಕಿಸುಕಾಡೆಟ್ಟತ್ತು ಬಾಗೆನಾಡೆಟ್ಪತ್ತುದಂ 


ಭೂತಗಂಗೆ ಕನ್ನರದೇವಂ ಮೆಚ್ಚುಗೊಟ್ಟಂ 
ಎಂದು ಹೇಳಿದೆ. 


ಹೀಗೆ ಕೃಷ್ಣನು ವಿಜಯವನ್ನು ಸಂಪಾದಿಸಿ ತೊಂಡೈಮಂಡಲವನ್ನು ವಶಪಡಿಸಿಕೊಂಡನು. ಬಂದಿತು 
ಬಾಣರು ಹಾಗೂ ವೈದುಂಬರು ಸಾಮಂತರಾಗಿ ಮುಂದುವರೆದರು. ಬಾಣರ ಮೂರನೆಯ ವಿಕ್ರಮಾದಿತ್ಯನು 
ಮೂರನೆಯ ಕೃಷ್ಣನ ಸಹಾಯದಿಂದ ತಾನು ಕಳೆದು ಕೊಂಡ ಪ್ರದೇಶವನ್ನು ಆಕ್ರಮಿಸಿಕೊಂಡನು. ಇದರಿಂದ 
ಮೂರನೆಯ ಕೃಷ್ಣ ಹಾಗೂ ಮೂರನೆಯ ವಿಕ್ರಮಾದಿತ್ಯನೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದನು. 
ಮೂರನೆಯ ಕೃಷ್ಣನ ಮರಣದ ನಂತರ ಚೋಳರು ತೊಂಡೈಮಂಡಲವನ್ನು ಪುನಃ ವಶಪಡಿಸಿಕೊಂಡ ನಂತರ 
ಬಾಣರು ಮತ್ತೆ ಚೋಳರೊಂದಿಗೆ ಸಂಬಂಧವನ್ನು ಬೆಳೆಸಿದರು. 


ನೊಳಂಬರು 


ನೊಳಂಬಳಿಗೆ -೧೦೦೦ ಎಂಬ ನಾಡಿನ ಮಾಂಡಲಿಕರಾಗಿ ರಾಜಕೀಯ ಕಾರ್ಯಕಲಾಪಗಳನ್ನು 
ಪ್ರಾರಂಭಿಸಿದ ನೊಳಂಬರು ಕ್ರಿ.ಶ.೭೫0೦ ರಿಂದ ಕ್ರಿ.ಶ.೧೦೫೫ ರವರೆಗೆ ಸುಮಾರು ಮೂರು ಶತಮಾನಗಳ ಕಾಲ 
ಕರ್ನಾಟಕ ಇತಿಹಾಸದಲ್ಲಿ ಭಾಗವಹಿಸಿದ ಸಾಮಂತರಲ್ಲಿ ಪ್ರಮುಖರು. ಇವರು ಸ್ವಲ್ಪ ಕಾಲ ರಾಷ್ಟ್ರಕೂಟರಿಗೂ 
ಸಾಮಂತರಾಗಿ ಮುಂದುವರೆದರೆ, ಕ್ರಿ.ಶ.೮೧೫ ರ ಚಿಕ್ಕ ಮಧುರೆಯ ಶಾಸನದಲ್ಲಿ ನೊಳಂಬಳಿಗೆ-೧೦೦೦ ಎಂದು 
ಉಕ್ತವಾಗಿದ್ದರೆ ೫", ಕ್ರಿ.ರ್ಶ೨೨ ರ ಕದಂಬಗೆರೆಯ ಶಾಸನವು ನೊಳಂಬಳಿಗೆ-೩೨೦೦೦ ದ ಉಲ್ಲೇಖವನ್ನು 
ಮಾಡುತ್ತದೆ *". ಹೀಗೆ ರಾಷ್ಟ್ರಕೂಟರ ಕೊನೆಯ ಕಾಲದಲ್ಲಿ ೧೦೦೦ ಗ್ರಾಮಗಳಿಂದ ೩೨೦೦೦ ಗ್ರಾಮಗಳ 
ದೊಡ್ಡ ಆಡಳಿತ ವಿಭಾಗವಾದಂತೆ ತೋರುತ್ತದೆ. ಈ ನಾಡನ್ನಾಳಿದ ನೊಳಂಬರಿಗೆ ನೊಳಂಬ ಪಲ್ಲವರೆಂದು 
ಇತಿಹಾಸ ಪುಟಗಳಲ್ಲಿ ಕರೆದಿರುವದರಿಂದ ಇವರಿಗೂ ಪಲ್ಲವರಿಗೂ ಯಾವ ಸಂಬಂಧವಿತ್ತು ಎಂಬುವುದು 
ಸ್ಪಷ್ಟವಾಗುವುದಿಲ್ಲ. | 


ಸಿಂಹಪೋತ 


ರಾಷ್ಟ್ರಕೂಟರ ಧ್ರುವನು ಪಟ್ಟಕ್ಕೆ ಬಂದ ಮೇಲೆ ಗಂಗವಾಡಿಯ ಮೇಲೆ ದಂಡಯಾತ್ರೆಯನ್ನು 


ಕೈಗೊಂಡಾಗ ಗಂಗ ಎರಡನೆಯ ಶಿವಮಾರನು ಸೋತನು. ನಂತರ ಅವನನ್ನು ಸೆರೆಯಲ್ಲಿ ಇಡಲಾಯಿತು. 
ಅದೇ ಕಾಲಕ್ಕೆ ಗಂಗರ ಸಾಮಂತರಾಗಿದ್ದ ನೊಳಂಬ ಪಲ್ಲವ ಮಲ್ಲನು ಸೋತನು. ಅನಂತರ ಸಿಂಹಪೋತನು 
ಧ್ರುವನ ಸಾರ್ವಭೌಮಾಧಿಕಾರವನ್ನು ಒಪ್ಪಿಕೊಂಡು ಅವನ ಸಾಮಂತನಾಗಿ ಮುಂದುವರೆದನು. ಮುಂದೆ 
ಮೂರನೆಯ ಗೋವಿಂದನ ಕಾಲದಲ್ಲಿಯೂ ಅವನ ನಿಷ್ಠೆಯು ಮುಂದುವರೆದಿತ್ತು". 


ಧುವನನಂತರ ಅಧಿಕಾರಕ್ಕೆ ಬಂದ ಮೂರನೆಯ ಗೋವಿಂದನು ಗಂಗ ಎರಡನೆಯ ಮಾರಸಿಂಹನನ್ನು 
ಬಂಧನದಿಂದ ಮುಕ್ತ ಗೊಳಿಸಿ ಗಂಗವಾಡಿಯ ರಾಜನನ್ನಾಗಿ ಮಾಡಿದನು. ಆದರೆ ಮಾರಸಿಂಹ ಸ್ತಂಭನೊಂದಿಗೆ 
ಸೇರಿ ದಂಗೆ ಎದ್ದಾಗ ಮತ್ತೆ ಮಾರಸಿಂಹನನ್ನು ಬಂಧನದಲ್ಲಿ ರಿಸಲಾಯಿತು. ಆಗ ಗಂಗವಾಡಿಯ ಬಹಳಷ್ಟು 
ಪ್ರದೇಶ ನೊಳಂಬ ರಾಜಸಿಂಹಪೋತನ ಮಗ ಹಾಗೂ ಮೊಮ್ಮಗನಾದ ಪರಮೇಶ್ವರ ಮತ್ತು ಪಲ್ಲವಮಲ್ಲರ 
ಆಡಳಿತಕ್ಕೊಳಪಟ್ಟಿತ್ತು"*. ಸಿಂಹಪೋತನು ಗಂಗ, ರಾಷ್ಟ್ರಕೂಟ ಹಾಗೂ ಪಲ್ಲವರಿಗೆ ಸಾಮಂತನಾಗಿಕ್ರಿ.ಶ.೮೧೫ 
ರ ವರೆಗೆ ಆಡಳಿತವನ್ನು ಮಾಡಿದನು. 


ಚಾರುಪನ್ನೇರ 


ರಾಷ್ಟ್ರಕೂಟರ ಮೂರನೆಯ ಗೋವಿಂದನ ಮಾಂಡಲಿಕನಾಗಿ ಚಾರುಪನ್ನೇರನು 
ನೊಳಂಬಳಿಗೆ-೧೦೦೦, ನಿರ್ಗುಂದನಾಡು-೩೦೦, ಇಲಿಗಲ್ವಾಡಿ-೩೦೦, ಗಂಗವೂರು-೩೦ ಮತ್ತು 
ನೆಲ್ಲಗುಂಡಿ-೧೨ ನಾಡುಗಳನ್ನು ಆಳುತ್ತಿದ್ದನೆಂದು ಚಿಕ್ಕಮಧುರೆಯ ಶಾಸನದಿಂದ ತಿಳಿದುಬರುತ್ತದೆ ಸ 
ಇವನಿಗೆ ಪರಮೇಶ್ವರ, ಪಲ್ಲವಾಧಿರಾಜ್‌, ನಿಜರಾಮ ಹಾಗೂ ನಯಧಿರಾಜ*' ಮತ್ತು ನೊಳಂಬರಾದಿತ್ಯ"" 
ಎಂಬ ಬಿರುದುಗಳಿದ್ದವು. 


ಅಣಿಗ 
[x] 


ರಾಷ್ಟ್ರಕೂಟರ ಮೂರನೆಯ ಕೃಷ್ಣನೊಂದಿಗಿನ ಯುದ್ಧದಲ್ಲಿ ಶ್ರೀ ಅಣ್ಣಿಗ ಎಂಬ ನೊಳಂಬ 
ರಾಜಕುಮಾರನು ಮರಣಹೊಂದಿರುವುದನ್ನು ಶಾಸನವೊಂದು ಉಲ್ಲೆ ಖಿಸುತ್ತ ದೆ *. ಇದರಿಂದ ಅಣ್ಣಿ ಗನ 
ಮೇಲೆ ಮೂರನೆಯ ಕೃಷ್ಣನು ತನ್ನ ಸಾಮ್ರಾಜ್ಯ ದ ವಿಸ್ತಾರಕ್ಕಾಗಿ ನೊಳಂಬರೊಂದಿಗೆ ಯುದ್ಧಮಾಡಿ 
ವಶಪಡಿಸಿಕೊಂಡಿರಬಹುದು. ಅವನ ನಂತರ ಅಧಿಕಾರಕ್ಕೆ ಬಂದ ದೀಲಿಪರಸನು ಮೂರನೆಯ ಕೃಷ್ಣನ 
ಸಾಮಂತನಾಗಿ ನೊಳಂಬವಾಡಿಯ ಅಧಿಕಾರವನ್ನು ವಹಿಸಿಕೊಂಡಿರಬೇಕು. 


ದಿಲೀಪರಸ 


ಮೂರನೆಯ ಕೃಷ್ಣನ ಮಾಂಡಲಿಕನಾಗಿ ಆಳಿದ ದಿಲೀಪರಸನನ್ನು ಶಾಸನಗಳು ತ್ರಿಭುವನಾಧೀರ"", 


ಪಲ್ಲವಮುರಾರಿ"', ಪಲ್ಲವರಾಮ"”, ದಿಲೀಪಯ್ಯ""”, ಇರ್ವನೊಳೆಂಬ್‌', ನೊಳಂಬಾದಿರಾಜ "", 


ಇರ್ವಿನೊಳೆಂಬ ಮತ್ತು ನೂಲಿಪಯ್ಯ'' ಎಂಬ ಮುಂತಾದ ನಾಮದೇಯಗಳಿಂದ ಉಲ್ಲೇಖಿಸುತ್ತವೆ. 


ಮೂರನೆಯ ಕೃಷ್ಣನ ದಂಡಯಾತ್ರೆಗಳಲ್ಲಿ ದಿಲೀಪರಸನು ಸಹಾಯವನ್ನು ಮಾಡಿರುವುದಾಗಿ 
ಶಾಸನದಿಂದ ತಿಳಿದುಬರುತ್ತದೆ. ಕೃಷ್ಣನು ಚೋಳರೊಂದಿಗೆ ಕ್ರಿ.ಶ ೯೪೯ರಲ್ಲಿ ನಡೆದ ತಕ್ಕೋಳಂ ಯುದ್ಧದಲ್ಲಿ 
ಅವನ ಸಾಮಂತರಾದ ನೊಳಂಬರು ಸಹ ತಮ್ಮ ಸೈನ್ಯದೊಂದಿಗೆ ಹೋರಾಡಿದಂತೆ ತೋರುತ್ತದೆ. ಆಗ ಈ 
ದಿಲೀಪರಸನೇ ಆ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡಿದ್ದ ನು. ದಿಲೀಪರಸನಕ್ರಿ.ಶ ೯೪೮ ರ ಮಡಕೆಸಿರೂರ 
ಶಾಸನವು ಇದನ್ನು ಸಮರ್ಥಿಸುತ್ತದೆ 17, ಮೂರನೆಯ ಕೃಷ್ಣನ ಮರಣದ ತರುವಾಯ ರಾಷ್ಟಕೂಟರ 


ಅವನತಿಯಾದಂತೆ ನೊಳಂಬರು ಸ್ವತಂತ್ರರಾದಂತೆ ಕಂಡುಬರುತ್ತದೆ. 


ಸಾಂತರರು 


ಸಾಂತರರು ಸಾಂತಳಿಗೆ-ಸಾಸಿರದ ಆಳ್ಸಿಕೆಯನ್ನು ಆರಂಭಿಸಿದ್ದು ರಾಷ್ಟ್ರಕೂಟರ ಕಾಲದಲ್ಲಿಯೇ 
ಜಯಕೇಶಿ, ಅಮ್ಮ ಣದೇವ ಹಾಗೂ ವಏಕ್ರಮಾದಿತ್ಯ ಇವರ ಸಮಕಾಲೀನರಾಗಿದ್ದು ಸಾಂತಳಿಗೆಯ ಜೊತೆಯಲ್ಲಿ 


ಕರವೂರನ್ನು ಆಳುತ್ತಿದ್ದ ಉಲ್ಲೇಖಗಳು ಶಾಸನದಿಂದ ತಿಳಿದುಬರುತ್ತದೆ. 


ಜಯಕೇಶಿ 


ಒಂದನೆಯ ಅಮೋಘವರ್ಷನ ಸಮಕಾಲಿನನಾಗಿದ್ದ ಜಯಕೇಶಿ(ಜಗೇಸಿ) ಅವನ ಸಾಮಂತನಾಗಿ 
ಸಾಂತಳಿಗೆ-ಸಾಸಿರವನ್ನು ಆಳುತ್ತಿದ್ದನೆಂದು ಅವನ ಕಾಲದ ಶಾಸನವೊಂದರಿಂದ ತಿಳಿದು ಬರುತ್ತದೆ. ಅದು 


ಇಂತಿದೆ. 
ನೃಪತುಂಗದೇವ ಅಮೋಘವರ್ಷ ದೇವನ 
ಪ್ಪ ಥ್ವಿವೀರಾಜ್ಞ ಜಿಯ ಸ್ಪಸ್ತ ಮಳಿನ ದರ್ಶನ ಸಕಳಭುವನಾಮಣ್ಣ ಳಾ 
ಕ್ರಾನ್ವಕೀತ್ತಿನವು ರೊಡೆಯರ ಶೀಜಗೇಸಿಚಾನ್ಹ 


ರಾಜಕುಲತಿಲಕ ಸಾನ ಳ್ಳ ಯ ಸಮಸ್ತ ಮುಮನಾಳೆ **, 
ಹೊಂಬುಜದ ಶಾಸನದಲ್ಲಿಯೂ ಈ ಜಯಕೇಶಿಯನ್ನು ನೆನೆಯಲಾಗಿದೆ *. 


ಅಮ್ಮ ಣದೇವ 


ಕನ್ನ ರದೇವನ ಆಳ್ಳಿಕೆಯ ಕಾಲದಲ್ಲಿ ಸಾನ್ಹರ ಅಮ್ಮ ಣದೇವನು ತರವೂರನ್ನು ಆಳುತ್ತಿರುವಾಗ 
ನಿಧನನಾದನೆಂದು ಕ್ರಿ.ಶ್ಶಣ೦೦ ರ ನಗರ ಶಾಸನದಿಂದ ತಿಳಿದುಬರುತ್ತದೆ **. 


ವಿಕ್ರಮಾ ದಿತ್ಯ 


ಶಾಂತಾರರ ಕ್ರಮಬದ್ಧವಾದ ವಂಶವೃಕ್ಸವು ವಿಕ್ರಮ ಶಾಂತಾರನಿಂದ ಪ್ರಾರಂಭವಾಗುವುದು. 
ವಿಕ್ರಮನಿಗೆ ಕುಂದುಕಾಚಾರ್ಯ ಮತ್ತು ದಾನವಿನೋದ ಎಂಬ ಬಿರುದುಗಳಿದ್ದವು"'. ಕ್ರಿ.ಶ.೯0೦೨ ರ 
ಶಾಸನವೊಂದರಲ್ಲಿ ವಿಕ್ರಮಾದಿತ್ಯ ಸಾನ್ಹರನ ಉಲ್ಲೇಖವು ಇಂತಿದೆ- 
ಸ್ವಸ್ತನವದ್ಧನನ ಮಹೋಗ್ರಕುಲತಿಲಕನ ಯ ಪ್ರತಾಪಸಂ 
ಪನ್ನಮ್ಬರ ಚಕ್ರಗಣ್ಣಂ ಗೊಣ್ಣಮ್ಯಲ್ಲಾತಂ ಶ್ರೀಮತ್‌ 
ವಿಕ್ರಮಾದಿತ್ಯಸಾನ್ಹರ ನರಸುಗೆಯುತ್ತಮಿರೆ *", 
ಎಂದಿರುವುದರಿಂದ ವಿಕ್ರಮಾದಿತ್ಯನು ಮೂರನೆಯ ಕೃಷ್ಣನ ಸಾಮಂತನಾಗಿ ಶಾಂತಳಿಗೆ-೧೦೦೦ ವನ್ನು 


ಆಳುತ್ತಿದ್ದನೆಂದು ತಿಳಿದುಬರುತ್ತದೆ. 


/ಮಾಸವಾಡಿಯ ಸೇಮಣರಂ(ಕೊಗಳಿ-೫೦೦ ಮತ್ತು ಮಾಸವಾಡಿ-೧೪೦ನ್ನು ಆಳಿದ 


ಸಾಮಂತರು) 
ಕುಪ್ಪದೆ €ವರಸ 


ಯದುವಂಶದ ಕುಪ್ಪದೇವರಸ(ಕಪ್ಪೆಯರಸ) ಪುಲಿಗೇರೆ-೩೦೦, ಕೊಗಳಿ-೫೦೦ ಹಾಗೂ 
ಮಾಸವಾಡಿ-೧೪೦ ವಿಭಾಗಗಳ ಮೇಲೆ ಮೇವುಂಡಿ ಗ್ರಾಮವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಡಳಿತ 
ನಡೆಸುತ್ತಿದ್ದನು”. ಈ ಹಿಂದೆ ಒಂದನೆಯ ಅಮೋಘವರ್ಷನ ಕಾಲದಲ್ಲಿ ಅಹವಾದಿತ್ಯ ಕುಪ್ಪೆಯರಸ 
ಪುಲಿಗೇರೆ-೩೦೦ನ್ನು ಮಾತ್ರ ಆಳುತ್ತಿದ್ದುದನ್ನು ಕ್ರಿ.ಶ. ೮೬೭-೬೮ ರ ಸೊರಟೂರ ಶಾಸನವು ಹೇಳುತ್ತದೆ "". 


ಇದನ್ನು ಶಿಗ್ಗಾಂವ ಹಾಗೂ ಮಂತ್ರವಾಡಿ"* ಶಾಸನಗಳು ಸಮರ್ಥಿಸುತ್ತವೆ. 


ಅಮೋಘವರ್ಷ ನೃಪತುಂಗನ ಮಾಂಡಳಿಕರಾಗಿ ಸೇವುಣರ ಒಂದು ಶಾಖೆಯು ಆಡಳಿತ 
ಮಾಡುತ್ತಿತ್ತು. ಇವರನ್ನು ಯಾದವಾನ್ವಯ ಹಾಗೂ ದ್ವಾರಾವತೀ ಪುರವರಾಧೀಶ್ವರ ಎಂದು ಶಾಸನಗಳಲ್ಲಿ 
ಉಲ್ಲೇಖವಿದೆ. ಎರಡನೆಯ ಕೃಷ್ಣನ ಕ್ರಿ.ಶ.ರ್ಲ೭ ರ ಮೇವುಂಡಿ ಶಾಸನವು ಮಹಾಸಾಮಂತನೊಬ್ಬನನ್ನು 
ಉಲ್ಲೇಖಿಸುತ್ತದೆ. ಆದರೆ ಅವನ ಹೆಸರಿರುವ ಭಾಗ ತೃಟಿತವಾಗಿದೆ. ಅವನು ಯಾದವವಂಶೋದ್ಭ್ಧವನೆಂದು 
ಹೇಳುತ್ತಾ, ಅವನ ಬಿರುದಾವಳಿಗಳನ್ನು ಹೀಗೆ ಹೇಳಿದೆ. 
ಸ್ವ 
ಪಂಚಮಹಾಶಬ್ದ ಮಹಾಸಾಮನ್ಹಂ ಯಾದವವಂಶೋದ್ಭವಂ 
ಪ್ರಚಣ್ಣದೋದಗರ್ದರ್ಣ್ಣ ಮಣ್ಣಳಾಗ್ರಖಣ್ಣಿತಾರಾಲಿಮಣ್ಣಳಂ 


ಪ್ರತಾಪಸಂಪನ್ನಂ ರಿಪುಬಳಜಳಧಿಸಮುತ್ತ ನ್ನ( °) 


ಶೀಕಾನ್ಹಾಕಾನ್ತಂ ರಣಮುಖಧವಳಂ ರಣಮುಖಕೇಸರಿ 
ಕದನಾದಿತ್ಯಂ ಷಡ್ಡು ಣಾಳಂಕಾರಂ..... ವಿಭುದಬೆಡಂಗಂ 
ನುಡಿದುತಪ್ಪದಂ ಶ್ರೀ ಮತ್‌(ಕೆ) .(ಕ) ಜಂ 

ಬಲ್ಲಹನ ದಯೆ (ಯಿಂ) ಕೋಗಳಿಯಾಯ್ದೂರಮಂ 
ಮಾಸಿಯವಾಡಿ ನೂರನಲ್ಪತ್ತು ಮನಾಳುತ್ತಮಿದ್ದುನ 


ಮೇವುಂಡಿಯ ಎರಡನೆಯ ಕೃಷ್ಣನ ಇನ್ನೊಂದು ಶಾಸನದಲ್ಲಿ 
ಸ್ವಸ್ತಿ ಪ್ರಚಂಡಮಂಡಳಾಗ್ರಖಂಡಿತ ರಾತೆ ಮಂಡಳ 
ಪ್ರತಾಪನಮಂನ್ವಾಯ ಯಾದವ ವಂಶೋದುಭವ ರಣಮೂಖಧವಳ 
ಷಡ್ಗು ಣಣಾಂಕಾರ ಅಥವಾ ಕಲಿಗಳಾಧಿತ ಕಾವಿ ದಂಡಿನಗೋವ 
ಕುಪ್ಪದೇವರಸರು ಪುಲಿಗೇರೆ ಮೂನೂರು ಕೋಗಳಿ 
ಆಯಿನೂರು ಮಾಸವಾಡಿ ನೂರನಾಲ್ಪತ್ತ ನಾಳುತ್ತಮಿರ್ದು 


ರಾಜಧಾನಿ ಮೊಳವಿಡಿ”* 


ಎಂಬ ಉಲ್ಲೇಖವು ಮೇಲಿನ ಶಾಸನದಲ್ಲಿ ತೃಟಿತವಾಗಿರುವ ಭಾಗದಲ್ಲಿರುವ ಹೆಸರು ಕುಪ್ಪೆಅರಸನೇ 
ಎಂಬುವುದರಲ್ಲಿ ಯಾವ ಸಂದೇಹವು ಇಲ್ಲ. ಇಬ್ಬರ ಬಿರುದು ಒಂದೆ ಆಗಿರುವುದೇ ಇದಕ್ಕೆ ಸಮರ್ಥನೆಯಾಗಿದೆ. 


ಮೇಲಿನ ಅಹವಾದಿತ್ಯ ಶ್ರೀಮತ ಕುಪ್ಪೆಯರಸನ ಮಗನಾದ ರಟ್ಟಿಯಣ್ಣನುಕ್ರಿ.ಶ೮೬೫ ರ ಮೇವುಂಡಿ 
ಶಾಸನದ ಕಾಲಕ್ಕೆ ನಾಡನ್ನು ಆಳುತ್ತಿದ್ದನು". ಆದರೆ ಸೊರಟೂರು ಶಾಸನಕ್ಕಿಂತ ಎರಡುವರ್ಷ ಹಿಂದೆಯೆ 
ಹಾಕಿಸಲ್ಪಟ್ಟ ಮೇವುಂಡಿ ಶಾಸನವನ್ನು ಗಣನೆಗೆ ತೆಗೆದುಕೊಂಡರೆ ಇಲ್ಲಿ ತಂದೆಗಿಂತ ಮಗನೇ ಮೊದಲು ಆಳ್ಳಿಕೆ 
ಮಾಡಿದನೆಂದು ಹೇಳಬೇಕಾಗುತ್ತದೆ. ಆದರೆ ಮೇವುಂಡಿ ಶಾಸನ ಕೇವಲ ನಾಡಿನ ಹೆಸರನ್ನು ಸೂಚಿಸದೇ 
ರಟ್ಟಿಯಣ್ಣ ಕೇವಲ ನಾಡನ್ನು ಆಳುತ್ತಿದ್ದನೆಂದು ಉಲ್ಲೇಖಿಸುವುದರಿಂದ ಇಲ್ಲಿ ಕುಪ್ಪೆಯರಸ ಪುಲಿಗೆರೆ ನಾಡನ್ನು 
ಆಳುತ್ತಿರುವಾಗ ರಟ್ಟಿ ಯಣ್ಣ ನು ಪುಲಿಗೆರೆನಾಡಿನ ಒಂದು ಚಿಕ್ಕ ಆಡಳಿತ ವಿಭಾಗವನ್ನು ಆಳುತ್ತಿ ರಬೇಕೆಂದು 


ಊಹಿಸಬಹುದಾಗಿದೆ. 
ಬಿಜ್ಜನಿತ್ಯವರುಷ Va 


ಮೂರನೆಯ ಇಂದ್ರನ ಕದಂಬಗೆರೆಯ ಎರಡು ಶಾಸನಗಳು” ಬಿಜ್ಜ- ನಿ್ಯವರುಷನು 


ಮಹಾಸಾಮಂತನಾಗಿ ಕೋಗಳಿ-೫೦೦ ಹಾಗೂ ಮಾಸವಾಡಿ-೧೪೦ ವಿಭಾಗಗಳನ್ನು ಆಳುತ್ತಿದ್ದ ನೆಂದು ಹೇಳಿದೆ. 


V 
ರಟ್ಟ 
ಬಿಜ್ಜನ ನಂತರ ಇಲ್ಲವೇ ಮೊದಲು ಮೂರನೆಯ ಇಂದ್ರನ ಕಾಲದಲ್ಲಿಯೇ ರೊಟ್ಟ ಎಂಬ ಬಿರುದುಳ್ಳ 


ಸಾಮಂತನು ಕೋಗಳಿ-೫೦೦ ಹಾಗೂ ಮಾಸವಾಡಿ-೧೪೦ ರಲ್ಲಿ ಆಳ್ವಿಕೆಯನ್ನು ಮಾಡುತ್ತಿ ದ್ದ ನೆಂದು ಬಾಗಳಿಯ 


ಶಾಸನವೊಂದು ಉಲ್ಲೇಖಿಸಿದೆ *'. ಈ ಮೇಲೆ ಉಲ್ಲೇಖಿಸಿದ ರಟ್ಟಿಯಣ್ಣನು ಇವನಾಗಿರಬಹುದು. 
ಅಯ್ಯಪಯ್ಯ “ 

ನಾಲ್ಕನೆಯ ಗೋವಿಂದನ ಶಿರಸ್ತಹಳ್ಳಿ ಶಾಸನವು ಅಯ್ಯಪಯ್ಯನು ಮಾಸವಾಡಿ -೧೪೦ ಹಾಗೂ 
ಕೋಗಳಿ-೫೦೦ ಗಳ ಸಾಮಂತನಾಗಿ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದನೆಂದು ಹೇಳಿದೆ ೫ ' 
ಕತ್ಯರ ೪ 

ಚಾಳುಕ್ಯವಂಶದ ಕತ್ಯರನು ಕ್ರಿ.ಶ ೯೪೪-೪೫ ರಲ್ಲಿ ಕೊಗಳಿ-೫೦೦, ಮಾಸವಾಡಿ -೧೪೦ ರ 


ವಿಭಾಗಗಳಲ್ಲಿ ಸಾಮಂತನಾಗಿ ಆಡಳಿತವನ್ನು ಮಾಡುತ್ತಿದ್ದನೆಂದು ಮೂರನೆಯ ಕೃಷ್ಣನ ಬಾಗಳಿಯ 
ಶಾಸನದಿಂದ ತಿಳಿದುಬರುತ್ತದೆ ಬ, 


ಷ್‌ V4 
ರೊಟ್ಟಪಯ್ಯ 


ಮೂರನೆಯ ಕೃಷ್ಣನ ಮಹಾಸಾಮಂತನಾಗಿ ರೊಟ್ಟ ಪಯ್ಯನು ಕೊಗಳಿ-೫೦೦, ಮಾಸವಾಡಿ-೧೪೦ 
ಮತ್ತು ಕುಕನೂರು-೩೦ನ್ನು ಆಳುತ್ತಿದ್ದನು. ಇವನು ಚಾಳುಕ್ಕ ವಂಶಕ್ಕೆ ಸೇರಿದವನೆಂದು ಹೇಳಿರುವುದರಿಂದ 


ಕತ್ಯರ ಹಾಗೂ ರೊಟ್ಟ ಪಯ್ಯರು ಒಂದೇ ಮನೆತನಕ್ಕೆ ಸೇರಿದವರಾಗಿದ್ದಾ oa 
ವಜ್ರದೇವ 


ಮೂರನೆಯ ಕೃಷ್ಣ ನ ಕಾಲದಲ್ಲಿ ತಮಿಳುನಾಡಿನ ಚಿತ್ತೂ ರು ಜಿಲ್ಲಾ ಪ್ರದೇಶಕ್ಕೆ ಸೇರಿದ ಪುಲಿನಾಡು* 
ಮತ್ತು ಶಿಯಪಾಡಿಯಲ್ಲಿ"* ವಜ್ರದೇವನು ಸಾಮಂತನಾಗಿ ಆಳುತ್ತಿ ದ್ಹನೆಂದು ಏಟೂರು*" ಮತ್ತು ಶಿವಾಡಿ* 


ಶಾಸನಗಳಿಂದ ತಿಳಿದುಬರುತ್ತ ದೆ. 
ಜಗತುಂಗದೇವ 


ಮೂರನೆಯ ಕೃಷ್ಣನ ಆಳ್ವಿಕೆಯ ಕಾಲದಲ್ಲಿ ಜಗತುಂಗದೇವನು ಎಡದೊರೆ-೨೦೦೦ ಆಡಳಿತ 


ವಿಭಾಗದ ಅಣುಗಜೀವಿತದಿಂದ ಆಳುತ್ತಿದ್ದ ನೆಂದುಕ್ರಿ.ಶ..... ಶಾಸನದಿಮದ ತಿಳಿದುಬರುತ್ತ ದೆ'. 


ಸವದತ್ತಿಯ ರಟ್ಟರು 


ರಾಷ್ಟ್ರಕೂಟರ ಮಾಂಡಳಿಕರಾಗಿ ಆಡಳಿತವನ್ನು ಮಾಡಿದವರಲ್ಲಿ ಸವದತ್ತಿಯ ರಟ್ಟರು 
ಪ್ರಮುಖರಾದವರು. ಸವದತ್ತಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಕಾರಣ ಇವರು ಸವದತ್ತಿಯ 
ರಟ್ಟರೆಂದು ಹೆಸರಾದರು. ಈ ಮನೆತನದ ಮೊದಲನೆಯ ಶಾಖೆಯ ಎರಡನೆಯ ದೊರೆ ಪೃಥ್ವಿರಾಮನು 
ಮೂರನೆಯ ಕೃಷ್ಣನ ಕಾಲದಲ್ಲಿ ಮಹಾಸಾಮಂತನಾಗಿ ಸುಂಗದವರ್ತಿಯ ಆಡಳಿತ ಮಾಡುತ್ತಿದ್ದನೆಂದು 
ಅಲ್ಲಿಯ ಶಾಸನವೊಂದರಿಂದ ತಿಳಿದುಬರುತ್ತದೆ *”. ಅವನ ನಂತರ ಅವನ ಮಗನಾದ ಪಿತ್ತುಗನು 
ಅಧಿಕಾರವನ್ನು ವಹಿಸಿಕೂಂಡನು. 


ನನ್ನ 


ರಟ್ಟರ ಎರಡನೆಯ ಶಾಖೆಯ ಸ್ಥಾಪಕನಾದ ನನ್ನನು ಕ್ರಿ.ಶ ೯೩೦ರಿಂದ ೯೮೦ ರವರೆಗೆ ಆಳಿದಂತೆ 
ತೊರುತ್ತದೆ. ಕ್ರಿ.ಶ೧೦೯೮ ರ ಶಾಸನವೊಂದರಲ್ಲಿ"' “ರಟ್ಟವಂಶೋದ್ಭವಃ ಖ್ಯಾತೋ ನನ್ನ ಭೂಪಸುನಂದನ” 
ಎಂದು ಹೇಳಿದನ್ನು ನೋಡಿದಾಗ, ಬಹುಷಃ ಇವನು ರಾಷ್ಟ್ರಕೂಟ ನಂತರ ಕಲ್ಯಾಣಿ ಚಾಳುಕ್ಕರಿಗೆ ತನ್ನ 
ನಿಷ್ಠೆಯನ್ನು ಬದಲಾಯಿಸಿದಂತೆ ತೊರುತ್ತದೆ. ಇವನ ಮಗನಾದ ಒಂದನೆಯ ಕಾರ್ತವೀರ್ಯನು ಕಲ್ಯಾಣಿ 


ಚಾಳುಕ್ಯ ಎರಡನೆಯ ತೈಲಪನ ಸಾಮಂತನಾಗಿದ್ದನೆಂದು ಶಾಸನಗಳು ಉಲ್ಲೇಖಿಸುತ್ತವೆ". 
ಕಣ್ಣ 
ಣ 


ಪಲಸಿಗೆ-೧೨೦೦೦ ಎಂಬ ದೊಡ್ಡದಾದ ಆಡಳಿತ ವಿಭಾಗವನ್ನು ನಾಲ್ಕನೆಯ ಗೋವಿಂದನ ಕಾಲದಲ್ಲಿ 
ಮಹಾರಾಜನೆಂದು ಕರೆದುಕೊಂಡು ಆಳುತ್ತಿದ್ದನು". ಈ ಕಣ್ಣನು ಬಹುಷಃ ರಟ್ಟಮನೆತನಕ್ಕೆ 


ಸಂಬಂಧಿಸಿದವನಾಗಿರಬೇಕು”. 
ಸೇನವರರು 


ಕ್ರಿ.ಶ. ೭ ನೆಯ ಶತಮಾನದಿಂದ ೧೧ ನೆಯ ಶತಮಾನದವರೆಗೆ ಚಿಕ್ಕಮಗಳೂರು ಜಿಲ್ಲೆಯ ಕೆಲವು 
ಭಾಗಹಾಗೂ ಶಿವಮೊಗ್ಗ ಜಿಲ್ಲೆಯ ಕೆಲವು ಭಾಗಗಳನ್ನು ವಿಶೇಷವಾಗಿ ಬನವಾಸಿನಾಡನ್ನು ಆಳಿದ ಸೇನವರರನ್ನು 
ಶಾಸನಗಳಲ್ಲಿ ಸೇನವರ, ಸೇನಾವರ ಹಾಗೂ ಸೇಣವಾರರೆಂದು ಕರೆಯಲಾಗಿದೆ. ಇವರು ವಿಧ್ಯಾದರ 
ಲೋರರಾಜರೆಂದು ಖ್ಯಾತರಾದವರು. 


ಶಾಸನಗಳಲ್ಲಿ ಮೊದಲು ಬಾರಿ ಹೆಸರಿಸಲ್ಪಟ್ಟ ಸೇನವಾರ ದೊರೆಯೆಂದರೆ ಪೃಥ್ವೀವಲ್ಲಭ ಸೇನಾವರ. 


ಈತ ಚಾಲುಕ್ಯ ವಿಜಯಾದಿತ್ಯ ಸತ್ಯಾಶ್ರಯನ ಮಾಂಡಳಿಕನಾಗಿದ್ದನು"”. ಕಾಲದ ಉಲ್ಲೇಖವಿಲ್ಲದ ಈ 


ಶಾಸನವನ್ನು ರೈಸ್‌ ಅವರು ಕ್ರಿ.ಶ.೭೦೦ ಎಂದು ಕಭಿಪ್ರಾನುಪಟ್ಟಿ ದ್ದಾರೆ. ಮತ್ತು ರಾಷ್ಟ್ರಕೂಟರ ಕಾಲದಲ್ಲಿ 
ಇವರ ಶಾಸನಗಳೇ ದೊರೆಯುವದಿಲ್ಲ ಎಂದು ಅಭಿಪ್ರಾಯಪಟ್ಟು ಒಮ್ಮೆಲೇ ೧ನೆಯ ಶತಮಾನದಲ್ಲಿ 
ಉಲ್ಲೇಖವಾದ ಕಲ್ಯಾಣಿ ಚಾಲುಕ್ಕರ ಸಾಮಂತನಾದ ಸೇನದೊರೆಯನ್ನು ಉಲ್ಲೇಖಿಸುತ್ತಾರೆ. ಆದರೆ 


ರಾಷ್ಟ್ರಕೂಟರ ಕಾಲದ ಶಾಸನಗಳಲ್ಲಿ ಈ ಮನೆತನದ ಮಾರಕ್ಕರಸ ಸೇನವರನ ಉಲ್ಲೇಖಗಳನ್ನು ಕಾಣಬಹುದು. 


ಮಾರಕ್ಕರಸ 


ಒಂದನೆಯ ಕೃಷ್ಣ, ಎರಡನೆಯ ಗೋವಿಂದ ಹಾಗೂ ಮೂರನೆಯ ಗೋವಿಂದರ ಕಾಲದಲ್ಲಿ 
ಮಾರಕ್ಕರಸನು ಬನವಾಸಿನಾಡನ್ನು ಆಳುತ್ತಿದ್ದನು". ಇದೇ ಕಾಲದಲ್ಲಿ ಮುದೇವಾರ ಮಾರನೆಂಬುವವನು 
ಬನವಾಸಿ-೧೨೦೦೦ವನ್ನು ಆಳುತ್ತಿದ್ದ ನೆಂದು ಶಾಸನವೊಂದು ಹೇಳುವದರಿಂದ *', ಈ ಎರಡು ಶಾಸನಗಳಲ್ಲಿ 
ಉಲ್ಲೇಖಿತನಾಗಿರುವ ಮಾರಕ್ಕರಸ ಹಾಗೂ ಮಾರ ಒಂದೇಯಾಗಿರುವ ಸಾಧ್ಯತೆ ಇದೆ. ಮೂರನೆಯ 
ಗೋವಿಂದನ ನೂಲಗೇರಿ ಶಾಸನವು", ಮಾರಕ್ಕರಸನು ಬನವಾಸಿ-೧೨೦೦೦ ವನ್ನು ಆಳುತ್ತಿದ್ದನೆಂದು 
ಉಲ್ಲೇಖಿಸುತ್ತದೆ. ಮಾರಕ್ಕರಸನಿಗೆ ಕೊಟ್ಟಿರುವ ಅಕಾಲವರ್ಷ ಮತ್ತು ಶ್ರೀವಲ್ಲಭ ಎಂಬ ಬಿರುದುಗಳು 
ಗಮನಾರ್ಹವಾಗಿವೆ. ದೋಸಿಯರ ನಂತರ ಬಾದಾಮಿ ಚಾಲುಕ್ಯ ಮಂಡಳೇಶ್ವರನನ್ನು ಬಗ್ಗು ಬಡಿದು 
ರಾಷ್ಟ್ರಕೂಟರ ಅಧಿಪತ್ಯವನ್ನು ಸ್ಥಾಪಿಸುವಲ್ಲಿ ಈ ಮಾರಕ್ಕರಸನು ತುಂಬ ಮಹತ್ವದ ಪಾತ್ರವನ್ನು ವಹಿಸಿದಂತೆ. 
ಕಾಣುತ್ತದೆ. ಮುತ್ತೆಳ್ಳಿಯ ನಾಲ್ಕು ಹಾಗೂ ಮಲ್ಲೇನಹಳ್ಳಿಯ ಎರಡು ಶಾಸನಗಳು ಇವನನ್ನು ಉಲ್ಲೇಖಿಸುತ್ತವೆ 
- ನಾಲ್ಕು ಜನ ಅರಸರ ಸಮಕಾಲೀನನಾದ ಮಾರಕ್ಕರಸನು ಸುಮಾರು ೪೦ ವರ್ಷಗಳ ಧೀರ್ಫಾವಧಿಯವರೆಗೆ 
ಬನವಾಸಿ ಪ್ರಾಂತ್ಯವನ್ನು ಮಂಡಳೇಶ್ವರನಾಗಿ ಆಳಿದ್ದಾನೆ. ಮಾರಕ್ಕರಸನು ಸೇನಾವರ ಮನೆತನದವನೆಂದುಕ್ರಿ.ಶ 
೭೭೦ ಮುತ್ತಳಿಯ ಶಾಸನದಿಂದ ಸೇನಾವರ ಮಾರಕ್ಕರಸರ್ಬ್ಬನವಾಸಿ ಪನ್ನಿರ್ಚ್ಸಾಸಿರ ಮನಾಳೆ*” ಎಂದೂ 
ಅಲ್ಲಿಯ ಇನ್ನೊ ಂದು ಶಾಸನದಲ್ಲಿ ಸೇನಾವರಸರ ಬನವಾಸಿ ನಮಾನ್ನರ್ಮರಾಜ್ಯಂ ದೇವೇನ್ಹ ಸೇನ ಪಣ್ಣಿ ತರಾಳೆ”” 
": ಎಂದು ತಿಳಿದುಬರುತ್ತದೆ. ಈ ಎರಡು ಉಲ್ಲೇಖಗಳಿಂದ ಮಾರಕ್ಕರಸನು ಸೇನಾವರ ಮನೆತನಕ್ಕೆ 


ಸಂಬಂಧಿಸಿದವನೆಂದು ಸ್ಪಷ್ಟವಾಗುತ್ತದೆ. 


ಮಣಲೇರಿ ಮನೆತನ 


ಮಣಲೇರಿ ಮನೆತನವು ಮೊದಲು ಒಂದು ಸಣ್ಣ ಗಾವುಂಡ ಮನೆತನವಾಗಿದ್ದು, ತಮ್ಮ ಶೌರ್ಯಗಳನ್ನು 
ಪ್ರದರ್ಶಿಸಿ, ರಾಜರಿಂದ ಸಾಮಂತರಿಂದ ಮೆಚ್ಚಿಗೆಯನ್ನು ಗಳಿಸಿಕೊಂಡರು ಎಂದು ಧಾರವಾಡ ಜಿಲ್ಲೆಯಲ್ಲಿ 
ದೊರೆತಿರುವ ಶಾಸನಗಳಿಂದ ತಿಳಿದು ಬರುತ್ತದೆ. ಶಾಸನಗಳಲ್ಲಿ ಇವರನ್ನು ಮಣಲೇರಿ ಅನ್ವಯ ಮತ್ತು 


ಸಗರಾನ್ವಯ ಎಂದು ಮುಂತಾದ ಹೆಸರುಗಳಿಂದ ಕರೆದಿದ್ದಾರೆ. ಮಣಲೇರಿ ಎಂಬ ವ್ಯಕ್ತಿಯಿಂದ ಇದು 


ಸ್ಥಾಪಿತವಾಗಿರುವುದರಿಂದ ಈ ಹೆಸರು ಬಂದಿರಬೇಕೆಂದು ವಿದ್ವಾಂಸರ ಅಭಿಮತವಾಗಿದೆ *'. ಮಣಲೇರಿ 


ಎಂಬುವುದು ಒಂದು ಗ್ರಾಮದ ಹೆಸರು ಆಗಿದೇ ಎನ್ನುವುದನ್ನು ಮರೆಯುವಂತಿಲ್ಲ. 


ಗಾಡಿಗ 


ಒಂದನೆಯ ಅಮೋಘವರ್ಷನ ಕಾಲದಲ್ಲಿ ಕುಪ್ಪೆಯರಸನು ಪುಲಿಗೇರಿ-೩೦೦ ರ ಆಡಳಿತವನ್ನು 
ನೋಡಿಕೊಳ್ಳುತ್ತಿದ್ದಾಗ, ಮಣಲೇರಿ ಗಾಡಿಗನು ಪುಲಿಗೇರಿಯ ನಾಡಗಾಮುಂಡನಾಗಿದ್ದನೆಂದು ಶಾಸನಗಳಿಂದ 
ತಿಳಿದುಬರುತ್ತದೆ *”. ಕ್ರಿ.ಶ.೮೬೬ರ ಶಿಗ್ಗಾಂವ ಶಾಸನವು ಮಣಲೇರ ಗಾಡಿಗನು ನಾಳಗಾವುಂಡನಾಗಿದ್ದನೆಂದು 


ಉಲ್ಲೆ ಖಿಸುತ್ತದೆ *". 
ಮಣಲರ 


ಮಣಲೇರಿ ಗಾಡಿಗನ ನಂತರ ಮಣಲರನು ಅಧಿಕಾರಕ್ಕೆ ಬಂದಂತೆ ತೋರುತ್ತದೆ. ಮೂರನೆಯ ಕೃಷ್ಣನ 
ಸಾಮಂತನಾಗಿದ್ದ ಗಂಗ ಭೂತುಗನಲ್ಲಿ ಅಧಿಕಾರಿಯಾಗಿ ಸೇವೆಸಲ್ಲಿಸುತ್ತಿದ್ದನು ಎಂದು ಕ್ರಿ.ಶ೯ರ೯ ರ ಆತಕೂರ 
ಶಾಸನದಿಂದ ತಿಳಿದುಬರುತ್ತದೆ . ರಾಷ್ಟ್ರಕೂಟ ಮೂರನೆಯ ಕೃಷ್ಣನ ಸಾಮಂತನಾಗಿದ್ದ ಗಂಗ ಭೂತುಗನು 
ಚೋಳ ರಾಜಾದಿತ್ಯನ ಜೊತೆಯಲ್ಲಿ ಜರುಗಿದ ತಕ್ಕೋಳಂ ಯುದ್ಧದಲ್ಲಿ ಜಯವನ್ನು ಸಂಪಾದಿಸಿದ 
ಭೂತುಗನಿಗೆ ರಾಜನು ಮೆಚ್ಚಿ ಬನವಾಸಿ-೧೨೦೦೦, ಬೆಳ್ವಲ-೩೦೦, ಪುರಗೆರೆ-೩೦೦ ಮತ್ತು ಕಿಸುಕಾಡ-೭೦ 
ಮುಂತಾದ ಪ್ರದೇಶವನ್ನು ಕೊಟ್ಟನು. ಭೂತುಗನು ಮಣಲರನ ಸಾಹಸವನ್ನು ಮೆಚ್ಚಿ ಅವನಿಗೆ ಅತಕೂರ -೧೨ 
ಮತ್ತು ಬೆಳ್ಳಲದ ಕೋಟೆಯೂರನ್ನು ಬಾಳ್ಗ ಚ್ಚು ಕೊಟ್ಟು ಗೌೌರವಿಸಿನೆಂದು ಅದೇ ಶಾಸನದಿಂದ 


ವಧಿತವಾಗುತ್ತ ಬ್ರಿ 
ಮಾರಸಿಂಗಯ್ಯ 


ಕ್ರಿ.ರ್ಶೇ೭.೨ರ ಹುಲಗೂರ ಶಾಸನವು”' ಮಣಲೇರ ಮಾರಸಿಂಗಯ್ಯನನ್ನು ಉಲ್ಲೇಖಿಸುತ್ತದೆ. ಇವನು 
ಮಣಲರನ ಉತ್ತರಾಧಿಕಾರಿಯಾಗಿರಬೇಕು. ಗುತ್ತಿಯ ಗಂಗನು ಪುರಿಗೆರೆ-೩೦೦ ರನ್ನು ಸಾಮಂತನಾಗಿ 
ಆಳುತ್ತಿದ್ದಾಗ ಈ ಮಾರಸಿಂಗಯ್ಯನು ಪುರಿಗೆರೆಯ ನಾಳಗಾವುಂಡನಾಗಿದ್ದನು. ಕ್ರಿ.ಶ್ಶ೯೭೦ರ ಗುಂಡೂರು 
ಶಾಸನದಲ್ಲಿ ಪೆರ್ಗಡೆ ಮಾರಸಿಂಗದೇವನ ಉಲ್ಲೇಖವಿದ್ದು ಇವನು ಎರಡಾರನೂರನ್ನು 'ಆಳುತ್ತಿದ್ದನೆಂದು 
ಹೇಳಿದೆ *”. 


ಡಾ.ರುಡ್‌.ಎ.ಪಠಾಣರವರು ತಮ್ಮಪ್ರಬಂಧದಲ್ಲಿ ಈ ಮನೆತನದ ವಂಶಾವಳಿಯನ್ನು ಹೀಗೆ 


257 
ನೀಡಿದ್ದಾ ಚಿತ 


ಮಣಲೇರ ಗಾಡಿಗ ( ಕ್ರಿ.ರ್ಶೇನೇ ಶತಮಾನ. ) 
ಮಣಲೇರ 


ಮಾರಸಿಂಹ -೧, ಕ್ರಿ.ಶ೯೭೨ 


ಮಾರಸಿಂಹ-೨, ಕ್ರಿ.ಶ. ೧೦೦೦ 


ಜಯಕೇಶಿ-೧ ಕ್ರಿ.ಶ. ೧೦೩೮ 


ಹೀಗೆ ಈ ಮನೆತನವು ಮುಂದೇ ಕಲ್ಯಾಣಿ ಚಾಳುಕ್ಯರ ಕಾಲದಲ್ಲಿ ಕ್ರಿ.ಶ.೧೧೫೩ ರವರೆಗೂ 


ಮುಂದುವರೆದಿರುವುದು ಗೊತ್ತಾಗುತ್ತದೆ. 
ಶಿಲಾಹಾರರು 


ದಕ್ಷಿಣ ಕೊಂಕಣ ಹಾಗೂ ಉತ್ತರ ಕೊಂಕಣದ ಶಿಲಾಹಾರ ರಾಜಮನೆತನಗಳು ರಾಷ್ಟ್ರಕೂಟರ 
ಸಾಮಂತರಾಗಿ ಆಡಳಿತವನ್ನು ಮಾಡಿದರು. ಇವರು ವಿದ್ಯಾಧರ ರಾಜಕುಮಾರನಾದ ಜೀಮೂತವಾಹನನ 


ಸಂತತಿಯವರೆಂದು ಹೇಳಿಕೊಂಡಿದ್ದಾರೆ. 
ದಕ್ಷಿಣ ಕೊಂಕಣದ ಶಿಲಹಾರರು 


ಶಿಲಾಹಾರ ವಂಶದ ಈ ಶಾಖೆಯವರು ತಾವು ಸಿಂಹಳ ರಾಜರ ಸಂತತಿಯವರೆಂದು ಹೇಳಿಕೊಂಡಿರುವ 
ಕಾರಣ ಗೋವೆಯಿಂದ ಬಂದವರಾಗಿರಬೇಕು*". ರಟ್ಟರಾಜ ಎಂಬ ಕೊನೆಯ ರಾಜನ ಖಾರೇಪಟ್ಟಣ 
ಶಾಸನದಿಂದ ಈ ಶಾಖೆ ಮೊದಲ ಸಲ ಬೆಳಕಿಗೆ ಬಂದಿತು. ಈ ಶಾಖೆಯ ಪ್ರಥಮ ದೊರೆಯಾದ ಸಣಪುಲ್ಲ 
ಎಂಬುವನು ಒಂದನೆಯ ಕೃಷ್ಣನ ಪ್ರೀತಿಗೆ ಪಾತ್ರನಾಗಿದ್ದನು. ಅವನ ನಂತರದ ಅರಸರ ವಂಶಾವಳಿಯನ್ನು 


ಖಾರೇ ಪಟ್ಟಣ ತಾಮ್ರಶಾಸನದಿಂದ ಹೀಗೆ ಗುರ್ತಿಸಿದ್ದಾರೆ”. 
ಸಣಪುಲ್ಲ (ಕ್ರಿ.ಶ.೭೫೪-೭೮೨) 


ದಮ್ಮಿ ಯರ 
ಆ 


ಅದಿತ್ಯವರ್ಮ 


| 


ಅವಸರ-೨ 


ಇಂದ್ರರಾಜ 


ಭೀಮ 


ಅವಸರ-೩ 


ಇಲ್ಲಿ ಸಣಪುಲ್ಲನು ಕ್ರಿ.ಶ.೭೫೪-೭೮೨ ರಲ್ಲಿ ಇದ್ದನೆಂದು ಹೇಳಿದ ಮೇಲೆ ಇತಿಹಾಸಜ್ಞರು 
ಪ್ರತಿಯೂಬ್ಬ ಆರಸನಿಗೆ ೨೫ ವರ್ಷಗಳ ಕಾಲಾವಧಿಯನ್ನು ಹಿಡಿದರೆ ಸಣಪುಲ್ಲನಿಂದ ಭೀಮನವರೆಗಿನ 


ಅರಸರೆಲ್ಲರೂ ರಾಷ್ಟ್ರಕೂಟರ ಸಾಮಂತರಾಗಿರುವ ಸಾಧ್ಯತೆ ಇದೆ. 


ಇಂದ್ರ 


ಮೊದಲನೆಯ ಅಮೋಘವರ್ಷನ ಕಾಲದಲ್ಲಿ ಇಂದ್ರನೆಂಬುವವನು ಬನವಾಸಿ -೧೨೦೦೦ ವನ್ನು 
ಆಳುತ್ತಿದ್ದನೆಂದು ದೇವಗಿರಿಯ ಶಾಸನವು" ಹೇಳುತ್ತದೆ. ಈ ಇಂದ್ರನು: ಅಮೋಘವರ್ಷನ ಪ್ರೀಯ ತನುಜ 
ಆತ್ಮಜನು ಎಂದು ಹೇಳುತ್ತದೆ". ಹೀಗಾಗಿ ಬಿರನೂರ ಶಾಸನದ ಇಂದ್ರನು ದೇವಗಿರಿಯ ಶಾಸನದ ಇಂದ್ರರು 
ಬೇರೆ ಬೇರೆ ಯಾಗಿರದೇ ಒಂದೇಯಾಗಿರುವ ಸಾಧ್ಯತೆ ಇದೆ. ಇವನು ಬಹುಷಃ ದಕ್ಷಿಣ ಕೊಂಕಣದ ಶಿಲಾಹಾರ 


ಮನೆತನದ ಇಂದ್ರನಾಗಿರಬೇಕು. 
ಭೀಮಪ್ಪರಸ 


ಮೂರನೆಯ ಕೃಷ್ಣನ ಕಾಲದಲ್ಲಿ ಭೀಮಪ್ಪರಸ ಎಂಬುವವನು ಬನವಾಸಿ -೧೨೦೦೦ದ 
ಅಧಿಕಾರಿಯಾಗಿದ್ದನೆಂದು ಕ್ರಿ.ಶ.6೯೪೩ ರ ಶಾಸನದಿಂದ ತಿಳಿದುಬರುತ್ತದೆ. ಇವನು ಸಹ ದಕ್ಷಿಣ ಕೊಂಕಣದ 


ಶಿಲಾಹಾರ ಮನೆತನದ ಭೀಮನೇ ಆಗಿರಬಹುದು. 
ಉತ್ತರ ಕೊಂಕಣದ ಶಿಲಹಾರರು 


ಶಿಲಹಾರರು ವಿದ್ಯಾಧರರಾಜ ಜೀಮೂತವಾಹನನೆಂಬುವವನು ತಮ್ಮ ವಂಶದ 
ಮೂಲಪುರುಷನೆಂದೂ, ತಗರಕೂಪಣ ವಿಜಯಪುರಾವ ಧೀಶ್ವರನೆಂದೂ ಕರೆದುಕೊಂಡಿದ್ದಾರೆ. 
ಸುವರ್ಣಗರುಡಧ್ವಜ ಪತಾಕೆಯನ್ನು ಹೊಂದಿದ ಅವರು ಚಾಮುಂಡಿ, ಕಾವೇರಿ ಮತ್ತು ಕಾತ್ಯಾಯಿನಿದೇವಿ 


ವರಲಬ್ದ ಪ್ರಸಾದರೆನಿಸಿದ್ದಾರೆ *". ರಾಷ್ಟ್ರಕೂಟರ ಸಾಮಂತರಲ್ಲಿ ಇವರು ಒಬ್ಬರು. ಈ ವಂಶದವರು 


Cs 


ಮುಖ್ಯವಾಗಿ ಕನ್ನಡಿಗರೇ ಆದರೂ, ಇವರ ರಾಜ್ಯವು ಕರ್ನಾಟಕದಲ್ಲಲ್ಲ. ಆದರೆ ಅವರ ಮಂತ್ರಿಗಳಲ್ಲಿ 
ಹೆಚ್ಚಿನವರು ಕನ್ನಡನಾಡಿನಿಂದಲೆ ಬಂದವರಾಗಿದ್ದು, ಪುರಿ ನಗರವು ಇವರ ರಾಜಧಾನಿಯಾಗಿತ್ತು”. 
ಮಹಾರಾಷ್ಟ್ರದ ಕೊಲಾಬಾ, ಥಾನಾ ಜಿಲ್ಲೆಯು ಇವರ ಆಡಳಿತಕ್ಕೆ ಒಳಪಟ್ಟಿತ್ತು. ಚಾಲುಕ್ಕ ಎರಡನೆಯ 
ಪುಲಕೇಶಿಯು ಪುರಿಯನ್ನು ಜಯಿಸಿದ ಮೇಲೆ ಸೇಂದ್ರಕರು ಅನಂತರ ಜಯಸಿಂಹ ಧಾರಾಶ್ರಯ ಸತ್ಯಾಶ್ರಯ 
ಶಿಲಾದಿತ್ಯ ಮತ್ತು ಮಂಗಳರಸನು ಈ ವಿಭಾಗದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರು. ಕ್ರಿ.ಶ.೭೪೯ ರಲ್ಲಿ 
ದಂತಿದುರ್ಗನು ಈ ವಿಭಾಗವನ್ನು ಜಯಿಸಿದ ಮೇಲೆ ಅಲ್ಲಿ ಅನಿರುದ್ಧನನ್ನು ಪ್ರಾಂತ್ಯಾಧಿಕಾರಿಯನ್ನಾಗಿ ನೇಮಕ 


ಮಾಡಿದನೆಂದು ಮನೋರ ತಾಮ್ರಶಾಸನದಿಂದ ತಿಳಿದುಬರುತ್ತದೆ”. 
ಮೊದಲನೆಯ ಕಪರ್ದಿ 


ಉತ್ತರ ಕೊಂಕಣದಲ್ಲಿ ಶಿಲಾಹಾರ ಮನೆತನವನ್ನು ಸ್ಥಾಪಿಸಿದವನು ಮೊದಲನೆಯ ಕಪರ್ದಿ. ಇವನ 


ಹೆಸರಿನಿಂದಾಗಿ ಈ ಎಭಾಗಕ್ಕೆ ಕಾಪರ್ದಿಕ ದ್ವೀಪ ಅಥವಾ ಕವಡಿ ದ್ವೀಪ ಎಂದು ಕರೆಯುತ್ತಿದ್ದ ಥ್‌ 
ಪುಲ್ಲಶಕ್ತಿ 

ಕಪರ್ದಿಯ ಮಗನಾದ ಪುಲ್ಲಶಕ್ತಿಯ ಶಾಸನವೊಂದು ಕನ್ನೇರಿಯಲ್ಲಿ ದೊರೆತಿದ್ದು ಅದರಲ್ಲಿ ಅವನನ್ನು 
ಮಹಾಸಾಮಂತ ಮತ್ತು ಕೊಂಕಣ ವಲ್ಲಭ ಎಂದು ಕರೆದಿದ್ದು ಶಾಸನವು ಒಂದನೇಯ ಅಮೋಘವರ್ಷನ 
ಕಾಲಕ್ಕೆ ಸಂಬಂಧಿಸಿದ್ದಾಗಿರುವುದರಿಂದ ಅವನಿಗೆ ಸಾಮಂತನಾಗಿದ್ದನೆಂದು ಸ್ಪಷ್ಟವಾಗುತ್ತದೆ 3 


ಸರ್ವಾಧ್ಯಕ್ಷ ನಾಗಿದ್ದ ಪೂರ್ಣಹರಿಯ ಮಗನಾದ ಪುಪ್ಯಗುಪ್ತನು ಅವನ ಮಂತ್ರಿಯಾಗಿದ್ದನೆಂದು 


ತಿಳಿಯುತ್ತದೆ” 
ಎರಡನೆಯ ಕಪರ್ದಿ 


ಪುಲ್ಲಶಕ್ತಿಯ ಮಗನಾದ ಎರಡನೆಯ ಕಪರ್ದಿಯನ್ನು ಶಾಸನಗಳು ಲಘು ಕುಪರ್ದಿ ಎಂದು ಕರೆದಿವೆ. 


ಒಂದನೆಯ ಅಮೋಘವರ್ಷನ ಕನ್ನೇರಿಯ ಕ್ರಿ.ಶ.೮೫೧ ಹಾಗೂ ೮೭೭-೭೮ ರ ಎರಡು ಶಾಸನಗಳಲ್ಲಿ ಇವನ 


ಉಲ್ಲೇಖವಿದೆ *”. ಅದರಲ್ಲಿ ಇವನನ್ನು ಮಹಾಸಾಮಂತ ಶೇಖರ ಎಂದು ಹೇಳಿದೆ. 
ವಪ್ಪುವಣ್ಣ 


ಎರಡನೆಯ ಕಪರ್ದಿಯ ನಂತರ ಅವನ ಮಗನಾದ ವಪ್ಪುವಣ್ಣನು ಸಿಂಹಾಸನಕ್ಕೆ ಬಂದನು. ಇವನ 


ಕಾಲದಲ್ಲಿ ಅರಬರು ಸಂಯಾನ ಮಂಡಳದ ಅಧಿಪತಿಗಳಾಗಿ ಇವರೊಂದಿಗೆ ಸತತವಾದ ಯುದ್ಧದಲ್ಲಿ 


Gs 


ತೊಡಗಿದ್ದನ್ನು ಶಾಸನಗಳು ಹೇಳಿವೆ. ಇವನಿಗೆ ರಾಜ ಮತ್ತು ಗೊಗ್ಗಿ ಎಂಬ ಇಬ್ಬರು ಮಕ್ಕಳಿದ್ದರು ಅವರು 
ಒಬ್ಬರ ನಂತರ ಮತ್ತೊಬ್ಬರು ಅಧಿಕಾರವನ್ನು ಮಾಡಿದರು. ಅಲ್‌ಮಸೂದಿಯು ಜಹಾಜ್‌ನುಕ್ರಿ.ರ್ಶ೧೬ರಲ್ಲಿ 
ಸನೂರ(ಕೊಲಾಬ ಜಿಲ್ಲೆ)ದಲ್ಲಿ ಆಡಳಿತ ಮಾಡುತ್ತಿದ್ದುದನ್ನು ಉಲ್ಲೇಖಿಸುತ್ತಾನೆ. ಇವನು ೧೨ ಶೈವ 
ದೇವಾಲಯಗಳನ್ನು ಕಟ್ಟಿಸಿದನೆಂದು ಪ್ರತಿತಿ. ಅವನ ಮಗಳಾದ ಲಕ್ಷ್ಮೀಯನ್ನು ಸೇವುಣ ಬಿಲ್ಲಮನು 
ಮದುವೆಯಾದನು. ಆದರೆ ಗೊಗ್ಗಿ ಮತ್ತು ಅವನ ಮಗನಾದ ಮೊದಲನೆಯ ವಜ್ಜಡರ ಬಗ್ಗೆ ಯಾವುದೇ 


ಮಾಹಿತಿ ದೊರಕುತ್ತಿಲ್ಲ. 


ಮೊದಲನೆಯ ವಜ್ಜಡನ ಸಹೋದರನಾದ ಚಾಂಡ್ಹ ದೇವನು ಪ್ರಿನ್ಸ್‌ ಆಪ್‌ ವೆಲ್ಸ್‌ ಮ್ಯೂಸಿಯಂತಾಮ್ರ 
ಪಟ ಶಾಸನವನ್ನು ಬರೆಯಿಸಿದವನಾಗಿದ್ದು, ಅದರಲ್ಲಿ ಗೊಗ್ಗಿ ದೇವನ ಮಗನಾದ ಮೊದಲನೆಯ ವಜ್ವಡನು 
ನೀಡಿದ ಭೂದಾನವನ್ನು ಕುರಿತು ಹೇಳುತ್ತದೆ. ಇದರಲ್ಲಿ ಇವನನ್ನು ರಾಷ್ಟ್ರಕೂಟ ಮೂರನೆಯ ಕೃಷ್ಣನ 
ಮಹಾಸಾಮಂತನಾಗಿದ್ದನೆಂದು ಹೇಳಿ, ರಾಷ್ಟ್ರಕೂಟರ ಹಾಗೂ ತನ್ನ ಮನೆತನದ ವಂಶಾವಳಿಯನ್ನು ಇದು 


ನೀಡುತ್ತ ದೆ. ಡಾ.ಮಿರಾಶೆಯವರು ಉತ್ತ ರ ಕೊಂಕಣದ ಶಿಲಾಹಾರರ ವಂಶಾವಳಿಯನ್ನು ಹೀಗೆ ನೀಡಿದ್ದಾ ರೆ. 


ಕಪರ್ದಿ-೧ (ಕ್ರಿ.ಶ. ೮೦೦-೮೨೫ ) 


ಪುಲಶಕ್ತಿ ( ಕ್ರಿ.ಶ. ೮೨೫-೮೫೦) 


ಕಪರ್ದಿ-೨ (ಕ್ರಿ.ಶ. ೮೫೦-೮೮೦) 


ವಪ್ಪುವಣ್ಣ (ಕ್ರಿ.ಶ. ೮೮೦- ೯೧೦) 


ಜಜ್ಞ (ಕ್ರಿ.ಶ೯೧೦-೯೩೦) ಗೊಗ್ಗಿ ( ಕ್ರಿ.ಶ೯೩೦-೪೫) 


I 


ವಜ್ವಡ-೧( ಕ್ರಿ.ಶ ೯೪೫-೯೬೫) ಫಡ್ಡಿ ದೇವ(ಕ್ರಿ.ಶ ೯೬೫-೭೫) 
ಅಪರಾಜಿತ -೧ ( ಕ್ರಿ.ಶ೯೭೫- ೧೦೧೦) 
ವೆಂಗಿಯ ಚಾಲುಕ್ಯರು 


ಚಾಲುಕ್ಕ ಎರಡನೆಯ ಪುಲಕೇಶಿಯ ಸಹೋದರನಾದ ಕುಬ್ಬ ವಷ್ಣುವ ರ್ಧನನಿಂದ ವೆಂಗಿ 
ಮಂಡಲದಲ್ಲಿ ಸ್ಥಾಪಿತವಾದ ಈ ರಾಜಮನೆತನವು ರಾಷ್ಟ್ರಕೂಟರ ಹಾಗೂ ಕಲ್ಯಾಣಿ ಚಾಲುಕ್ಕರ ಸಾಮಂತರಾಗಿ, 


ಕೆಲವು ಕಾಲ ಸ್ವತಂತ್ರವಾಗಿಯು ಆಡಳಿತವನ್ನು ಮಾಡಿದರು. 


G3 


ಮೊದಲನೆಯ ವಿಜಯಾದಿತ್ಯ 


ಮೊದಲನೆಯ ಕೃಷ್ಣನ ಮಗನಾದ ಎರಡನೆಯ ಗೋವಿಂದನು ಯುವರಾಜನಾಗಿದ್ದಾಗ ವೆಂಗಿ 
ಮಂಡಲದ ಮೇಲೆ ದಂಡಯಾತ್ರೆಯನ್ನು ಕೈಕೊಂಡಿದ್ದನೆಂದು ಕ್ರಿ.ಶ.೭೬೯ ಶಾಸನದಿಂದ ತಿಳಿದುಬರುತ್ತದೆ”. 
ವೆಂಗಿಯ ರಾಜನಾದ ಮೊದಲನೆಯ ವಿಜಯಾದಿತ್ಯ ಮತ್ತು ಅವನ ಮಗ ನಾಲ್ಕನೆಯ ವಿಷ್ಣುವರ್ಧನರು 
ಗೋವಿಂದನಿಗೆ ಕಪ್ಪ-ಕಾಣಿಕೆಗಳನ್ನು ನೀಡಿ ರಾಷ್ಟ್ರಕೂಟರ ಸೈನ್ಯವನ್ನು ಮರಳಿ ಕಳುಹಿಸಿದರೂ ಬಾಲಕನಾದ 
ಅಮೋಘವರ್ಷನು ಅಧಿಕಾರಕ್ಕೆ ಬಂದ ತಕ್ಷಣವೇ ಎರಡನೆಯ ವಿಜಯಾದಿತ್ಯನನ್ನು ತನ್ನ ವೈರಿ 
ಭೀಮಸಳುಕಿಯಿಂದ ವೆಂಗಿ ಸಿಂಹಾಸನವನ್ನು ಪಡೆಯಲು ಸಮರ್ಥನಾದನು. ಇದರಿಂದ ವಿಜಯಾದಿತ್ಯನಿಗೂ 
ರಾಷ್ಟ್ರಕೂಟರಿಗೂ ವೈರ ಮತ್ತೆ ಬೆಳೆಯಿತು. ವಿಜಯಾದಿತ್ಯನ ನಂತರ ಅವನ ಮಗ ಗುನಗ ವಿಜಯಾದಿತ್ಯನು 
ಅಧಿಕಾರಕ್ಕೆ ಬಂದಾಗ ಅವನು ವೈರತ್ವವವನ್ನು ಮುಂದುವರೆಸಿದನು. ಆದರೆ ಲಿಂಗವಳ್ಳಿಯ ಯುದ್ಧದಲ್ಲಿ 
ಕ್ರಿ.ಶ.೮೬೦ ರಲ್ಲಿ ಅಮೋಘವರ್ಷನು ಅವನನ್ನು ಸಂಪೂರ್ಣವಾಗಿ ಸೋಲಿಸಿ ವೆಂಗಿ ರಾಜ್ಯವನ್ನು 


ವಶಪಡಿಸಿಕೊಂಡನು. 
ನಾಲ್ಕನೆಯ ಎಷ್ಟು ವರ್ಧನ 


ಧೃುವನು ಉತ್ತರ ಭಾರತದ ದಂಡಯಾತ್ರೆಯನ್ನು ಮುಗಿಸಿಕೊಂಡು ಬರುವಾಗ ವೆಂಗಿ ಮಂಡಲದ 
ಮೇಲೆ ದಾಳಿ ಮಾಡಿದನು. ನಾಲ್ಕನೆಯ ವಿಷ್ಣುವರ್ಧನನು ಹೆಚ್ಚಿನ ಪ್ರತಿರೋದವನ್ನು ತೋರದೆ ಸೋತು 
ಶರಣಾಗಿ ಧ್ಳುವನಿಗೆ ತನ್ನ ಮಗಳಾದ ಶೀಲಭಟ್ಟಾರಿಕೆ (ಶೀಲಮಹಾದೇವಿ) ಯನ್ನು ಕೊಟ್ಟು ವೈವಾಹಿಕ 
ಸಂಬಂಧವನ್ನು ಬೆಳೆಸಿದನು”. ಈ ಸಂದರ್ಭದಲ್ಲಿ ವೇಮುಲವಾಡು ಚಾಲುಕ್ಕ ಮನೆತನದ ಒಂದನೆಯ 
ಅರೀಕೆಸರಿಯು ಹೆಚ್ಚಿನ ಸಹಕಾರವನ್ನು ಧುವನಿಗೆ ನೀಡಿದನು. ವೆಂಗಿಯ ಚಾಲುಕ್ಕರು ಧೃುವ ಹಾಗೂ ಅವನ 


ಮಗ ಮೂರನೆಯ ಗೋವಿಂದನ ಕಾಲದಲ್ಲಿ ಸಾಮಂತರಾಗಿ ಮುಂದುವರೆದರು. 


ಎರಡನೆಯ ವಿಜಯಾದಿತ್ಯ 


ಮೂರನೆಯ ಗೋವಿಂದನು ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ತೊಡಗಿಕೊಂಡಿದ್ದಾಗ 
ನಾಲ್ಕನೆಯ ಎಷ್ಟು ವರ್ಧನನ ಮಗನಾದ ಎರಡನೆಯ ವಿಜಯಾದಿತ್ಯನ ಅಧಿಕಾರಕ್ಕೆ ಬಂದು ಸ್ವತಂತ್ರವಾಗಲು 
ಪ್ರಯತ್ನಿಸಿದನು. ಆದರೆ ಗೋವಿಂದನು ವಿಜಯಾದಿತ್ಯನನ್ನು ಸಿಂಹಾಸನದಿಂದ ಸರಿಸಿ ತನಗೆ ಅನುಕೂಲನಾದ 
ವಿಜಯಾದಿತ್ಯನ ಸಹೋದರ ಭೀಮ ಸಳುಕಿಯನ್ನು ಪಟ್ಟಕ್ಕೆ ಕುಳ್ಳಿರಿಸಿದನು"'. ಹೀಗಾಗಿ ವೆಂಗಿ ಚಾಲುಕ್ಕ 


ಸಿಂಹಾಸನವನ್ನು ಪಡೆಯಲು ಕಾದಾಟ ಏರ್ಪಟ್ಟಿತು ಇಬ್ಬರ ನಡುವೆ ಸುದೀರ್ಫ್ಪ ಕಾಲದ ಯುದ್ಧವಾಯಿತು 


ಇದರಲ್ಲಿ ರಾಷ್ಟ್ರಕೂಟರ ಪಾತ್ರವಿದ್ದೇ ಇದ್ದಿತು. ಬಾಲಕನಾದ ಅಮೋಘವರ್ಷನು ಅಧಿಕಾರಕ್ಕೆ ಬಂದ ತಕ್ಷ ಣವೇ 
ಎರಡನೆಯ ವಿಜಯಾದಿತ್ಯನು ತನ್ನ ವೈರಿ ಭೀಮ ಸಳುಕಿಯಿಂದ ವೆಂಗಿ ಸಿಂಹಾಸನವನ್ನು ಪಡೆಯಲು 
ಸಮರ್ಥನಾದನು. ಇದರಿಂದ ವಿಜಯಾದಿತ್ಯನಿಗೂ ರಾಷ್ಟ್ರಕೂಟರಿಗೂ ವೈರ ಮತ್ತೆ ಬೆಳೆಯಿತು. ವಿಜಯಾದಿತ್ಯನು 
ನಂತರ ಅವನ ಮಗ ಗುನಗ ವಿಜಯಾದಿತ್ಯನು ಅಧಿಕಾರಕ್ಕೆ ಬಂದಾಗ ಅವನು ವೈರತ್ವವನು ಮುಂದುವರಿಸಿದನು. 
ಆದರೆ ಲಿಂಗವಳ್ಳಿಯ ಯುದ್ಧದಲ್ಲಿ ಕ್ರಿ.ಶ.೮೬೦ರಲ್ಲಿ ಅಮೋಘವರ್ಷನು ಅವನನ್ನು ಪೂರ್ತಿಯಾಗಿ ಸೋಲಿಸಿ 


ಅವನಿಂದ ವೆಂಗಿಯ ರಾಜ್ಯವನ್ನು ವಶಪಡಿಸಿಕೊಂಡನು. 
ಗುನಗ 


ಮೊದಲನೆ ಅಮೋಘವರ್ಷನ ಮರಣದವರೆಗೆ ಸುಮ್ಮನಿದ್ದ ಗುನಗ ವಿಜಯಾದಿತ್ಯನು ಎರಡನೆಯ 
ಕೃಷ್ಣನು ಅಧಿಕಾರಕ್ಕೆ ಬಂದ ತಕ್ಷಣವೇ ಸ್ವತಂತ್ರವನ್ನು ಘೋಷಿಸಿ ರಾಷ್ಟ್ರಕೂಟರ ಸಾಮ್ರಾಜ್ಯದ ಉತ್ತರ 
ಗಡಿಯಮೇಲೆ ದಾಳಿ ಮಾಡಿದನು. ಎರಡನೆಯ ಕೃಷ್ಣನು ದಿಕ್ಕು ತೋಚದೆ ಕಲಚೂರಿ ಮನೆತನದ 
ಸಹಾಯವನ್ನು ಕೋರಿದನು. ಚೇದಿಯ ಕಲಚೂರಿ ಕುಟುಂಬದ ರಾಜಕುಮಾರಿಯನ್ನು ಅವನು 
ಮದುವೆಯಾಗಿದ್ದನು. ಆದ್ದರಿಂದ ಅವನ ಭಾವ ಶಂಕರಗಣನು ಚಾಲುಕ್ಯರ ಹಿಂಸೆಯನ್ನು ತಡೆಗಟ್ಟಲು 
ಸಕ್ರಿಯವಾಗಿ ನೆರವು ನೀಡಿದನು. ಆದರು ಯುದ್ಧದಲ್ಲಿ ಎರಡನೆಯ ಕೃಪ್ಣನು ಸೋತು ತನ್ನ'ಮಾವ ಕೊಕ್ಕಲ್ಲನ 
ಬಳಿ ಆಶ್ರಯ ಪಡೆದನು. ಆದರೆ ಈ ಸೋಲು ಬಹಳ ದಿನವಿರಲಿಲ್ಲ ಮುಂದೆ ರಾಷ್ಟ್ರಕೂಟರ ಸೈನ್ಯವು 
ಮುಂದುವರೆದು ಕಳೆದುಕೊಂಡ ಪ್ರದೇಶಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಯಿತು. ಕ್ರಿ.ಶ.೮೯೧ ರಲ್ಲಿ ಗುನಗ 


ವಿಜಯಾದಿತ್ಯನು ಮೃತನಾಗಲು ಅವನ ಸೊದರಳಿಯ ಒಂದನೆಯ ಭೀಮನು ಅಧಿಕಾರಕ್ಕೆ ಬಂದನು. 
ಒಂದನೆಯ ಭೀಮ 


ವಿಜಯಾದಿತ್ಯನಿಗೆ ಮಕ್ಕಳಿಲ್ಲದ ಕಾರಣ ಅವನ ಸೋದರಳಿಯ ಭೀಮನು ಅಧಿಕಾರವನ್ನು 
| ವಹಿಸಿಕೊಂಡನು. ಆದರೆ ಅವನು ದಾಯಾದಿಗಳಿಂದ ವಿರೋಧವನ್ನು ಎದುರಿಸಬೇಕಾಯಿತು. ಎರಡನೆಯ 
ಕೃಷ್ಣನು ಚಾಲುಕ್ಕ ಭೀಮನನ್ನು ವೇಮುಲವಾಡು ಮನೆತನದ ಬದ್ದಿಗನ ನೆರವಿನಿಂದ ಸೋಲಿಸಿಸೆರೆಹಿಡಿದನೆಂದು 
ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಹೇಳಿದೆ”. ಆದರೆ ಭೀಮನು ಬಿಡುಗಡೆ ಹೊಂದಿ ಕೆಲಕಾಲದ ನಂತರ 
ಮತ್ತೆ ರಾಷ್ಟ್ರಕೂಟರ ಮೇಲೆ ದಾಳಿ ಮಾಡಿದನು. ರಾಷ್ಟ್ರಕೂಟ ದಳಪತಿಗಳಲ್ಲಿ ಒಬ್ಬನಾಗಿದ್ದ ಗುಂಡಯ್ಯನು 
ನಿರವದ್ಯಾಪುರದ ಬಳಿ ಭೀಮನ ಮೇಲೆ ಯುದ್ದ ಮಾಡಿದನು ಈ ಯುದ್ಧದಲ್ಲಿ ರಾಷ್ಟ್ರಕೂಟರ ಕಡೆಗೆ 
ಗುಂಂಡಯ್ಯನು ಮರಣವೆತ್ತಿದರೆ, ಚಾಲುಕ್ಯರ ಕಡೆಗೆ ಭೀಮನ ಮಗನು ಸತ್ತರು. ಆದರೆ ಯುದ್ದವು 


ನಿರ್ಣಾಯಕವಾಗದೆ ಹೋದುದರಿಂದ ಎರಡೂ ಪಕ್ಷಗಳಿಗೆ ಸಂಧಿಯೇ ಮೇಲು ಎಂಬ ಮನವರಿಕೆಯನ್ನುಂಟು 


sD 


ಮಾಡಿರಬೇಕು. ಕೊನೆಯ ಪಕ್ಷ ಅಲ್ಲಿಂದ ಮುಂದಕ್ಕೆ ರಾಷ್ಟ್ರಕೂಟರಿಗೂ ಚಾಲುಕ್ಕರಿಗೂ ಯುದ್ಧ ನಡೆದಿದ್ದು 


ನಮಗೆ ತಿಳಿದುಬರುವುದಿಲ್ಲ”. 


ಒಂದನೆಯ ಭೀಮನ ನಂತರ ನಾಲ್ಕನೆಯ ವಿಜಯಾದಿತ್ನ ಒಂದನೆಯ ಅಮ್ಮ, ಎರಡನೆಯ 


ಯುದ್ಧ ಮಲ್ಲ ಮತ್ತು ಎರಡನೆಯ ಭೀಮರು ಆಡಳಿತವನ್ನು ನಡೆಸಿದರು. ಈ ಕಾಲದಲ್ಲಿ ರಾಷ್ಟ್ರಕೂಟರ 
ರಾಜರು ಅವರಿಗೆ ಮುಕ್ತ ವಾದ ಸಹಾಯ ಹಸ್ತ ವನ್ನು ನೀಡಿದರು. 
ಎರಡನೆಯ ಅಮ್ಮ 


ಎರಡನೆಯ ಭೀಮನ ನಂತರ ಅವನ ಎರಡನೆಯ ಮಗನಾದ ಎರಡನೆಯ ಅಮ್ಮನನ್ನು 
ಸಿಂಹಾಸನದಲ್ಲಿ ಕುಳ್ಳಿರಿಸಲಾಯಿತು. ಅವನು ಕೇವಲ೧೨ ವರ್ಷದ ಬಾಲಕನಾಗಿದ್ದನು. ಹೀಗಾಗಿ ದಾಯಾದಿಗಳ 
ಕಲಹವು ವೆಂಗಿ ಚಾಲುಕ್ಕ ಮನೆತನದಲ್ಲಿ ಪ್ರಾರಂಭವಾಯಿತು. ಆಗ ಮೂರನೆಯ ಕೃಷ್ಣನು ವೆಂಗಿಯ 
ವ್ಯವಹಾರಗಳಲ್ಲಿ ಮಧ್ಯ ಪ್ರವೇಶಮಾಡಿ ರಾಜನಿರ್ಮಾಪಕನ ಪಾತ್ರವನ್ನು ಯಶಸ್ವಿಯಾಗಿ ನಿರ್ವಹಿಸಿದನು. 
ವೆಂಗಿಯ ಸಿಂಹಾಸನದ ಮೇಲೆ ಧನಾರ್ಣವನನ್ನು ಕುಳ್ಳಿರಿಸಿದನು. ಧನಾರ್ಣವನು ರಾಷ್ಟ್ರಕೂಟರಿಗೆ ನಿಷ್ಠನಾಗಿ 


ಆಳ್ಸಿಕೆಯನ್ನು ಮುಂದುವರೆಸಿದನು. 
ಧನಾರ್ಣವ 


ಮೂರನೆಯ ಕೃಷ್ಣನಿಂದ ಸಹಾಯವನ್ನು ಪಡೆದು ಅಧಿಕಾರಕ್ಕೆ ಬಂದ ಧನಾರ್ಣವನು ಕ್ರಿ.ಶ.೯೯೭೩ 
ರವರೆಗೆ ರಾಷ್ಟ್ರಕೂಟರಿಗೆ ನಿಷ್ಕನಾಗಿದ್ದನು. ಕೃಷ್ಣನ ನಂತರ ರಾಷ್ಟ್ರಕೂಟ ಮನೆತನವು ಕ್ಷಿಣಿಸುತ್ತಾ ಬಂದಿತು. 


ಅನಂತರ ಎಲ್ಲ ಸಾಮಂತರಂತೆ ಅವನು ಕಲ್ಯಾಣಿ ಚಾಲುಕ್ಕರಿಗೆ ತನ್ನ ನಿಷ್ಠೆಯನ್ನು ಬದಲಿಸಿರಬಹುದು. 
ಸೇವುಣರು (ದೇವಗಿರಿಯ ಯಾದವರು) 


ಈ ಮನೆತನದ ಮೂಲವನ್ನು ಪುರಾಣಗಳ ಅಸ್ಪಷ್ಟದಿನಗಳಿಗೆ ಕೊಂಡೊಯ್ಯಲಾಗುತ್ತದೆ. 
ಯಾದವರೆಂದು ಪ್ರಸಿದ್ದರಾದ ಇವರು, ಇತರ ಅನೇಕ ಮಧ್ಯಯುಗೀನ ರಾಜಐಂಶಗಳಂತೆಯೆ ತಾವು ಕೂಡ 
ಪೌರಾಣಿಕ ನಾಯಕ ಯದುವಿನಿಂದ ಬಂದವರೆಂದೂ, ದ್ವಾರಕಾ ಅಥವಾ ದ್ವಾರಾವತಿಯಿಂದ ಬಂದವರೆಂದೂ 
ಹೇಳಿಕೊಳ್ಳುತ್ತಾರೆ. ಅವರು ಯಾದವನಾರಾಯಣ ಎಂಬ ಬಿರುದನ್ನು ಧರಿಸಿದ್ದರು. ಯಾದವನಾದ 
ವಿಷ್ಣು- ಕೃಷ್ಣ ನಿಂದಾಗಿ ಮನೆತನವು ವಿಷ್ಣುವಂಶೋದ್ಭವ ವಷ್ಣುಎನ ವಂಶದಲ್ಲಿ ಹುಟ್ಟಿದವರು ಎ೨ಬ ಇನ್ನೊ ೦ದು 
ಬಿರುದನ್ನು ಧರಿಸಿದ್ದರು”. ಸೇವುಣರನ್ನು ಸಾಮಾನ್ಯವಾಗಿ ದೇವಗಿರಿಯ ಯಾದವರೆಂದು ಕರೆಯಲಾಗುತ್ತದೆ. 


ದೇವಗಿರಿಯು ಅವರ ರಾಜಧಾನಿಯಾಗಿತ್ತು. 


ಸೇವುಣ ಚಂದ್ರ” 


ಸೇವುಣ ಚಂದ್ರನು ಈ ಮನೆತನದ ಮೊದಲ ಸದಸ್ಯನು ಅವನಿಂದಾಗಿಯೇ ಈ ವಂಶಕ್ಕೆ ಸೇವುಣ 
ಎಂಬ ಹೆಸರು ಬಂದಿತು. ಈ ರಾಜ್ಯದ ರಾಜಧಾನಿ ಸಿಂದಿನೇರ (ನಾಸಿಕ ಜಿಲ್ಲೆಯ ಸಿನ್ನಾ ಕ)ಕ್ಕೂ ಅವನಿಂದಾಗಿ 
ಸೇವುಣಪುರವೆಂದು ಹೆಸರು ಬಂದಿತು ಆದ್ದರಿಂದ ಸೇವುಣ ಚಂದ್ರನು ಒಬ್ಬ ಪ್ರಮುಖ ವ್ಯಕ್ತಿಯಾಗಿದ್ದ ನೆಂದೂ 
ಅವನ ಮೂಲಕ ಮನೆತನವು, ರಾಜ್ಯವೂ ಮಹತ್ವ ಪಡೆದವೆಂದು ಗೊತ್ತಾಗುತ್ತದೆ”, ಸೇವುಣಚಂದ್ರನಿಂದ 
ನಾಲ್ಕನೆಯವನಾದ ವಡ್ಡಿಗನು ರಾಷ್ಟ್ರಕೂಟ ಮೂರನೆಯ ಕೃಷ್ಣನ ಸಾಮಂತನಾಗಿದ್ದನು"”. ಅವನು ಆಳಿದ್ದು 
ಕ್ರ.ಶ೯ರಿ-೯೬೭ ರ ನಡುವೆ. ಇದರಿಂದ ಸೇವುಣ ಚಂದ್ರನ ಕಾಲವು ಕ್ರಿ.ಶ ೮೩೫-೮೬೦ ಎಂದಾಗುತ್ತದೆ. ಆಗ 
ರಾಷ್ಟ್ರಕೂಟ ಅಮೋಘವರ್ಷನು ಆಳುತ್ತಿ ದ್ದನು. ಅವರ ವಂಶಾವಳಿಯನ್ನು ಪಿ. ಬಿ. ದೇಸಾಯಿಯವರು ಹೀಗೆ 


ನೀಡಿದ್ದಾರೆ *, 
ಧೃಡಪ್ರಹಾರ 
ಸೇವುಣಚಂದ್ರ-೧ (ಕ್ರಿ.ಶ ೮೩೫-೮೬೦) 
ಧಡಿಯಪ್ಪ-೧ (ಕ್ರಿ.ಶಲ೬೦-೮೮೫) 
ಬಿಲ್ಲಮ-೧  (ಕ್ರಿ.ಶ೮೮೫-೯೧೦) 
ರಾಜುಗಿ (ಕ್ರಿ.ಶ೯೧೦- ೯೩೫) 
ವಡ್ಡಿಗ-೧ ವೊಡ್ಡಿಯವ್ವ( ಕ್ರಿ.ಶ ೯೩೫-೯೭೦) ದಡ್ಡಿಯಪ್ಪ-೨ 


ಸೇವುಣ ಚಂದ್ರನ ನಂತರ ಧಡಿಯಪ್ಪನು ರಾಜನಾದನು. ನಂತರ ಅವನ ಮಗ ರಾಜುಗಿ ಆಳ್ಸಿಕೆಯನ್ನು 
ನಡೆಸಿದನು. ಆದರೆ ಈ ರಾಜರನ್ನು ಕುರಿತು ಐತಿಹಾಸಿಕ ವಿವರಗಳು ದೊರೆಯುವುದಿಲ್ಲ. ಈ ಅರಸರಲ್ಲಿ 
ನಾಲ್ಕನೆಯ ವಡ್ಡಿಗನು ಪ್ರಮುಖನಾಗಿದ್ದಾನೆ. 


ವಡ್ಲಿಗ 
[) 


ವಡ್ಡಿಗನು ರಾಜುಗಿಯ ಮಗ. ಇವನ ಕಾಲದಲ್ಲಿ ಸೇವುಣ ಮನೆತನವು ಪ್ರವರ್ಧಮಾನಕ್ಕೆ ಬರಲು 
ಸಾಧ್ಯವಾಯಿತು. ಅವನನ್ನು ಕೃಷ್ಣರಾಜನ ಅನುಯಾಯಿ ಎಂದು ವರ್ಣಿಸಲಾಗಿದೆ. ಇದರಿಂದಾಗಿ ವಡ್ಡಿಗನು 
ರಾಷ್ಟ್ರಕೂಟ ಮೂರನೆಯ ಕೃಷ್ಣನ ಸಾಮಂತನಾಗಿದ್ದನು. ಕೃಷ್ಣನ ಸಹೋದರ ನಿರುಪಮನ ಮಗಳು 
ವಡ್ಡಿ ಯವ್ವಳನ್ನು ಮದುವೆ ಮಾಡಿಕೊಂಡು ರಾಷ್ಟ್ರ ಕೂಟರೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸಿದ್ದ ನು್‌'. 


ಹೀಗೆ ವಿವಿಧ ಸಾಮಂತರು ರಾಷ್ಟ್ರ ಕೂಟರಿಗೆ ನಿಷ್ಠರಾಗಿ ಸಾಮ್ರಾಜ್ಯದ ಅಭ್ಯುದಯದಲ್ಲಿ ಅತೀ 
ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. 


ಅಡಿಟಿಪ್ತಣೆಗಳು 


1 ಇ.ಆಯ್‌., ಸಂ-೬, ನಂ-೪, ಕ್ರಿ.ಶ.೮೬೦. 

21ಕ.ಇ, ಸಂ-೧ಿ, ಪುಟ-೧೫, ಕ್ರಿ.ಶ.ಲೆ೭೪-೭೫ 

3 ಅದೇ. 

4 ಇಆಯ್‌., ಸಂ-೬ಓ, ನಂ-೪, ಪುಟ-೨೫-೨೬, ಕ್ರಿ.ಶ.೮೬೦. 

5 ಅದೇ. 

6 ಪಾವಟೆ ಚನ್ನಕ್ಕ., ರಾಷ್ಟ್ರಕೂಟ ಸಾಮಂತ ಚೆಲ್ಲಕೇತನರು, ಪುಟ-ಲೆ. 
7 ಇ.ಆಯ್‌., ಸಂ-೬, ನಂ-೪, ಪುಟ-೨೫-೨೬, ಕ್ರಿ.ಶ.೮೬೦. 

8 ಪಾವಟೆ ಚನ್ನ ಕ್ಕ., ರಾಷ್ಟ್ರಕೂಟ ಸಾಮಂತ ಚೆಲ್ಲಕೇತನರು, ಪುಟ.೧೦ 
9 ಹಂಪನಾ., ಚಂದ್ರಕೂಡೆ, ಪುಟ-೪೭೦-೭೪. 

10 ಎ.ಕ. ಸಂ-೭, ನಂ-೨೧೯, ಕ್ರಿ.ಶ೯೧೮ 

1 ಪಾಟೇಲ ಭೋಜರಾಜ., ನಾಗರಖಂಡ ಏಪ್ಪತ್ತು; ಒಂದು ಆಧ್ಯಯನ, ಪುಟ.೮೭. 
12 ಇ.ಆಯ್‌., ಸಂ-೬, ನಂ-೪, ಪುಟ-೨೫-೨೬, ಕ್ರಿ.ಶ.೮೬೦. 

13 ಎ.ಕ, ಸಂ-೭ಿ, ನಂ-ಸಿ೬ಲೆ, ಕ್ರಿ.ಶ್ಶ೯೦೨. 

14 ಆದೇ, ಕ್ರಿ.ಶ.೯೯೧೮ 

15 ಪಾವಟೆ ಚನ್ನಕ್ಕ., ರಾಷ್ಟ್ರಕೂಟ ಸಾಮಂತ ಚೆಲ್ಲಕೇತನರು, ಪುಟ.೧೦ 
16 ಕೆ.ಆರ್‌.ಆಯ್‌., (ಸಂಗ್ರಹ) ೧೯೫೦-೫೧, ಕ್ರಿ.ಶ.-೮ರ್ಜಿ. 

17 ಇಆಯ್‌., ಸಂ-೬, ನಂ-೪, ಪುಟ-೨೫-೨೬, ಕ್ರಿ.ಶ.ಲ೬೦. 

18 ಕ.ಇ., ಸಂ-೧, ಕ್ರಿ.ಶ. ೮೭೪-೭೫. 

19 ಅದೇ. 

20 ಕೆ.ಆರ್‌.ಆಯ್‌ (ಸಂಗ್ರಹ) ೧೯೫೦-೫೧, ಕ್ರಿ.ಶ.-೮ರ೫೯. 

21 ಇಆೆಯ್‌., ಸಂ-೬, ನಂ-೪, ಪುಟ-೨೫-೨೬, ಕ್ರಿ.ಶ.೮೬೦. 

2 ಸೌ,ಇಇ., ಸಂ-೧೮, ನಂ-೧೩, ಕ್ರಿ.ಶ.೮೬೬. 

23 ಕ.ಇ., ಸಂ-೧, ನಂ-೧, ಕ್ರಿ.ಶ. ೮೭೪-೭೫. 

24 ಇಆಯ್‌., ಸಂ-೭, ಪುಟ-೫೨, ಕ್ರಿ.ಶ.ಲ೭೪-೭೫. 

25 ಆ. ರಿ.ಇ.ಎ., ೧೯೪೫-೪೬, ನಂ-೩೩೬, ಕ್ರಿ.ರ್ಶ೨೮. 

26 ಇ.ಆಯ್‌., ಸಂ-೬, ನಂ-೪, ಪುಟ-೨೫-೨೬, ಕ್ರಿ.ಶ.೮೬೦. 

27 ಅದೇ. 

28 ಅದೇ. 

29 ಪಾವಟೆ ಚನ್ನಕ್ಕ., ರಾಷ್ಟ್ರಕೂಟ ಸಾಮಂತ ಚೆಲ್ಲಕೇತನರು, ಪುಟ೧೯, 
30 ಇ.ಆಯ್‌., ಸಂ-೬, ನಂ-೪, ಪುಟ-೨೫-೨೬, ಕ್ರಿ.ಶ.೮೬೦. 


31 ಪಾವಟೆ ಚೆನ್ನಕ್ಕ., ರಾಷ್ಟ್ರಕೂಟ ಸಾಮಂತ ಚೆಲ್ಲಕೇತನರು, ಪುಟ-೨೧. 


32 ಸೌ,ಇ್ಮಇ., ಸಂ-೧೪೮, ನಂ-೧೩, ಕ್ರಿ.ಶ.ಲ೬೬. 

33 ಇಆಯ್‌., ಸಂ-೭, ನಂ-೨೧೨, ಕ್ರಿ.ಶ.ಲ೭೪-೭೫. 

34 ಸೌ, ಸಂ-೧೮, ನಂ-೧೩, ಕ್ರಿ.ಶ.೮೬೬. 

35 ಇಆಯ್‌., ಸಂ-೭, ನಂ-೫೧೨, ಕ್ರಿ.ಶ.ಲ೭೪-೭೫. 

36 ಅದೇ, ಸಂ-೧೬, ನಂ-೨೧, ಕ್ರಿ.ಶರ್ಲೆ೫. 

37 ಧಾ.ಜಿ.ಶಾ.ಸೂ., ನಂ-೨೮೫, ಕ್ರಿ.ಶ.ರ್ಲ೬. 

38 ಅದೇ. 

39 ಅದೇ,ನಂ-೨೮೮, ಕ್ರಿ.ಶ.೯೯೦೦. 

40 ಸೌ,ಇಇ., ಸಂ-೧೮, ನಂ-೧೫, ಕ್ರಿ.ಶ.೯೦೧-೯೦೨. 

4 ಎ.ಕೆ. ಸಂ-೭, ನಂ-೩೬೮, ಕ್ರಿ.ಶ೯೦೨. 

4 ಸೌ,ಇಇ., ಸಂ-೨೦, ನಂ-೧೫, ಕ್ರಿ.ಶ೯೦೪-೦೫. 

43 ಕೆ.ಆರ್‌.ಆಯ್‌. ರಿಪೋರ್ಟ, ೧೯೪೨-೪೩, ಎರಡನೆಯ ಕೃಷ್ಣ. 
44 ಸೌ,ಇಇ., ಸಂ-೧೮, ನಂ-೧೭, ಎರಡನೆಯ ಕೃಷ್ಣ. 

45 ಕ.ಇ. ಸಂ-೬, ನಂ-ಹಿ, ಎರಡನೆಯ ಕೃಷ್ಣ. 

46 ಕೆ.ಆರ್‌.ಆಯ್‌.ಸಂಗ್ರಹ, ೧೯೫೦-೫೧, ಎರಡನೆಯ ಕೃಷ್ಣ. 
41 ಎ.ಕ., ಸಂ-೮, ನಂ-೮೮, ಕ್ರಿ.ಶ೯ಂ೪. 


4 ಸೌ ಇಇ, ಸಂ, ಭಾಗ-೧, ಕ್ರಿ.ರ್ಶ೪೬. 


49 ಆ್ಯ.ರಿಇ.ಎ., ೧೯೬೦-೬೧, ನೆಂ-ಬಿ.೪೪೦ ಪುರ೪, ಕ್ರಿ.ರ್ಶ೩ಿ೬. 


50 ಅದೇ, ೧೯೪೭-೪೮, ನಂ- ಬಿ.೨೧೩, ಮೂರನೆಯ ಕೃಷ್ಣ. 

51 ಅದೇ, ೧೯೬೦-೬೧, ನಂ-ಬಿ೪೪೦ ಪುರೀಳ೪, ಕ್ರಿ.ಶ್ಶ೯೩೬. 
52 ಸೌ,ಇಇ., ಸಂ೯, ಭಾಗ-೧, ನಂ-೩೭, ಕ್ರಿ.ಶ್ಷಳ೪೬. 

53 ಎ.ಕ. ಸಂ-೭, ನಂ-೨೯, ಕ್ರಿ. ಶ್ರ್ವ೯೫೧. 

54 ಇ.ಆಯ್‌., ಸಂ-೧೬, ನಂ-೨೧, ಕ್ರಿ.ಶ.ರ್ಲ೯೫. 

55 ಧಾ.ಜಿ.ಶಾ.ಸೂ., ನಂ-೨೮೫, ಕ್ರಿ.ಶ.೮೯೬. 

56 ಸೌ,ಇಇ, ಸಂ-೧೮, ನಂ-೧೭, ಎರಡನೆಯ ಕೃಷ್ಣ. 

57 ಕ.ಇ. ಸಂ-೬, ನಂ-೩, ಎರಡನೆಯ ಕೃಷ್ಣ. 

58 ಕೆ.ಆರ್‌.ಆಯ್‌. ಸಂಗ್ರಹ., ೧೯೫೦-೫೧, ಎರಡನೆಯ ಕೃಷ್ಣ. 
59 ಎ.ಕ. ಸಂ-೭, ನಂ-5೧೯, ಕ್ರಿ. ಶ್ರ೯೫೨. 

60 ಇ.ಆಯ್‌., ಸಂ-೧೬, ನಂ-೫೧, ಕ್ರಿ. ಶರ್ಲೆ೫. 


61 ಎ.ಕೆ, ಸಂ-೭, ನಂ-ಸಿ೬ಲೆ, ಕ್ರಿ.ಶ.4೯೦೨. 


62 The Discriptive List of Stone and Copper Plate Inscriptions, 1942-43. 


63 ಅದೇ. 


64 ಸೌ,ಇಇ., ಸಂ-೧೮, ನಂ-೧೭, ಪುಟ-೧೦, ಎರಡನೆಯ ಕೃಷ್ಣ. 

65 ಅದೇ, ನಂ-೧೬, ಪುಟ-೧೦, ಕ್ರಿ.ಶ್ಶ೦೭-೮. 

66 ಅದೇ, ನಂ-೧೯, ಕ್ರಿ.ಶ್ಚ೯೧೫-೯೧೬. 

67 ಕ.ಇ. ಸಂ-೨, ನಂ-೪, ಕ್ರಿ.ರ್ಶ೧೮. 

6 ಸೌ,ಇಇ., ಸಂ-೧೮, ನಂ-೧೯, ಕ್ರಿ.ಶ್ಚ೯೧೫-೯೧೬. 

69 ಇ.ಆಯ್‌., ಸಂ-೩೨, ನಂ-೨೨೧, ಕ್ರಿ. ಶ್ಚ೯೧೫. 

70 ಕ.ಇ., ಸಂ-೨, ನಂ-೧೬, ಪುಟ- , ಕ್ರಿ.ರ್ಶರ೧೯. 

1ಇ..ಆಯ್‌., ಸಂ-೩೨, ಪುಟ-೨೨೫೧-೨೨೬, ಕ್ರಿ. ಶ್ಶ೧೫. 

72 ಧಾ.ಜಿ.ಶಾ.ಸೂ, ನಂ-೨೬೭. ಲಕ್ಷಿ ಪುರ. 

73 ಅದೇ, ನಂ-೨೮೫, ಕ್ರಿ.ಶ.ರ್ರ೬. 

14 ಪಾವಟೆ ಚನ್ನಕ್ಕ, ರಾಷ್ಟ್ರಕೂಟ ಸಾಮಂತ ಚೆಲ್ಲಕೇತನರು, ಪುಟ-೬೭. 
15 ಸೌ,ಇ,ಇ., ಸಂ-೧೮, ನಂ-೧೭, ಎರಡನೆಯ ಕೃಷ್ಣ. 

76 ಎ.ಕ. ಸೆಂ-೭, ನಂ-೨೧೯, ಕ್ರಿ.ಶ.೯೯೧೮. 

77 ಅದೇ. 

78 ಸೌ,ಇಇ., ಸಂ-೧೮, ನಂ-೩೦, ಮೂರನೆಯ ಕೃಷ್ಣ. 

179 ಪಾಟೇಲ ಭೋಜರಾಜ, ನಾಗರಖಂಡ ಏಪ್ಪತ್ತು; ಒಂದು ಆಧ್ಯಯನ, ಪುಟ-೨೯೧. 
80 ಸೌ,ಇಇ., ಸಂ-೧೮, ನಂ-೨೪. ಕ್ರಿ.ಶ್ಶ್ವ೯೨೮-೨೯., 

8 ಆ್ಯ.ರಿಇಎ., ೧೯೫೯-೬೦, ನಂ-೧೯, ಪುಟ-೩೭, ಕ್ರಿ. ಶ್ಶ್ವ೧೪-೫. 
82 ಅದೇ, ೧೯೪೯-೫೦,ನಂ. ಬಿ-೮೭, ಕ್ರಿ. ರ್ಶ. 

83 ಧಾ.ಜಿ.ಶಾ.ಸೂ, ನಂ-೧೫೦, ಕ್ರಿ.ಶ. 

84 ಪಾವಟೆ ಚನ್ನಕ್ಕ, ರಾಷ್ಟ್ರಕೂಟ ಸಾಮಂತ ಚೆಲ್ಲಕೇತನರು, ಪುಟ.೪೦. 
85 ಸೌ ಇಇ, ಸಂ-೧೮, ನಂ-೨೩.ಕ್ರಿ.ರ್ಶ್ವ೨೮. 

86 ಇ.ಆಯ್‌, ಸಂ-೧೬, ನಂ-೨೨. ಬಿ, ಪುಟ-ಕ್ರಿ.ಶ.೯೪೫. 

87 ಅದೇ. 

88 ಎ.ಕ., ಸಂ-ಲೆ, ಪುಟ-೪೯, ಕ್ರಿ.ರ್ಶು೪೫. 

89 Gopal, B.R., (Ed) The Rastrakutas of Malakheda Studies in Their History and Culture, p-89. 
90 ಕ.ಇ., ಸಂ-೬, ನಂ-೬, ಕ್ರಿ.ರ್ಶ೨೪. 

91 ಲ್ಯ. ರಿ.ಇಎ., ೧೯೪೭-೪೮, ನಂ.ಬಿ-೨೦೩, ಕ್ರಿ.ಶು೯೨೪. 

92 ಅದೇ, ೧೯೪೯-೫೦, ನಂ.ಬಿ-೮ೆ೨, ಕ್ರಿರ್ಶ೧೮. 

93 ಅದೇ. 

94 ಇ.ಆಯ್‌., ಸಂ-೧೬, ಪುಟ-೨೮೦, ಕ್ರಿ.ರ್ಶ೪೬. 


95 ಅದೇ. 


96 ಎ.ಕ. ಸಂ-೭, ನಂ-ಎಸ್‌.ಎಚ್‌-೧೮೩, ಪುಟ-೨೧೩, ಕ್ರಿ.ಶ.4೯೫೦. 

97 ದೇಸಾಯಿ, ಪಿ.ಬಿ., ಶಾಸನ ಪರಿಚಯ, ಪುಟ-೫. 

98 ಆಯ್‌.ಎ.ಪಿ. ಡಬ್ಲ್ಯೂ. ಆರ್‌., ನಂ-೨. 

99 ಆ. ರಿಇ.ಎ., ೧೯೭೩-೭೪, ನಂ.ಬಿ-೧೯. 

100 ಆಯ್‌.ಎ.ಪಿ. ಡಬ್ಲ್ಯೂ. ಆರ್‌., ನಂ-ಹಿ. 

101 Gopal, B.R., (Ed) The Rastrakutas of Malakheda Studies in Their History and Culture, p-90. 
102 ಲ್ಯ. ರಿ.ಇ.ಎ., ೧೯೪೭-೪೮, ನಂ.ಬಿ-೨೦೩, ಕ್ರಿ. ಶ್ರ೨೪. 

103 ಕ.ಇ., ಸಂ-೨, ನಂ-೪, ಕ್ರಿ.ರ್ಶ೧೮. 

104 ಅದೇ. 

105 ಧಾ.ಜಿ.ಶಾ.ಸೂ, ನಂ-೨೬೭, 

106 Gopal, B.R., (Ed) The Rastrakutas of Malakheda Studies in Their History and Culture, p-90. 
107 ಆ.ರಿ.ಇ.ಎ., ೧೯೬೦-೬೧, ನಂ.ಬಿ-೪೮೩, ನಾಲ್ಕನೆಯ ಇಂದ್ರ. 

108 ಅದೇ, ೧೯೩೦-೩೪, ಪುಟ-೨೩೧, ಎರಡನೆಯ ಜಗತ್ತುಂಗ. 

109 ಸೌ.ಜಇ., ಸಂ-೧೮, ನಂ-೧೬, ಕ್ರಿ.ಶ೯೦೭-೦೮., 

110 ಅದೇ, ನಂ-೩೪, ಜಗತುಂಗ. 

111 ಅದೇ, ನಂ-೩೬, ಜಗತುಂಗ. 

112 ಇ.ಆಯ್‌., ಸಂ-೨೩, ಪುಟ-೮, ಕ್ರಿ.ಶ.೮೦೦. 

113 ಕಣ, ಸಂ-೫, ನಂ-೧, ಮೂರನೆಯ ಗೋವಿಂದ. 

114 ಎ.ಕ. ಸಂ-೭, ಪುಟ-೪೫೪-೫೫, ಕ್ರಿಶ್ಪ್ವ್ಣ೬೯. 

115 ಚೆದಾನಂದಮೂರ್ತಿ, ಎಂ., (ಸಂ) ೀಕಂಠತೀರ್ಥ, ರಾಷ್ಟ್ರಕೂಟರ ವಂಶಾವಳಿಯ ಮೇಲೆ ಒಂದು ಹೊಸಬೆಳಕು, ಪುಟ-೬೮೧. 
116 ಅದೇ. 

117 ಕೆ.ಪಿ.ಈರಣ್ಣ., ಬಾದಾಮಿ ಚಾಲುಕ್ಯರ ಸಾಂಸ್ಕೃತಿಕ ಪರಂಪರೆ, ಪುಟ-೩೯. 

118 ಇ.ಆಯ್‌., ಸಂ-೩೨, ಪುಟ-೪೫, ಕ್ರಿ.ಶ.೭೫೭. 

119 ಅದೇ. 

120 ಅದೇ. 

121 Elliat and Dwson., History of India as Told by its Own Historians, Voll, Pp-3, 13, 21,27 &34. 
122 ಪಂಚಮುಖಿ, ಆರ್‌. ಎಸ್‌., ಕರ್ನಾಟಕ ಇತಿಹಾಸ, ಪುಟ-೩೩. 

123 ಎ.ಕ, ಸಂ-೧೨, ನಂ-ಎಂ.ರ್ನೀ, ಕ್ರಿ.ಶ.೭೬೮. 

4 ಜೇ ಸ 

125 ಮೈ.ಆ್ಯ.ರಿ., ೧೯೧೧, ಹಿರೇಗುಂಡಿ ವೀರಗಲ್ಲು, ಒಂದನೆಯ ಕೃಷ್ಣ. 

126 ಎ.ಕ., ಸಂ-೧೧, ನಂ-ಸಿ.ಎಚ್‌-ಸಿಹಿ-೩೪, ಎರಡನೆಯ ಗೋವಿಂದ. 


127 ಅದೇ. 


128 ಇ.ಆಯ್‌., ಸಂ-೨೩, ಪುಟ-೨೯೩, ಕ್ರಿ.ಶ.೮0೦೨. 


129 ಅದೇ, ಸಂ-೪, ಪುಟ-೩೪೦, ಕ್ರಿ.ಶ.೮೧೨. 


130 Desai,P.B.,A History of Karnataka, p-73. 


131 ಮೈ.ಆ್ಯ.ರಿ., ೧೯೧೦, ಚಿಕ್ಕಸಾರಂಗಿ, ಕ್ರಿ.ಶ್ಶ೯ಂ೦ಸಿ. 
132 ಅದೇ. 


133 ಆ. ರಿ.ಸೌ.ಇ.ಏ., ೧೯೨೭, ನಂ-೧೮೨, ಕ್ರಿ.ಶ.೯೫0೦. 


134 ಮ್ಛೈ. ಆ್ಯ.ರಿ, ೧೯೩೫, ನಂ-೩೩, ಪುಟ-೧೧೦, ಕ್ರಿ.ಶ್ರ೯೫೦. 


135 ಆ. ರಿ.ಸೌ.ಇ.ಏ., ೧೯೨೭,ನಂ-೧೭೫, ಕ್ರ.ರ್ಶ೪೨. 

136 ಅದೇ ನಂ-೧೨೬. 

137 ಇ.ಆಯ್‌., ಸಂ-೬, ಪುಟ-೫೩, ಕ್ರಿ.ಶ.೯೯೫೦. 

138 ಆ್ಯ.ರ.ಇ.ಏ., ೧೯೬೦-೬೧,ನಂ-ಬಿ.೪೩೨, ಕ್ರಿ. ಶ೯೪೬. 
139 ಆಯ್‌.ಎ., ಸಂ-೧೨, ನಂ-೨೫೫-೫೬, ಕ್ರಿ.ಶ.೯೯೭೧. 
140 ಸೌ.ಇ.ಇ., ಸಂ-೧೮, ನಂ-೩೩, ಪುಟ-೨೦, ಕ್ರಿ.ರ್ಶ೯೭೧. 
141 ಅದೇ, ಸಂ-೧೧, ಭಾಗ-೧, ನಂ-೪೩, ಕ್ರಿ.ಶ೯೭ಂ೦. 

142 ಆ. ರೀಇವಏ., ೧೯೬೭-೬೮, ಕ್ರಿ.ರ್ಶ೭೧. 

143 ಆ್ರ.ರಿ.ಸೌ.ಇ.ಏ., ೧೯೨೭, ನಂ-೧೪೯, ಕ್ರಿ.ರ್ಶ೭೨. 
144 ಆಯ್‌.ಎ., ಸಂ-೧೨, ನಂ-೨೭೦, ಕ್ರಿ.ಶರ್ಪ್ವ೯೭೪. 

145 ಇ.ಆಯ್‌., ಸಂ-೬, ಪುರಿ, ಕ್ರಿ.ಶ.ಲ೬೬. 

146 ಸೌ.ಇ.ಇ., ಸರ, ಭಾಗ-೧, ಪುಟ-೧೦, ಕ್ರಿ.ಶ.೮೭೨. 
147 ಇ.ಆಯ್‌., ಸಂ-೬, ಪುರ೯೮, ಕ್ರಿ.ಶ.೮೬೬. 

148 ಅದೇ, ಸಂ-೭, ಪುಟ-೨೦೨. ಕ್ರಿ.ಶ.೮೬೬. 

149 ಸೌ.ಇ.ಇ., ಸಂ-೧೧, ಭಾಗ-೧, ನಂ-೧೩, ಕ್ರಿ.ಶ.೮ಲ೬೯. 
150 ಅದೇ, ಪುಟ-೧೦, ಕ್ರಿ.ಶ.೮೭೨. 

151 ಅದೆಃ, ಸಂ-೧೧, ಭಾಗ-೧, ನಂ-೧೫, ಕ್ರಿ.ಶ.ಲ೬೬. 

152 ಆ. ರಿಸೌ.ಇ.ಏ., ೧೯೨೭, ನಂ-೨೦, ಕ್ರಿ.ಶರ್ರ೨. 

153 ಆ್ಯ.ರಿ.ಇ.ಏ., ೧೯೫೫-೫೬, ನಂ-೨೧೪, ಕ್ರಿ.ಶ.ರ್ರ೭. 
154 ಸೌ.ೀಇ, ಸಂ-೧೮, ನಂ-೨೨, ಕ್ರಿ.ರ್ಶ್ವ೧೮. 

155 ಆೈ.ದೀಇ.ಏ., ೧೯೫೫-೫೬, ನಂ-೧೪, ಕ್ರಿ. ಶರ್ರ೭. 
156 ಸೌ.ಇ.ಇ., ಸಂ-೧, ಭಾಗ-೧, ನಂ-೨೫, ಕ್ರಿ.ರ್ಶ೯೦೧. 
157 ಅದೇ, ನಂ-೨೮, ಕ್ರಿ.ರ್ಶ೦೭. 

158 ಅದೇ, ಸಂ-೧೮, ನಂ-೨೨, ಕ್ರಿ.ರ್ಶ೧ಲ. 


159 ಕ.ಇ. ಸಂ-೧, ಪುಟ-೨೫, ಕ್ರಿ.ಶ.೮೭೪-೭೫. 


160 ಆ.ರಿಸೌ.ಇ.ಏ., ೧೯೨೭, ನಂ-೧೭೦, ಕ್ರಿ.ಶ. 

161 ಆ್ಯ.ರಿ.ಇ.ಏ., ೧೯೪೦-೪೩, ನಂ-೩೦, ಮೂರನೆಯ ಕೃಷ್ಣ. 
162 ಇಆಯ್‌., ಸಂ-೧೪, ನಂ-೨೮, ಪುಟ-೨೬೪, ಕ್ರಿ. ಶ್ಶಳ೪ಿ೫-೪೬. 
163 ಸೌ.ಇ.ಇ., ಸಂ-೧೧, ಭಾಗ-೧, ನಂ-೪೧, ಪುಟ-೨೫, ಕ್ರಿ. ಶ್ಚ. 
164 ಅದೇ, ನಂ-೨೦, ಕ್ರಿ.ಶ.೮೮೩. 

165 ಅದೇ, ಸಂ-೧೮, ನಂ-೨೧, ಕ್ರಿ.ಶ೯೧೬-೧೭. 

166 ಆ್ಯ. ರಿಸೌ.ಇ.ಐಏ., ೧೯೨೬-೨೭, ನಂ-೬೨೧, ಕ್ರಿ.ಶ್ರ೯೧೬-೧೭. 
167 ಇ.ಆಯ್‌., ಸಂ-೪, ಪುಟ-೨೮೦, ಕ್ರಿ.ಶ.೯೪೯. 

168 ಎ.ಕ, ಸಂ-೧೦, ನಂ-ಎಲ್‌.ಐ-೧೯೮, ಕ್ರಿ. ರ್ಶ. 

169 ಅದೇ, ನಂ-ಬಿ.ಪಿ.-೪, ಕ್ರಿ.ಶ.೯೯೫೦. 

170 ಅದೇ, ನಂ-ಸಿ.ಟಿ-ಳ್ಭಿ, ಕ್ರಿ.ಶ.೯೯೭೧. 


17 ಇ.ಆಯ್‌., ಸಂ-೭, ನಂ-೨೦, ಕ್ರಿ.ಶ.೯೬೦. 


172 ಅದೇ, ನಂ-೨೦ ಮತ್ತು ಆ್ಯ.ರಿ.ಇ.ಏ., ೧೯೦೨, ನಂ-೨೩೫, ಮೂರನೆಯ ಕೃಷ್ಣ, 


173 ಎ.ಕ, ಸಂ-೧೦, ನಂ-ಎಂ.ಬಿ.-೧೯೮, ಕ್ರಿ.ಶ್ರ೯೫೦. 

174 ಅದೇ, ಸಂ-೧, ನಂ-೧೦೯, ಕ್ರಿ.ಶರ್ಶ೯೩೦. 

175 ಅದೇ, ನಂ-ಚೆ.೨೬, ಕ್ರಿ.ಶ್ಶ೯೪೬. 

176 ಅದೇ, ನಂ-ಹೊ.೨೦, ಕ್ರಿ. ಶ್ರಳ೪೬. 

177 ಅದೇ, ಸಂ-೨೩, ಕ್ರಿ.ಶ.೯೯೬೮. 

178 ಇಗ ಶೇಕಅಲಿ,ಬಿ., (ಸಂ) ಇತಿಹಾಸ ದರ್ಶನ, ಸಂ-ಹಿ, ಪುಟ-೧೬೮. 
179 ಎ.ಕ, ಸಂ-೧೧, ನಂ-ಹೊ-೩೦, ಕ್ರಿ.ರ್ಶ೬೪. 

180 ಅದೇ, ನಂ-ಚಿ-೪೯, ಕ್ರಿ.ರ್ಶ೪೬. 

181 ಅದೇ, ನಂ-ಚೆ-೨೬, ಕ್ರಿ.ಶರ್ರ೯೧೬. 

182 ' ಶೇಕಲಲಿ, ಬಿ. ಸಂ) ಇತಿಹಾಸ ದರ್ಶನ, ಸಂ-ಹಿ, ಪುಟ-೧೬೮. 
183 ಅದೇ. 

184 ಕೊಪ್ಪಾ,ಎಸ್‌.ಕೆ., ತರ್ದವಾಡಿನಾಡು ಒಂದು ಅಧ್ಯಯನ, ಪುಟ-೫೪. 
185 ಸೌ.ಇ.ಇ., ಸಂ-೧೧, ಭಾಗ-೧, ನಂ-೮, ಪುಟ-೫೪, ಕ್ರಿ.ಶ.೮೬೨. 
186 ಅದೇ, ಸಂ-೧೮, ನಂ-೨೭, ಕ್ರಿ.ಶ್ರ್ವ೫೭. 

187 ಅದೇ, ಸಂ-೧೧, ಭಾಗ-೧, ನಂ-೪೦, ಕ್ರಿ.ಶ್ಪ೯೬೫. 

189 ಕೊಪ್ಪಾ,ಎಸ್‌.ಕೆ., ತರ್ದವಾಡಿನಾಡು ಒಂದು ಅಧ್ಯಯನ, ಪುಟ-೫೫. 
189 ಸೌ.ಇ.ಇ., ಸಂ-೯, ಭಾಗ-೧, ನಂ-೫೫, ಕ್ರಿ.ಶರ್ಲ೩-೯೪, 

190 ಅದೇ. 


191 ಅದೇ, ನಂ-೬೦, ಕ್ರಿ.ರ್ಪ೯೩೧. 


192 ಸೌ.ಇ.ಇ., ಸಂ, ಭಾಗ-೧, ನಂ-೬೨, ಕ್ರಿ.ರ್ಶಿ೨. 

193 ಅದೇ. 

194 ಲ್ಯ. ರಿ.ಸೌ.ಇ.ಏ., ೧೯೧೫, ನಂ-ಬಿ.೪೮೧, ಕ್ರಿ.ಶೇ೪೦. 
195 ಮೈ, ಲ್ಯ. ರಿ, ೧೯೧೪, ಪುಟ-೬೭-೬೯, ಕ್ರಿ.ಶ.ಲ೦೬. 

196 ಅದೇ, ೧೯೧೩-೧೪, ಪುಟ-೩೩-೩ಜ, ಕ್ರಿ.ಶ.೮೧೦. 

197 ಅದೇ. 

198 ಮೈ.ಆ್ಯ.ರಿ., ೧೯೧೪, ಪುಟ-೬೭-೬೯, ಕ್ರಿ.ಶ.೮೦೬. 

199 ಇ.ಆಯ್‌., ಸಂ-ಹಿ, ಪುಟ-೭೫, ಮೂರನೆಯ ಕೃಷ್ಣ. 

20 ಅದೇ, ಸಂ-೬, ಪುಟ-೫೩, ಕ್ರಿ.ಶ್ಶ೯೫೦. 

ಎ.ಕ, ಸಂ-€೧, ನಂ-ಸಿ.ಎಲ್‌.೩ಿ೪, ಕ್ರಿ.ಶ.೮೧೫. 

202 ಸೌ.ಇ.ಇ., ಸಂ, ಭಾಗ-೧, ನಂ-೫೭, ಕ್ರಿ.ಶ್ಶ೯೨೨. 
203 ಎ.ಕ, ಸಂ-(, ನಂ-ಸಿ.ಎಲ್‌.೩೩ಿ, ಕ್ರಿ.ಶ.೮೧೫. 

204 ಎ.ಕ, ಸಂ-೧೧, ನಂ-ಸಿ.ಎಲ್‌.೩೩, ಕ್ರಿ.ಶ.೮೧೫. 

205 ಅದೇ, ಸಂ-೯, ನಂ-ಸಿ. ಆಯ.೩೩, ಕ್ರಿ.ಶ.೮೧೫. 

206 ಇ.ಆಯ್‌., ಸಂ-೧೦, ಪುಟ-೫೬, ಕ್ರಿ.ಶ.೮೧೫. 

207 ಎ.ಕ, ಸಂ-೪, ನಂ- ಎಸ್‌. ಆರ್‌-೧೬೦, ಕ್ರಿ.ಶ.ಲ೧೫. 

208 ಅದೇ, ಸಂ-೮, ನಂ-ಸೊ.೭೦, ಕ್ರಿ.ಶ.೮೧೫. 

209 ಮೈ. ಆರಿ, ೧೯೧೮, ಪುಟ-ರ್ಷಿ, ಮೂರನೆಯ ಕೃಷ್ಣ. 

210 ಇ.ಆಯ್‌., ಸಂ-೪, ಪುಟ-೮೩, ಮೂರನೆಯ ಕೃಷ್ಣ. 

211 ಸೌ.ಇ.ಇ., ಸಂ-೧, ಪುಟ-೭೬, ಮೂರನೆಯ ಕೃಷ್ಣ. 

212 ಆ್ಯ.ರಿ.ಇ.ಏ., ೧೯೧೨, ನಂ-೩೨೫, ಮೂರನೆಯ ಕೃಷ್ಣ. 
213 ಎ.ಕ, ಸಂ-೧೨, ನಂ-ಎಸ್‌. ಆಯ್‌.೨೮, ಮೂರನೆಯ ಕೃಷ್ಣ. 
214 ಆ್ಯ.ರಿ.ಇ.ಏ., ೧೯೧೭, ನಂ-೧೭, ಮೂರನೆಯ ಕೃಷ್ಣ. 

215 ಅದೇ. ನಂ-೭೩೧, ಮೂರನೆಯ ಕೃಷ್ಣ. 

216 ಅದೇ, ನಂ-೫೫, ಮೂರನೆಯ ಕೃಷ್ಣ. 

217 ಸೌ.ಇ.ಇ., ಸರ, ಭಾಗ-೧, ನಂ-೨೫, ಕ್ರಿ.ಶ.೯೯೪೮. 
218 ಎ.ಕ, ಸಂ-೭, ನಂ-ಎಸ್‌.ಕೆ.- ೨೮೩, ಪುಟ-೩೩೬, ಕ್ರಿ.ಶ.೮೩೦. 
119 ನಾಗರಾಜಯ್ಯ,ಹಂ.ಪಾ., ಹೊಂಬುಜ ಶಾಸನಗಳು, ನಂ-೧. 
220 ಎ.ಕ, ಸಂ-೭, ನಂ-ನಗರ.೨೩, ಕ್ರಿ.ಶ.೯0೦೦. 

221 ಕೇಶವಭಟ್ಟ »ಎಮ್‌.ವ್ವಿ., ಕರ್ನಾಟಕ ಇತಿಹಾಸ ದರ್ಶನ, ಪುಟ-೧೬೧. 
222 ನಾಗರಾಜಯ್ಯ, ಹಂ.ಪಾ., ಶಾಂತಾರರು ಒಂದು ಅಧ್ಯಯನ. 


223 ಆ್ಯ.ರಿ.ಸೌ.ಇ.ಏ., ೧೯೨೮, ನಂ-ಬಿ.ಕ.೬೦, ನೃಪತುಂಗ ಅಮೋಘವರ್ಷ. 


224 ಸೌ.ಇ.ಇ., ಸಂ-೧೩, ಪುಟ-೧೭೬, ಕ್ರಿ.ಶ.೮೬೭-೬೮ೆ. 

25 ಇ.ಆಯ್‌., ಸಂ-೭, ಪುಟ-೨೦೧, ಕ್ರಿ.ಶ.೮೬೫. 

226 ಅದೇ, ನಂ-೨೮.ಡಿ, ಪುಟ-೧೯೮, ಕ್ರಿ.ಶ.೮೬೫. 

227 ಸೌ.ಇ.ಇ., ಸಂ-೧೮, ನಂ-೨೨, ಕ್ರಿ.ಶ.ರ್ಲೆ೭. 

228 ಅದೇ, ನಂ-೩೦, ಅಕಾಲವರ್ಷ. 

29 ಕೇಣ, ಸಂ-೧, ನಂ-೧೧, ಕ್ರಿ.ಶ.೮೬೫. 

230 ಸೌ.ಇಇ., ಸರೀ, ಭಾಗ-೧, ನಂ-೮, ಕ್ರಿ.ರ್ಶ೯೨೨. 

231 ಅದೇ, ನಂ-ರ೯ಿ, ಮೂರನೆಯ ಇಂದ್ರ 

232 ಅದೇ, ನಂ-೬೧, ಕ್ರಿ.ಶ೯೩೧-೩೨. 

233 ಅದೇ, ನಂ-೬೪, ಕ್ರಿ.ಶ್ಪ್ವ೯೪೪-೪೫. 

234 ಅದೇ. 

235 ಲ್ಯ. ರಿ.ಇ.ಏ., ೧೯೩೧-೩೨, ನಂ-೨೧೯, ಮೂರನೆಯ ಕೃಷ್ಣ. 

236 ಅದೇ, ನಂ-೨೩೬. 

237 ಆ. ರಿಸೌ.ಇ.ಏ., ೧೯೩೨, ನಂ-ಬಿ.೨೧೫೯, ಮೂರನೆಯ ಕೃಷ್ಣ. 

238 ಅದೇ, ನಂ-ಬಿ.೨೩೬, ಮೂರನೆಯ ಕೃಷ್ಣ. 

239 ಆ.ರಿ.ಇ.ಏ., ೧೯೬೧-೬೨, ನಂ-೫೫೧, ಮೂರನೆಯ ಕೃಷ್ಣ. 

240 ಸೌ.ಇ.ಇ., ಸಂ-೨೦, ನಂ-೧೩, ಕ್ರಿ.ಶ.ಲ೭೫-೭೬. 

241 ಅದೇ, ಕ್ರಿ.ಶ.೧೦೯೮. 

242 ಅದೇ. 

243 ಆ್ಯ.ರಿ.ಇ.ಏ., ೧೯೬೪-೬೫, ನಂ-೪೦೦, ನಾಲ್ಕನೆಯ ಗೋವಿಂದ. 

24 ಪಾಟೀಲ,ಶಿ.ಬಾ., ರಟ್ಟರ ಕಾಲದ ಸಾಂಸ್ಕೃತಿಕ ಅಧ್ಯಯನ, ಬಸವಶ್ರೀ ಪ್ರಕಾಶನ, ಬಸವ ಬೀದಿ, ಸಂಕೇಶ್ವರ-೧೯೯೫, ಪುಟ-೧೩. 
2145 ಎ.ಕ, ಸಂ-೭, ನಂ-ಎಸ್‌.ಕೆ.-೨೭೮, ಸತ್ಯಾಶ್ರಯ. 

246 ಇ.ಆಯ್‌., ಸಂ-೬, ನಂ-೧೬೩, ಮೂರನೆಯ ಗೋವಿಂದ. 

241 ಆದೇ. 

24 ಆ.ರಿ.ಇ.ಏ., ೧೯೫೯-೬೦, ನಂ-ಬಿ.೧೧೦, ಮೂರನೆಯ ಗೋವಿಂದ. 
249 ಪಾಟೀಲ ಭೋಜರಾಜ, ನಾಗರಖಂಡ ಎಪ್ಪ ತ್ತು; ಒಂದು ಆಧ್ಯಯನ, ಪುಟ.೩೬. 
250 ಅದೇ, ಅನುಬಂಧ, ಶಾಸನಸಂಖ್ಯೆ-೭. 

251 ಅದೇ, ಅನುಬಂಧ, ಶಾಸನಸಂಖ್ಯೆ-೧೨. 

252 ಇ.ಆಯ್‌., ಸಂ-೩೫, ಪುಟ-೮೫, ಒಂದನೆಯ ಅಮೋಘವರ್ಷ. 

153 ಇ.ಆಯ್‌., ಸಂ-೭, ಪುಟ-೧೯೮, ಮತ್ತು ಸಂ-೧೩, ಪುಟ-೧೭೬, ಒಂದನೆಯ ಅಮೋಘವರ್ಷ. 
254 ಕ.ಇ., ಸಂ-೧, ನಂ-೧೪, ಕ್ರಿ.ಶ.೮೬೬. 


155 ಇ.ಆಯ್‌., ಸಂ-೨, ಪುಟ-೧೭೧-೭೨, ಕ್ರಿ.ಶ.೯೫0೦. 


256 ಅದೇ. 
257 ಅದೇ, ಸಂ-೩೪ಿ, ಪುಟ-ರ೯ಿ, ಕ್ರಿ.ರ್ಶ್ಪ೯೭೨. 
258 ಆ. ರಿ.ಇವಐ., ೧೯೪೫-೪೬, ನಂ-೨೮೬, ಕ್ರಿ. ರ್ಶ. 
259 Pathan,Z.A., Some Feudarory Families of Medieval Karnataka A Study, p-70. 
260 - . ಶೇಕಲಲಿ, ಬಿ, (ಸಂ) ಕರ್ನಾಟಕ ಪರಂಪರೆ, ಸಂ-೧, ಪುಟ-೩೭೧. 
. 261 ಖಾರೆ ತಾಮ್ರಶಾಸನ, ಕ್ರಿ.ಶ.೭೫೪. 
262 ಸೌ.ಇಇ., ಸಂ-೧೮, ನಂ-೧೪, ಒಂದನೆಯ ಅಮೋಘವರ್ಷ. 
263 ಅದೇ, 
264 ಕೊಪ್ಪಾ,ಎಸ್‌.ಕೆ., ತರ್ದವಾಡಿನಾಡು ಒಂದು ಅಧ್ಯಯನ, ಪುಟ-೮೦. 
265 ಕೇಶವಭಟ್ಟ,ಎಮ್‌.ವ್ದಿ., ಕರ್ನಾಟಕ ಇತಿಹಾಸ ದರ್ಶನ, ಪುಟ-೩೧೦. 
266 ಐ.ಎಚ್‌.ಕ್ಕೂ., ಸಂ-೩೫, ೧೯೫೯, ನಂ-೩, ಪುಟ-೧೮೮, ಕ್ರಿ.ಶ.೭ರ್ಭ. 
267 ಕೇಶವಭಟ್ಟ, ಎಮ್‌.ವ್ದಿ., ಕರ್ನಾಟಕ ಇತಿಹಾಸ ದರ್ಶನ, ಪುಟ-೩೧೦-೧೧. 
268 ಆೈ.ರಿ.ಇ.ಏಿ., ೧೯೪೯-೫೦, ನಂ-ಬಿ.೧೭೨, ಕ್ರಿ.ಶ.9೮೪೯. 
269 ಅದೇ, 
270 ಅದೇ. 
21 ಇ.ಆಯ್‌., ಸಂ-೬, ಪುಟ-ಖ೧೦-೧೧, ಕ್ರಿ.ಶ.೭೭೬೯. 
272 ಅದೇ, ಸಂ-೨೨, ಪುಟ-೧೦೭, ಧೃವರಾಜ. 
273 ಆ.ರಿ.ಇ.ಏ., ೧೯೧೮, ನಂ-೪, ಮೂರನೆಯ ಗೋವಿಂದ. 
274 Journal of the Madras University, Vol.XV, p-114-16, Vikramarjuna Vijayum. 
275 ಶೇಕಲಅಲ್ಲಿ, ಬಿ., (ಸಂ)ಕರ್ನಾಟಕ ಚರಿತ್ರೆ, ಸಂ-೩, ಪುಟ-೪೯. 
216 Ritti, Shrinivas, The Seunas, p-21-22. 
271 ಹೇಮಾದ್ರಿ ಚತುವರ್ಗ ಚಿಂತಾಮಣಿಯಲ್ಲಿ ಧೃಢಪ್ರಹಾರನು ಈ ವಂಶದ ಮೂಲಪುರುಷನೆಂದು ಹೇಳುತ್ತವೆ. ಆದರೆ ಇದನ್ನು ಒಪ್ಪಲು 
ಹಲವಾರು ಸಂದೇಹಗಳಿವೆ. 
278 ಶೇಕಅಲಿ,ಬಿ., (ಸಂ) ಕರ್ನಾಟಕ ಚರಿತ್ರೆ, ಸಂ-ಸಿ, ಪುಟ-೭೭. 
219 Desai,P.B.,A History of Karnataka, p-257. 
280 Ibid, p-255, 
281 Ibid, p-227-28, 


Chay (én % 


ಅಧ್ಯಾಯ ಐದು 
ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿ ತಿಗತಿ 
ಸಾಮಾಜಿಕ ಸ್ಥಿತಿಗತಿ 


ಪರಸ್ಪರ ಸಂಬಂಧವುಳ್ಳ ಜನರ ವ್ಯವಸ್ಥಿತ ಸಮೂಹವನ್ನು ಸಮಾಜವೆಂದು ಕರೆಯಬಹುದು. ಅದು 
ವರ್ಗ, ವರ್ಣ, ಕುಟುಂಬ, ಸಂಘ, ಸಂಸ್ಥೆ ಮತ್ತು ಜನರ ಆಲೋಚನಾ ಕ್ರಮ, ಹಾಗು ಆವರ ಬೇಕು 
ಬೇಡಿಕೆಗಳನ್ನು ಒಳಗೊಂಡಿದೆ'. ಈ ವ್ಯವಸ್ಥೆಯು ಪವೇದಪೂರ್ವ, ವೇದಕಾಲ ಮತ್ತು ವೇದೋತ್ತರ ಕಾಲದಿಂದ 
ಮುನ್ನೆಡೆದುಕೊಂಡು ಬಂದಿದ್ದು ಅದರಲ್ಲಿ ಮಹತ್ತರವಾದ ಬದಲಾವಣೆಗಳನ್ನೇನೂ ಕಾಣುವದಿಲ್ಲ. ಇಂತಹ 
ಒಂದು ವ್ಯವಸ್ಥೆ ರಾಷ್ಟ್ರಕೂಟರ ಕಾಲದಲ್ಲಿ ಕಂಡು ಬಂದರೂ ಅದರಲ್ಲಿ ಅನೇಕ ಬದಲಾವಣೆಗಳನ್ನು 
ಕಾಣಬಹುದಾಗಿದೆ. ಈ ಬದಲಾವಣೆಗಳನ್ನು ಗುರ್ತಿಸುವಲ್ಲಿ ಆ ಕಾಲದ ಶಾಸನಗಳು, ಸಮಕಾಲೀನ ಸಾಹಿತ್ಯ 
ಕೃತಿಗಳು, ವಿದೇಶಿ ಬರಹಗಾರರ ಬರಹಗಳು, ಪ್ರಾಚ್ಯಾವಶೇಷಗಳು ಉಪಯುಕ್ತವಾದ ಮಾಹಿತಿಯನ್ನು 
ಒದಗಿಸುತ್ತವೆ. 
ಜಾತಿಪದ್ಧತಿ 

ಮಧ್ಯಕಾಲೀನ ಭಾರತೀಯ ಹಿಂದೂ ಸಮಾಜ ವ್ಯವಸ್ಥೆಯು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು 
ಶೂದ್ರರೆಂಬ ನಾಲ್ಕು ವರ್ಣಗಳನ್ನು ಒಳಗೊಂಡಿದೆ . ಇವುಗಳನ್ನೆ ಸಮಾಜದ ನಾಲ್ಕು ವರ್ಗ ಆಥವಾ ನಾಲ್ಕು 
ಜಾತಿಗಳೆಂದು ಕರೆಯಲಾಗಿದೆ. ಜಾತಿ ವ್ಯವಸ್ಥೆಯ ಮೂಲ ಬಹು ಪ್ರಾಚೀನವಾದುದು. ಈ ಪದ್ಧತಿಯು ಹೇಗೆ 
ಮತ್ತು ಯಾವಾಗ ಉದಯಿಸಿತು ಎಂಬ ವಿಷಯದಲ್ಲಿ ಸಾಕಷ್ಟು ಭಿನ್ನಾ ಭಿಪ್ರಾಯಗಳಿವೆ. ವರ್ಣವೆಂಬ ಶಬ್ದ 
ಜಾತಿ ಸೂಚಕವಾಗಿರದೆ ಅದು ಹೊರಗಿನಿಂದ ಬಂದ ಆರ್ಯರು ಮತ್ತು ಇಲ್ಲಿರುವ ಮೂಲ ವಾಸಿಗಳ ಮಧ್ಯದ 
ಭಾಷೆ, ಮತ, ಧರ್ಮ, ಬಣ್ಣಗಳನ್ನು ಸೂಚಿಸುವ ಪದವಾಗಿದೆಂಬುದಕ್ಕೆ ಆಧಾರಗಳಿಲ್ಲ. ಇದು ಸಾಮಾಜಿಕವಾಗಿ 
ಏವಿಧ ವೃತ್ತಿಗಳಲ್ಲಿನ ಭೇದಗಳೆ ಚಾತುರ್ವರ್ಣ ವ್ಯವಸ್ಥೆ ಗೆ ಎಡೆಮಾಡಿಕೊಟ್ಟಿ ರಬೇಕೆಂಬುದಕ್ಕೆ ಸಹ ಯಾವುದೆ 
ಆಧಾರಗಳಿಲ್ಲ. ಖಯಗ್ವೇದದ ಪುರುಷ ಸೂಕ್ತವು ವರ್ಣ ವ್ಯವಸ್ಥೆಯನ್ನು ನಾಲ್ಕು ವರ್ಗಗಳನ್ನಾಗಿ ಹೇಳುವಾಗ 
ಬ್ರಾಹ್ಮಣನು ಪುರುಷನ ಮುಖದಿಂದಲೂ, ಕ್ಷತ್ರಿಯನು ಬಾಹುವಿನಿಂದಲೂ, ವೈಷ್ಯನು ತೊಡೆಯಿಂದಲೂ 
ಹಾಗೂ ಶೂದ್ರನು ಪಾದಗಳಿಂದಲೂ ಹುಟ್ಟಿದರೆಂದು ಹೇಳುತ್ತದೆ. ಯಗ್ಯೇದದ ಉಳಿದ ಮಂತ್ರಗಳಲ್ಲಿ 
ಸಮಾಜವನ್ನು ಬ್ರಹ್ಮ, ಕ್ಷತ್ರ, ವೈಷ್ಯ, ಶೂದ್ರರೆಂದು ವಿಭಾಗಿಸಿರುವದು ಕಂಡುಬರುತ್ತದೆ '. ಈ ವರ್ಣಗಳ 
ಕುರಿತು ರಾಷ್ಟ್ರಕೂಟರ ಪೂರ್ವದ ಶಾಸನವೊಂದರಲ್ಲಿ ಉಲ್ಲೇಖ ಬರುತ್ತದೆ". ಮತ್ತು ರಾಜನು ವರ್ಣಾಶ್ರಮ 
ಧರ್ಮವನ್ನೂ ರಕ್ತಿಸುವದು ಅವನ ಕರ್ತವ್ಯಗಳಲ್ಲಿ ಒಂದೆಂದು ಮತ್ತೊಂದು ಶಾಸನದಲ್ಲಿ 


ಉಲ್ಲೇಖಿತಗೊಂಡಿದೆ.' ಆದರೆ ಇವು ಹಿಂದಿನ ಪದ್ದತಿಯನ್ನು ಆನುಸರಿಸಿ ಬಂದಂತಹ ಹೇಳಿಕೆಗಳೆ ಹೊರತು 


ಅವು ಜೀವಂತ ಸಂಪ್ರದಾಯಗಳನ್ನು ಸೂಚಿಸುವದಿಲ್ಲ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ವರ್ಗ ಅಥವಾ 
ವರ್ಣ ವ್ಯವಸ್ಥೆಯಲ್ಲಿ ಅಂಥಹ ಕಠೋರ ನಿಯಮಗಳೇನೂ ಇರಲಿಲ್ಲವೆಂಬುದು. ಕೆಲವುಕ್ಷತ್ರಿಯರು, ವೈಶ್ಯರು 
ಬ್ರಾಹ್ಮಣರಾಗಿರುವದೂ ಉಂಟು", ಬ್ರಾಹ್ಮಣರು, ಕ್ಷತ್ರಿಯರಾಗಿರುವ ಉದಾಹರಣೆಗಳುಂಟು'. ಇದನ್ನು 
ಗಮನಿಸಿದರೆ ಈ ವರ್ಣ ವಿಭಜನೆಯು ಜನ್ಮಕ್ಕಿಂತ ವೃತ್ತಿಯನ್ನು ಅವಲಂಬಿಸಿ ಬಂದಿರುವದನ್ನು 
ಎತ್ತಿತೋರಿಸುತ್ತದೆ. ಇಂತಹ ಸಂಕರಣ ಸಮಾಜ ವ್ಯವಸ್ಥೆ ಬ್ರಾಹ್ಮಣರ ಪರವಾಗಿ ದ್ರೋಣ- ಅಶ್ವಥ್ನಾಮ, 
ಕೃತ್ರಿಯರ ಪರವಾಗಿ ದುರ್ಯೋಧನ-ಶಲ್ಕರು, ಶೂದ್ರರ ಪರವಾಗಿ -ಕರ್ಣ ನಿಂತು ಪರಸ್ಪರರ ಕುಲಗಳನ್ನು 
ಅವಹೇಳನಗೈಯುವ ಪ್ರಸಂಗವನ್ನು ಹೇಳುವದರ ಮುಖಾಂತರ ಪಂಪನು ರಾಷ್ಟ್ರಕೂಟರ ಕಾಲದ 
ಜಾತಿವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲುತ್ತಾನೆ". ಬ್ರಾಹ್ಮಣನು ಕ್ಷತ್ರಿಯನನ್ನು ದೂಷಿಸುವಾಗ, ನಿಜದೊಳೆ 
ಭೂಪರೆಂಬರ ವಿವೇಕಿಗಳ್‌' ಎಂದು ಹೇಳಿದರೆ, ಕ್ಷತ್ರಿಯನು ಬ್ರಾಹ್ಮಣನನ್ನು ದೂಷಿಸುವಾಗ ಕುಲಮಿರ್ದುದೆ 
ಕೊಡದೊಳಂ ಶರಸ್ತಂಬದೊಳಂ". ಶೂದ್ರನು ಬ್ರಾಹ್ಮಣನನ್ನು ದೂಷಿಸುವಾಗ, 
ಎನಿತಳವುಳ್ಳೊಡಂ ದ್ವಿಜನ 


ಗಂಡಗುಣಕ್ಕನಿವನ್ನರಾರೊಃ। H 


ಬ್ರಾಹ್ಮಣನು ಶೂದ್ರನನ್ನು ದೂಷಿಸುವಾಗ, 
ಕುಲಜರನುಧ್ದತರಂ ಭಜ 1 
ಬಲಯುತರಂ ಹಿತರನೀ ಸಭಾಮಧ್ಯದೊಳ್‌ 


ಗಲ್ಲಿಸಿದ ಮದದಿಂ ನಾಲಗೆ! 


ಕುಲಮಂ ತುಬ್ಬುವವೊಲುಅದೆನೀಂ ಕೆಡೆ ನುಡಿವೈ"”. 


ಅದರಲ್ಲಿಯೂ ಶೂದ್ರನಿಂದೆಯು ವಂಶಪಾರಂಪರ್ಯವಾಗಿ ಮುಂದುವರೆದಿರುವದು ಕಂಡುಬರುತ್ತದೆ. 
ಕರ್ಣನ ಅವಹೇಳನೆಯನ್ನು ದ್ರೋಣರ ಮರಣಾನಂತರ ಅಶ್ವಥ್ಥಾಮನು ಮುಂದುವರೆಸಿರುವದು ಆ ಕಾಲದ 
ಬ್ರಾಹ್ಮಣ ಮತ್ತು ಶೂದ್ರ ಜಾತಿಗಳ ಕಲಹ ತೀವ್ರತೆಯನ್ನು ಸೂಚಿಸುತ್ತದೆ. ಹೀಗೆ ಪಂಪಭಾರತವು ರಾಷ್ಟ್ರಕೂಟರ 


ಸಮಾಜದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಜಾತಿಗಳ ಪ್ರಾಬಲ್ಯತೆಯನ್ನು ಹೇಳಿದೆ. 


ಜಾತಿಭ್ರಷ್ಟತೆ, ಧರ್ಮಭ್ರಷ್ಟತೆ, ವೃತ್ತಿಭ್ರಷ್ಟತೆಗಳಲ್ಲಿ ಜನರು ತಮ್ಮನ್ನು ತೊಡಗಿಸಿಕೊಂಡಿರುವದನ್ನು 
ವಡ್ಡಾರಾಧನೆಯಲ್ಲಿ ಶಿವಹೋಟಾಚಾರ್ಯನು ಎತ್ತಿ ತೋರಿಸಿದ್ದಾ ನೆ. ಅಲ್ಲದೇ ಅಂದಿನ ರಾಷ್ಟ್ರಕೂಟರ ಸಮಾಜ 


ವ್ಯವಸ್ಥೆ ಯ ವರ್ಣ-ವರ್ಗ- ಜಾತಿಗಳನ್ನು ಈ ರೀತಿಯಾಗಿ ಸೂಚಿಸಿದ್ದಾ ನೆ. ಅರಸ, ಸಾಮಂತ, ಮಾಂಡಲಿಕರು 


ಕ್ಷತ್ರಿಯರೆಂದು, ಬ್ರಾಹ್ಮ ಣರು-ಪುರೋಹಿತರೆಂದು, ಶ್ರೇಷ್ಠಿ, ಶೆಟ್ಟಿ ಮತ್ತು ಪುರದ ಒಕ್ಕಲುಮಕ್ಕಳನ್ನು 


ವೈಶ್ಯರೆಂದು, ಹೊಲೆಯ, ಮಾದಿಗರನ್ನು- ಶೂದ್ರವರ್ಗದವರೆಂದು ಕರೆಯುತ್ತಾನೆ 


ಬಾ,ಹ ಣರು 


ಖಲ" 


ವರ್ಣಾಶ್ರಮ ಧರ್ಮದ ಪ್ರಕಾರ ಚಾತುರ್ವರ್ಣಗಳಲ್ಲಿ ಮೊದಲಸ್ಥಾನ ಪಡೆದ ಬ್ರಾಹ್ಮಣರ ಕುರಿತು 

ಪಂಪ ಜಾತಿಯೊಳಲ್‌ ಉತ್ತಮ ಜಾತಿಯ ವಿಪ್ರಕುಲ ಅಂದರೆ ಎಲ್ಲ ಜಾತಿಗಳಲ್ಲಿ ಬ್ರಾಹ್ಮಣ ಜಾತಿಯೇ 
ಉತ್ತಮವಾದುದೆಂದು ಹೇಳುತ್ತಾನೆ "". ಇವರು ವಿದ್ಯಾಕ್ಲೇತ್ರದಲ್ಲಿ, ರಾಜಕೀಯಕ್ಷೇತ್ರದಲ್ಲಿ ಮತ್ತು 
ಸಾಮಾಜಿಕಕ್ಷೇತ್ರದಲ್ಲಿ ಆಗ್ರಸ್ನಾನದಲ್ಲಿದ್ದವರು. ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ 
ಪ್ರತಿಗ್ರಹಣಗಳು ಅವರ ಮುಖ್ಯ ಕರ್ತವ್ಯಗಳೆಂದು ಶಾಸನಗಳು ಉಲ್ಲೇಖಿಸುತ್ತಿದ್ದು ಸಾಲೂರು ಶಾಸನವೊಂದು 
ನೇಮ, ನಿಯಮ, ದಾನ, ಸ್ವಾಧ್ಯಾಯ, ಧ್ಯಾನ, ಧಾರಣ, ಮೌನಾನುಷ್ಠಾನ, ಜಪ, ತಪ, ಸಮಾಧಿಶೀಲ 
ಗುಣಸಂಪನ್ನ ಅನೇಕ ತರ್ಕಶಾಸ್ತ್ರ ಕುಲವೇದ ಪಾರಂಗತರು ಎಂದು ಬ್ರಾಹ್ಮಣ ಮಹಾಜನರ ಕುರಿತು 
ಹೇಳುತ್ತದೆ". ಕಾಡಿಯುರಿನ ವಿಪ್ರರನ್ನು 

ವ್ಯಾಕರಣಮರ್ತ್ವ ಶಾಸ್ತ್ರ 

ನಿಲಕಂ ಸಾಹಿತ್ಯವಿದ್ಯಯಿತಿಹಾಸಂ ಮಿ 

ಕ್ಯೇಕಾಕ್ಷ ರಮಿನಿತರ್ಕ್ಯಂ 


ಟೀಕಂ ಬರೆಯಲ್ಯಮಗ್ರರಾಬ್ಯಾಸಿಸುವರ್‌ ' 


ಅಲ್ಲಿ ಅಧ್ಯಯನ ಮಾಡುತ್ತಿದ್ದವರು ತಾವು ಕಲಿತ ವಿಷಯಗಳಿಗೆ ಟೀಕುಗಳನ್ನು ಬರೆಯಲು 


ಸಮರ್ಥರಾಗುತ್ತಿದ್ದರೆಂದು ಹೇಳುವದನ್ನು ಗಮನಿಸಿದಾಗ ಆ ವಿಪ್ರರ ಪಾಂಡಿತ್ಯದ ಅರಿವಾಗುತ್ತದೆ. 


ಸಿಸುವಿನ ಹಳ್ಳಿಯ ಬ್ರಾಹ್ಮ ಣರನ್ನು , 
ಶು ತಿಯೊಲ್ಪಶ್ರುತುಸ್ವ 
್ತ ತಿಯೊಳ್ವಾ ಕರಣ ಕಾವ್ಯ ನಾಟಕ ತರ್ಕ 


ತಿಯೊಳ್ಳ ಪರ್ವಾ ಗವುದೊ 


ಳ್ವತುರ್ಮುಖ ಪತಿಮರಯ್ಸದಿಂಬರ್ದಿ ಪ್ರರ್‌ 


೬ 


ಎಂದು ಹೇಳಿದೆ ಇಂತಹ ಬ್ರಾಹ್ಮಣರಿಗೆ ಬೆಳ್ಳಲ -೩೦೦ ನ್ನು ಆಳುತ್ತಿದ್ದ ದೇವಣ್ಣಯ್ಯನು ಒಂದು 


ಚಂದ್ರಗ್ರಹಣದ ಕಾಲದಲ್ಲಿ ತುಪ್ಪದ ಸುಂಕವನ್ನು ಅವರಿಗೆ ಬಿಟ್ಟನು. 


ಸಾಮಾನ್ಯವಾಗಿ ಬ್ರಾಹ್ಮಣರು ಅಗ್ರಹಾರ, ಬ್ರಹ್ಮಪುರಿ ಮತ್ತು ಘಟಿಕಾಸ್ತಾನಗಳಲ್ಲಿ ವಾಸಿಸುತ್ತಿದ್ದರು. 


ಇವರಲ್ಲಿ ಕೆಲವರು ಯಗ್ಯೇದ, ಸಾಮವೇದ, ಯಜುರ್ಮೇದ, ಅಥಫರ್ವಣವೇದಗಳನ್ನು ಕರಗತ ' 
ಮಾಡಿಕೊಂಡವರಾಗಿದ್ದ ರು. ಇವರ ನಿತ್ಯ ಜೀವನದ ಕರ್ತವ್ಯಗಳ ಕುರಿತು ಅಲ್ಪೆರುನಿ ಎಸ್ತ್ರು ತವಾದ ಮಾಹಿತಿ 
ನೀಡುತ್ತಾ, ಬ್ರಾಹ್ಮಣರು ಧರ್ಮಶ್ರಥ್ಧೆ, ದಾನಕೊಡುವಿಕೆ ಮತ್ತು ತೆಗೆದುಕೊಳ್ಳುವಿಕೆ ಯಾವತ್ತು ಗ್ರಂಥಪಠಣ, 


ಹೋಮ, ಅಗ್ನಿಪೂಜೆಗಳಲ್ಲಿ ನಿರತರಾಗಿರಬೇಕೆಂದು ಸೂಚಿಸಿದ್ದಾನೆ "". 


ಬ್ರಾಹ್ಮಣರು ಷಟ್ಕರ್ಮ ನಿರತರೂ, ವಿದ್ಯಾಪಾರಂಗತರಾಗಿರುವಂತೆ ಆಡಳಿತದಲ್ಲಿ ಅಧಿಕಾರವನ್ನು 
ಹೊಂದಿದವರೂ ಆಗಿದ್ದರು ಎನ್ನುವದಕ್ಕೆ ರಾಷ್ಟ್ರಕೂಟರ ಶಾಸನಗಳು ಪ್ರೋತ್ಸಾಹಿಸುತ್ತವೆ. ಎರಡನೆಯ 
ಕರ್ಕರಾಜನ ಹಿಲೋಲ ತಾಮ್ರಶಾಸನವು” ಸಾಮಂತ ಭಟ್ಟಸ್ವಾಮಿ, ಸಾಮಂತ ಬ್ರಾಹ್ಮ ಣರಾಜಕ ಸಾಮಂತ 
ಮಹತ್ತರ ದೈನ ಮತ್ತು ಸಾಮಂತ ಬ್ರಾಹ್ಮಣ ಅಗ್ಗ ಕರನ್ನು ಉಲ್ಲೇಖಿಸುತ್ತದೆ. ಇದೇ ಶಾಸನ ಮಹಾಬಲಾಧಿಕೃತ 
ಬ್ರಾಹ್ಮಣ ಭಟ್ಟ ಈಶ್ವರ ಹಾಗೂ ಗ್ರಾಮದ ಮಹಾಸಭಾದ ಅಧ್ಯಕ್ಷನಾದ ಭಟ್ಟವಾಸುದೇವ ಮುಂತಾದ 
ಅಧಿಕಾರಿಗಳನ್ನು ಹೆಸರಿಸುತ್ತ ದೆ. ಇವರಿಂದ ಬ್ರಾಹ್ಮ ಣರು ಅಂದು ಆಡಳಿತದಲ್ಲಿ ಭಾಗವಹಿಸುತ್ತಿದ್ದ ರೆಂಬುದು 


ಸ್ಪಷ್ಟವಾಗುತ್ತದೆ. 


ಇಂತಹ ಬ್ರಾಹ್ಮ ಣೋತ್ತಮರಿಗೆ ರಾಷ್ಟ್ರಕೂಟ ಅರಸರು ಅನೇಕ ರೀತಿಯ ದಾನ ದತ್ತಿಗಳನ್ನು 
ನೀಡುವದರ ಮುಖಾಂತರ ಅವರನ್ನು ಪೋಷಿಸಿಕೊಂಡು ಬಂದಿದ್ದಾರೆ. ಮೂರನೆಯ ಗೋವಿಂದರಸನು 
ಸುಗವರು ಎಂಬಲ್ಲಿ ಬೀಡುಬಿಟ್ಟ ಸಮಯದಲ್ಲಿ ಅರಸೊತ್ತಿಗೆಯ ದತ್ತಿಯಾಗಿ ತೈತ್ತಿರಿಯ ವೇದದಲ್ಲಿ 
ಪಾಂಡಿತ್ಯ ಸಂಪಾದಿಸಿದ ಮತ್ತು ಅಂಗಿರಸ ಹಾಗೂ ಭಾರಧ್ವಜಗೋತ್ರಕ್ಕೆ ಸೇರಿದ ಪರಿವಚ್ಛರ ಚತುರ್ವೇದ 
ಮನೆತನದ ಇಕ್ಟುಗ್ರಾಮದ ಶಿವನಾಗಭಟ್ಟನಿಗೆ ನೇಸಾರಿಕಾ ಗ್ರಾಮವನ್ನು ದಾನವಾಗಿತ್ತನು”*. ದಕ್ಷಿಣ 
ದಂಡಯಾತ್ರೆ ಕೈಕೊಂಡು ವಿಜಯಿಯಾಗಿ ಆಲಂಪೂರದಲ್ಲಿ ತಂಗಿದ ಮೂರನೆಯ ಗೋವಿಂದನು ಅಲ್ಲಿಯ 
ತ್ಸೈಎದ್ಯೆಯಲ್ಲಿ ಪಾರಂಗತನಾದ ಬ್ರಹ್ಮಚಾರಿ ಯಷಿಯಪ್ಪ ಭಟ್ಟನಿಗೆ ರಭಾರಿಕಾ ಗ್ರಾಮವನ್ನು ವಿಜಯದ 
ನೆನಪಿಗಾಗಿ ನೀಡಿದನು". 


ಇವು ಅಲ್ಲದೆ ತುಲಾಪುರುಷ ನಿಮಿತ್ಯವಾಗಿ”, ಸಿಂಹಾಸನಾರೋಹಣ ನಿಮಿತ್ಯವಾಗಿ", ತಂದೆಗೆ 
ಒಳ್ಳೆಯದಾಗಲೆಂದು"*, ಗ್ರಾಮಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ ನೀಡಿರುವದನ್ನು ಶಾಸನಗಳು 
ಉಲ್ಲೇಖಿಸುತ್ತವೆ. ಅರಸರಿಂದ, ಸಾಮಂತ, ದಂಡನಾಯಕರಿಂದ ಹಾಗು ಸಾಮಾನ್ಯ ಜನರ ಗೌರವಕ್ಕೆ ಪಾತ್ರರಾದ 
ಬ್ರಾಹ್ಮಣರು ಅಂದು ವಿವಿಧ ಗೋತ್ರ-ಶಾಖೆಗಳಿಗೆ ಸೇರಿದವರಾಗಿದ್ದಾರೆ. ಅಂತಹ ಒಂದು ಬ್ರಾಹ್ಮಣರ ಗೋತ್ರ 


ಶಾಖೆಗಳ ಪಟ್ಟಿಕೆಯೊಂದನ್ನು ಅಂದೂರ ತಾಮ್ರಪಟ ಶಾಸನವು ಈ ರೀತಿ ಉಲ್ಲೇಖಿಸುತ್ತದೆ *. 


ಬಾಹ ಣರ ಗೋತ್ರ-ಶಾಖೆಗಳ ಪಟಿಕೆ 


ತಿಕ 
ಮಾಧವಯ್ಯ 


ವಚುಭಟ್ಟ 
ರೇವಣಯ್ಯಭಟ್ಟ 
ವಿಡಪಯ್ಯ 
ವಿಧ್ವಪಯ್ಯ 
ಯಷಿಯಣ್ಣ 


ಈ ಮೇಲಿನ ಶಾಸನದ ಉದಾಹರಣೆಯಿಂದ ರಾಷ್ಟ್ರಕೂಟರ ಕಾಲದಲ್ಲಿ ವಿವಿಧ ಗೋತ್ರ ಮತ್ತು 
ಶಾಖೆಗಳಿಗೆ ಸೇರಿದ ಬ್ರಾಹ್ಮಣರು ವಾಸವಾಗಿದ್ದರೆಂದು ಮತ್ತು ಅವರು ದೇಶದ ನಾನಾ ಭಾಗಗಳಿಂದ ಬಂದು 


ಒಂದೆಡೆ ಇದ್ದರೆಂಬುದು ಸ್ಪಷ್ಟವಾಗುತ್ತದೆ. 


ಕ್ರಿ.ಶ. ೯೨೬ ರ ಚಿಂಚಣಿಯ ಶಾಸನವು" ಸಂಯಾಮದಲ್ಲಿ ( ಇಂದಿನ ಸಂಜನ) ಪಂಚಗೌಡಿಯ 
ಮಹಾಪರಿಷತ್‌ ಎಂಬ ಬ್ರಾಹ್ಮಣರು ಗ್ರಾಮಸಭೆ ಕಟ್ಟಿಕೊಂಡಿದ್ದರೆಂದು ಹೇಳುತ್ತದೆ. ಇದು ಉತ್ತರ ಭಾರತದ 
ಬ್ರಾಹ್ಮಣರು ತಮ್ಮ ಗ್ರಾಮದ ಆಡಳಿತಕ್ಕಾಗಿ ಸಾರಸ್ವತ, ಕನ್ಯಾಕುಬ್ದ, ಗೌಡ, ಮೈಥಿಲಿ, ಉತ್ಕಲಗಳ ಬ್ರಾಹ್ಮಣರು 
ಸೇರಿ ಕಟ್ಟಿಕೊಂಡ ಪಂಚಗೌಡಿಯ ಮಹಾಪರಿಷತ್‌ ಆಗಿತ್ತು. ಇದರಿಂದ ಬ್ರಾಹ್ಮಣರಲ್ಲಿ ವಿವಿಧ ವಿಭಾಗಗಳು 


ಇದ್ದವು ಎಂಬುದು ತಿಳಿಯುತ್ತದೆ. 


ಇವಲ್ಲದೇ ಇನ್ನೂ ಕೆಲವು ಶಾಸನಗಳಲ್ಲಿ ಅಗಸ್ಕಿ, ಅತ್ರೇಯ, ಬಂದುಲ, ಭಾರದ್ವಾಜ, ಭಾರ್ಗವ, 
ಚಂದ್ರಾತ್ರೇಯ ದಕ್ಷ , ದರ್ಬ, ದೌಮ್ಯ, ಗಾಲವ, ಗಾರ್ಗೆ, ಗೌಣ್ಯ, ಗೌತಮ, ಗೋಬಿಲ, ಹರಿದ್ರ, ಹಾರಿತ, 
ಜಾವಕರಣ, ಜೀವಂತಾಯಣ, ಕಣ್ಣ, ಕಪಿಸ್ಮಲ, ಕಾಶಪ, ಕಾತ್ಯಾಯನ, ಕೌಂಡಿನ್ಯ, ಕೌಶಿಕ, ಕ್ರಮೈತ್‌, 
ಕೃಷ್ಣತ್ರಯ, ಕುಟಿಮಾಸ, ಕುತ್ನ, ಮೊಡಗಲ್ಕಾ, ಮೌನ್ಯ, ಮೊಗ್ಗ ಲು, ಪರಾವಸ, ಪರಾಸರ, ಪಿಪ್ಪಲದ, ಸಾಂಕೃತ್ಯ, 


ಶಾಂಡಿಲ್ಕ, ಸಾರ್ಕರ, ಶಕರಾಕ್ಷ, ಸೌಸ್ತ್ರವಸ, ಸಾವರಣ, ಉಪಮಾನ್ಯು, ವಾಜಸೇನೆಯ, ವಶಿಷ್ಠ, ವತ್ತ, 


ಇತ್ಯಾದಿಗಳು ಉಲ್ಲೇಖಿತಗೊಂಡಿವೆ”'. ಈ ಎಲ್ಲ ಗೋತ್ರ ಶಾಖೆಗಳಿಗೆ ಸಂಬಂಧಿಸಿದ ಬ್ರಾಹ್ಮಣರು ರಾಷ್ಟ್ರಕೂಟರ 


CGD 


ಮ್ರಾಜ್ಯದುದ್ದಕ್ಕೂ ಅಂದು ಪಸರಿಸಿಕೊಂಡಿದ್ದನ್ನು ಕಾಣುತ್ತೇವೆ. ಬ್ರಾಹ್ಮಣರಿಗೆ ರಾಜ ರಿಂದ ಹಲವಾರು 
ವಿನಾಯತಿಗಳೂ ಸಹ ದೊರೆಯುತ್ತಿದ್ದವು. ಬ್ರಹ್ಮದೇಯ, ಅಗ್ರಹಾರ ದಾನಗಳು ತೆರಿಗೆಯಿಂದ 


ಮುಕ್ತವಾಗಿದ್ದವು. 


ರಾಷ್ಟ್ರಕೂಟರ ಸಮಾಜದಲ್ಲಿ ಬ್ರಾಹ್ಮ ಣರಲ್ಲಿಯ ವಿವಿಧ ಗೋತ್ರಗಳೊಂದಿಗೆ ವಿವಿಧ ಪ್ರದೇಶಗಳಿಂದ 
ಬಂದ ಬ್ರಾಹ್ಮಣರು ವಾಸವಾಗಿದ್ದರು. ಕರಹಾಟಕ ಬ್ರಾಹ್ಮಣರನ್ನು ಕುರಿತು ದಂತಿದುರ್ಗನ ಶಾಸನವೊಂದು 


ಹೇಳಿದರೆ”, ಸೋಮದೇವ ಸೂರಿಯು ಸಹ ಯಶಸ್ಥಿಲಕದಲ್ಲಿ ಕರಹಾಡ ಬ್ರಾಹ್ಮ ಣರನ್ನು ಉಲ್ಲೆ ಖಿಸುತ್ತಾ a 


ಕ್ಷತ್ರಿಯರು 


As 

ಬ್ರಾಹ್ಮಣರ ನಂತರದಸ್ಥಾನ ಕ್ಷತ್ರಿಯರದಾಗಿತ್ತು. ಕ್ರಿ.ಶ.೮೫೧ ರಲ್ಲಿ ಭಾರತಕ್ಕೆ ಭೆಟ್ಟಿ ನೀಡಿದ ಮುಸ್ಲಿಂ 
ವ್ಯಾಪಾರಿ ಸುಲ್ಫೈಮಾನ ಸೌದಾಗರನು ಎಲ್ಲ ಸಾಮ್ರಾಜ್ಯಗಳ ಅರಸರು ಒಂದೇ ಕುಟುಂಬದ ಸದಸ್ಯರಂತಿದ್ದರೆಂದು 
ಅವರು ಕ್ಲತ್ರಿಯರಾಗಿದ್ದರೆಂದು ಹೇಳಿದ್ದಾನೆ *. ಕ್ಷತ್ರಿಯರು ಎನ್ನುವದು ಒಂದು ಕುಲವಾಗಿದ್ದು, ಅದುವೇ 
ಅವರ ಗೋತ್ರವಾಗಿತ್ತು''. ಕ್ಷತ್ರಿಯರು ವೇದಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದರು. ವೇದಗಳನ್ನು 
ಅಧ್ಯಯನ ಮಾಡಿದರೂ ಪಾಠ ಪ್ರವಚನ ಮಾಡುವ ಹಕ್ಕೂ ಅವರಿಗಿರಲಿಲ್ಲ. ಈ ವೇದಾಧ್ಯಯನ ಮುಗಿಸಿದ 
ಕ್ಷತ್ರಿಯರು ೧೨ ವರ್ಷದವರಾದ ನಂತರ ಉಪನಯನವನ್ನು ಮಾಡಿಸಿಕೊಂಡು ಮೂರು ಎಳೆಯ 
ಯಜ್ಞೋಪವೀತವನ್ನು ಕೊರಳಲ್ಲಿ ಹಾಕಿಕೊಳ್ಳುತ್ತಿದ್ದರು. ಈ ಅವಧಿಯಲ್ಲಿ ಕ್ಷತಿ ಯರು ವ್ಯವಸಾಯವನ್ನು 


ತ್ರಿ 


ಕೂಡಾ ಮಾಡುತ್ತಿದ್ದರು. ಇದಕ್ಕೆ ಬ್ರಾಹ್ಮಣರು ಹೊರತಾಗಿರಲಿಲ್ಲ”. 


ರಾಷ್ಟ್ರಕೂಟರ ಶಾಸನಗಳಲ್ಲಿ, ತಾಮ್ರಪಟಗಳಲ್ಲಿ ಅವರ ಗೋತ್ರದ ಉಲ್ಲೇಖವಿಲ್ಲ ತಾವು ರಾಷ್ಟ್ರಕೂಟ 
ಅನ್ವಯದವರು, ರಾಷ್ಟ್ರಕೂಟ ಕುಲದವರು ಎಂದು ಮಾತ್ರ ಹೇಳಿಕೊಳ್ಳುವದರಿಂದ ಅವರು ಯಾವ 
ಗೋತ್ರದವರೆಂಬುದು ತಿಳಿಯದು. ಇದನ್ನು ಗಮಸಿದ ಎ.ಎಸ್‌. ಅಲ್ತೇಕರ್‌ರವರು ರಾಷ್ಟ್ರಕೂಟರು ವೈದಿಕ 


ಸಂಪ್ರಧಾಯದ ರೂಢಿಗಳಿಂದ ದೂರ ಸರಿಯುತ್ತಿದ್ದಂತೆ ಕಂಡುಬರುತ್ತದೆ ಎಂದಿದ್ದಾರೆ ”. 


ವೈಶ್ಯರು 


ವೈಶ್ಯರು ವರ್ಣಾಶ್ರಮ ಸಮಾಜ ವ್ಯವಸ್ಥೆಯ ಮೂರನೆಯ ವರ್ಗಕ್ಕೆ ಸೇರಿದವರು. ವೈಶ್ಯರೆನಿಸಿಕೊಳ್ಳುವ 
ಈ ಜಾತಿಯವರು ಅಂದಿನ ಸಾಮ್ರಾಜ್ಯದ ತುಂಬೆಲ್ಲ ಹರಡಿಕೊಂಡಿದ್ದ ರು. ಆಧುನಿಕ ಭಾರತದಲ್ಲಿ ವೈಶ್ಯರು 
ಹಲವಾರು ಉಪವರ್ಗ ಜಾತಿಗಳಲ್ಲಿ ಹರಿದು ಹಂಚಿಹೋಗಿದ್ದಾರೆ. ಇವರು ವೈದಿಕ ಕ್ರಿಯಾವಿಧಿ ವಿಧಾನಗಳ 


ಜೊತೆಗೆ ತಮ್ಮ ಗೋತ್ರವನ್ನು ಸಹ ಬಹುಷಃ ಮರೆತಿದ್ದರು. ವೈಶ್ಯರು ಕೃಷಿಕರಾಗಿದ್ದು ವ್ಯವಸಾಯದಲ್ಲಿ 


CD 


ತೊಡಗಿದ್ದರಲ್ಲದೆ ಪಶುಸಂಗೋಪನೆ ಮಾಡುತ್ತಾ ಬ್ರಾಹ್ಮಣರ ಬೇಕು ಬೇಡಿಕೆಗಳನ್ನು ಪೂೈಸುವ ಕೆಲಸಗಳನ್ನು 
ಮಾಡುತ್ತಿದ್ದರೆಂದು ಅಲ್ಬೇರುನಿ ಹೇಳಿದ್ದಾನೆ *: ವೈಶ್ಯರು ಮೂಲತಃ ಕೃಷಿಕರಾಗಿದ್ದರೂ ಅವರ ಮುಖ್ಯ ಕೆಲಸ 
ವ್ಯಾಪಾರವಾಗಿತ್ತೆ ಬುದನ್ನು ಕೆಲವು ಶಾಸನಗಳು ಉದಾಹರಿಸುತ್ತವೆ. ಮೂರನೆಯ ಕೃಷ್ಣನ ಚಿಂಚನಿ ತಾಮ್ರಪಟ 
ಶಾಸನವು ಭಿಲ್ಲಮಾಲನೆಂಬ ವ್ಯಾಪಾರಿಯು ಭಿಲ್ಲಮಾಲದಿಂದ ಸಂಜನ (ಸಂಯಾಮ) ಕೈ ಬಂದು ನೆಲೆಸಿ 
ದೇವಾಲಯವನ್ನು ಕಟ್ಟಿಸಿದ ಕುರಿತು ಹೇಳುತ್ತದೆ '. ಅದೇ ರೀತಿ ನಾಯಕಲ್ಲಿನಲ್ಲಿ ವೈಶ್ಯರು ವೀರಬಣಂಜು 
ಎಂಬ ವ್ಯಾಪಾರಿ ಶ್ರೇಣಿಯನ್ನು ಕಟ್ಟಿಕೊಂಡಿದ್ದರು. ಅವರು ನರವಡಿ-೫೦೦ರ ವಿಭಾಗದಲ್ಲಿ ಸಂಚರಿಸಿ 
ವ್ಯಾಪಾರಮಾಡುವ ಮತ್ತು ತಾವು ಹೇರುವ ಮತ್ತು ಇಳಿಸುವ ಮಾರಾಟದ ವಸ್ತುಗಳ ಮೇಲೆ ತೆರಿಗೆ ರೂಪದಲ್ಲಿ 
ಅವರ ಕುಲದೈವ ನಾಯಕಲ್ಲಿನ ಗವರೇಶ್ವರ ದೇವಾಲಯಕ್ಕೆ ಸುಂಕ ನೀಡಿದ್ದನ್ನು ಶಾಸನ ಹೇಳುತ್ತದೆ”. ಮತ್ತು 
ಮುಳಗುಂದ ನಗರದಲ್ಲಿ ವೈಶ್ಯಕುಲದ ವ್ಯಾಪಾರಿ ಚಂದ್ರಾರ್ಯನ ಮಗ ಚಿಕ್ಕಾರ್ಯನನ್ನು ಹೆಸರಿಸುತ್ತ ಅಲ್ಲಿ 
ನಾಲ್ಕು ಜನ ವೈಶ್ಯ ವ್ಯಾಪಾರಿಗಳ ಶ್ರೇಣಿ ಇತ್ತೆಂದು ಮುಳಗುಂದ ಶಾಸನವು ಹೇಳುತ್ತದೆ” ಚಿಂಚಿಲಿ ಶಾಸನದಲ್ಲಿ 
ಕುಂದಯ್ಯಶೆಟ್ಟಿ*, ಸೊರಟೂರ ಶಾಸನದಲ್ಲಿ ಭವನಿಶೆಟ್ಟಿ”, ಮೂಡಗೆರೆ ಶಾಸನದಲ್ಲಿ ಕೋಮಾರಕೆಟ್ಟಿಯರ” 
ಉಲ್ಲೇಖಗಳು ಬರುತ್ತವೆ. ಅಲ್ಲದೇ ಇವರು ಸಾಮಗ್ರಿಗಳನ್ನು ಮಾರುಕಟ್ಟೆಗೆ ತಂದಾಗ ಅದರ ಮೇಲೆ 
ತೆರಿಗೆಯನ್ನು ಸಹ ನೀಡುತ್ತಿದ್ದರು. ಇವರೆಲ್ಲರೂ ವೈಶ್ಯರಾಗಿದ್ದರು. ಹತ್ತಿಮತ್ತೂರ ಶಾಸನದಲ್ಲಿ 


ಜಯಸಿಂಗಯ್ಯಶೆಟ್ಟಿ, ಜಮ್ಮ ಶೆಟ್ಟಿ, ಮಲ್ಲಿ ಶೆಟ್ಟಿ ಮತ್ತು ನಾಮಶೆಟ್ಟಿಯರ ಉಲ್ಲೇಖವಿದೆ MW 


ಈ ಮೇಲೆ ಹೇಳುವ ಅಲ್ಫೇರುನಿಯ ಅಭಿಪ್ರಾಯ ಒಪ್ಪಿಕೊಳ್ಳಬಹುದಾದರೂ ಈ ಶಾಸನಗಳ 
ಉಲ್ಲೇಖಗಳನ್ನು ನೋಡಿದರೆ ವೈಶ್ಯರು ಕೃಷಿಗಿಂತ ವ್ಯಾಪಾರಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದರೆಂಬುದು 


ಗೊತ್ತಾ ಗುತ್ತ ದೆ. 


ವೈಶ್ಯರು ದಾನ ದತ್ತಿಗಳನ್ನು ನೀಡುತ್ತಿದ್ದರು. ಕೋಮರಯ್ಯಶೆಟ್ಟಿಯು ಅರಸನ ಅನುಮತಿ ಪಡೆದು 
ತಾವರಕೆರೆಯ ವಾಟಿದೇವರ ನಿತ್ಯಕಾರ್ಯಕ್ಕೆ ೧೦ ಕೊಳಗ ಧಾನ್ಯವನ್ನು ನೀಡಿದ್ದನ್ನು ಮೂರನೆಯ ಇಂದ್ರನ 
ಮೂಡಗೆರೆಯ ಶಾಸನದಿಂದ ತಿಳಿದುಬರುತ್ತದೆ “. ಲಕ್ಸ್ಮೇಶ್ವರ ಶಾಸನವು ಶೆಟ್ಟಿಯೊಬ್ಬನು ವೀರನಾರಾಯಣ 
ದೇವರಿಗೆ ಸುಂಕದಾದಾಯವನ್ನು ಮತ್ತು ಭೂಮಿಯನ್ನು ದಾನ ನೀಡಿದ್ದನ್ನು ಹೇಳಿದೆ “. ನಾಯಕಲ್ಲಿನ 
ವೀರಬಣಂಜುಗಳು ನರವಡಿ-೫೦೦ ರಲ್ಲಿ ದೇವಮಾನವಾಗಿ ತಾವು ಮಾರುವ ವಸ್ತು ಗಳಾದ ಅಡಿಕೆ, ಅರಿಷಿಣ, 
ಇತ್ಯಾದಿಗಳ ಮೇಲೆ ಹೇರಿದ ತೆರಿಗೆ ಸುಂಕವನ್ನು ಗವರೇಶ್ವರ ದೇವರಿಗೆ ನೀಡಿದ್ದನ್ನು ಉಲ್ಲೇಖಿಸುತ್ತದೆ “. 
ಕ್ರಿ.ಶ. ೯೫೧ರ ಕನ್ನರದೇವನ ಶಾಸನವೊಂದು” ಕನಕದ ವ್ಯಾಪಾರಿ ಲಕ್ಷ್ಮಣಯ್ಯನ ಪುತ್ರ ನರಸಿಂಗಯ್ಯನು 


ತಿರುವಟೆಯೂರ ಮಹಾಬದೇವರಿಗೆ ನಂದಾದೀಪ ಬೆಳಗಲು ೩೦ ಚಿನ್ನ ದ ನಾಣ್ಯಗಳನ್ನು ಕೊಟ್ಟ ನು. ಶಾಸನದ 


GBD 


ಆರಂಭದಲ್ಲಿ ಸಂಸ್ಕೃತ , ಭಾಷೆಯ ಭಾಗದಲ್ಲಿ ದಾನಿಯು ಮಾನ್ಯಖೇಟದಲ್ಲಿ ಹುಟ್ಟಿ ದವನೆಂದೂ, ವೈಶ್ಯನೆಂದೂ 
ಮತ್ತು ಶಿವದೇವಾಲಯಕ್ಕೆ ೩೦ನಿಷ್ಯಗಳನ್ನು ಧೂಪ ಬೆಳಗಲು ಇತ್ತುದಾಗಿ ವಿವರಿಸಿದೆ. ಮಾನ್ಯಖೇಟದ ಬಳಿಯ 
ಭೋಗವರ್ಧನದ ನಿವಾಸಿಯಾದ ವ್ಯಾಪಾರಿ ಗಿರಿನಾಪಿಕಣ್ಣಯನ್‌ ಎಂಬುವನು ಇಂತಹುದೇ ದಾನ 
ನೀಡಿರುವದನ್ನು ಕನ್ನರದೇವನ ಕ್ರಿ.ಶ.೯೫೬ರ ಶಾಸನದಿಂದ “ ತಿಳಿದುಬರುತ್ತದೆ. ವೈಶ್ಯರು ನೀಡಿದ 
ದತ್ತಿ- ದಾನಗಳನ್ನು ನೋಡಿದಾಗ ಅವರು ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆದಿದ್ದರೆಂಬುದು 
ಸ್ಪಷ್ಟವಾಗುತ್ತದೆ. ವೈಶ್ಯರು ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದರೂ ಸಹ ಸಂದರ್ಭ ಬಂದಾಗ ಅವರು 
ಹೋರಾಟಕ್ಕೂ ಸಿದ್ಧರಾಗಿದ್ದರೆಂಬುದನ್ನು ದೇವಿಹೊಸೂರದ ಕ್ರಿ.ಶ. ೯೦೭-೯೦೮ ರ ಶಾಸನದಲ್ಲಿ ಪರ್ಮಡಿ 


ನಾಯಿಗನ ಮಗನಾದ ಸುರಯ್ಯಶೆಟ್ಟಿ ಯು ಹೋರಾಟದಲ್ಲಿ ಮಡಿಯಲು ವೀರಗಲ್ಲ ನ್ನು ಹಾಕಿಸಿದನು"'. 


ಬ್ರಾಹ್ಮಣರಂತೆ ವೈಶ್ಯರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸ್ಥಳಾಂತರವಾಗುತ್ತಿದ್ದರು. 
ಮೂರನೆಯ ಕೃಷ್ಣನ ಚಿಂಚಣಿ ತಾಮ್ರ ಶಾಸನವು ವೈಶ್ಯರೆಲ್ಲರೂ ಸೇರಿ ಭಿಲ್ಲಮದೇವ ದೇವಾಲಯವನ್ನು 


ಕಟ್ಟಿಸಿರುವದನ್ನು ಹೇಳುತ್ತದೆ. ಇಲ್ಲಿ ಏವಿಧ ಸ್ಥಳಗಳಿಂದ ಬಂದ ವ್ಯಾಪಾರಿಗಳಿಂದ ಅದು ಸ್ಪಷ್ಟವಾಗುತ್ತದೆ “. 
ಶೂದ್ರರು 


ಶೂದ್ರರು ವರ್ಣವ್ಯವಸ್ಥೆಯ ಕೊನೆಯ ವರ್ಗಕ್ಕೆ ಸೇರಿದವರು. ಅಲ್ಫೈರುನಿಯು ಶೂದ್ರರು 
ಬ್ರಾಹ್ಮಣರ ಸೇವೆ ಮಾಡುವವರಾಗಿದ್ದರೆಂದು ಹೇಳುತ್ತಾ ಇವರು ಯಜ್ಞೋೊಪವೀತವನ್ನು 
ಕಟ್ಟುವಂತಿರಲಿಲ್ಲವೆಂದು ಬರೆಯುತ್ತಾನ” 5 ಬ್ರಾಹ್ಮಣರ ಸೇವಕರಾಗಿ ಕೆಲಸ ಮಾಡುವ ಶೂದ್ರರು ಕೂಡಾ 
ಅಂದು ಬ್ರಾಹ್ಮ ಣರಂತೆ ವೈದಿಕ ಕ್ರಿಯಾವಧಿಗಳನ್ನು ಮತ್ತು ದೇವರನ್ನು ಆರಾಧಿಸುತ್ತಿದ್ದರೆಂದು ಸೋಮದೇವ 
ಸೂರಿ ಹೇಳುತ್ತಾನೆ”. ಸಾಮಾನ್ಯವಾಗಿ ಅಂದು ಶೂದ್ರರು ಸಮಾಜದ ಮೇಲಿನ ವರ್ಗಗಳಾದ ಬ್ರಾಹ್ಮಣ, ಕ್ಷತ್ರಿಯ 


ಮತ್ತು ವೈಶ್ಯರ ಕೆಲಸ ಕಾರ್ಯಗಳನ್ನು ಮಾಡುವದು ಇವರ ಕರ್ತವ್ಯವಾಗಿತ್ತು. 


ನರಗುಂದ ತಾಲೂಕಿನ ದಂಡಾಪುರದ ಶಾಸನದಲ್ಲಿ ಶೂದ್ರಗಣದ ಉಲ್ಲೇಖವಿದ್ದು ಅದು ಮದುವೆಯ 
ಸಂದರ್ಭದಲ್ಲಿ ವಿಧಿಸುತ್ತಿದ್ದ ತೆರಿಗೆಯನ್ನು ಕುರಿತು ಹೇಳುತ್ತಾ- 
ಎಪ್ರರ ವಿವಾಹಮುಮಾ 
ಗಪ್ಪ ನಿತರೊಳೆಲ್ಲ ಮೊಸಗೆ ದ್ರಮ್ಮಮ್ಮಾರುಂ 
ತಪ್ಪದೆ ಮಾಣಿಯೊಳೆರಡಂ 


ತೆಪ್ಪಿದರೀ ಶೂದ್ರಗಣದ ಮದುವೆಯೊಳೊನ್ನಂ॥ 


ಕೊಡಬೇಕೆಂದು ಹೇಳಿದೆ. ವಿಪ್ರರು ಎರಡು ದ್ರಮ್ಮನ್ನು ಕೊಟ್ಟರೆ, ಶೂದ್ರರು ಒಂದು ದ್ರಮ್ಮನ್ನು 
ಕೊಡಬೇಕಾಗಿತ್ತು. 


ಒಂದನೆಯ ಅಮೋಘವರ್ಷನ ಶಾಸನವೊಂದರಲ್ಲಿ ಪಾದುಕೆ ಮಾಡುವವರ ಉಲ್ಲೇಖ ಬರುತ್ತಿದ್ದು 
ಅವರು ತಮ್ಮ ಗುರುಪಾದ ಪೂಜೆಮಾಡಿ ಪಾದುಕೆ ತಯಾರಿಸುತ್ತಿದ್ದರೆಂದು ಗೊತ್ತಾಗುತ್ತದೆ. ಇದರಿಂದ 
ಕೆಳವರ್ಗದವರಲ್ಲಿ ಯೂ ಗುರುವಿನ ಬಗ್ಗೆ ಆದರ ಇತ್ತು ಎನ್ನಬಹುದು”. ಕ್ರಿ.ಶರ್ಲೆ೭ರ ಮುಧೋಳ ಗ್ರಾಮದ 
ಶಾಸನದಲ್ಲಿ ಆ ಗ್ರಾಮದ ಸಂತಯ್ಯನೆಂಬವನು ಮುತ್ತಿದಾಗ ಆ ಊರಿನ ಸಮಗಾರ ಚಂದಯ್ಯನೆಂಬುವವನು 
ಹೋರಾಡಿ ಮರಣಹೊಂದಿದ ವಿಷಯವನ್ನು ಉಲ್ಲೇಖಿಸುತ್ತದೆ”. ಪಡ್ಡಾರಾಧನೆಯಲ್ಲಿ ಕೆಳವರ್ಗದವರಲ್ಲಿ 
ಒಬ್ಬರಾದ ಮಾದಿಗರ ಒಂದು ಚಿತ್ರಣವು ವಾಯುಭೂತಿಯ ಜೀವನ ಜನ್ಹಾ ಂತರಗಳಲ್ಲಿ ಒಮ್ಮೆ ಮಾದಿಗರ 
ನೀಳ ಮತ್ತು ಅವನ ಹೆಂಡತಿ ಕೇಶರಿಗೆ ಮಗಳಾಗಿ ಹುಟ್ಟಿತು. ಆ ಹುಡುಗಿ ಕುರೂಪಿ, ದುರ್ವಣಿ, ದುರ್ಗಂಧ, 
ದುಸ್ಪರೆ, ಹುಟ್ಟುಕುರುಡಿ, ವ್ಯಾಧಿ ಪೀಡಿತೆ, ಹೊಟ್ಟೆ ಹಸಿವು ತಾಳಲಾರದೆ ಒಂದುದಿನ ಅವಳು ಊರಹೊರಗಿನ 
ಉದ್ಯಾನವನದಲ್ಲಿ ನೇರಲ ಮರದ ಕೆಳಗೆ ಉದುರಿದ ಹಣ್ಣುಗಳನ್ನು ತಡವರಿಸಿ ಆಯ್ದಾಯ್ದು ತಿನ್ನುತ್ತಿದ್ದಳು 


ಎಂದು ತಿಳಿಸುತ್ತಾನೆ. ಇದರಿಂದ ಮಾದಿಗರ ಅಂದಿನ ಜೀವನ ಪರಿಸ್ಥಿತಿಯು ಅಭಿವ್ಯಕ್ತವಾಗುತ್ತದೆ ಕ 


ಅಂತ್ಯಜರು 


ಅಂತ್ಯಜರೆಂದರೆ ನಾಲ್ಕು ವರ್ಗಗಳಿಂದ ಹೊರತಾಗಿರುವವರು. ಇವರನ್ನು ಅಲ್ಪೇರುನಿ ಸಹ 
ಅಂತ್ಯಜರೆಂದೇ ಕರೆಯುತ್ತಾನೆ. ಇವರು ನಾಲ್ಕು ವರ್ಗಗಳ ಜನರ ಸೇವೆ ಮಾಡುವವರಾಗಿದ್ದು ಇವರಿಗೆ ಜಾತಿ 
ಎಂಬುದಿರಲಿಲ್ಲ. ಆದರೆ ಇವರು ಯಾವುದಾದರೊಂದು ವೃತ್ತಿಯನ್ನು ಕೈಕೊಳ್ಳುತ್ತಿದ್ದರು. ಆದಾಗ್ಯೂ ಇವರಲ್ಲಿ 
೮ ರೀತಿಯ ಕೆಲಸಮಾಡುವ ಜನರಿದ್ದು ಅವರನ್ನು ಅಗಸ, ಮಾದಿಗ, ಬೇಟೆಗಾರ, ಬುಟ್ಟಿಹೆಣೆಯುವವ, 
ಕುಂಬಾರ, ಕಂಬಾರ, ಮೀನುಗಾರ ಮತ್ತು ನೇಕಾರೆಂದು ಕರೆಯಲಾಗಿದೆ. ಇವರಲ್ಲಿ ಮಾದಿಗ, ಅಗಸ ಹಾಗು) 
ನೇಕಾರರನ್ನು ಹೊರತುಪಡಿಸಿ ಉಳಿದ ಐವರು ಪರಸ್ಪರ ವಿವಾಹ ಸಂಬಂಧ ಕಲ್ಪಿಸಿಕೊಂಡಿದ್ದರು. ಇವರು 
ಗ್ರಾಮದ ಹತ್ತಿರ ಮತ್ತು ನಗರಗಳ ಹೊರಗಡೆ ತಮ್ಮ ಗುಡಿಕೈಗಾರಿಕೆಯನ್ನು ಕಟ್ಟಿಕೊಂಡು 


ವಾಸಮಾಡುತ್ತಿದ್ದರೆಂದು ಅಲ್ಫೇರುನಿ ಹೇಳಿದ್ದಾನೆ ಕಿ 
ಮುಸ್ಲೀಮರು 


ರಾಷ್ಟ್ರಕೂಟರ ಸಾಮ್ರಾಜ್ಯದ ವಾಯವ್ಯ ಭಾಗದಲ್ಲಿ ಆ ಕಾಲದ ವರ್ಣವ್ಯವಸ್ಥೆಯ ಸಮಾಜಕ್ಕೆ 
ಹೊರತಾಗಿರುವ ಮತ್ತೊ ೦ದು ಜಾತಿವರ್ಗವು ನೆಲೆಗೊಂಡಿತ್ತು . ಅದುವೇ ಅರಬ್‌ ಅಥವಾ ಮುಸ್ಲೀಂ ಜನಾಂಗ. 
ನವಸಾರಿ ಶಾಸನವು ಇವರನ್ನು ತಾಜಕರೆಂದು ಕರೆಯುತ್ತದೆ *. ಮತ್ತು ಮುಸ್ಲೀಂ ಜನಾಂಗದ ಮುಖಂಡನಾದ 
ಮದುಮತಿಯು ಅರಬರ ಪ್ರತಿನಿಧಿಯಾಗಿ ಸಂಯಾಮ ಪ್ರಾಂಥದಲ್ಲಿ ಆಡಳಿತ ನಡೆಸುತ್ತಿದ್ದನೆಂದು ಹಾಗೂ 
ಅವನು ಹಿಂದೂ ಸ್ಪಾರಕವನ್ನು ಕಟ್ಟಿಸಿ ಅದಕ್ಕೆ ವಿವಿಧ ದಾನಗಳನ್ನು ಬಿಟ್ಟನೆಂದು ಚಿಂಚಣಿ ತಾಮ್ರಪಟ ಶಾಸನವು 


ಉಲ್ಲೆ ಖಿಸುತ್ತ nd 


sD 


ಮಹಾಜನರು 


ವರ್ಣಾಶ್ರಮ ಧರ್ಮಕ್ಕೆ ಅನುಸಾರವಾಗಿ ಪುರೋಹಿತ ವರ್ಗಕ್ಕೆ ಸೇರಿದ ಬ್ರಾಹ್ಮಣರು 
ಅಗ್ರಹಾರಗಳನ್ನು ನಡೆಸುತ್ತ ಮಾಹಾಜನರೆನಿಸಿಕೊಂಡಿರುವದನ್ನು ಇದೇ ಅಧ್ಯಾಯದಲ್ಲಿ ನೋಡಲಾಗಿದ್ದರೂ 
ಕೆಲವು ವಿಶೇಷ ಸ್ಥಾನಮಾನಗಳನ್ನು ಹೊಂದಿದ ಇವರು ಮಾಹಾಜನರೆಂದೇ ಕರೆಯಿಸಿಕೊಂಡಿದ್ದು 
ಧಾರ್ಮಿಕವಾಗಿ ಶೈವ, ಜೈನಮುನಿ, ಆಚಾರ್ಯ, ಸ್ಥಾನಪತಿಗಳಂತೆ ಅಗ್ರಹಾರ ದೇವಾಲಯಗಳಲ್ಲಿ 
ಕಾರ್ಯನಿರ್ವಹಿಸಿದ್ದಾರೆ. ರಾಷ್ಟ್ರಕೂಟರ ಕಾಲದ ಮಹಾಜನರ ನೆಲೆಗಳನ್ನು ಕೆಲವು ಶಾಸನಗಳು ವಿಶೇಷವಾಗಿ 
ಉಲ್ಲೇಖಿಸಿವೆ. ಸೊರಟೂರು ಗ್ರಾಮದಲ್ಲಿ ೫೦೦ ಮಹಾಜನರಿದ್ದರೆ 2, ಸಾಲೂರಿನಲ್ಲಿ ೧೦೦೦ ಮಹಾಜನರು 
9, ಶಿಸುವಿನಹಳ್ಳಿಯಲ್ಲಿ ೫೦ ಮಹಾಜನರು", ಬಂದಳಿಕೆಯಲ್ಲಿ ೭೦ ಮಹಾಜನರು"', ಹತ್ತಿಮತ್ತೂರಿನಲ್ಲಿ೧೨೦ 
ಮಹಾಜನರು", ಹಿರೇ ಹಂದಿಗೋಳದಲ್ಲಿ ೨೦ ಮಹಾಜನರು”, ಅಲ್ಲದೇ ಗವರವಾಡ*, ತಾಳಗುಂದ *, 
ನರೇಗಲ್ಲ“, ಹೊಸೂರ", ಬಾಗಳಿಗಳಲ್ಲಿಯೂ” ಸಹ ಮಹಾಜನರಿದ್ದರು. ಇವರಲ್ಲಿ ಸಾಲೂರಿನ ಮಹಾಜನರು 
ವೇದಗಳನ್ನು, ತರ್ಕಶಾಸ್ತ್ರ ಮತ್ತು ಯೋಗಸಿದ್ದಿಯನ್ನು ಪಡೆದವರಾಗಿದ್ದರು. ಶಿಸುವಿನಹಳ್ಳಿಯ ಮಹಾಜನರು 
ಬ್ರಹ್ಮ, ಸ್ಮೃತಿ, ಶೃತಿ, ವ್ಯಾಕರಣ, ಕಾವ್ಯ, ನಾಟಕ, ತರ್ಕ ಮತ್ತು ಆಗಮಗಳಲ್ಲಿ ಪ್ರಾವೀಣ್ಯತೆಯನ್ನು 


[2 


ಹೊಂದ್ದಿದರೆಂದು ಶಾಸನಗಳು ವರ್ಣಿಸುತ್ತವೆ. 
ಶೈವ ಸ್ಥಾನಪತಿಗಳು 


ಶೈವ ಸಂಪ್ರದಾಯದ ಪಾಶುಪತ, ಕಾಳಾಮುಖ ಪಂತಕ್ಕೆ ಸೇರಿದ ದೇವಸ್ಥಾನ, ಮಠಗಳ ಆಚಾರ್ಯರೇ 
ಸ್ಥಾನಪತಿಗಳು. ಇವರು ರಾಜಪ್ರಭುತ್ವ ಮತ್ತು ಸಮಾಜದ ಗೌರವದಿಂದ ತಮ್ಮ ಪ್ರಾಬಲ್ಯವನ್ನು ಸಾಧಿಸಿದ್ದರು. 
ಇವರು ನೈಷ್ಠಿಕ ಬ್ರಹ್ಮಚಾರಿಗಳಾಗಿದ್ದು ದೇವಾಲಯ ಮಠಗಳ ಆಡಳಿತ ನೋಡಿಕೊಳ್ಳುತ್ತಿದ್ದರು. 
ದೇವಾಲಯಗಳ ನಿತ್ಯಪೂಜೆ ಪರ್ವ ಪವಿತ್ರಗಳೊಂದಿಗೆ ಅಲ್ಲಿ ಓದುವ ತಪೋಧನ ಛಾತ್ರರ 
ವಸತಿ- ಊಟೋಪಚಾರಗಳ ಮೇಲ್ವಿಚಾರಣೆ ನಡೆಸಬೇಕಾಗಿತ್ತು. ಅದಕ್ಕಾಗಿ ರಾಜ, ಅಧಿಕಾರಿ ಹಾಗೂ ಜನರಿಂದ 
ಹೇರಳವಾದ ದಾನ-ದತ್ತಿಗಳನ್ನು ಪಡೆಯುತ್ತಿದ್ದರು. ಉದಾ: ಸಾಮಂತ ಬಂಕೇಯರಸನು ಕಾಮಕಳ 
ಗೌರವನಿಗೆ ಕಿರುಗುಪ್ಪ್ತದೂರ ಗ್ರಾಮವನ್ನು ದಾನವಾಗಿ ನೀಡಿದರೆ”, ಭೋಗವತಿಯ ಪಲ್ಲವೇಶ್ವರ ದೇವರ 
ಸ್ಥಾನಪತಿ ಯಾಗಿದ್ದ ವಾಚಸ್ಪತಿಗೆ ಗಾವುಂಡರು ಭೂಮಿದಾನ ಮಾಡಿದರು”. ಇವರಂತೆ ಇನ್ನೂ ಅನೇಕರು ಈ 


ಸ್ನಾನಪತಿಗಳಿಗೆ ಹಲವಾರು ರೀತಿಯ ದಾನಗಳನ್ನು ನೀಡಿದ ಕುರಿತು ಶಾಸನಗಳು ಉಲ್ಲೆ ಖಿಸುತ್ತ ಪೆ. 


ಜೈನಮುನಿಗಳು 


ರಾಷ್ಟ್ರಕೂಟರ ಕಾಲದಲ್ಲಿ ಪ್ರಭಾವಶಾಲಿಯಾಗಿದ್ದ ಜೈನಧರ್ಮವು ಒಂದು ಕಡೆ ತಾಂತ್ರಿಕ ಆಚರಣೆಗಳಿಗೆ 


ಅನವು ಮಾಡಿಕೊಟ್ಟು, ಮತ್ತೊಂದೆಡೆ ಅರಸೊತ್ತಿಗೆಯಿಂದ ಪ್ರೋತ್ಸಾಹಪಡೆದು ಪ್ರಭಾವಶಾಲಿಯಾಗಿ 


ಬೆಳೆಯಿತು. ತಾಂತ್ರಿಕ ಆಚರಣೆಗೆ ಪ್ರೋತ್ಸಾಹಿಸಿದ್ದರಿಂದ ಶೈವಧರ್ಮಿಯರಿಂದ' ಸಾಕಷ್ಟು ತೊಂದರೆಗೆ 
ಸಿಲುಕಿಕೊಂಡಿತು. ಇದರ ಪ್ರಭಾವ ಜಿನಮುನಿಗಳ ಮೇಲೆ ಆದಂತೆ ತೋರುತ್ತದೆ. ಏಕೆಂದರೆ ಈ ಕಾಲದಲ್ಲಿ 
ಜಿನಮುನಿಗಳ ಕುರಿತು ಶಾಸನ ಉಲ್ಲೇಖಗಳು ಇದನ್ನು ಸಮ್ಮತಿಸುತ್ತ ವೆ. ಜೈನಧರ್ಮದ ಮುನಿಗಳ ,ಸನ್ಯಾಸಿ, 
ಸನ್ಯಾಸಿನಿಯರ (ಕಂತಿ) ಹಾಗೂ ಶ್ರಾವಕ, ಶ್ರಾವಕಿಯರಕುರಿತು ವಡ್ಡಾರಾಧನೆ ಉಲ್ಲೇಖಿಸುತ್ತದೆ". ಅರಸರಿಂದ 
ಸಾಕಷ್ಟು ಪ್ರೋತ್ಸಾಹವನ್ನು ಪಡೆದ ಜೈನ ಧರ್ಮದ ಹಿನ್ನೆಲೆಯಲ್ಲಿ ಕೆಲವು ಜಿನಮುನಿಗಳು ಮಹಾಜನ ಮತ್ತು 
ಸ್ಥಾನಪತಿಗಳಷ್ಟೇ ತಮ್ಮ ತಪಸ್ಥಿನ ಪ್ರಭಾವವನ್ನು ನೆಚ್ಚಿಕೊಂಡಂತೆ ಕಾಣುತ್ತದೆ. ಉದಾಹರಣೆಗೆ ವಿಮಳಾದಿತ್ಯನಿಗೆ 
ಬಂದ ಶನಿ ಕಾಟವನ್ನು ಅರ್ಕಕೀರ್ತಿ ಯೆಂಬ ಜೈನಮುನಿ ಹೋಗಲಾಡಿಸಿದ ಉಲ್ಲೆ ಖವುಕ್ರಿ.ಶ. ೮೧೨ ರಕಡಬ 
ತಾಮ್ರಪಟದಲ್ಲಿದೆ ”. 


ರಾಷ್ಟ್ರಕೂಟರ ಅರಸರು ಬಸದಿಗಳ ನಿರ್ಮಾಣವನ್ನು ಮಾಡಿ ಜೈನಮುನಿಗಳಿಗೆ ಹಲವಾರು 
ದಾನಗಳನ್ನು ನೀಡಿದ್ದನ್ನು ಶಾಸನಗಳು ಉಲ್ಲೇಖಿಸುತ್ತವೆ. ಮೂರನೆಯ ಇಂದ್ರನು ವಡನೇರದ ಉರಿಯಮ್ಮ 
ವಸತಿ ಅಥವಾ ಜ್ವಾಲಾಮಾಲಿನಿ ಬಸದಿಗೆ ದಾನಮಾಡಿರುವದನ್ನು ಹೇಳಿದೆ ”. ಸಾಮಂತ ಮನೆತನಗಳಲ್ಲಿ 
ಪ್ರಸಿದ್ಧವಾಗಿದ್ದ ಚಲ್ಲಕೇತನ ಅರಸು ಬಂಕೆಯನು ಹಲವಾರು ಬಸದಿಗಳನ್ನು ನಿರ್ಮಿಸುವದರೊಂದಿಗೆ 
ದಾನಗಳನ್ನು ನೀಡಿದನು. ಕದರಮಂಡಲಗಿಯ ಜಗಳೂರ ಬಸದಿಗೆ ದಾನ ನೀಡಿದ್ದನ್ನು'" ಮತ್ತು ಕೊಣ್ಣೂರು 
ಗ್ರಾಮದಲ್ಲಿ ಬಸದಿಯನ್ನು ನಿರ್ಮಿಸಿದನು”. ಅಲ್ಲದೆ ಈ ಶಾಸನಗಳುಲ್ಲಿ ಅರ್ಕಕೀರ್ತಿ'”, ಕನಕಸೇನ " 
ಹಲವಾರು ಮುನಿ ಪರಂಪರೆಗಳನ್ನು ಉಲ್ಲೇಖಿಸುತ್ತವೆ. 


ಕರಕುಶಲ ಕರ್ಮಿಗಳು 


ವಿವಿಧ ವೃತ್ತಿಗಳನ್ನು ಆಶ್ರಯಿಸಿಕೊಂಡ ಕರಕುಶಲಕರ್ಮಿಗಳನ್ನು ಶಾಸನಗಳು ಉಲ್ಲೇಖಿಸುತ್ತಿದ್ದು 
ವಡ್ಡಾರಾಧನೆಯು ಸಹ ಅಕ್ಕಸಾಲಿ, ಮೀನುಗಾರ, ವೈದ್ಯ, ಕಟ್ಟಿಗೆಕಡಿಯುವವ, ಬಡಿಗ, ಬುಟ್ಟಿಹೆಣಿಕೆಗಾರ, 
ಬಣ್ಣಗಾರ( ಚಿತ್ರಗಾರ), ಮಾಲೆಗಾರ( ಹೂಗಾರ), ಜೋಯಿಸ( ಜೋತಿಷ್ಯ), ಮಂತ್ರವಾದಿ, ತಂತ್ರಗಾರ, 
ನೃತ್ಯಗಾರ, ಕಳ್ಳರು, ಸೂಳೆಯರು, ಅಂದು ವಿವಿಧ ವೃತ್ತಿಕಾರ್ಯಗಳಲ್ಲಿ ತೊಡಗಿದ್ದರೆಂದು ಹೇಳುತ್ತದೆ ”. 
ಇವರಲ್ಲಿ ಬೊಂಬು ತಯಾರಕರು, ಮೆಟ್ಟು( ಚಪ್ಪಲಿ) ತಯಾರಕರು, ಮೀನುಗಾರರು ಮತ್ತು ಅಗಸರು ಅಂದು 
ಸಮಾಜದಲ್ಲಿ ಅಂತ್ಯಜರೆಂದೆನಿಸಿಕೊಂಡಿದ್ದರಿಂದ ಯಾರೂ ಇವರನ್ನು ಮುಟ್ಟಿಸಿಕೊಳ್ಳುತ್ತಿರಲಿಲ್ಲವಾದರೂ”, 
ಅಂದು ಇಡೀ ಸಮಾಜವು ಇವರ ಕಾರ್ಯಚಟುವಟಿಕೆಗಳ ಮೇಲೆ ಅವಲಂಭಿಸಿತ್ತು. 


ಪಂಚಾಳರು 


ಮೇಲಿನ ಚತುರ್ವರ್ಣಗಳಲ್ಲದೇ ಕೆಲವು ವೃತ್ತಿ ಗಾರರನ್ನು ರಾಷ್ಟ್ರಕೂಟರ ಶಾಸನಗಳು ಹೆಸರಿಸುತ್ತ ವೆ. 


ಅವುಗಳಲ್ಲಿ ಶಿಲ್ಪಿಗಳು ಪ್ರಮುಖರು. ಇವರು ಮನು, ಮಯ, ತ್ತಷ್ಟ, ಶಿಲ್ಪಿ ಮತ್ತು ವಿಶ್ವಜ್ಞ ಎಂಬ 


CD 


ಪಂಚಯಷಿಗಳ ಮುಖದಿಂದ ಬಂದಂತಹವರು. ಇವರೆ ಬಡಿಗ, ಕಮ್ಮಾರ, ಕಂಚುಗಾರ, ಶಿಲ್ಪಿ ಮತ್ತು 
ಅಕ್ಕಸಾಲಿಗರು. ಇವರನ್ನು ವಿಶ್ವಕರ್ಮರೆಂದು ಕರೆಯಲಾಗಿದೆ. ಪಂಚ ಜನರಿಂದ ಕೂಡಿರುವದರಿಂದ ಪಂಚಾಳರು 
ಎಂತಲೂ ಕರೆಯುತ್ತಾರೆ”. ಇವರು ಶಿಲ್ಪಕೆಲಸವನ್ನು ಮಾಡುವದಕ್ಕಾಗಿ ಶಿಲ್ಪಶಾಸ್ತ್ರ ಗ್ರಂಥಗಳನ್ನು ಹಾಗು 
ಶಿಲ್ಪಶಾಸ್ತ್ರಕ್ಕೆ ಪೂರಕವಾದ ಅನೇಕ ವಿಷಯಗಳನ್ನು ಅರಿತುಕೊಂಡವರಾಗಿರಬೇಕಿತ್ತು. ಗಣಿತ, ಪುರಾಣ, 
ಛಂದಸ್ಸು, ಚಿತ್ರ, ಜೋತಿಷ್ಯಾ, ಉಪಕರಣಗಳಶಾಸ್ತ್ರ, ಆಲೇಖ್ಯ, ದಾರು, ಕರ್ಮ, ಪಾಷ್ಟವಿಧಿ, ಹೇಮಕರ್ಮ, 
ಯಂತ್ರಕರ್ಮ, ಮನುಷ್ಯನ ಅಂಗಶಾಸ್ತ್ರ, ಇತ್ಯಾದಿ ತಿಳಿದಿರಬೇಕಾಗಿತ್ತು. ಹೀಗೆ ತಿಳಿದಿರುವ ಕೆಲವರನ್ನು ನಮ್ಮ 
ಅಧ್ಯಯನವಧಿಯ ಶಾಸನಗಳು ಉಲ್ಲೆ ಖಿಸುತ್ತ ವೆ. 

ಸರ್ವಕಲಾಧಾರ ಭೂತ ಚಿತ್ರಕಲಾಭಿಜ್ಞೆ €ನ 

ವಿಶ್ವಕರ್ಮಾಚಾರ್ಯ"' 

ಜಂಬೂದ್ವೀಪಾಂತರೇ ಕಶ್ಚಿತ ವಾಸ್ತು ಪ್ರಸಾದತ ತ್ಯಾಗತಃ ನರಸೊಬ್ಬ ಸಮೋ 


ವಿದ್ವಾಂಸ ನ ಭೂತೋನ ಭವಿಷ್ಯತೀ 44 
ಈ ಮೇಲಿನ ಉದಾಹರಣೆಗಳಿಂದ ಶಿಲ್ಪಕರ್ಮ ಸಂಬಂಧಿ ವಿಷಯಗಳಲ್ಲಿ ಅವರು ಪರಣತಿಯನ್ನು 


ಪಡೆದಿದ್ದರೆಂದು ಸ್ಪಷ್ಟವಾಗುತ್ತದೆ. ಶಾಸನಗಳಲ್ಲಿ ಶಿಲ್ಪಿಗಳನ್ನು ಹೆಚ್ಚಾಗಿ ಓಜ, ಓಜಕುಲಆಚಾರಿ” ಎಂದು 


ಕರೆಯಲಾಗಿದೆ. 


ಬಡಿಗರು 


ಬಡಿಗರು ರೈತರ ಕೃಷಿಗೆ ಬೇಕಾದ ಕಟ್ಟಿಗೆಯ ಉಪಕರಣಗಳನ್ನು ಮನೆಗೆ ಬೇಕಾಗುವ ಮತ್ತು 
ದೇವಾಲಯಗಳಲ್ಲಿ ಬೇಕಾಗುವ ರಥಗಳನ್ನು, ಯುದ್ಧಗಳಲ್ಲಿ ಉಪಯೋಗಿಸುತ್ತಿದ್ದ ರಥಗಳನ್ನು 
ಮಾಡಿಕೊಡುತ್ತಿದ್ದರು. ವಡ್ಡಾರಾಧನೆಯಲ್ಲಿ ಬರುವ ಗುರುದತ್ತ ಭಟಾರರ ಕಥೆಯಲ್ಲಿ ಧಾತ್ರಿ ವಾಹನನೆಂಬ 
ಅರಸು ವಿಶ್ವಕರ್ಮ ಮತ್ತು ವಿಶ್ವಮತಿ ಎಂಬ ತನ್ನ ಇಬ್ಬರು ಬಡಗಿಗಳನ್ನು ಆಹ್ವಾನಿಸಿ, ಆರು ತಿಂಗಳೊಳಗಾಗಿ 
ಒಬ್ಬರು ಐದು ನೂರು ರಥಗಳನ್ನು ತಯಾರಿಸಿಕೊಡಬೇಕೆಂದು ಅಪ್ಪಣೆ ಮಾಡಿದ್ದುದು ಕಂಡುಬರುತ್ತದೆ". 
ವಿಶ್ವಮತಿಯು ಕೆಲಸ ಪೂರೈಸಿದ ಮೇಲೆ ಅರಸನು ಸಂತೋಷಪಟ್ಟು ಅವ ನಿಗೆ ದಾನವನ್ನು ಕೊಡುತ್ತಾನೆ. 
ಇದರಿಂದ ತಮ್ಮ ಕೆಲಸಕ್ಕೆ ಸಂಭಾವನೆಯನ್ನು ಪಡೆಯುತ್ತಿದ್ದರೆಂದು ಗೊತ್ತಾಗುತ್ತದೆ *. ವಿಶ್ವಕರ್ಮನು 
ನಿರ್ಮಿಸಿದ ಚಕ್ರವು ಹದಿನೈದು ದಿನ ಅಂತರಿಕ್ಷದಲ್ಲಿ ತನಗೆ ತಾನೇ ಗರಗರನೇ ತಿರುಗುತ್ತಿತ್ತು". ಎಂಬುದನ್ನು 


ನೋಡಿದಾಗ ಅವರು ಅಪ್ರತಿಮ ಕೌಶಲ್ಯವುಳ್ಳವರಾಗಿದ್ದರೆಂದು ಗೊತ್ತಾಗುತ್ತದೆ. 


ಕಮ್ಮಾರರು 


ಕಮ್ಮಾರರು ಸಮಾಜದ ಎಲ್ಲ ವರ್ಗಗಳವರ ಮನೆಗಳಿಗೆ ಬೇಕಾದ ಉಪಕರಣಗಳನ್ನು ಒಕ್ಕಲಿಗರಿಗೆ 
ಹಾಗೂ ಅರಸರಿಗೆ ಯುದ್ಧಗಳಲ್ಲಿ ಉಪಯೋಗಿಸುವ ಕತ್ತಿ, ಗುರಾಣಿ ಮುಂತಾದ ಸಲಕರಣೆಗಳನ್ನು 


ಮಾಡಿಕೊಡುತ್ತಿ ದ್ದ ರು. 


ಕ್ರಿ.ಶ. ೯೫೦ ರ ಮುಳಬಾಗಿಲು ತಾಲೂಕಿನ ಶಾಸನವೊಂದರಲ್ಲಿ" ಬಹುಗುಣತೇಜಸ ಎಂಬ 
ಬಿರುದಾಂಕಿತದೊಂದಿಗೆ ಉಲ್ಲೇಖಿತನಾಗಿರುವ ಕಾಸಿಗ ಬಹುಷಃ ಕಮ್ಮಾರನಾಗಿರಬೇಕು. ಇವನು ತನ್ನ ವೃತ್ತಿಯ 
ಜೊತೆಯಲ್ಲಿ ಸುಮಾರು ಆರು ಶಿಲಾಶಾಸನಗಳನ್ನು, ಒಂದು ವೀರಗಲ್ಲನ್ನು ಕೆತ್ತಿದ್ದಾನೆ. ಕ್ರಿ.ಶ್ಚ್ವ೫೦ ರಲ್ಲಿ 
ಮೊದಲ ವೀರಗಲ್ಲು ಇದ್ದರೆ, ಕ್ರಿ.ಶ.4೯೭೦ ರಲ್ಲಿ ಕೊನೆಯ ವೀರಗಲ್ಲನ್ನು ಕೆತ್ತಿದ್ದಾನೆ ". ಕ್ರಿ.ರ್ಶಸಿ೭ ರ 
ದೊಡ್ಡಿಕಮಲ ಶಾಸನವೊಂದು ಕಾಸಿಗಂಗೆ ಆರುಮತ್ತರ ಎರೆಭೂಮಿ, ಹಾಗು ಆರು ಮತ್ತರ ಕಿಸುಕಾಡು 
ಭೂಮಿಯನ್ನು ದಾನ ಮಾಡಿರುವದನ್ನು ಹೇಳಿದೆ”. ಇವನು ಅಲ್ಲಿಯ ದೇವಾಲಯದ ಸೇವಕವರ್ಗದವರಲ್ಲಿ 
ಒಬ್ಬನಾಗಿದ್ದನು. ಕ್ರಿ.ಶ. ೯೭೧ ರ ಕುಡತಿನಿಯ ಶಾಸನವು ಶ್ರೀ ಕಮ್ಮಾರಕುಳಾಹ್ವಯದ್ವಿಜವರಗ್ರಾಮಸ್ಯತ ಎಂಬ 


ಉಲ್ಲೇಖವು ಬರುತ್ತದೆ”. ಅವರನ್ನು ದ್ವಿಜ ಎಂದು ಕರೆದಿರುವದು ಗಮನಾರ್ಹವಾಗಿದೆ. 
ಕಂಚುಗಾರರು 


ಕಂಚು ಕೆಲಸವನ್ನು ಮಾಡುವವರು ಕಂಚುಗಾರರು. ಇವರು ದೇವಾಲಯದಲ್ಲಿಯ ಗಂಟೆಗಳು, ಮನೆಗೆ 


ಬೇಕಾಗುವ ಪಾತ್ರೆ ಮುಂತಾದವುಗಳನ್ನು ಮಾಡುತ್ತಿದ್ದರು. 
ಅಕ್ಕಸಾಲಿಗರು 


ಬಂಗಾರ ಬೆಳ್ಳಿ ಕೆಲಸಗಳನ್ನು ಮಾಡುವವರು ಅಕ್ಕಸಾಲಿಗರು. ಸಮಾಜದ ಎಲ್ಲ ಜಾತಿ-ವರ್ಗಗಳ ಜನರ 
ಅಭರಣಗಳನ್ನು ಮಾಡಿಕೊಡುತ್ತಿದ್ದರು. ಮತ್ತು ರಾಜ್ಯದ ಟಂಕಸಾಲೆಯಲ್ಲಿ ನಾಣ್ಯಗಳನ್ನು ಮುದ್ರಿಸುವ 
ಕಾರ್ಯವನ್ನು ಮಾಡುತ್ತಿದ್ದರು. ಮೂರನೆಯ ಕೃಷ್ಣನ ಬಾಂಬೆ ಶಾಸನವು ಟಂಕಸಾಲೆಯನ್ನು ಉಲ್ಲೇಖಿಸುತ್ತಿದ್ದು 
ಅದರ ಅಧಿಕಾರಿ ಶಂಭುವಕನಾಗಿದ್ದನು. ಈ ಟಂಕಸಾಲೆಯಲ್ಲಿ ಅಕ್ಕಸಾಲಿಗರು ನಾಣ್ಯಗಳನ್ನು 


ಮುದ್ರಿಸುತ್ತಿದ್ದರು"'. 
“ಣು 


ಅಕ್ಕಸಾಲಿಗರು ಬಂಗಾರ ಬೆಳ್ಳಿಯ ಕೆಲಸದೊಂದಿಗೆ ಕ್ವಚಿತ್ತಾಗಿ ಶಾಸನಗಳನ್ನು ಕೆತ್ತುತ್ತಿದ್ದರು. 
ಕ್ರಿ.ಶ.೭೪೯-೫೦ ರಲ್ಲಿ ದಂತಿದುರ್ಗನ ಮಾನೋರ ತಾಮ್ರಶಾಸನವನ್ನು ಅಕ್ಕಸಾಲಿಗನಾದ ಚಂಡಹರಿಯು 


ಕೆತ್ತಿದನು”'. ಧೃವನ ಕ್ರಿ.ಶ.೭೮೨ ರ ಶಾಸನವನ್ನು ವಿಶ್ವಕರ್ಮಾ ಚಾರ್ಯನು ಬರೆದನು”. 


ಶಿಲ್ಪಿಗಳು 


ಇವರನ್ನು ಶಾಸನಗಳು ಶಿಲ್ಪಿ, ರೂವಾರಿ, ಸ್ಥಪತಿ, ಸೂತ್ರಧಾರಿಗಳೆಂದು ಕರೆದಿದ್ದು, ಇವರು ಶಾಸನ, 
ದೇವಾಲಯ, ಮನೆ, ಕೋಟೆ, ವೀರಗಲ್ಲು ಇತ್ಯಾದಿಗಳನ್ನು ನಿರ್ಮಿಸುತ್ತಿದ್ದರು. ಇಂಥಹವರ ಸಾಕಷ್ಟು 
ಹೆಸರುಗಳನ್ನು ಶಾಸನಗಳು ಹೆಸರಿಸಿವೆ. ಮೇದೂರ ಶಾಸನ ಕೆತ್ತಿದ ಕಿರುಗುಡ್ಡ *", ಜಾವಳ್ಳಿ ಶಾಸನವನ್ನು 
ಕಂಡರಿಸಿದ ನಿರುಪಮದೋರ *, ಸಾಲೂರು ಶಾಸನ ಮಾಡಿದ ಸಿಂಗಓಜ *, ಮೇವುಂಡಿ ಶಾಸನ ಅಚ್ಛಿಸಿದ 
ಲಕ್ಷ್ಮೇಶ್ವರದ ಪೊಲೆಯಣ್ಣ'', ಗವರವಾಡ ಶಾಸನ ಕೆತ್ತಿದ ಶಿಲ್ಪಿ ಶ್ರೀಮಣಿ ನಾಗೋಜ *, ಶಿಗ್ಗಾಂವ ಶಾಸನ 
ಸವೆಸಿದ ದುಗ್ಗ ದಾಸ”, ದೇವಿಹೊಸೂರದ ವೀರಗಲ್ಲು ಮಾಡಿದ ಘನಸಿಗ '*, ಗದಗ ಶಾಸನ ಮಾಡಿದ 
ಚಂದೋಜ "', ಆಸುಂಡಿ ಶಾಸನ ಮಾಡಿದ ನಾಶಿಂಗ ", ದೊಡ್ಡಿಕಮಲದ ಶಾಸನ ಮತ್ತು ಕಾಮೇಶ್ವರ 
ದೇವಾಲಯ ನಿರ್ಮಿಸಿದ ಶಿಲ್ಪಿ ಕೊಂಡೋಜ", ಓಟೂರ ಶಾಸನ ಕೊರೆದ ಬಿಯಲ"*, ರಾಮಸಾಗರ ಶಾಸನ 
ಮಾಡಿದ ಬೀವೋಜ", ಪೆರ್ಬಾನಿ ಶಾಸನ ಕೊರೆದ ಶಿಲ್ಪಿ ರೇವ"*, ಮೂಡಲಪಾಳ್ಯದ ಶಾಸನ ಮತ್ತು ದಡಿಗೇಶ್ವರ 
ದೇವಾಲಯವನ್ನು ಖಂಡರಿಸಿದ ಗಂಗಾಚಾರ್ಯ"', ಓಟೂರದ ವೀರಗಲ್ಲು ಶಾಸನವನ್ನು ಕೊರೆದ 
ಬಿಜಯಿತಚಾರಿಯ ಮಗ ವಿಕ್ರಮಾದಿತ್ಯ", ಬೆಳಗಿ ಶಾಸನ ಕೊರೆದ ಬಿಟ್ಟೋಜ"”, ಬಾಗಳಿ ಶಾಸನ ಬರೆದು, 
ಕೊರೆದ ಶಿಲ್ಪಿ ಚಟ್ಟೋಜ "" ರಲ್ಲದೇ, ಸಿರಗುಂಬಿಯ ಶಾಸನವನ್ನು ತಳಕೇರಿಯ ಬೆಳವಳಜ."', ಕೋಗಳಿ 
ವೀರಗಲ್ಲು ಶಾಸನವನ್ನು ಕೊರೆದ ಕಾಯಿಕೋಜ""", ಸಂಗೂರು ವೀರಗಲ್ಲು ಶಾಸನ ಕೊರೆದ ಸರ್ಬೋಜ"”, 
ಅಲ್ಲಿಯ ಮತ್ತೊಂದು ಶಾಸನವನ್ನು ಕೊರೆದ ಗೋಪಮ್ಮ", ಸಾಲೂರದ ಮತ್ತೊಂದು ಶಾಸನವನ್ನು ಕೊರೆದ 


ಷಿಂಗೋಜರಲ್ಲದೇ"”, ಅಕ್ಕಸಾಲಿಗನಾದ ಚಂದ್ರಹರಿಯು ಮಾನೋರದ ತಾಮ್ರಪಟ ಶಾಸನವನ್ನು 
ಕೊರೆದವರಾಗಿದ್ದಾರೆ '". 


ಶಿಲ್ಪಿಗಳು ವೀರಗಲ್ಲು, ದೇವಾಲಯ, ಶಾಸನಗಳನ್ನು ಕೊರೆದಮೇಲೆ ಅವರಿಗೆ ಪ್ರತಿಪಲವಾಗಿ ಹಣ, 
ಧಾನ್ಯ, ಭೂಮಿಯನ್ನು ದಾನವಾಗಿ ಕೊಡುಮಾಡುತ್ತಿರುವದನ್ನು ಶಾಸನಗಳು ಉಲ್ಲೆ ಆಖಿಸುತ್ತ ವೆ. ಕ್ರಿ.ರ್ಶ೯೭೧ 
ರ ನೇಧ್ಲಿಗೆ ವೀರಗಲ್ಲನ್ನು ಮಾಡಿದ ಶಿಲ್ಪಿಗೆ ಹತ್ತು ಕೊಳಗ ಪ್ರಮಾಣದ ಭೂಮಿಯನ್ನು ಕೊಟ್ಟರೆಂದು ಆ 
ವೀರಗಲ್ಲಿನ ಶಾಸನಪಾಠದಿಂದ ತಿಳಿದುಬರುತ್ತದೆ "'. ದೊಡ್ಡಿಕಮಲ ಗ್ರಾಮದಲ್ಲಿ ಕಾಮಶೆಟ್ಟಿ ಕಟ್ಟಿಸಿದ 
ಕಾಮೇಶ್ವರ ದೇವಾಲಯದಲ್ಲಿ ವಿವಿಧ ಕೆಲಸವನ್ನು ನಿರ್ವಹಿಸುತ್ತಿದ್ದವರಲ್ಲಿ ವಿಶ್ವಕರ್ಮರಾದ ಕಾಸಿಗಂಗೆ ಎರೆ 
ಆರು ಮತ್ತರ ಕಿಸುಕಾಡು ಆರು ಮತ್ತರನ್ನು, ಕೋಣ್ಣೋಜಜ್ಞ ಪನ್ನಿರ್ಮತ್ತಟ್‌ ಕಾಅಜ್ಞೆ ಎರೆ ಪನ್ನೂರ್ಮತ್ತ 


ರ್ಹಾಡುವೊರೆ ಕಿಸುಕಾಡಾ ಆರುಮತ್ತರ ನೀಡಿರುವುದನ್ನು ಹೇಳಿದೆ ""”. 


ಕುಂಬಾರರು 


ಕುಂಬಾರನ ಚಕ್ರದ ಉಲ್ಲೇಖವು ಕವಿರಾಜಮಾರ್ಗದಲ್ಲಿ ಬರುತ್ತ ದೆ. ಮಣ್ಣಿ ನ ಕೆಲಸ ಮಾಡುವ 
ಕುಂಬಾರರು ಜೇಡಿಮಣ್ಣನ್ನು ತಂದು ಚೆನ್ನಾಗಿ ಮಿದಿಯುತ್ತೆದ್ದುದು ನಯಸೇನ ಒಂದು ಕಡೆ ಹೇಳಿದ್ದಾನೆ”. 


ಮಣ್ಣಿನ ಮಡಿಕೆಗಳನ್ನು ಮಾಡಲು ಬೇಕಾದ ಮಣ್ಣನ್ನು ಹದಗೊಳಿಸಿ ಜನರ ನಿತ್ಯ ಜೀವನಕ್ಕೆ ಬೇಕಾದ 


ಬಗೆಬಗೆಯ ಪಾತ್ರೆ-ಪಗಡೆಗಳನ್ನು ತಯಾರಿಸುತ್ತಿದ್ದ ಕುಂಬಾರನನ್ನು ವಡ್ಡಾರಾಧನೆ ಉಲ್ಲೇಖಿಸಿದೆ. 
ನೇಕಾರರು 


ಜೇಡರೆಂದು ಕರೆಯಲ್ಪಡುವ ನೇಕಾರರು ಹತ್ತಿಯನ್ನು ನೂಲನ್ನಾಗಿಸಿ ಬಟ್ಟೆಯನ್ನು 
ತಯಾರಿಸುತ್ತಿದ್ದರು. ಇವರನ್ನು ಲಕ್ಷ್ಮೇಶ್ವರದ ಶಾಸನವು ಉಲ್ಲೇಖಿಸುತ್ತದೆ. ಇಲ್ಲಿ ಪುಲಿಗೆರಿಯ ಮುರಂಕೆರಿ 
ನೇಕಾರರು ತಮ್ಮದೇ ಆದ ಶ್ರೇಣಿ ಸಂಘವನ್ನು ಕಟ್ಟಿಕೊಂಡು ಗುಣಮಟ್ಟವುಳ್ಳ ಬಟ್ಟೆಗಳನ್ನು ನೇಯ್ದು ಬೇರೆ 
ಕಡೆಗೆ ಮಾರುತ್ತಿದ್ದರೆಂದು ಹೇಳುತ್ತದೆ". ಒಂದನೆಯ ಅಮೋಘವರ್ಷನ ಸುಳ್ಳಗ್ರಾಮದಲ್ಲಿರುವ ಶಾಸನವು 
ಪಟ್ಟಗಾರ(ನೇಕಾರ)ರನ್ನು ಕುರಿತು ಉಲ್ಲೇಖಿಸುತ್ತದೆ "'. ವಡ್ಡಾರಾಧನೆಯಲ್ಲಿ ನೇಕಾರರ ಉಲ್ಲೇಕವು 
ಚಾಣಕ್ಕರಿಸಿಯ ಕಥೆಯಲ್ಲಿ ಬರುತ್ತದೆ". ಚಾಣಕ್ಯನು ಯುದ್ಧದಲ್ಲಿ ಸೋತು ಹಸಿದು ಒಬ್ಬ ನೇಕಾರನ ಮನೆಗೆ 
ಹೋಗಿ ತಿನ್ನಲು ಏನಾದರು ಕೊಡುವಂತೆ ಅಲ್ಲಿಯ ಹೆಣ್ಣುಮಗಳಿಗೆ ಕೇಳಿದನು. ಅವಳು ಕುಳಿತುಕೊ ಮಗು 
ಎಂದು ಮಣಿ ಹಾಕಿ ತಟ್ಟೆ ಇಟ್ಟು ಬಿಸಿ ಅಂಬಲಿಯನ್ನು ಬಡಿಸಿದಳು ಎಂದು ಗೊತ್ತಾಗುತ್ತದೆ. ಇದರಿಂದ ಆಗ 
ನೇಕಾರರಿದ್ದುದು ಸ್ಪಷ್ಟವಾಗುತ್ತದೆ. ಅವರು ಅಂದು ಅಂಬಲಿಯನ್ನುಂಡು ಜೀವಿಸುತ್ತಿದ್ದರು. ಇದು ಅವರ 
ಬಡತನದ ಬಗ್ಗೆ ಅರಿವಾಗುವದರೊಂದಿಗೆ ತಮಗೆ ಇದ್ದುದರಲ್ಲಿಯೇ ಅಧಿತಿ ಸತ್ಕಾರವನ್ನು ಮಾಡುತ್ತಿದ್ದರು 
ಎನ್ನುವದು ಗಮನಾರ್ಹವಾದ ವಿಷಯವಾಗಿದೆ. 


ತೆಲ್ಲಿಗರು 


ಗಾಣಗಳಿಂದ ಎಣ್ಣೆ ತೆಗೆಯುವ ವೃತ್ತಿಮಾಡುವವರನ್ನು ಗಾಣಿಗರೆಂದು ಕರೆಯುತ್ತಿದ್ದರು. 
ಶಾಸನಗಳಲ್ಲಿ ಗಾಣಗಳ ಉಲ್ಲೇಖವಿದ್ದು ಅವುಗಳಿಂದ ಎಣ್ಣೆಯನ್ನು ತೆಗೆಯುತ್ತಿದ್ದರೆಂದು ಹೇಳಿದೆ. 
ಮೇವುಂಡಿಯ ಶಾಸನದಲ್ಲಿ ದಾನವನ್ನು ನೀಡುವಾಗ ಗಾಣವೊಂದನ್ನು ದಾನ ನೀಡಿರುವದನ್ನು ಹೇಳಿದೆ "”, 
ಕೊಳಗಲ್ಲದ ಕ್ರಿ.ಶ೯೫೪ ರ ಶಾಸನವೊಂದು ಮಹಾಜನರಿಗೆ ದಾನವನ್ನು ನೀಡುವಾಗ ಗಾಣವೊಂದನ್ನು 
ನೀಡಿದರೆಂದು ಉಲ್ಲೇಖಿಸುತ್ತದೆ"”. ವಡ್ಡಾರಾಧನೆಯ ಮಹೇಂದ್ರ ದತ್ತಾಚಾರ್ಯರು ಮೊದಲಾದ 
ಐನೂರ್ವರ ರಿಸಿಯರ್ಕಳ ಕಥೆಯಲ್ಲಿ ವ್ಯಾಳನು ಐನೂರು ಯಷಿಯರನ್ನು ಎಳೆದು ತಂದು ಎಳ್ಳಿನ ಗಾಣಗಳಿಗೆ 
ಹಾಕಿ ಹಿಂಡಿಸಿ ಕೊಂದನು" ಎಂಬ ಉಲ್ಲೇಖವು ಎಣ್ಣೆ ಕಾಳುಗಳಿಂದ ಎಣ್ಣೆಯನ್ನು ತೆಗೆಯುತ್ತಿದ್ದರೆಂದೂ, 


ಗಾಣಿಗರಿದ್ದ ರೆಂದು, ಅವರು ಗಾಣಗಳನ್ನು ಉಪಯೋಗಿಸುತ್ತಿ ದ್ದ ರೆಂದು ಸ್ಪ ಷ್ಟ ವಾಗುತ್ತ ದೆ. 


ಮಾಲೆಗಾರರು 


ವಡ್ಡಾರಾಧನೆಯ ಚಾಣಕ್ಕರಿಸಿಯ ಕಥೆಯಲ್ಲಿ, ಮರದಮೇಲೆ ಹೂ ಬಿಡಿಸುತ್ತಿದ್ದ ವಸಂತಕನೆಂಬ 


ಮಾಲೆಗಾರನು ಅರಸನನ್ನು ಇರಿದುಕೊಂದು ಕೆಸರು ತುಂಬಿದ ಭಾವಿಗೆ ನೂಕುವದನ್ನು ನೋಡಿ ಹೆದರಿ 


ಮರದಿಂದ ನೆಗೆದು ಓಡಿದನೆಂಬ* ಉಲ್ಲೆ ಖವನ್ನು ಕಾಣುತ್ತೆ ವೆ. 
ಬೇಟೆಗಾರರು 


ವಡ್ಡಾರಾಧನೆಯಲ್ಲಿ ಬೇಟೆಗಾರರ ಉಲ್ಲೇಖವಿದೆ. ಬೇಟೆಗಾರ ಗರುಡವೇಗನೆಂಬ ಪುಳುಂಗಾರ 
ಲಾವುಗೆ ತೊರಸು ಮುಂತಾದ ಪಕ್ಷಿಗಳನ್ನು ಹಿಡಿದುಕೊಂಡು ಬಂದು, ಅವು ಆಹಾರಕ್ಕೆ ಸಾಲದೆಂದು ಮತ್ತೆ 
ಬೇಟೆಯಾಡಲು ಹೋದನು". ಇದರಿಂದ ಬೇಟೆಯಾಡುವದು ವೃತ್ತಿಯಾಗಿತ್ತೆಂದು ತಿಳಿದುಬರುತ್ತದೆ. 
ಲಲಿತಘಟೆ ಕಥೆಯಲ್ಲಿ ಹರಿಧ್ವಜ ಅರಸನ ಮೂವತ್ತೆರಡು ಮಕ್ಕಳು ಸಾಮಂತ ಮಹಾಸಾಮಂತರ ಮಕ್ಕಳು 
ಒಟ್ಟು ಐನೂರು ಜನ ಸೇರಿ ಶ್ರೀಕಾಂತವೆಂಬ ಪರ್ವತ ಅರಣ್ಯಕ್ಕೆ ಬೇಟೆಯಾಡಲು ಹೋದರು. ಬೇಟೆಗಾಗಿ 


ರಾಜರು ತಮ್ಮ ಪರಿವಾರದೊಂದಿಗೆ ಹೋಗುತ್ತಿದ್ದರು. ಬೇಟೆಯನ್ನು ಬಿಲ್ಲು ಬಾಣಗಳಿಂದ ಆಡುತ್ತಿದ್ದರು”. 


ಮೂರನೆಯ ಗೋವಿಂದನ ಬ್ರಿಟೀಷ್‌ ಮ್ಯೂಸಿಯಂನಲ್ಲಿ ರುವ ತಾಮ್ರಶಾಸನವು ರಾಜನು ತುಂಗಭದ್ರಾ 
ನದಿಯ ದಂಡೆಯ ಮೇಲಿರುವ ರಾಮೇಶ್ವರ ತೀರ್ಥದಲ್ಲಿ ಹಂದಿಗಳ ಬೇಟೆಯಾಡಲು ಹೋಗಿದ್ದನೆಂದು 
ಹೇಳುತ್ತದೆ. ಇದರಿಂದ ರಾಜರು ವಿಶ್ರಾಂತಿಗಾಗಿ ಹೋದಾಗ ಬೇಟೆಯಾಡುವದು ಹವ್ಯಾಸವಾಗಿತ್ತೆಂದು 
ತಿಳಿದುಬರುತ್ತದೆ. ವಡ್ಡ ರಾಧನೆಯು ಮುಳ್ಳುಹಂದಿಗಳ ಬೇಟೆಯನ್ನು ಉಲ್ಲೇಖಿಸುತ್ತದೆ. ಅಲ್ಲದೇ ರಾಜರು 
ದಟ್ಟಅರಣ್ಯದಲ್ಲಿ ನೀರು ಆಹಾರ ಸಿಗದೆ ಕಷ್ಟವನ್ನನುಭವಿಸುತ್ತಿದ್ದರೆ "”, ಕಾಡಾನೆಗಳನ್ನು ಹಿಡಿದು ತಂದು 
ಅರಸರು ಅವುಗಳನ್ನು ಪಳಗಿಸುತ್ತಿದ್ದರು. ಆನೆಗಳನ್ನು ಹಿಡಿಯಲು ಪಟ್ಟದ ಆನೆಗಳನ್ನೇರಿ ಹೋಗುತ್ತಿದ್ದರು. 
ಪಳಗಿಸಿದ ಆನೆಗಳೂಕೂಡಾ ಕಾಡಿನಲ್ಲಿರುವ ಆನೆಗಳನ್ನು ಕಂಡು ಮದಬಂದಂತೆ ವರ್ತಿಸುತ್ತಿದ್ದವು ಎಂಬುದು 
ವೃಷಭಸೇನ ಭಟಾರರ ಕಥೆಯಿಂದ ತಿಳಿದುಬರುತ್ತದೆ "”. 


ಒಂದನೆಯ ಅಮೋಘವರ್ಷನ ಸಂಜಾನ ತಾಮ್ರ ಶಾಸನವು ಗೋವಿಂದನ ಕುದುರೆಗಳು ಹಿಮಾಲಯ 
ತೊರೆಗಳಲ್ಲಿ ಜುಳು ಜುಳು ಎಂದು ಶಬ್ದಮಾಡುವ ಶೀತಲಜಲವನ್ನು ಕುಡಿದವು. ಮತ್ತು ಅವನ ಯುದ್ಧದ 
ಮದ್ದಾನೆಗಳು ಗಂಗಾನದಿಯ ಪುಣ್ಯತೀರ್ಥದ ರುಚಿ ನೋಡಿದವು. ಅವನ ಮಂಗಳಸ್ನಾನ ಕಾಲದಲ್ಲಿ ಬಾರಿಸಿದ 
ತುತ್ತೂರಿಗಳ ನಿನಾದವು ಆ ಮಹಾಪರ್ವತದ ಕಣಿವೆಗಳಲ್ಲಿ ಅತೀವವಾಗಿ ಮಾರ್ದನಿಗೆಯ್ದಿತು ಎಂದು 
ಹೇಳಿದೆ "'. ಇದರಿಂದ ಯುದ್ಧಗಳಲ್ಲಿ ಆನೆಗಳ ಉಪಯೋಗವಾಗುತ್ತಿತ್ತು ಎಂದು ಗೊತ್ತಾಗುವದರೊಂದಿಗೆ 


ಅವುಗಳನ್ನು ಪಳಗಿಸಿ ಉಪಯೋಗಿಸುತ್ತಿದ್ದರೆಂದು ತಿಳಿಯಬಹುದಾಗಿದೆ. 


ರಾಷ್ಟ್ರಕೂಟರ ಸಾಮಂತನಾಗಿದ್ದ ಗಂಗ ದೊರೆ ಶಿವಮಾರನು ಗಜಾಷ್ಕಕ ಎಂಬ ಕನ್ನಡ ಕೃತಿಯನ್ನು 


ರಚಿಸಿದನು. ಎಂಟು ಪದ್ಯಗಳುಳ್ಳ ಈ ಕೃತಿಯು ಚಿಕ್ಕದಾದರೂ ಆನೆಗಳನ್ನು ಪಳಗಿಸಿ ಪೋಷಿಸುವದಕ್ಕೆ 


ಸಂಬಂಧಿಸಿದ್ದಾ ಗಿದೆ. ಇದು ಲಯಬದ್ಧವಾಗಿ ಉಕ್ತ ವಿಶೇಷದಿಂದ ಕೂಡಿ ಪಾಂಡಿತ್ಯಪೂರ್ಣವಾಗಿದೆಯೆಂದು 
ಹೇಳಲಾಗಿದೆ *. ಬೇಟೆಗಾರರ ವೇಷವನ್ನು ಪಂಪಭಾರತದಲ್ಲಿ ಚಿತ್ರಿಸಲಾಗಿದೆ. ಹಣೆಗೆ ಪಟ್ಟಿಕಟ್ಟಿ ಕೊಂಡು, 
ಉಕ್ಕಡ ಧರಿಸಿ, ಅಂಗಿತೊಟ್ಟು, ಬೇಟೆಯ ಡೋಲನ್ನು ಕಟ್ಟಿಕೊಂಡು ಕೈಯ್ಯಲ್ಲಿ ಬಿಲ್ಲು ಕತ್ತಿಗಳನ್ನು 


ಹಿಡಿದುಕೊಂಡು ಅಂದಿನ ಜನ ಬೇಟೆಗೆ ಹೋಗುತ್ತಿದ್ದ ರು 
ಕುರುಬರು 


ತಮಿಳುನಾಡಿನಲ್ಲಿ ದೊರೆತ ರಾಷ್ಟ್ರಕೂಟರ ಶಾಸನಗಳಲ್ಲಿ ಕುರುಬರ ಉಲ್ಲೇಖ ಹೆಚ್ಚಾಗಿ 
ಕಂಡುಬರುತ್ತದೆ. ಇವರು ತಮ್ಮ ವೃತ್ತಿಯಾದ ಕುರಿ ಮತ್ತು ಆಡುಗಳನ್ನು ಕಾಯುವದರೊಂದಿಗೆ ಅವರು 
ಅವುಗಳನ್ನು ದೇವಾಲಯಗಳಿಗೆ, ನಂದಾದೀವಿಗೆಗಾಗಿ ದಾನ ಬಿಟ್ಟಿರುವುದನ್ನು ಶಾಸನಗಳು ಹೇಳುತ್ತ ವೆ. 


ಅವುಗಳ ಒಂದು ಪಟ್ಟಿ ಯನ್ನು ಹೀಗೆ ನೀಡಬಹುದು. 


ಹ ದಾನನೀಡಿದ (ಕುರುಬನ)ಹೆಸರು ದಾನ ನೀಡಿದ ದೇವಾಲಯ ಉಲ್ಲೇಖಗಳು 


ಮಾಂಕಲ್ಯಪುರದ ಗೋವಿಂದ ಸೌ.ಇಇ.-೮, ನೆಂ-೩೦೧, ಪು-೧೬೪ 
ವಿಷ್ಣು ಪರಮಸ್ವಾಮಿ | 
ಉಡ್ಛೆಯಾನ್‌ ವಾಟ್ಟುಚಾರಿ ವಾಗೂರ ಮೂಲಸ್ಥಾನದ ಅದೇ, ನಂ-೨೨. 
ನಾನೂವ್ವಿದನ್‌ ಮಹಬದಬೇವಾಲಯ 
ಕಳಕ್ಕುಡಿಯ ವಾಸಿ ತತ್ಪುರುಷ ತಿರುಬೆನಿಯಾರ ಮಹಾದೇವಿ ಅದೇ, ನಂ-೨೫. 
ಭಟಾರರು ದೇವರಿಗೆ 
ಪೆರುಕ್ಕನ್‌ ಮೋಡನ್‌ ತಿರುನಾನೂರಿನಲ್ಲಿ ರುವ ಅದೇ, ಸಂ-೭, ನಂ-೯೪೮, ಪು-೪೭೩. 
ತಿರುತ್ತೋ ಣೇಶ್ವರ ಮಹಾದೇವರಿಗೆ 
ಅಪ್ರೋ ದಿ ಮುತ್ತು ಕೈಯನು  ತಿರುನಾನೂರ ತಿರುತ್ತೊ ೦ಟೀಶ್ವರ ಅದೇ, ನರ೯೬, ಪು-೪೭೬. 
ಮಹಾದೇವ ದೇವಾಲಯಕ್ಕೆ 
ಇಳಬ್ಯಳಿ ಕೋನ್‌ ಪಿಡಾರಿ ಇದ್ಯ ಮಲ್ಲೆನಜ್ಸ್‌ ಅದೇ, ನಂ-೨೯. 
9 ಉತ್ತರ ಪೇಟೆಯ ಶಂಕರಪ್ಪಾಡಿ- ಅದೇ, ನಂ-೩೦. 
ಯಾರರ ಮಹಾದೇವರು. 
ಶಮ್ಲೂಕ್ಕೂರ ಉಡ್ಕೆಯನ್‌ ಶೀ ಅಮ್ಬಿತ್ತಳಿ ಮಹಾದೇವ ಅದೇ, ನಂ-೩೫. 
ಮುಣ್ಯಯ ಚೂಳಾಮಣಿಯು ದೇವರಿಗೆ 
ಅರುಮ್ಹಾತ ಶೀಯರಸ ಕಲಿಯನ್‌ ಮಹಾದೇವ ಅದೇ, ನಂ-೪೭. 
ಪರಭೂಮಿಕಾನ್‌ ಮಲ್ಲನ್‌ ಆಳ್ವಾರದೇವಲ್ಲೆ ಅದೇ, ನಂ-೫೩. 
ಎಮಪ್ಪೇರೂರದ ತಿರುವಾಲನ್ನು ಕೈ ಆಳ್ವಾರ್‌ ಅದೇ, ನಂ-೫೫. 
ತೋಮ್ದಿಪಾನ್‌ ಕಾಮಡಿ " 
ವೈದುಂಬದೊರೆ ತಿರುವಯ್ಧಾರನು ತಿರುವೀರಟ್ಟಾನತ್ತು ಅದೇ, ನಂ-೬೬. 
ಆಳ್ವಾರರ ದೇವಾಲಯಕ್ಕೆ 
ಕೋಣೂರನಕ್ಕನ್‌ ಮೂಲಸ್ಥಾನದ ಮಹಾದೇವಗೆ ಅದೇ, ನಂ-೬೮. 
ಇಡಿಯೂರ ನೇನ್ಮಂಕೀವಾನ್‌ ಸುಬ್ರಹ್ಮಣ್ಯ ದೇವರಿಗೆ ಅದೇ, ನಂ-೮೬. 
ಜಲೆಯಧಿಕಾರಿ ವಾಣಂದರಯನ್‌ ತಿರುವಾಲನ್ನುರ್ಫೇಪ್ರರ ಅದೇ, ನಂ-೮ಲಲ. 
ಕ್ವಾಲುಗಳ್ಳೆ 
ಮೋಡನ್‌ ಅರುಮ್ಲ ಕೃಮುಡೈ ನಕ್ಕಾರ ದೇವರಿಗೆ ಅದೇ. 
ಕಲಿಯನ್‌ ಕುಪ್ಪನ್‌ 


ಈ ಶಾಸನಗಳಲ್ಲಿ ಕುರುಬರು ನೇರವಾಗಿ ದಾನವನು ನೀಡಿದರೆ ರಾಜನು ಹಾಗೂ ಅಧಿಕಾರಿಗಳು 
ಕುರುಬರಿಂದ ಕುರಿಗಳನ್ನು ಕೊಂಡು ದೇವರಿಗೆ ದಾನ ನೀಡಿರುವದನ್ನು ಹೇಳಿವೆ. ಹೀಗಾಗಿ ರಾಷ್ಟ್ರಕೂಟರ 
ಕಾಲದಲ್ಲಿ ತಮಿಳುನಾಡಿನಲ್ಲಿ ಪಶುಸಂಗೋಪನೆ ಅದರಲ್ಲೂ ಕುರಿಸಾಕಾಣಿಕೆ ಹೆಚ್ಚು ಪ್ರಚಾರದಲ್ಲಿತ್ತು 
ಎಂಬುದು ಸ್ಪಷ್ಟವಾಗುತ್ತದೆ. ಕುರುಬರು ತಮ್ಮ ಮನೆಗಳಲ್ಲಿ ಮದುವೆಯಾದರೆ ಒಂದೊಂದು ಕುರಿಗಳನ್ನು 
ದೇವರಿಗೆ ದಾನವಾಗಿ ಕೊಡುವದಾಗಿ ಒಪ್ಪಿಕೊಂಡ ಒಂದು ಉದಾಹರಣೆಯು ಕ್ರಿ.ಶ.೯೯೬೧ ರ 


ಶಾಸನವೊಂದರಲ್ಲಿ ಉಲ್ಲೇಖವಾಗಿದೆ". 
ಬೆಸ್ತರು (ಮೀನುಗಾರರು) 


ಮೀನುಗಳನ್ನು ಹಿಡಿಯುವವರು ಬೆಸ್ತರು. ಇದು ಅವರ ಮುಖ್ಯ ವೃತ್ತಿಯಾಗಿತ್ತು. ವಡ್ಡಾರಾಧನೆಯ 


ಅಭಯ ಘೋಷನೆಂಬ ಮುನಿಯ ಕಥೆಯಲ್ಲಿ ಬೆಸ್ತರ ಉಲ್ಲೇಖವಿದೆ "*, 
ಡೊಂಬರು 


ಅನೇಕ ಪ್ರಾಚೀನ ಗ್ರಂಥಗಳಲ್ಲಿ ಡೊಂಬ ಜನಾಂಗದ ಬಗ್ಗೆ ಉಲ್ಲೇಖವಿರುವದನ್ನು ಕಾಣುತ್ತೇವೆ. 
ವಡ್ಡಾರಾಧನೆಯ ಸುಕುಮಾರ ಸ್ವಾಮಿಯ ಕಥೆಯಲ್ಲಿ ವಾಯುಭೂತಿ ಸತ್ತು ಕೌಶಾಂಬಿಯಲ್ಲಿ ಒಂದು ಡೊಂಬರ 
ಮನೆಯಲ್ಲಿ ಹೆಣ್ಣುಕತ್ತೆಯಾಗಿ ಹುಟ್ಟಿದನು. ಅತಿಯಾದ ಭಾರವನ್ನು ಹೊತ್ತು ಹೊತ್ತು ಬೆನ್ನಲ್ಲಿ ಗುಳಿಬಿದ್ದು 
ಹುಣ್ಣಾಗಿ ಹುಳಹತ್ತಿ ಕತ್ತೆಯು ಸತ್ತಿತು"'. ಇದರಿಂದ ಡೊಂಬರು ಊರಿಂದ ಊರಿಗೆ ತಿರುಗುತ್ತಾ ತಮ್ಮ 
ಕಲೆಗಳನ್ನು ಪ್ರದರ್ಶಿಸುತ್ತಿದ್ದರು. ಪಂಪಭಾರತದಲ್ಲಿ ಶಿಸುಪಾಲ ಕೃಷ್ಣನನ್ನು ಮಣಿವೆಪಂದಿಯೆಂದನೆ ತಾನುಂ 
ತೆರನಾಗಿ ಡೊಂಬವಿದ್ಯೆಯನಾಡತ ಅರಿವೆಯಾ ಎಂದು ವಿಡಂಬಿಸುವ ಮಾತಿನಲ್ಲಿ ಡೊಂಬರ ವಿದ್ಯೆಯ 
ಉಲ್ಲೇಖ ಕಾಣಿಸಿಕೊಳ್ಳುತ್ತದೆ "". ಇದರಿಂದ ಡೊಂಬರು ಅಂದು ಇದ್ದರೆಂಬುದು ಸ್ಪಷ್ಟವಾಗುತ್ತದೆ. 
ಕೋಲುಹಿಡಿದು ಕಸರತ್ತುಮಾಡುತ್ತಾ, ಹಗ್ಗದಮೇಲೆ ನೆಡೆಯುತ್ತಾ ಬಗೆ ಬಗೆಯ ಆಟಗಳನ್ನು ಮಾಡಿ 


ಹೊಟ್ಟೆ ತುಂಬಿಸಿಕೊಳ್ಳುವ ಡೊಂಬರು ಈಗಲೂ ಕಂಡುಬರುತ್ತಾ ರೆ. 
ಜೋತಿಷ್ಯ- ಮೌಹಾರ್ತಿಕ- ಮತು ದೈವಜ್ಞ 
Rd 


ಜೋತಿಷ್ಯ ಶಾಸ್ತ್ರವು ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೇ ಒಂದು ಅಭ್ಯಾಸದ ವಿಷಯವಾಗಿ 
ಬೆಳೆದುಬಂದಿದೆ. ವಡ್ಡಾರಾಧನೆಯ ಸುಕುಮಾರಸ್ವಾಮಿಯ ಕಥೆಯಲ್ಲಿ ಬರುವ ಅಗ್ನಿ ಭೂತಿ, ವಾಯುಭೂತಿ 
ಸಹೋದರರು ಕಲಿತ ವಿದ್ಯೆಗಳಲ್ಲಿ ಜೋತಿಷ್ಯವೂ ಒಂದಾಗಿತ್ತು'”. ಪಂಪಭಾರತದಲ್ಲಿ ಪಾಂಡವರು ಕಲಿತ 


ವಿದ್ಯೆಗಳಲ್ಲಿ ಪಂಚಾಂಗ, ಗ್ರಹಗಣಿತಗಳು ಸೇರಿಕೊಂಡಿವೆ. ಜನರು ಸೂರ್ಯಗ್ರಹಣ ಮತ್ತು 


ಚಂದ್ರಗ್ರಹಣಗಳನ್ನು ಜೋತಿಷಿಗಳಿಂದ ತಿಳಿದುಕೊಳ್ಳುತ್ತಿದ್ದರು. ಜೋತಿಷಿಗಳು ಜಾತಕ ಪಲಗಳನ್ನು ನೋಡಿ 
ಹುಟ್ಟಿದ ಮಗುವಿನ ಭವಿಷ್ಯ ಹೇಳುತ್ತಿದ್ದರು. ರಾತ್ರಿಯ ನಾಲ್ಕು ಜಾವಗಳಲ್ಲಿಯೂ ಮಹೂರ್ತಗಳನ್ನು 


ನೋಡುತ್ತಿದ್ದರು". 


ರಾಷ್ಟ್ರಕೂಟರ ಕಾಲದಲ್ಲಿ ಜೋತಿಷ್ಯಯು ಪ್ರಾಮುಖ್ಯತೆ ಪಡೆದಿತ್ತೆಂಬುದಕ್ಕೆ ಅರಸನೇ 
ಜೋತಿಷಿಯೊಬ್ಬನಿಗೆ ಗ್ರಾಮದಾನ ನೀಡಿದ ಉಲ್ಲೇಖವೊಂದು ದೊರೆಯುತ್ತದೆ. ದೊಡ್ಡಿಕಮಲದ 
ಕಾಮೇಶ್ವರ ದೇವಾಲಯದಲ್ಲಿ ಪರಿಚಾರಕರಲ್ಲಿ ಒಬ್ಬನಾದ ಚಾವುಂಡಯ್ಯನಿಗೆ ದೇವಾಲಯ ಕಟ್ಟಿಸಿದ 
ಕಾಮಶೆಟ್ಟಿಯು ನಾಲ್ಕು ಮತ್ತರ ಭೂಮಿದಾನ ನೀಡಿದನು "“'. ಅದೇರೀತಿ ಜೋತಿಷ್ಯ ಶಕುನಗಳನ್ನು 
ಬಲ್ಲವನಾದ ಗೋಳಿಯಿಭಟ್ಟನಿಗೆ ಒಂದನೆಯ ಅಮೋಘವರ್ಷನು ತನ್ನ ತುಲಾಪುರುಷ ಸಮಾರಂಭದ ನಿಮಿತ್ಯ 


ಹಿಪ್ಪರಗಿ ಗ್ರಾಮವನ್ನು ದಾನ ನೀಡಿದನೆಂದು ಶಾಸನದಲ್ಲಿದೆ". 
ಬಂಟರು 


ಬಂಟರನ್ನು ವಡ್ಡಾರಾಧನೆಯು ವೈನಿಕರೆಂದು ಕರೆದಿದೆ "”. ಇವರು ದೊರೆಗೆ ಅಥವಾ ಅರಸನಿಗೆ 
ಸಂಬಂಧಪಟ್ಟವರೆಂಬುದರ ಕುರಿತು ತಿಳಿದುಬರುವದಿಲ್ಲ. ಆದರೆ ಶಾಸನಗಳು ಮಾತ್ರ ಇವರನ್ನು 
ಬಂಟಸಾಸಿರ್ವರ್‌, ಬಂಟರ್‌, ಬಂಟಮಣ, ಇತ್ಯಾದಿ ಹೆಸರುಗಳಿಂದ ಕರೆದಿವೆ. ಶಾಸನಗಳ ಹೇಳಿಕೆ ನೋಡಿದರೆ 
ಬಂಟರು ಅಗ್ರಹಾರ ಅಥವಾ ಪಟ್ಟಣಗಳಲ್ಲಿ ಮಹಾಜನರ ರಕ್ಷಣೆಯನ್ನು ಮಾಡುತ್ತಿರಬೇಕೆಂದು 


ಊಹಿಸಬಹುದಾಗಿದೆ. ರಕ್ಷಣೆಗಾಗಿ ಶ್ರೀಮಂತರೂ ಕೂಡಾ ಬಂಟರನ್ನು ನೇಮಿಸಿಕೊಂಡಿರಬೇಕು. 
ಕಳ್ಳರು 


ಕಳ್ಳತನ ಒಂದು ವಿದ್ಯೆಯಾದರು ಕೆಲವೊಂದು ಸಂದರ್ಭದಲ್ಲಿ "ಮಾತ್ರ ಅದರ 
ಪ್ರಯೋಜನವಾಗುತ್ತಿತ್ತು. ಕಳ್ಳತನದಿಂದ ಹೊಟ್ಟೆ-ಹೊರೆದುಕೊಳ್ಳುವವರಿಗೆ ಸಮಾಜದಲ್ಲಿ ಯಾವುದೇ 
ಸ್ಥಾನಮಾನಗಳಿರಲಿಲ್ಲ. ವಡ್ಡಾ ರಾಧನೆಯು ಇವರನ್ನು ಕಳ್ಳರ್‌ ಎಂದು ಕರೆಯುತ್ತದೆ '“. ನಯಸೇನನೂ ಸಹ 
ಕಳ್ಳರನ್ನು ಕುರಿತು ಹೇಳುತ್ತಾ, ಹಾವಿನ ವಿಷಕ್ಕಿಂತ ಕೆಲವು ಕಳ್ಳರು ಭಯಂಕರರಾಗಿದ್ದರೆಂದಿದ್ದಾನೆ. 
ಅವರದೊಂದು ಕೂಟವಿರುತ್ತಿದ್ದು, ಅಲ್ಲಿ ಧರ್ಮಕ್ಕೆ ಸ್ಥಾನವೇ ಇರಲಿಲ್ಲ. ಕೊಳ್‌-ಕೊಳ್‌ ಎಂಬುದೇ ಅವರ 
ಮಂತ್ರವಾಗಿದ್ದು, ರಾತ್ರಿ ಪ್ರವಾಸಮಾಡುವವರು ಕಳ್ಳರಕ್ಕೈಗೆ ಸಿಕ್ಕರೆ ಅವರಪಾಡು ಹೇಳತೀರದು. ಕಳ್ಳರು ಬಂದು 


ಮುತ್ತಿದರೆ ಬೀಡಿಗೆ-ಬೀಡೇ ಭಯದಿಂದ ನಡುಗುತ್ತಿತ್ತು"”. ಅಲ್ಫೇರುನಿ ಸಹ ಕಳ್ಳರ ಕುರಿತು ಹೇಳಿದ್ದಾನೆ"“. 


ಕುಟುಂಬ 


ಕುಟುಂಬವು ಸಮಾಜದ ಅವಿಭಾಜ್ಯ ಅಂಗವಾಗಿತ್ತು. ಪಿತೃಪ್ರಧಾನ ಕುಟುಂಬವ್ಯವಸ್ಥೆ ಜಾರಿಯಲ್ಲಿದ್ದು 
ತಂದೆಯ ನಂತರ ಅವನ ಹಿರಿಯ ಮಗನೇ ಕುಟುಂಬದ ಮುಖ್ಯಸ್ಥನಾಗುತ್ತಿದ್ದನು. ಈ ಕಾಲದಲ್ಲಿ ಅವಿಭಕ್ತ 
ಕುಟುಂಬದ ಜೊತೆ- ಜೊತೆಯಲ್ಲಿಯೇ ವಿಭಕ್ತ ಕುಟುಂಬಗಳೂ ಇದ್ದವು ಎಂದು ತೋರುತ್ತದೆ. ಮೂರನೆಯ 
ಗೋವಿಂದನ ತೋರ್ಜೇಡ ಶಾಸನವು ಒಂದು ಕುಟುಂಬದ ಇಬ್ಬರು ಸಹೋದರರು ಒಂದೇ ಕುಟುಂಬದಲ್ಲಿ 
ಇರದೇ ಬೇರೆ- ಬೇರೆಯಾಗಿದ್ದರೆಂದು ತಿಳಿಸುತ್ತದೆ", ಪುಷ್ಪದಂತನ ಮಹಾಪುರಾಣವು ಕುಟುಂಬದಲ್ಲಿರುವ 
ಸದಸ್ಯರ ಸಂಬಂಧದ ಕುರಿತು ಹೇಳುತ್ತದೆ.ಅದರ ಪ್ರಕಾರ ಗಂಡ-ಹೆಂಡತಿ, ತಂದೆ-ಮಗ, ತಾಯಿ-ಮಗ, 
ತಂದೆ-ಮಗಳು, ತಾಯಿ-ಮಗಳು, ಸಹೋದರ-ಸಹೋದರಿ, ಮಾವ-ಅಳಿಯ, ಇತ್ಯಾದಿ ಕುಟುಂಬದ ಸದಸ್ಯರ 


ಸಂಬಂಧವಿತ್ತು 1 
ವಿವಾಹ ಪದ್ದತಿ 


ಗೃಹ್ಯಸೂತ್ರವು ಸಂಸ್ಕಾರಗಳ ಕುರಿತು ವಿವರಿಸುವಾಗ ವಿವಾಹವು ಎಲ್ಲ ಸಂಸ್ಕಾರಗಳಿಗೆ ಮೂಲವೆಂದು 
ಹೇಳುತ್ತದೆ. ಅದಕ್ಕೆ ಕಾರಣ ಎಲ್ಲ ರೀತಿಯ ಆಚಾರ ನಿಯಮಗಳು ಯಜ್ಞ- ಯಾಗಗಳು ಗ್ರಹಸ್ತನ ಸುತ್ತ 
ಹರಡಿಕೊಂಡಿರುವದೇ ಆಗಿದೆ "”. ವಿವಾಹ ಪದ್ದತಿಯಲ್ಲಿ ಹಲವಾರು ಬಗೆಯ ವಿವಾಹಗಳಿದ್ದು, ಪ್ರಾಚೀನ 
ಕಾಲದಲ್ಲಿ ಬ್ರಹ್ಮ, ದೈವ, ಅರ್ತ, ಪ್ರಜಾಪತ್ಯ, ಅಸುರ, ಗಂಧರ್ವ, ರಾಕ್ಷಸ ಮತ್ತು ಪೈಶಾಚ ಎಂಬ ಎಂಟು 
ಪದ್ಧತಿಯ ವಿವಾಹಗಳಿದ್ದವು. ಸಾಮಾನ್ಯವಾಗಿ ಹಿರಿಯರು ಗೊತ್ತುಪಡಿಸಿದ ವಿವಾಹ ಪದ್ಧತಿಗಳು 
ಜಾರಿಯಲ್ಲಿದ್ದರೂ ಕೆಲವೊಮ್ಮೆ ರಾಕ್ಷಸ ವಿವಾಹ, ಸ್ವಯಂವರ ವಿವಾಹ ಪದ್ಧತಿಗಳು ರೂಢಿಯಲ್ಲಿದ್ದವು 
ಮೊದಲನೆಯ ಅಮೋಘವರ್ಷನ ಸಂಜಾನ ತಾಮ್ರಶಾಸನವು ಇಂದ್ರರಾಜನೆಂಬುವನು ಖೇಟಕಮಂಡಲದ 
ಯುದ್ಧದಲ್ಲಿ ಚಾಲುಕ್ಯರಾಜಕುಮಾರಿಯನ್ನು ಅಪಹರಿಸಿ ತಂದು ರಾಕ್ಷಸ ವಿವಾಹ ಮಾಡಿಕೊಂಡನೆಂದು 
ಹೇಳುತ್ತದೆ “'. ದಂತಿದುರ್ಗನು ಚಾಲುಕ್ಕ ಕೀರ್ತಿವರ್ಮನ ಮಗಳಾದ ಲಕ್ಷ್ಮೀದೇವಿಯ ಜೊತೆ 


ಪ್ರೇಮಬದ್ಧ್ದ ವಾದ ವಿವಾಹವಾಗಿದ್ದ ನೆಂದು ತಿಳಿದುಬರುತ್ತಿ ದ್ದ ರೂ ಅದು ಸ್ವಯಂವರ ಪದ್ಧ ತಿಯಿಂದ ನೆಡೆದ 


ವಿವಾಹವಾಗಿತ್ತು 3 


ಪುಷ್ಪದಂತ ತನ್ನ ಮಹಾಪುರಾಣದಲ್ಲಿ ಸ್ವಯಂವರ ವಿವಾಹ ಪದ್ಧತಿ ಅಂದು ಪ್ರಚಲಿತದಲ್ಲಿ ತ್ತೆಂದು 
ಹೇಳುತ್ತಾ, ಬಗೆ- ಬಗೆಯ ಸ್ವಯಂವರ ವಿವಾಹ ಪದ್ಧತಿಯನ್ನು ಉಲ್ಲೇಖಿಸಿದ್ದಾನೆ. ಕನ್ಯೆಯ ತಂದೆಯು 
ಸ್ವಯಂವರವನ್ನು ಏರ್ಪಡಿಸಿ ಹಲವಾರು ಅರಸರುಗಳಿಗೆ ಸಂದೇಶವನ್ನು ಕಳುಹಿಸಿ, ಸ್ವಯಂವರಕ್ಕೆ ಜನರನ್ನು 


ಆವ್ಹಾನಿಸಿ ಆ ಮೂಲಕ ಮಗಳು ವರನನ್ನು ಆಯ್ಕೆಮಾಡಿಕೊಳ್ಳುವದಕ್ಕೆ ಅನುವುಮಾಡಿಕೊಟ್ಟರೆ, ಎರಡನೆಯ 


ಸ್ವಯಂವರ ಪದ್ಧತಿಯಲ್ಲಿ ಕನ್ಯೆಯು ಮದುವೆಯಾಗಬಯಸುವ ಹುಡುಗನಿಗೆ ಕೆಲವು ಷರತ್ತುಗಳನ್ನು ಒಡ್ಡಿ 
ಹುಡುಗನು ಆ ಷರತ್ತುಗಳನ್ನು ಪೂರೈಸಿದರೆ ಕನ್ಯೆಯು ಅಂತಹವನನ್ನು ಮದುವೆಯಾಗುವದು ಎರಡನೆಯ 
ಪದ್ಮತಿಯಾಗಿತ್ತೆಂದು ಹೇಳುತ್ತಾನೆ "'. ಹೂಲಿಹಳ್ಳಿಯ ಶಾಸನವೊಂದು ಕನ್ಯಾದಾನವನ್ನು ಕುರಿತು 
ಉಲ್ಲೇಖಿಸುತ್ತದೆ. ಆದರೆ ಶಾಸನವು ತೃಟಿತವಾಗಿರುವದರಿಂದ ಹೆಚ್ಚಿಗೆ ಎನನ್ನು ಹೇಳಲಾಗದು", 
ಅಲ್ಪೆರುನಿಯು ಬಾಲ್ಯವಿವಾಹ ಪದ್ದತಿಯು ಜಾರಿಯಲ್ಲಿತ್ತೆಂದು ಹೇಳುತ್ತಾನೆ. ಮುಂದುವರಿದು ಬ್ರಾಹ್ಮಣರು 
ನಾಲ್ಕು ಜನರನ್ನೂ, ಕ್ಷತ್ರಿಯರು ಮೂರು ಜನರನ್ನೂ, ವೈಶ್ಯರು ಇಬ್ಬರನ್ನೂ ಮತ್ತು ಶೂದ್ರರು ಒಬ್ಬಳನ್ನು 
ಮದುವೆಯಾಗುತ್ತಿದ್ದರೆಂದು ಹೇಳಿದ್ದಾನೆ ". 


ವಿವಾಹ ಪದ್ಧತಿಯಲ್ಲಿ ಕೊಡುಗೆಗಳು ಇಂದಿನಂತೆ ಸಹಜವಾಗಿದ್ದಂತೆ ತೋರುತ್ತದೆ. ವಧು-ವರರ 
ಆರಿಸುವಿಕೆಯ ಕುರಿತು ಶಾಸನಗಳು ಎನನ್ನು ತಿಳಿಸುವದಿಲ್ಲ. ವಡ್ಡಾರಾಧನೆಯು ಅಂದು ಗಂಡು-ಹೆಣ್ಣಿನ 
ಸಂಬಂಧಗಳು ಅನುಲೋಮ ವಿವಾಹ ಪದ್ಧತಿಯ ಮೂಲಕ ನೆಡೆಯುತ್ತಿತ್ಲೆಂದು ಹೇಳುತ್ತದೆ . ಅರಸು 
ಮನೆತನಗಳು ಮತ್ತೊ ೦ದು ಅರಸು ಮನೆತನದ ಜೊತೆಗೆ ಸಂಬಂಧವನ್ನು ಬೆಳೆಸುವದು ಸಾಮಾನ್ಯವಾಗಿತ್ತು k 
ಇದು ಕೆಲವುಸಲ ರಾಜಕೀಯ ಕಾರಣಕ್ಕಾಗಿ ಸಾಮಂತ- ಮಾಂಡಲಿಕ, ದಂಡನಾಯಕರೊಂದಿಗೆ ಅರಸರು ವಿವಾಹ 
ಸಂಬಂಧ ಹೊಂದುತ್ತಿದ್ದರೆಂಬ ಕುರಿತು ಶಾಸನಗಳಿಂದ ತಿಳಿದುಬರುತ್ತದೆ. ಉದಾ:-ಮೂರನೆಯ ಕೃಷ್ಣ ಹಾಗೂ 
ಮೂರನೆಯ ಅಮೋಘವರ್ಷರು ರಾಜಕೀಯ ಕಾರಣದಿಂದ ಕಲಚೂರಿ ರಾಜಕುಮಾರಿಯನ್ನು 
ವಿವಾಹವಾಗಿದ್ದರು” ಅಮೋಘವರ್ಷನ ಮಗಳು ಚಂದ್ರೋಬಲಬ್ಬೆ ಮತ್ತು ಗಂಗ ಅರಸು ಒಂದನೆಯ 
ಭೂತುಗನ ವಿವಾಹವಾಗುವದರೊಂದಿಗೆ ಆ ಎರಡು ಮನೆತನಗಳ ಸಂಬಂಧವೇರ್ಪಟ್ಟಿತ್ತು'”. ವೆಂಗಿಯ 
ಚಾಲುಕ್ಕ ನಾಲ್ಕನೆಯ ವಿಷ್ಣುವರ್ಧನನು ದೃವರಾಜನನ್ನು ಎದುರಿಸಲಾಗದೆ ತನ್ನ ಮಗಳಾದ 
ಶೀಲಭಟ್ಟಾರಿಕೆಯನ್ನು ಮದುವೆಮಾಡಿಕೊಟ್ಟು ಮೈತ್ರಿಸಂಪಾದಿಸಿದನು””. ರಾಷ್ಟ್ರಕೂಟ ದಂತಿದುರ್ಗನು 
ಕಂಚಿಯಮೇಲೆ ದಂಡೆತ್ತಿಹೊಗಲು ಪಲ್ಲವ ನಂದಿವರ್ಮನನ್ನು ಅವನೊಡನೆ ವಿವಾಹ ಒಪ್ಪಂದ ಮಾಡಿಕೊಂಡು 
ಅವನ ಮಗಳಾದ ರೇವಾದೇವಿಯನ್ನು ವಿವಾಹವಾಗಿದ್ದನು"”. 


ಬಹುಪತ್ನಿತ್ವ 


ರಾಷ್ಟ್ರಕೂಟರ ಕಾಲದ ಸಮಾಜವು ಬಹುಪತ್ನಿತ್ವ ಪದ್ಧತಿಯನ್ನು ಒಪ್ಪಿದ್ದನ್ನು ವಡ್ಡಾರಾಧನೆಯಿಂದ 
ತಿಳಿದುಬರುತ್ತಿದ್ದು, ಅದರ ಕಥೆಯಲ್ಲಿ ಬರುವ ನಾಗಸೂರ ಎಂಬುವನು ಎಂಟುಜನ ಸ್ತ್ರೀಯರನ್ನು 
ವಿವಾಹವಾಗಿದ್ದನೆಂದು ಹೇಳುತ್ತದೆ "“'.ಎರಡನೆಯ ಕೃಷ್ಣನ ಮಗ ಜಗತ್ತುಂಗನು ಕಲಚೂರಿ ಮನೆತನದ 


ಲಕ್ಷ್ಮೀ ಹಾಗೂ ಗೋವಿಂದಾಬ್ಬೆಯರನ್ನು ವಿವಾಹವಾಗಿದ್ದ ನು", ಅಲ್ಫೆರುನಿಯು ಸಹ ಬಹು ಪತ್ನಿ ತ್ವದ ಕುರಿತು 


ವಿವರವಾಗಿ ಉಲ್ಲೇಖಿಸಿದ್ದಾನೆ "*”. 


ಮದುವೆಯತೆರಿಗೆ 
ರಾಷ್ಟ್ರಕೂಟರ ಕಾಲದಲ್ಲಿಯೂ ಮದುವೆಯ ತೆರಿಗೆಯನ್ನು ವಿಧಿಸುತ್ತಿದ್ದರು. ಹೀಗೆ ಸಂಗ್ರಹಿತವಾದ 
ಹಣವು ಊರಲ್ಲಿರುವ ದೇವಾಲಯ ಅಥವಾ ಸಾರ್ವಜನಿಕ ಕೆಲಸಗಳಿಗೆ ಉಪಯೋಗಿಸಲಾಗುತ್ತಿದ್ದಂತೆ 
ತೋರುತ್ತದೆ. ಕೆರೆ ನಿರ್ಮಾಣಗಳಂತಹ ಕಾರ್ಯಗಳಿಗೆ ವಿನಿಯೋಗವಾಗುತ್ತಿರಬಹುದು. 
ದಂಡಾಪೂರ ಶಾಸನದಲ್ಲಿ- | 
ವಪ್ರರ ವಿವಾಹಮುಮಾ 
ಗಪ್ಪನಿತರೊಳೆಲ್ಲಮೊಸಗೆ ದ್ರಮ್ಮಮ್ಮಾರುಂ 
ತಪ್ಪದೆ ಮಾಣಿಯೊಳೆರಡಂ 
ತಪ್ಪಿದರೀ ಶೂದ್ರಗಣದ ಮದುವೆಯೊಳೊನ್ನಂ ॥ 


ಕೊಡಬೇಕೆಂಬ ವಿಷಯವಿದೆ“. ಇಲ್ಲಿ ವಿಪ್ರರು ಎರಡು, ಶೂದ್ರರು ಒಂದು ದ್ರಮ್ಮ ವನ್ನೂ ಮದುವೆದೆರೆಯಾಗಿ 


ಕೊಡಬೇಕೆಂದು ಹೇಳುವಲ್ಲಿಯ ಪ್ರಮಾಣವನ್ನು ಗಮನಿಸಬೇಕು. 
ವಿಧವಾ (ವೈಧವ್ಯ) 


ರಾಷ್ಟ್ರಕೂಟರ ಕಾಲದಲ್ಲಿ ಗಂಡಸತ್ತು ಸ್ತ್ರೀಯರು ವಿಧವೆಯಾದರೆ ಅವಳು ಪುನಃ 
ವಿವಾಹವಾಗುವಂತಿರದೆ, ವಿಧವೆಯಾಗಿಯೇ ಇರಬೇಕಾಗಿತ್ತು. ಇಲ್ಲವೇ ಗಂಡನೊಂದಿಗೆ 
ಚಿತೆಯನ್ನೇರಬೇಕಿತ್ತು. ವಿಧವೆಯಾಗಿರುವದಕ್ಕಿಂತ ಚಿತೆಯನ್ನೇರುವದೇ ಉತ್ತಮವೆಂದು ಸ್ತ್ರೀಯರು 
ಭಾವಿಸಿದ್ದರು. ಏಕೆಂದರೆ ವಿಧವೆಯಾದವಳಿಗೆ ಸಾಯುವವರೆಗೆ ಮಾನಸಿಕ ಹಿಂಸೆ ತಪ್ಪಿದ್ದಲ್ಲ. ಅರಸರು 
ಮರಣಿಸಿದರೆ ಅವರ ಮಡದಿಯರು ಇಚ್ಛೆಪಡಲಿ ಪಡದೆ ಇರಲಿ ಆಕೆ ಚಿತೆಯನ್ನು ಎರಲೇಬೇಕಾಗಿತ್ತು. ಇದರ 
ಉದ್ದೇಶ ವಿಧವೆಯಾದ ಮಡದಿಯು ಪ್ರಖ್ಯಾತನಾದ ರಾಜನಿಗೆ ಅವಮರ್ಯಾದೆ ಆಗುವಂತಹ ಅಪಕೃತ್ಯ 
ಮಾಡದಿರಲಿ ಎಂಬುದೇ ಆಗಿತ್ತು. ಆದರೆ ಮಕ್ಕಳನ್ನು ಹಡೆದು ವಯಸ್ಸಾದ ಹೆಂಗಸರಿಗೆ ಇದರಿಂದ ವಿನಾಯತಿ 


ಇದ್ದಿತು. ಅಂಥವಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಮಗನಿಗೆ ಸೇರಿತ್ತೆಂದು ಅಲ್ಫೆರುನಿ ಹೇಳುತ್ತಾನೆ '*. 


ವಿಧವೆಯರು ಗಂಡನ ಮರಣಾನಂತರವೂ ಇದ್ದರು ಎಂದು ಈ ಕೆಳಗಿನ ಶಾಸನಗಳ ಉಲ್ಲೇಖದಿಂದ 
ವಿಧಿತವಾಗುತ್ತದೆ. ನೊಳಂಬಾಧಿರಾಜ ಎರಡನೆಯ ಪೊಳಲ್ಲೊರನ ಮಡದಿ ಕದಂಬ ವಂಶೋದ್ಭವೆ 
ದೀವಳಬ್ಬರಸಿ ಪತಿಯ ಮರಣಾನಂತರ ಆತನ ಹೆಸರಿ ನಿಂದ ಪೊಳಲ್ಲೊರ ಮಂಗಲ ಎಂಬ ಅಗ್ರಹಾರ 
ಕಟ್ಟಿಸಿರುವಳು. ಮಗ ಮಹೇಂದ್ರನ ಹೆಸರಿ ನಿಂದ ಒಂದು ಕೊಳವನ್ನು ವಿಷ್ಣುಗ್ರಹವೊಂದನ್ನು ನಿರ್ಮಿಸಿ 
ದಾನಗೈದಿರುವಳು se ನಾಳ್ಗಾವುಂಡ ನಾಗಾರ್ಜುನ ಮರಣವಪ್ಪಲು ಅವನ ಮಡದಿ ಜಕ್ಕಿಗಾವುಂಡಿ ತಾನೆ 


ನಾಳ್ಗಾವುಂಡತನವನ್ನು ನಿರ್ವಹಿಸಿದಂತೆ ಕ್ರಿ.ಶ,೯೧೮ ರ ಬಂದಳಿಕೆಯ ಶಾಸನದಿಂದ ವಿಧಿತವಾಗುತ್ತದೆ ". 


ಸತಿಪದತಿ 
[A 


ದೇವನಿಗಾಗಿ ಕೈಕೊಳ್ಳುವ ಆತ್ಮ ಬಲಿದಾನ ಪ್ರಿಯ ವ್ಯಕ್ತಿಗಳಿಗೆ ಸಂಬಂಧ ಪಟ್ಟಂತೆ ಪತಿಯ ಸಲುವಾಗಿ 
ಸತಿ ಕೈಕೊಂಡರೆ ಸಹಗಮನಮರಣ, ಸ್ವಾಮಿಯ ಸಲುವಾಗಿ ಆಳು ಕೈಹೊಂಡರೆ ವೇಳೆವಾಳಿಮರಣವೆನಿಸಿತು. 
ಪತಿಯ ಯಾವುದೇ ರೀತಿಯ ಮರಣದ ನಂತರ ಮಡದಿ ಪ್ರಮುಖವಾಗಿ ಅಗ್ನಿಪ್ರವೇಶದ ಮೂಲಕ ಗೌಣವಾಗಿ 
ಇತರ ವಿಧಾನಗಳ ಮೂಲಕ ತನ್ನ ಪ್ರಾಣವನ್ನು ಬಲಿಕೊಡುತ್ತಿದ್ದಳು. ಹೀಗೆ ಪ್ರಾಣವನ್ನರ್ಪಿಸುವವಳೇ 
ಮಹಾಸತಿ, ಮಾಸ್ತಿ ಎಂಬುದು ಇದರ ತದ್ಭವ ರೂಪ. ಇಂತಹ ಬಲಿದಾನವನ್ನು ಸಹಗಮನ ಮತ್ತು 
ಅನುಗಮನವೆಂಬ ಎರಡು ವಿಧದಲ್ಲಿ ಕಂಡುಬರುತ್ತಿದ್ದು ಮರಣಹೊಂದಿದ ಪತಿಯ ಶವದೊಡನೆ 
ಅಗ್ನಿಪ್ರವೇಶಮಾಡುವದು ಸಹಗಮನವಾದರೆ ದೂರ ಪ್ರದೇಶದಲ್ಲಿ ಮಡಿದ ಪತಿಯ ಶವ ಸಿಗದೆಹೋದರೆ 


ಆತನ ಪ್ರಿಯವಾದ ವಸ್ತುವಿನೊಡನೆ ಅಗ್ನಿ ಪ್ರವೇಶಮಾಡುವದು ಅನುಗಮನ ಪದ್ಧತಿಯಾಗಿದೆ ". 


ಪಂಪಭಾರತ ಕೃತಿಯು ಸಹಗಮನ ಪದ್ಧತಿಯ ಕುರಿತು ಹೆಚ್ಚಿನ ಬೆಳಕನ್ನು ಚೆಲ್ಲುತ್ತದೆ. ಅದರಂತೆ 
ಶಿಬಿರದಲ್ಲಿ ಯೋಧನೊಬ್ಬ ನಾಳೆ ಮನೆಗೆ ಮರಳಿ ಬರದೇ ದೇವಲೋಕದ ಕನ್ನಿಕೆಯರ ಓಲಗದ 
ಮಧ್ಯದಲ್ಲಿರುವನೆಂದು ನುಡಿಯಲು ಅವನ ಪತ್ನಿ ಗಂಡನನ್ನು ಅಗಲಿ ಇರಲು ಇಚ್ಛಿಸದೇ ಅವನಿಗಿಂತ ಮುಂಚೆ 
ಸ್ವರ್ಗಕ್ಕೆ ಹೋಗಿ ದೇವತೆಗಳ ಕೈಗೆ ಅವನನ್ನು ಸಿಕ್ಕಿಸದೇ ಅವನನ್ನು ತನ್ನ ವಶಮಾಡಿಕೊಳ್ಳುತ್ತೇನೆಂಬುವಲ್ಲಿ 
ಸಹಗಮನಪದ್ದತಿಯ ಸ್ತ್ರೀಯ ನಿರ್ಧಾರದ ಧ್ವನಿ ಅಡಗಿದೆ "“”. ಇಂತಹ ಉದಾಹರಣೆಗಳು ಶಾಸನಗಳಲ್ಲಿ 
ದೊರೆಯುತ್ತಿದ್ದು ಹೆಗ್ಗಡೆ ತೊಮ್ಮನೆಂಬುವನು ಯುದ್ಧದಲ್ಲಿ ಮಡಿದಿದ್ದು ಅವನ ಮಡದಿ ಸಹಗಮನ 
ಮಾಡಿಕೊಂಡಿರುವ ಸೂಚನೆ ಕ್ರಿ.ಶ.೯೯೦೮-೯೦೯ರ ಕೋಗಳಿ ಶಾಸನದಲ್ಲಿ ಬರುತ್ತದೆ "”. ಈ ಕಾಲದ 
ಸತಿಸಹಗಮನದ ಸ್ಪಷ್ಕ ಉಲ್ಲೇಖಕ್ರಿ.ಶ. ೯೭೨ ರ ಬೆನ್ನೂರ ಶಾಸನದಲ್ಲಿ ದೊರೆಯುತ್ತದೆ. ಕಕ್ಕಲದೇವನ 
ಆಳ್ವಿಕೆಯ ಕಾಲದಲ್ಲಿ ಬೀದಿಯಣ್ಣವನೆಂಬುವನು ಮರಣಿಸಲು ಅವನ ಮಡದಿ ಜಕ್ಕರ್ಬೆ ಗಂಡನೊಡನೆ 
ಮಡಿದು ಸ್ವರ್ಗಕ್ಕೆ ಹೋದಳು. ಇದರ ಸ್ಮಾರಕವಾಗಿ ಅವಳ ತಂಗಿ ಜಾಬೆಯು ಶಾಸನಕಲ್ಲನ್ನು 
ಪ್ರತಿಷ್ಠಾ ಪಿಸಿದಳೆಂದು ಶಾಸನ ಉಲ್ಲೇಖಿಸುತ್ತದೆ". 
ಸ್ತ್ರೀಯರ ಸ್ಥಾನಮಾನ 
ಅಂದಿನ ಸಮಾಜದಲ್ಲಿ ಸ್ತ್ರೀಯರಿಗೆ ಇರುವ ಸ್ಥಾನಮಾನಗಳ ಕುರಿತು ಶಾಸನಗಳು ವಿವರಿಸುತ್ತವೆ. 
ಕುಲವ ಬೆಳಗುವ ಕುಲಾಂಗನೆಯರಾಗಿದ್ದ ಸ್ತ್ರೀಯರು ಪುರುಷರ ಹಾಗೆ ದೇವಾಲಯ, ಕೆರೆ, ಕಟ್ಟಡಗಳನ್ನು 
ನಿರ್ಮಿಸುವ, ದಾನಗೈಯುವ, ಸನ್ಯಾಸ ಸ್ವೀಕರಿಸಿ ಮಡಿಯುವ, ಯಾತ್ರೆಗೆ ಹೋಗುವ ಇತ್ಯಾದಿ ಧಾರ್ಮಿಕ 


ಚಟುವಟಿಕೆಗಳಲ್ಲಿ ಆಸಕ್ತಿಯಿಂದ ಭಾಗವಹಿಸುತ್ತಿ ದ್ದರು. ಅವರ ಧಾರ್ಮಿಕ ಸ್ವಾತಂತ್ರ ಕು ಇತರ ಸಾರ್ವಜನಿಕ 


188 


ಚಟುವಟಿಕೆಗಳಿಗೂ ಮಾರ್ಗವನ್ನು ಕಲ್ಪಿಸಿಕೊಟ್ಟಿತು. ಹೀಗಾಗಿ ರಾಷ್ಟ್ರಕೂಟರ ಕಾಲದ ಸ್ತ್ರೀಯರು ಆಡಳಿತ, 
ಧಾರ್ಮಿಕ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಪುರುಷರೊಂದಿಗೆ ಸಮಾನವಾಗಿ ನಿಂತಿರುವದನ್ನು ಕಾಣುತ್ತೆ ವೆ. 
ಪ್ರಭುವರ್ಗದ ಸ್ತ್ರೀಯರಿಗೆ ಅವಕಾಶಗಳು ಹೆಚ್ಚಾಗಿ ದೊರೆತಿರುವದನ್ನು ಅಲ್ಲಗಳೆಯಲಾಗುವದಿಲ್ಲ. ಆದಾಗ್ಯೂ 
ಈ ಕಾಲದ ಸಾಮಂತ, ಮಾಂಡಲಿಕ, ಅಧಿಕಾರಿಗಳ ಹಾಗೂ ಸಾಮಾನ್ಯರ ಮಡದಿಯರೂ ಸಹ ದೇವಾಲಯ 
ನಿರ್ಮಾಣ, ದತ್ತಿದಾನ, ನೀಡುವದರಲ್ಲಿ ಮುಂದಿದ್ದರೆಂಬುದು ಈ ಕೆಳಗಿನ ಉದಾಹರಣೆಗಳಿಂದ 


ತಿಳಿದುಕೊಳ್ಳ ಬಹುದಾಗಿದೆ. 


ರಾಣಿಯರು 


ಸ್ವಸ್ಥೈನವರತ ಪರಮ ಕಲ್ಯಾಣಾಭ್ಯುದಯ ಸಹಸ್ರ ಪಳಭೋಗ ಭಾಗಿನಿ ದ್ವಿತಿಯ ಲಕ್ಷಿ ಒೀಸಮಾನೇ 
ಸಕಳಗುಣಗಣಮಾನೆ ಅಭಿನವರುಗಮಿಣಿದೇವಿ ಪರಹಿತಸತ್ಯಭಾವೆ ವಿವೇಕೈಕ ಬ್ರಹಸ್ಪತಿ ಪ್ರತ್ಯುತ್ತನ್‌ ವಾಚಾಸ್ಪತಿ 
ಮುನಿಜನ ವಿನಯ ಜನವಿನೀತೆ ಚತುಸ್ಸ್ನಮಯ ಸಮುದ್ಧರಣಿ ಬೃತಗುಣಶೀಲಚಾರಿತ್ರತಃ ಕೃರಣೆ ಲೋಕ್ಕೆಕ 
ವಿಕ್ಯಾತೆ ಪತಿಬ್ರತಾಪ್ರಭಾವ ಪ್ರಸಿದ್ಧಸೀತೆ ನಿರಳವಂದಿಜನ ಚಿಂತಾಮಣಿ ಸಮ್ಯುಕ್ತ ಚೂಡಾಮಣಿ 
ಪುಣ್ಯೋಪಾಜ್ಞ ೯ನ ಕರಣಕಾರಣಿ ಮನೋಜರಾಜವಿಚೇಯ ಪತಾಕೆ ನಿಜಕುಳಾಭ್ಯಧಯ ದೀಪಿಕೆ ಗೀತವಾದ್ಯ 
ನೃತ್ಯಸೂತ್ರಧಾರೆ ಮಹಾರಾಭಯ ಭೈಶಜ್ಯಶ್ಯಾಸ್ತ್ರದಾನ ವಿನೋದೆ ಭವ್ಯ ಜನವಚ್ಛಳೆ ಎಂಬ ಬಿರುದಿನ 
ಸರಮಾಲೆಗಳು ರಾಣಿಯ ಅರ್ಹತೆಗಳನ್ನು ತಿಳಿಸುತ್ತದೆ”. 


ಅಂದಿನ ರಾಜಕೀಯ ಪರಿಸರದಲ್ಲಿ ರಾಜನ ಜೊತೆಗೆ ರಾಣಿಗೂ ಗೌರವಾಧರಗಳಿದ್ದವು. ಆತನ ಧರ್ಮ, 
ಅರ್ಥ, ಕಾಮ ಮತ್ತು ಮೋಕ್ಷ ಗಳಲ್ಲಿ ಸಹಭಾಗಿಯಾಗಿ ಪ್ರಜೆಗಳ ದೃಷ್ಠಿಯಲ್ಲಿ ಮಾತೃಸ್ವರೂಪಿಣಿಯಾಗಿದ್ದ ಳು. 
ವಡ್ಡಾರಾಧನೆಯ ಕಥೆಗಳಲ್ಲಿ ಬರುವ ಇಷ ವಿಷಯ ಕಾಮ ಭೋಗಂಗಳಂ ಅನುಭವಿಸುತ್ತಮಿರೆ ಮತ್ತು 
ಶಾಸನಗಳಲ್ಲಿ ಬರುವ ಸುಖಸಂಕಥಾ ವಿನೋದದಿಂ ರಾಜ್ಯಂಗೆಯ್ಯುತ್ತ ಮಿರೆ"” ಎಂಬ ಮಾತುಗಳು ಅವರ 
ಭೋಗಜೀವನವನ್ನು ಬಿಂಬಿಸುತ್ತವೆ. ಈ ದೃಷ್ಟಿಯಿಂದ ನೋಡಲಾಗಿ ರಾಣಿಯು ಅರಸನ ಭೋಗವಸ್ತುಗಳಲ್ಲಿ 
ಒಬ್ಬಳಾಗಿದ್ದಳೆಂದೆನಿಸುತ್ತದೆ. ಇವರಲ್ಲಿ ಕೆಲವರು ರಾಜಕೀಯ ಜೀವನದಲ್ಲಿ ಸಮಭಾಗ ಪಡೆಯಬಲ್ಲ ಸ್ವತಂತ್ರ 
ಆಡಳಿತ ನಡೆಸಬಲ್ಲ ಸಾಮರ್ಥ್ಯವುಳ್ಳವರಾಗಿದ್ದರೂ, ಆಡಳಿತದತ್ತ ಇವರ ಮನಸ್ಸು ಆಕರ್ಷಿಸದೇ ಹೋದದ್ದು 
ಅವರು ಬೆಳೆದ ಪರಿಸರ ಮತ್ತು ಭಾರತೀಯರ ದೃಷ್ಠಿಕೋನಗಳೇ ಕಾರಣವಾಗಿವೆ. ಮಂಡಳೇಶ್ವರ, ಸಾಮಂತರಸ, 
ಸೇನಾಪತಿಗಳ ಮಡದಿಯರೂ ಇದಕ್ಕೆ ಹೊರತಾಗಿರಲಿಲ್ಲ. ಯುದ್ಧದಂತಹ ಮತ್ತು ಇತರ ಸಂದರ್ಭಗಳಲ್ಲಿ 
ರಾಣಿಯರು ಅರಸನ ಜೊತೆಗೆ ಹೋಗುತ್ತಿದ್ದರು. ಉದಾ :ಮೂರನೆಯ ಗೋವಿಂದನ ಮಡದಿ ಗಾಮುಂಡಬ್ಬೆ 


ದಂಡಯಾತ್ರೆಯ ಮಧ್ಯದಲ್ಲಿ ಅಮೋಘವರ್ಷನಿಗೆ ಜನ್ಮ ನೀಡಿದ ಘಟನೆಯೇ ಇದಕ್ಕೆ ನಿದರ್ಶನವಾಗಿದೆ". 


ಇನ್ನು ಸುಕಸಂಖತಾ ವಿನೋದಿ ಯರ ಸಾಲಿನಲ್ಲಿ ದೃವನ ಮಡದಿ ಶೀಲಮಹಾದೇವಿ ನಿಲ್ಲುತ್ತಾಳೆ. ಇವಳು 
ಗಂಡನ ಆಡಳಿತದಲ್ಲಿ ಸಹಕರಿಸುವದರ ಜೊತೆಗೆ ಸ್ವತಂತ್ರವಾಗಿ ದಾನ ದತ್ತಿಯನ್ನುನೀಡಿರುವದನ್ನು ಜಥವಾಯಿ 


ತಾಮ್ರಪಟ ಉಲ್ಲೇಖ ಮಾಡುತ್ತದೆ”. 


ರಾಜಧಾನಿಯಲ್ಲಿ ಅರಸನ ಜೊತೆಗೆ ಪಿರಿಯರಸಿ ಪಟ್ಟ ಮಹಾದೇವಿ ಸುಖಸಂಕಥಾ ವಿನೋದದಿಂದ 
ಬಾಳುತ್ತಿದ್ದರು. ಅರಸನ ಇನ್ನುಳಿದ ರಾಣಿಯರು, ರಾಜಮಂತ್ರಿಯರು ಕೆಲವು ವೇಳೆ ಆಡಳಿತದಲ್ಲಿ ಭಾಗಿಗಳಾಗಿ 
ಸಾಮ್ರಾಜ್ಯದ ಒಂದು ಭಾಗದಲ್ಲಿ ಸ್ವತಂತ್ರ ಆಡಳಿತ ನಡೆಸುತ್ತಿದ್ದರು. ಉದಾ ಅಮೋಘವರ್ಷನ ಮಗಳಾದ 
ರೇವಕ ನಿರ್ಮಡಿ ಎಡದೊರೆನಾಡನ್ನು ಆಳುತ್ತಿದ್ದ ಳು'”, ಇವಳನ್ನು ಹೊರತುಪಡಿಸಿದರೆ ಪುತ್ರಹೀನರಾದ 
ಅಥವಾ ಅಪ್ರಾಪ್ತ್ರಮಕ್ಕಳನ್ನು ಮುಂದಿಟ್ಟುಕೊಂಡು ವಿಧವೆ ರಾಣಿಯರು ನೇರವಾಗಿ ಆಡಳಿತವನ್ನು 
ನೆಡೆಸುತ್ತಿದ್ದರು. ಇವರು ಮಂಡಳೇಶ್ವರ, ಸಾಮಂತ, ನಾಳ್ಗಾವುಂಡ ಮತ್ತು ಊರ್ಲಾವುಂಡರ ಅಧಿಕಾರದ 


ಶ್ರೇಣಿಗಳಲ್ಲದೇ ಭತ್ತ ಗಾವೆಯಂತಹ ವ್ಯವಸ್ಥೆ ಗಳಲ್ಲಿಯೂ ಸ್ವತಂತ್ರ ಆಡಳಿತ ನೆಡೆಸುತ್ತಿ ದ್ದ ರು". 
ಸಾಮಂತರಸರ ರಾಣಿಯರು 


ರಾಣಿಯರಂತೆ ಸಾಮಂತರಸರ ಮಡದಿಯರೂ ಕೂಡಾ ತಮ್ಮ ಗಂಡಂದಿರ ಪ್ರದೇಶದಲ್ಲಿ ಕೆಲವು 
ಭಾಗಗಳನ್ನು ಸ್ವತಂತ್ರವಾಗಿ ಆಡಳಿತ ನೆಡೆಸಿರುವದು ಕಂಡುಬರುತ್ತದೆ. ಉದಾ: ಅಮೋಘವರ್ಷನ ಎರಡನೆಯ 
ಮಗಳಾದ ಮತ್ತು ಗಂಗ ಭೂತುಗನ ಮಡದಿಯಾದ ರೇವಕ ನಿರ್ಮಡಿಯು ಎಡದೊರೆನಾಡನ್ನು 
ಆಳುತ್ತಿದ್ದಳೆಂದು ಕೇಸರಭಾವಿ ಶಾಸನ ಹೇಳಿದೆ"*. ದೇವಗಿರಿಯ ಶಾಸನವು ಅಮೋಘವರ್ಷನ ಮಗ ಇಂದ್ರನು 
ಬನೆವಾಸಿನಾಡು ಆಳುತ್ತಿದ್ದಾಗ ಅವನ ಮಡದಿ ಗೋವಿಂದಬ್ಬೆಯು ಊರಾಡಳಿತವನ್ನು 
ನೋಡಿಕೊಳ್ಳುತ್ತಿದ್ದಳು'”. ಗಂಗ ಎರಡನೆಯ ನೀತಿಮಾರ್ಗನ ರಾಣಿ ಭೂತುಗನ ತಾಯಿ ಬುಜಬ್ಬರಸಿಯು 
ಪುಲಿಗೆರೆನಾಡಿನಲ್ಲಿರುವ ೭೦ ವಿಭಾಗದ ಗ್ರಾಮವಾದ ಹೆಬ್ಬಾಳವನ್ನು ಆಳುತ್ತಿದ್ದಳು'"”. ನೊಳಂಬ 
ಮಹೆಂದ್ರರಾಜನ ಮಡದಿ ರಂಬೆಬ್ಬೆ ಮತ್ತು ಬಿಜ ಅಮಾದೇವಿಯರು ಬರಗೂರನ್ನು ಆಳುತ್ತಿದ್ದರು". 
ಭೂತುಗನ ಮತ್ತೊಬ್ಬ ಮಡದಿಯಾದ ಸರಮಬ್ಬೆಯು ಕುರ್ಗಲ್‌ ಗ್ರಾಮವನ್ನು ಆಳುತ್ತಿದ್ದಳು". ಇವರಿಗಿಂತ 
ಮುಂಚೆ ಧೃವನಕಾಲದಲ್ಲಿ ಮಾರಕ್ಕರಸ ಎಂಬುವನು ಬನವಾಸಿನಾಡನ್ನು ಆಳುತ್ತಿರುವಾಗ ಬಿನಯೇತಶಿ 
ಎಂಬುವಳು ಸಿಡೆನೂರ ಗ್ರಾಮವನ್ನು ಆಳುತ್ತಿದ್ದಳೆಂದು ಶಾಸನದ ಉಲ್ಲೇಖ ಸಿಗುತ್ತದೆ '”. ಸಾಂತಾರ 
ನಾಗಾರ್ಜುನ ಮರಣ ಹೊಂದಲು ಆತನ ಮಡದಿ ಗಾವುಂಡಿ ಜಕ್ಕೆಯೆಬ್ಬೆ ನಾಳ್ಗಾವುಂಡಿಯಾಗಿ ಆಡಳಿತ 


ನಿರ್ವಹಿಸಿದಳು'*. 


ಸಾಮಾನ್ಯ ಮಹಿಳೆರು 


ಗ್ರಾಮಾಡಳಿತದಲ್ಲಿ ಅಂದಿನ ಸಮಾಜದ ಸಾಮಾನ್ಯ ಮಹಿಳೆಯೂ. ಸಹ ಆಡಳಿತ 
ನಿರ್ವಹಿಸಿದ್ದ ಳೆಂಬುದಕ್ಕೆ ಶಾಸನ ಆಧಾರವೊಂದು ದೊರೆಯುತ್ತಿದ್ದು ದಾನಪನ ಮಗಳಾದ ಅಂಗಬ್ಬರಸಿಯು 
ಪುಲ್ಲಂಗೂರನ್ನು ಸರ್ವಾಭ್ಯಾಂತರ ಸಿದ್ದಿಯಿಂದ ಆಡಳಿತ ನೆಡೆಸುತ್ತಿದ್ದಳೆಂದು ಹುಲಗೂರು ಶಾಸನವು 
ಉಲ್ಲೇಖಿಸುತ್ತದೆ"”. ಇದೇ ರೀತಿ ನಾಗರಖಂಡ ವಿಭಾಗದಲ್ಲಿ ಬಾರಂಗಿ ಗ್ರಾಮದ ಗಾವುಂಡಿಯಾಗಿ ಪಟ್ಟಯ್ಕನ 


ಸತಿ'* ಕೋಣವತ್ತಿ ಸಾಮಂತಳಾದ ವೆಣ್ಣೆ ಲೆಶೆಟ್ಟಿ ಕವ್ವೆ” ಪ್ರಸಿದ್ದ ಳಾಗಿದ್ದ ಳು. 
ದೇವಾಲಯ ನಿರ್ಮಾಣ ದತ್ತಿ ದಾನ 


ಆಡಳಿತದಲ್ಲಿ ಸ್ತ್ರಿ €ಯರು ಭಾಗವಹಿಸಿದಂತೆ ಅಂದಿನ ಸಮಾಜವ್ಯವಸ್ಥೆಯಲ್ಲಿ ಯೂ ಭಾಗವಹಿಸಿ ತಮ್ಮ 
ಸ್ಥಾನಮಾನ ಎನೆಂಬುದನ್ನು ಎತ್ತಿ ತೋರಿಸಿದ್ದಾರೆ. ಅಂಥವರಲ್ಲಿ ರಾಣಿಯರು, ಸಾಮಂತರಸರ ಮಡದಿಯರು, 


ಸಾಮಾನ್ಯಮಹಿಳೆಯರೂ ಸೇರಿದ್ದಾರೆ. 
ರಾಣಿಯರು 


ಅಂದಿನ ಸಮಾಜದಲ್ಲಿ ಅರಸರ ಮಡದಿಯರು ಅವರ ಜೊತೆಗೆ ಭಾಗಿಯಾಗುವದರೊಂದಿಗೆ 
ಸ್ವತಂತ್ರವಾಗಿ ದಾನ ದತ್ತಿಗಳನ್ನು ನೀಡುವ ಸ್ವಾತಂತ್ರ್ಯ ಪಡೆದುಕೊಂಡಿದ್ದರು. ಅಮೋಘವರ್ಷನ ಮಡದಿ 
ಅಸಗವ್ವೈಬಟ್ಟಾರಿಕೆಯು ಅರಸನನ್ನು ವಿನಂತಿಸಿಕೊಂಡಿದ್ದರಿಂದ, ಅವನು ಎಕಾಶಿ ಅಡಳಿತ ವಿಭಾಗದ 
ವಾಯಿಪಾದ್ರಕ ಗ್ರಾಮವನ್ನು ಮತ್ತು ಭೂಮಿಯನ್ನು ಕೌಂಡಿಣ್ಯಗೋತ್ರದ ತೈತ್ತಿ ರಿಯ ಶಾಖೆಗೆ ಸೇರಿದ 
ನಿಸ್ಪಪೂರಕದ ನಿವಾಸಿ ಬ್ರಾಹ್ಮಣ ಜೋಗತ್ತಿಭಟ್ಟನು ಅಗ್ನಿಹೋತ್ರ ಅಧಿತಿ ಪಂಚಮಹಾಜ್ಞ ಕ್ರಿಯೆಗಳನ್ನು 
ನಡೆಸಲು ದತ್ತಿ ಬಿಟ್ಟನು ಎಂದು ಜಾವಖೇಡ ತಾಮ್ರಪಟ ಶಾಸನವು ಉಲ್ಲೇಖಿಸುತ್ತದೆ", ಆದೇ ರೀತಿ 
ಧೃವರಾಜನ ಮಡದಿ ಶೀಲಮಹಾದೇವಿ ಸ್ವತಂತ್ರವಾಗಿ ಇಬ್ಬರು ಬ್ರಾಹ್ಮಣರಿಗೆ ನಂದಿಪುರದ್ವಾರದಲ್ಲಿಯ 


ಕೊಲೆಪದ್ರ ಎಂಬ ಗ್ರಾಮ ದಾನ ನೀಡಿದ್ದನ್ನು ಜಥವಾಯಿ ಶಾಸನವು ಹೇಳುತ್ತದೆ". 
ಸಾಮಂತರಸರ ರಾಣಿಯರು ಮತ್ತು ಸಾಮಾನ್ಯ ಮಹಿಳೆಯರು 


ಅರಸರ ರಾಣಿಯರಂತೆ ಸಾಮಂತರಸರ ಮಡದಿಯರೂ ಸಹ ದೇವಾಲಯ ನಿರ್ಮಾಣ ಹಾಗೂ 
ದತ್ತಿದಾನಗಳನ್ನು ಕೈಕೊಳ್ಳುವದರಲ್ಲಿ ಹಿಂದೆಬಿದ್ದಿರಲಿಲ್ಲ. ಸಾಮಂತ ಎರೆಯಮ್ಹನ ಮಡದಿ ಅಪೋಲಬ್ಬೆ 
ಮತ್ತು ಅವರೆಮರಸನ ಮಡದಿ ಲೋಕಬ್ಬ್ಛೆಯರು ಕ್ರಮವಾಗಿ ಆರು ಮತ್ತರ ಮತ್ತು ನಾಲ್ಕು ಮತ್ತರ 


ಭೂಮಿಯನ್ನು ಸಿರಗುಂಬಿಯ ಬಲದೇವ ದೇವರಿಗೆ ನೀಡಿದರೆಂದು ಶಾಸನ ಹೇಳುತ್ತದೆ". ನಾಗರಖಂಡ-೭೦ 


ಅಡಳಿತ ನಡೆಸುತ್ತಿದ್ದ ಜಕ್ಕೆಯೆಬ್ಬಯು ಬಂದಳಿಕೆಯ ಮಹಾಜನರಿಗೆ ನಾಲ್ಕು ಮತ್ತರ ಭೂಮಿಯನ್ನು ದಾನ 
ನೀಡಿದಳು”'. ರಾಷ್ಟ್ರಕೂಟರ ಸಾಮಂತ ರಾಜರಲ್ಲಿ ಒಬ್ಬನಾದ ಪಲ್ಲವನೊಳಂಬ ಪೆರ್ಮಾಡಿಗಳ ಮಡದಿ 
ಗವಣಗಬ್ಬೆಯು ಮದರಕಲ್ಲ ರಾಜ್ಯಾಡಳಿತದಲ್ಲಿ ವಿಷ್ಣುಪಾದವೊಂದು ಅಮರ ನಾಗಮಾರಖೆ ಮಾಡಿಸಿದ 
ಶಿವಾಲಯಕ್ಕೆ ೧೪ ಮತ್ತರ ಭೂಮಿ ಬಿಟ್ಟುಕೊಟ್ಟ ಳು", ನೊಳಂಬಾಧಿರಾಜ ಎರಡನೆಯ ಪೊಳಲ್ವೊರನ ಮಡದಿ 
ಕದಂಬವಂಶೋದ್ಭವೆ ದೀವಳಬ್ಬರಸಿ ಪತಿಯ ಮರಣಾನಂತರ ಆತನ ಹೆಸರಿನಿಂದ ಪೊಳಲ್ವೊರ ಮಂಗಲ 
ಎಂಬ ಅಗ್ರಹಾರ ಕಟ್ಟಿಸಿರುವಳು. ಮಗ ಮಹೇಂದ್ರನ ಹೆಸರಿನಿಂದ ಒಂದು ಕೊಳವನ್ನು, ವಿಷ್ಣುಗೃಹವೊಂದನ್ನು 
ನಿರ್ಮಿಸಿ ದಾನಗೈದಳು””. ವೀರನೊಳಂಬ ಪಲ್ಲವ ಪೆರ್ಮಾಡಿದೇವನ ಮಹಾದೇವಿ ರೇವಲದೇವಿ 
ಕಾಳಪ್ರಿಯದೇವರಿಗೆ ಆರು ಮತ್ತರು, ಎರಡು ವಿಷ್ಣುದೇವಾಲಯಗಳಿಗೆ ೧೨ ಮತ್ತರು 
ಭೂಮಿಕೊಟ್ಟಿರುವಳು". ರಾಷ್ಟ್ರಕೂಟರ ಮೂರನೆಯ ಗೋವಿಂದನ ಮಂಡಳೇಶ್ವರ ಎರೆಯಮ್ಮರಸ 
ಬನವಾಸಿ-೧೨೦೦೦ ಆಳುತ್ತಿದ್ದಾಗ ಅವನ ಅರಸಿ ಪೊಲ್ಲ ಬ್ಬೆ ರಾಜಮಾನದಲ್ಲಿ ಆರು ಮತ್ತರ ಭೂಮಿಯನ್ನು 
ದಾನಮಾಡಿದಳು. ರಾಜಾದಿತ್ಯನು ಕ್ರಿ.ಶ.4೯೦೭ ರಲ್ಲಿ ಬನವಾಸಿಯನ್ನು ಆಳುವಾಗ ಅವರೆವರಸನ ಮಡದಿ 
ಲೋಕಬ್ಬೆ ರಾಜಮಾನದಲ್ಲಿ ನಾಲ್ಕು ಮತ್ತರು ಭೂಮಿಯನ್ನು ತಿರಿಗೆಮ್ಮ ಮತ್ತು ತಳಗೆರೆ ಎಂಬ ಗ್ರಾಮಗಳನ್ನು 
ಬೆಳ್ಳೆವರಿಗೆ ಬಿಟ್ಟುಕೊಟ್ಟಿರುವರು"”. ರಾಷ್ಟ್ರಕೂಟರ ಮೂರನೆಯ ಕೃಷ್ಣನ ಸಾಮಂತನಾಗಿ ಕದಂಬಳಿಗೆ 
ಸಾಯಿರವನ್ನಾಳುತ್ತಿದ್ದ, ಕನ್ನಯ್ಯನಬ್ಬೆ ಬೀಯಬ್ಬರಸಿ ಉಮಾ-ಮಹೇಶ್ವರರ ಪ್ರತಿಷ್ಠೆಗೈದು 
ದಾನ ನೀಡಿರುವಳು"”. ರಾಣೆಬೆನ್ನೂರಿನಲ್ಲಿ ನಾಗುಳರ ಪೊಲ್ಲಬ್ಬೆ ಬಸದಿಯೊಂದನ್ನು ನಿರ್ಮಿಸಿದಳು". 
ಕನ್ನರಯ್ಯ ಎಂಬುವನು ಸಿಂಧವಾಡಿಯನ್ನು ಆಳುತ್ತಿರುವಾಗ ಆತನ ಮಡದಿ ಚಂದಿಯೆಬ್ಬೆಯು 
ಹಲಹರವಿಯಲ್ಲಿ ಬಸದಿಯನ್ನು ಕಟ್ಟಿಸಿದಳು". ಭೂತುಗನ ಮಡದಿ ಪದ್ಮಂಬರಸಿಯು ನರೇಗಲ್ಲ ಗ್ರಾಮದಲ್ಲಿ 
ಬಸದಿ ಹಾಗೂ ದಾನಶಾಲೆಯನ್ನು ಕಟ್ಟಿಸಿದಳು”. ಬೇವಿನಹಳ್ಳಿಯಲ್ಲಿ ಜೆಕ್ಕಿಸುಂದರಿ ಎಂಬುವಳು 
ಬಸದಿಯೊಂದನ್ನು ಕಟ್ಟಿ ಸಿದಳು*್‌. ದಾನಪನ ಮಗಳಾದ ಅಂಗಬ್ಬರಸಿಯು ಪುಲ್ಲ ೦ಗೂರನ್ನು ಆಳುತ್ತಿರುವಾಗ 
ಪುಲ್ಲ ಂಗೂರಬ್ಬೆಯ ಜಾತ್ರೆಯ ನಿಮಿತ್ಯವಾಗಿ ದೇವಿಗೆ ಆರು ಮತ್ತರತೋಟ, ೨೪ ಮತ್ತರು ಕೆಂಪು ಭೂಮಿಯ, 


ಆರುವಣ ತೆರಿಗೆ ಸರಿಗೊಳಿಸಿ ೨೪ ದ್ರಮ್ಮುಗಳನ್ನು ದಾನವಾಗಿ ನೀಡಿದಳು”. 
ವೇಶೈ( ಸೂಳೆ) ಯರು 
ಗಣಿಕೆಯರೆಂದು ಯಗ್ವೇದದಲ್ಲಿ ಉಲ್ಲೇಖಿತಗೊಂಡ ವೇಶ್ಯಾಧರ್ಮವನ್ನು ಕುರಿತು ಗೌತಮ, ಮನು, 


ನಾರದ, ಮುಂತಾದ ಪ್ರಾಚೀನ ಕೃತಿಕಾರರು ಪ್ರಸ್ತಾಪಿಸಿರುವದರಿಂದ ಆವರ ಕಾಲಮಾನ ವ್ಯಾಪ್ತಿಯನ್ನು 


ಗುರುತಿಸಬಹುದಾಗಿದೆ. ರಾಷ್ಟ್ರಕೂಟರ ಅವಧಿಯಲ್ಲಿಯೂ ಸೂಳೆ ಪದದ ಪರ್ಯಾಯ ಶಬ್ದಗಳು ಪೊಡ್ಡಿ, 


ಪೋಟಿ, ಬೊಡ್ಡಿ ಗಳು ಬಳಕೆಗೊಂಡಿವೆ. ಈ ಅವಧಿಯಲ್ಲಿ ಸೂಳೆಯರು ಸಾಮಾಜಿಕವಾಗಿ ಆರ್ಥಿಕವಾಗಿ ಉನ್ನ ತ 
ಸ್ಥಾನ ಪಡೆದಿದ್ದರು*”. ದೇವಾಲಯಗಳ ಅಂಗ ಹಾಗೂ ರಂಗಭೋಗ ಸೇವೆ ಹೆಚ್ಚಿ ದಂತೆ ದೇವಾಲಯ ಸೇವೆಗೆ 
ನಿಂತ ಸ್ತ್ರೀಯರನ್ನು ಶಾಸನಗಳು ಸೂಳೆಯರೆಂದೇ ಹೆಸರಿಸಿವೆ. ಶಾಸನಗಳಲ್ಲಿ ಸಿಗುವ ಸೂಳೆಯರ 
ಉಲ್ಲೇಖಗಳಿಂದ ವ್ಯಕ್ತಿಯೊಬ್ಬನೊಂದಿಗೆ ಇರುವ, ದೇವರ ಹೆಸರಿನಲ್ಲಿ ಬಿಟ್ಟ ಮತ್ತು ಹಣಕ್ಕಾಗಿ ದೇಹವನ್ನು 
ಮಾರಿಕೊಳ್ಳುವಂತವರನ್ನು ವ್ಯಕ್ತಿಸೂಳೆ, ದೇವಸೂಳೆ ಹಾಗೂ ಸಮಾಜ ಸೂಳೆಯರೆಂದು ವರ್ಗಿಕರಿಸಿ 


ನೋಡಬಹುದಾಗಿದೆ *. ಈ ಕಾಲದಲ್ಲಿ ಸೂಳೆಯರ ಅಸ್ತಿತ್ವವನ್ನು ವಡ್ಡಾ ರಾಧನೆಯು ಉಲ್ಲೇಖಿಸಿದೆ *. 


ವ್ಯಕ್ತಿಸೂಳೆಯರು ವಿವಾಹವಾದ ಇಲ್ಲವೇ ಅವಿವಾಹಿತ ಪುರುಷರು ಇಟ್ಟುಕೊಂಡ 
ಸ್ತೀಯರಾಗಿರುವರು. ಇವರನ್ನು ಪರಂಪರಾಗತ ಸೂಳೆಯರು, ಪರಂಪರಾಗತವಲ್ಲದ ಸೂಳೆಯರೆಂದು 
ಕರೆಯಬಹುದಾಗಿದೆ. ಗಂಡಿನ ದೌರ್ಜನ್ಯ ಗಂಡು-ಹೆಣ್ಣುಗಳ ದೌರ್ಬಲ್ಯದ ಕಾರಣವಾಗಿ ಅಸ್ತಿತ್ವಕ್ಕೆ ಬಂದು 
ಗೌರವದ ಸೋಗಿನಲ್ಲಿ ಬೆಳೆದ ಪದ್ಧತಿ ಇದಾಗಿದೆ. ಇಟ್ಟುಕೊಂಡ ಹೆಣ್ಣುಗಳ ಸಂಖ್ಯೆಯ ಮೇಲೆ ಸಮಾಜದಲ್ಲಿ 
ಪ್ರಾಪ್ತವಾಗುವ ಗಂಡಿನ ಗಣ್ಯತೆಯು ಇದನ್ನು ಪೋಷಿಸಿದರೆ, ಸೂಳೆಯರು ವ್ಯಕ್ತಿಯೊಬ್ಬನನ್ನು ನಂಬಿ 
ಬದುಕಿಕೊಂಡು ಬಂದ ಸ್ತ್ರೀಯರು ಇವರಲ್ಲಿ ಕೆಳವರ್ಗದ ಸ್ತ್ರೀಯರೇ ಹೆಚ್ಚು. ಗೆದ್ದುತಂದ ವಿವಾಹಿತ ಅಥವಾ 
ಅವಿವಾಹಿತ ಮತ್ತು ವಿಧವಾ ಸ್ತ್ರೀಯರನ್ನು ಸೂಳೆಯರನ್ನಾಗಿಟ್ಟುಕೊಂಡ ಉಲ್ಲೇಖಗಳು ದೊರೆಯುತ್ತಿದ್ದು 
ಪಿಟ್ಟುಗ ನೆಂಬುವನು ಶಾಂತಿವರ್ಮ ಅರಸನಿಗೆ ಮಾರಂತರನೇಕರಂ ತವಸಿವಸ್ತುಗಳಂ ಮದವಾರಣಂಗಳಂ 


ಕನ್ಯಯಂತುರಂಗಚಯಮಂ ಪಿಡಿದಿತ್ತು ಅವನಿಂದ ದಂತಿಯನ್ನು ಕಾಣಿಕೆಯಾಗಿ ಗಳಿಸಿದಂ ಎಂದು ಸವದತ್ತಿ ಯ 
ಶಾಸನ ಹೇಳುತ್ತ ಬ್‌ 


ರಾಜ ತನ್ನ ರಾಜ್ಯದ ಸರ್ವಸಂಪತ್ತು ಗಳ ಪ್ರಭುವಾದಂತೆ ಪ್ರಜೆಗಳ ದೃಷ್ಟಿಯಲ್ಲಿ ದೇವನೂ ಆಗಿದ್ದನು. 
ಹೀಗಾಗಿ ಭೋಗದ ವಸ್ತುಗಳೆಲ್ಲ ಅವನಿಗೆ ಅರ್ಪಿತವಾದಂತೆ ಹೆಣ್ಣು ಕೂಡಾ ಅದರಲ್ಲಿ ಒಂದು, ಇವರಲ್ಲಿ 
ಪಟ್ಟದರಸಿ, ರಾಜನು ಮದುವೆಯಾದ ಇತರ ರಾಣಿವರ್ಗ ಪರಂಪರಾಗತರಲ್ಲದ ಸೂಳೆಯರು, 


ವಂಶಪರಂಪರಗತ ಸೂಳೆಯರು ಮತ್ತು ಗಣಿಕೆಯರು ಸೇರಿದ್ದರು **. 


ಸೂಳೆಯು ರಾಜನ ಭೋಗವಸ್ತುಗಳ ಪಟ್ಟಿಯಲ್ಲಿ ಅದ್ವೀತಿಯಳು. ರಾಜನ ಪಟ್ಟದ ರಾಣಿಯ ಮತ್ತು 
ಇನ್ನುಳಿದ ರಾಣಿವರ್ಗದ ಸಮಾನ ಅಂತೆಸ್ತುಗಳು ಇವಳಿಗೆ ಇರದಿದ್ದರೂ ರಾಜನ ಮನಕ್ಕೆ ಅತ್ಯಂತ ಸಮೀಪದ 
ವ್ಯಕ್ತಿಯೆನಿಸಿದ್ದಳು. ರಾಷ್ಟ್ರಕೂಟರ ಕಾಲದ ತುರುಕಾಳಗದಲ್ಲಿ ವೀರಮರಣಹೊಂದಿದ 
ಗೋವಿಂದನೆಂಬುವವನಿಗೆ ಬಿಂನಪೊಟಿಯು ಅವನಿಗಾಗಿ ವೀರಗಲ್ಲನ್ನು ಇರಸಿದ ಉಲ್ಲೇಖ ದೇವಿಹೊಸೂರ 


ಶಾಸನದಲ್ಲಿದೆ *'. ಪೆಂಡವಾಸದ ಸೂಳೆಯರಿರ್ಬರ ಪೆರಗೇರಿರ್ಕೆಲದೊಳಂ ಚಾಮರಂಗಳ್‌ ಇಕ್ಕುತಂ ಬರೆ 


ಎಂಬುದು ರಾಜನು ಬಸದಿಗೆ ಹೊರಟ ಸಂಧರ್ಬವೊಂದು ವಡ್ಡಾರಾಧನೆಯ ವಿದ್ದುಚ್ಚೊರನ ಕಥೆಯಲ್ಲಿ 
ಬರುತ್ತ ದಸ್‌ ವಡ್ಡಾರಾಧನೆಯು ಪೆಂಡವಾಸದ ಸೂಳೆಯರ್‌ ಎಂದು ಉಪಯೋಗಿಸಿರುವದನ್ನು ಕವಿ ಪಂಪನು 
ಸೂಳೆಯರನ್ನು ಪೆಂಡವಾಸದಲ್ಲಿ ಗಣಿಸಿದ್ದಾನೆ"”. ಕವಿರಾಜಮಾರ್ಗವೂ ಸಹ ಪರವಾರನಾರಿಯೊಳ್‌ನೆರೆದ 
ಎಂದು ಹೇಳುವ ಮುಖಾಂತರ ವಯಕ್ತಿಕ ಸೂಳೆಪದ್ಗತಿಯ ಕುರಿತು ಉಲ್ಲೇಖಿಸುತ್ತದೆ **. ವಯಕ್ತಿಕ 
ಸೂಳೆಯರಲ್ಲಿ ರಾಜವೇಶ್ಯೆ ಯರು ಭೋಗಕ್ಕೆಮಾತ್ರ ಸೀಮಿತರಾಗದೆ, ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ 
ದೇವಾಲಯ ನಿರ್ಮಾಣ, ಜೀರ್ಣೋದ್ದಾರ, ಆರಾಧನೆ ಅಂತಹ ಕಾರ್ಯಗಳಲ್ಲಿ ಭಾಗವಹಿಸಿರುವದು 


ಕಂಡುಬರುತ್ತದೆ. ಬಿಂನಪೋಟೆ ವೀರಗಲ್ಲು ನಿಲ್ಲಿಸಿರುವದು ಇದಕ್ಕೆ ಒಳ್ಳೆಯ ಉದಾಹರಣೆಯಾಗಿದೆ. 


ವ್ಯಕ್ತಿಯ ಭೋಗವಸ್ತು ವ್ಯಕ್ತಿ ಸೂಳೆಯಾದರೆ, ದೇವರ ಭೋಗಕ್ಕೆ ಒಪ್ಪಿಸಲ್ಪಟ್ಟವಳು ದೇವಸೂಳೆ. 
ಇವಳು ಆಜನ್ಮಪರ್ಯಂತ ದೇವರ ಸೇವೆಗೈಯ್ಯುತ್ತ ಬಾಳಬೇಕಿತ್ತು. ಈ ಕಾಲದ ದೇವಸ್ಥಾನ ಒಂದು ಸಾಮಾಜಿಕ 
ಸಂಸ್ಥೆಯೆಂದೆನಿಸಿಕೊಂಡಿತ್ತು. ಇದರ ಆಡಳಿತ ನಿರ್ವಹಣೆಗೆ ಸುಸಂಘಟಿತವಾದ ಒಂದು ಸಂಸ್ಥೆ ಇದ್ದು, ಅದು 
ಪೂಜಾರಿಯಿಂದ ರೂವಾರಿಯವರೆಗೆ ಹರಡಿಕೊಂಡಿತ್ತು. ಅದರಲ್ಲಿ ಪರೇಕಾರ, ದೇಶಿಗ,ವಂಶಿಗ, ಮದ್ದಳೆಗಾರ, 
ಜೋತಿಷ್ಯ, ಪಳವೀನ, ಮಾಲೆಕಾರ, ಕುಂಬಾರ, ಸುಣ್ಣವೆಸೆದವ, ನಟ್ಟುವ, ನಂದನವನದಾತ ಮತ್ತು ಸೂಳೆ 
ಮುಂತಾದವರು ಮುಖ್ಯರಾಗಿದ್ದರು. ಇಂತಹ ಪರಿಚಾರಕ ವರ್ಗದ ಕುರಿತು ದೊಡ್ಡಿಕಮಲದ ಶಾಸನವು 
ಉಲ್ಲೇಖಿಸುತ್ತದೆ". ದೇವಾಲಯಕ್ಕೆ ಸೂಳೆಯರನ್ನು ಬಿಡುವ ಪದ್ಧತಿ ಯಾವಾಗ ಪ್ರಾರಂಭವಾಯಿತೆನ್ನುವದು 
ನಿರ್ಧಿಷ್ಕವಾಗಿ ತಿಳಿದುಬರುವದಿಲ್ಲ. ಸಧ್ಯಕ್ಕೆ ತಿಳಿದಿರುವಂತೆ ಬಾದಾಮಿ ಚಾಲುಕ್ಕ ವಿಕ್ರಮಾದಿತ್ಯನ ಮಡದಿ 
ಲೋಕಮಹಾದೇವಿ ಕಟ್ಟಿಸಿದ ಲೋಕೇಶ್ವರ ದೇವಾಲಯದ ಗೋವಿಂದಪೊಡ್ಡಿ, ಬಾದಿಪೊಡ್ಡಿಯರೇ 
ಪ್ರಾಚೀನರು"”. ಪಟ್ಟದಕಲ್ಲಿನ ಮತ್ತೊಬ್ಬ ಸೂಳೆಯೆಂದರೆ ವಿಜಯೇಶ್ವರ ದೇವಾಲಯಕ್ಕೆ ಬಿಟ್ಟ ಚಲಬ್ಬೆ 
ಸೂಳೆಯಾಗಿದ್ದಾಳೆ *”. ದೇವಾಲಯಕ್ಕೆ ಈ ಕಾಲದಲ್ಲಿ ಕನ್ಮೆಯನ್ನು ದಾನವಾಗಿ ಬಿಡುತ್ತಿರುವ ಉಲ್ಲೇಖ 
ಹೊಲಿಹಳ್ಳಿ ಶಾಸನದಲ್ಲಿದ್ದು, ಯಾವುದೇ ಕಾರಣದ ನಿಮಿತ್ಯ ಅದನ್ನು ನಿಲ್ಲಿಸಿ ಬೇರೆ ದಾನ ನೀಡಿದರೆಂದು 


ಹೇಳುತ್ತದೆ. ಈ ಕನ್ಯೆಯ ದಾನವೂ ಸಹ ದೇವಾಲಯದ ಸೂಳೆಯನ್ನೇ ಸೂಚಿಸುತ್ತದೆ". 


ತೊತ್ತು 


ವ್ಯಕ್ತಿ ಸೂಳೆಗಾರಿಕೆಯಂತಹ ಇನ್ನೊಂದು ವ್ಯವಸ್ಥೆಯು ಈ ಕಾಲದಲ್ಲಿ ಪ್ರಚಲಿತದಲ್ಲಿತ್ತು. ಇದನ್ನೇ 
ತೊತ್ತುಸಂತಾನ ವೆಂದು ಕರೆಯಲಾಗಿದೆ. ತೊತ್ತುಪದ್ದತಿ ಬೆಳಕಿಗೆ ಬಂದ ಕಾಲದ ಕುರಿತು ನಿರ್ಧಿಷ್ಠತೆಯಿಲ್ಲ. 
ಯುದ್ಧದಂತಹ ಮಾರಣಹೋಮದ ಕಾಲಕ್ಕೆ ಸೋತವರ, ಸೆರೆಸಿಕ್ಕವರ ಮಡದಿ ಮಕ್ಕಳನ್ನು ಗೆದ್ದದೊರೆಯು 


ತನ್ನ ಸೊತ್ತೆ ೦ದು ಅವರನ್ನು ಬಳಸಿಕೊಳ್ಳುತ್ತಿ ದ್ದನು. ಇದಕ್ಕಿಂತಲೂ ಮುಖ್ಯವಾಗಿ ಆರ್ಥಿಕ ತೊಂದರೆಗಾಗಿ ತಮ್ಮ 


ಮಕ್ಕಳನ್ನು ಶ್ರೀಮಂತರಿಗೆ ಮಾರುವದರ ಮೂಲಕ ತನ್ನನ್ನೇ ತಾನು ಮಾರಿಕೊಳ್ಳುವ ಪದ್ಧತಿ ಇದರ ಮೂಲಕ 
ಬೆಳಕಿಗೆ ಬಂದಿದೆ. ವಡ್ಡಾರಾಧನೆಯು ಇದನ್ನು ತೊತ್ತು, ದಾದಿ, ಎಂದು ಕರೆದಿದೆ”. ತೊತ್ತುಗಳಿಗೆ ಸಮಾಜದಲ್ಲಿ 


ಗೌರವದ ಸ್ಥಾನವಿರಲಿಲ್ಲ. ಈ ತೊತ್ತುಗಳು ಯಾವಾಗಲೂ ಮತ್ತೊಬ್ಬರ ವಶದಲ್ಲಿ ಇರುತ್ತಿದ್ದರು. 
ಕೀಲು ೦ಟೆ 
Nn 


ಕಿಲಕ್ಕೊಗ ಅಥವಾ ಕೀಲ್ಲುಂಟೆ ಹೋಗುವದೆಂದರೆ ತನ್ನ ಒಡೆಯನ ಚಿತೆಯ ಕೆಳಗೆ ಅಥವಾ 
ಸಮಾಧಿಯ ಕೆಳಗೆ ಹೂಳಲ್ಪಡುವದು ಎಂದು ರೈಸ್‌ ಅರ್ಥೈಸಿದ್ದಾ ರೆ. ಇಂಥಹ ಉಲ್ಲೇಖಗಳು ರಾಷ್ಟ್ರಕೂಟರ 
ಶಾಸನಗಳಲ್ಲಿ ಮೊದಲಬಾರಿಗೆ ಕಂಡುಬರುತ್ತವೆ. ಕ್ರಿ.ಶ.೮೬೫ ರ ಮೇವುಂಡಿ ಶಾಸನದಲ್ಲಿ ರಟ್ಟಿಯಣ್ಣನು 


ಕೀಲ್ಲು ಟೆ ಗೈದ ಉದಾಹರಣೆ ಇದೆ "'. 
ಸಂಪ್ರದಾಯ, ನಂಬಿಕೆ ಮತ್ತು ಆಚರಣೆಗಳು 


ಮಾನವನ ನಿತ್ಯವ್ಯವಹಾರದ ಪದ್ದ ತಿಗಳೂ ಅವುಗಳ ಹಿನ್ನೆ ಲೆಯಲ್ಲಿರುವ ಕಲ್ಪನೆಗಳೂ, ಉದ್ದೇಶಗಳೂ 
ಕಲೆತು ಸಂಪ್ರದಾಯವಾಗಿ ರೂಪತಳೆದವು. ನಂಬುಗೆಗಳು ಮಾನವನ ಮನಸ್ಸಿನ ಪ್ರಕ್ರಿಯೆಗಳಾಗಿವೆ. ಹೀಗಾಗಿ 
ಮಾನವನ ಜೀವನ ಹೆಚ್ಚಾಗಿ ಸಂಪ್ರದಾಯ ನಂಬಿಕೆಗಳ ಮೇಲೆ ನಿಂತಿದೆ. ಆಯಾ ದೇಶ-ಕಾಲಕ್ಕನುಸರಿಸಿಸಮಾಜ 
ಕೆಲವೊಂದು ಸಂಪ್ರದಾಯ ನಂಬಿಕೆಗಳನ್ನು ರೂಢಿಸಿಕೊಂಡು ಬೆಳೆಸಿಕೊಂಡು ಬಂದಿದೆ. ಇವುಗಳಿಗೆ 
ಮುಖ್ಯಕಾರಣ ಧಾರ್ಮಿಕ ಪದ್ಧತಿ ಈ ಹಿನ್ನೆ ಲೆಯಲ್ಲಿ ದಾನವೃತ, ನದಿಸ್ನಾನ (ತೀರ್ಥಸ್ನಾನ), ಪಾಪ ಪುಣ್ಣ 


ಮುಂತಾದ ಕಲ್ಪನೆಗಳು ಬೆಳೆದು ಬಂದವು. 
ದತಿ -ದಾನ 
~ 


ವ್ಯಕ್ತಿಯ ಶ್ರೇಯಸ್ಸಿಗಾಗಿ, ಪುಣ್ಯಾರ್ಜನೆಗಾಗಿ, ದಾನಬಿಡುವ ಪದ್ಧತಿ ಪ್ರಾಚೀನ ಮತ್ತು ಮಧ್ಯಕಾಲೀನ 
ಜನಜೀವನದ ಒಂದು ಮೌಲ್ಯವಾಗಿ ಕಂಡುಬರುತ್ತದೆ. ಪ್ರಾಚೀನರು ರೂಢಿಸಿಕೊಂಡು ಬಂದಿದ್ದ 
ಯಜ್ಞಯಾಗಾದಿಗಳ ಪ್ರಾಬಲ್ಯ ನಿಂತು ಹೋದಮೇಲೆ, ಅವುಗಳಿಂದ ಪಡೆಯಬಹುದೆಂದು ಭಾವಿಸಿದ್ದ 
ಪುಣ್ಯವನ್ನು ದಾನಗಳಿಂದ ಪಡೆಯಬಹುದೆಂದು ಜನ ಭಾವಿಸಿದ್ದರು. ಆದ್ದರಿಂದ ಒಂದು ರೀತಿಯಲ್ಲಿ ದಾನಗಳು 
ಯಜ್ಞಯಾಗಾದಿಗಳ ಸ್ಥಾನವನ್ನು ತುಂಬಲು ಬಂದವುಗಳೆಂದು ಬೇಕಾದರೂ ಹೇಳಬಹುದು”. 
ಮನುಸ್ಕೃತಿಯು ಇದನ್ನು ಸಮರ್ಥಿಸುವಂತೆ ಕೃತಯುಗದಲ್ಲಿ ತಪಸ್ಸು, ತ್ರತೆಯಲ್ಲಿ ಜ್ಞಾನವೂ, ದ್ವಾಪರದಲ್ಲಿ 
ಯಜ್ಞವೂ ಹಾಗೂ ಕಲಿಯುಗದಲ್ಲಿ ದಾನವೂ ಶ್ರೇಷ್ಠವಾದುದು ಎಂದು ಹೇಳಿದೆ *", ಧರ್ಮಶಾಸ್ತ್ರಗಳಿಲ್ಲವೂ 


ದಾನದ ಶ್ರಷ್ಠತೆಯನ್ನು ಮಹತ್ವವನ್ನು ಹೇಳಿವೆ. ವಾಯುಪುರಾಣದ ಪ್ರಕಾರ ದಾನವು ಸಿದ್ದಿಸಬೇಕಾದರೆ 


ದಾನಿಯು ನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಪಾದಿಸಿರಬೇಕು ಮತ್ತು ದಾನವನ್ನು ಸ್ವೀಕರಿಸುವವನು 
ಸದ್ದು ಣಿಯಾಗಿರಬೇಕು *”. ಮತ್ತ್ಯಪುರಾಣ, ಹೇಮಾದ್ರಿಯ ವೃತಖಂಡ, ಬಲ್ಲಾ ಲಸೇನನ ದಾನಸಾಗರ 


ಮುಂತಾದ ಕೃತಿಗಳಲ್ಲಿ ಎಸ್ತಾರವಾಗಿ ನಿರೂಪಿತವಾಗಿರುವ ಹದಿನಾರು ಮಹಾದಾನಗಳು ಹೀಗಿವೆ *, 


೧)ತುಲಾಪುರುಷ, ೨)ಹಿರಣ್ಯಗರ್ಭ, ೩) ಬ್ರಹ್ಮಾಂಡ, ೪)ಕಲ್ಪಪಾದಪ, ೫) ಗೋಸಹಸ್ರ, 
೬)ಹಿರಣ್ಯಕಾಮಧೇನು, ೭) ಹಿರಣ್ಯಾಶ್ವ, ೮) ಪಂಚಲಾಂಗಲ, ೯) ಧರಾ, ೧೦)ಹಿರಣ್ಯಶ್ವರಥ, 
೧೧) ಹೇಮಹಸ್ತಿರಥ, ೧೨)ವಿಷ್ಣುಚಕ್ತ, ೧೩)ಕಲ್ಪಲತಾ, ೧೪)ಸಪ್ತಸಾಗರ, ೧೫) ರತ್ನ ಧೇನು ಹಾಗೂ 


೧೬)ಮಹಾಭೂತಘಟ. 


ರಾಷ್ಟ್ರಕೂಟರ ಶಾಸನಗಳನ್ನು ಅವಲೋಕಿಸಿದಾಗ ಈ ಮೇಲಿನ ಹಲವಾರು ದಾನಗಳನ್ನು 
ಉಲ್ಲೇಖಿಸುತ್ತವೆ. ಕ್ರಿ.ಶ.೭೭೮-೭೯ ರ ಶಾಸನವೊಂದರಲ್ಲಿ ದೇವದಾಸಿ ಗೋವಿಂದಪೊಡ್ಡಿಯ ಮಗಳು 
ಬಾದಿಪೊಡ್ಡಿ ಎಂಬಾಕೆ ಗೋಸಹಸ್ರ, ಉಭಯಮುಖಿ, ಭೂಮಿ ಮುಂತಾದ ದಾನಗಳ ಜೊತೆಗೆ ಅಶ್ವರಥ ಮತ್ತು 
ಹಸ್ತಿರಥಗಳನ್ನು ಕೊಟ್ಟಳು ಎಂದು ಹೇಳಿದೆ *'. ಡಾ.ಚಿದಾನಂದಮೂರ್ತಿ ಯವರು ಆನೆಯರಥ, 
ಕುದುರೆಯರಥ ಎಂದು ಹಿರಣ್ಯಾಶ್ವರಥ, ಹೇಮಹಸ್ಥಿ ರಥ ಎಂಬ ಮಹಾದಾನಗಳನ್ನು ಮಾಡಿದಳು ಎಂದು 
ಅರ್ಥಮಾಡುವದು ಉಚಿತವೆಂದಿದ್ದಾರೆ *”. ಇವು ೧೬ ಮಹಾದಾನಗಳಲ್ಲಿ ಒಳೆಗೊಂಡಿರುವದನ್ನು 
ನೋಡಬಹುದಾಗಿದೆ. ಕ್ರಿ.ಶ್ಶ್ವರ೯ ರ ಅಂಧೂರ ತಾಮ್ರಶಾಸನವು ನಾಲ್ಕನೆಯ ಗೋವಿಂದನು ಏವಿಧ 
ಗೋತ್ರದ ,ಶಾಖೆಯ, ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ ಎಂಟು ಜನ ಬ್ರಾಹ್ಮಣರಿಗೆ 
ತುಲಾಪುರುಷದಾನವನ್ನು ಆ ಸಮಯದಲ್ಲಿ ಹಿರಣ್ಯಗರ್ಭ, ಉಭಯಮುಖಿ, ಗೋಸಹಸ್ತ, ಕಲ್ಪ ವೃಕ್ಷ ಹಾಗೂ 
ಗ್ರಾಮದಾನವನ್ನು ನೀಡಿದನೆಂದು ಹೇಳಿದೆ". ಇನ್ನೂ ಹಲವಾರು ಶಾಸನಗಳು ದೇವಸ್ಥಾನಗಳಿಗೆ, 
ವಿದ್ಯಾಮಂದಿರಗಳಿಗೆ, ಕೆರೆ,ಬಾವಿ, ಅರವಟ್ಟಿಗೆ ,ಸತ್ರ, ಔಷಧಿ, ಇತ್ಯಾದಿಗಳಿಗೆ ದತ್ತಿಗಳನ್ನು ಬಿಟ್ಟ ರುವದನ್ನು 
ಉಲ್ಲೇಖಿಸುತ್ತವೆ. ಕ್ರಿ.ಶ.೯೯೨೫ ರ ಶಾಸನವೊಂದರಲ್ಲಿ" ಗೊಜ್ಜಿಗವಲ್ಲಭ ಎಂಬಾತ ಚಂದ್ರಗ್ರಹಣದ ದಿನ 
ತುಲಾಪುರುಷ ದಾನವನ್ನೂ ಆ ಸಮಯದಲ್ಲಿಯೇ ಭೂಮಿದಾನ, ಕಲ್ಪವೃಕ್ಷದಾನ, ಆಹಾರದಾನ ಮತ್ತು 


ಬಲಲ 


ಭೆಷಜ್ಯದಾನಗಳನ್ನು ಮಾಡಿದಂತೆ ಹೇಳಿದೆ. 
ತುಲಾಪುರುಷ 
ದಂತಿದುರ್ಗನು ತನ್ನ ಪಟ್ಟಬಂಧ ಮಹೋತ್ಸವದ ನಿಮಿತ್ಯವಾಗಿ ತುಲಾಪುರುಷದಾನವನ್ನು 


ಮಾಡಿದನೆಂದು ಶಾಸನವೊಂದು ಹೇಳುತ್ತದೆ". ಮೂರನೆಯ ಗೋವಿಂದನು ಮಯೂರಖಂಡಿಯನ್ನು ಗೆದ್ದ 


ಸ್ಪರಣಾರ್ಥ ತುಲಾಭಾರವೇರ್ಪಡಿಸಿ ಅದನ್ನು ಹಾಗೂ ಅಂಜನಾವತಿ ಗ್ರಾಮವನ್ನು ೧೩ ಜನ ಬ್ರಾಹ್ಮಣರಿಗೆ 


ದಾನವಾಗಿ ನೀಡಿದನು". ಒಂದನೆಯ ಅಮೋಘವರ್ಷನು ತನ್ನ ತುಲಾಪುರುಷ ಸಂದರ್ಭದ ನಿಮಿತ್ಯ 
ಜ್ಯೋತಿಷ್ಯ ಶಕುನಿ ಗೋಳೆಯಭಟ್ಟ ಗೆ ಹೂವಿನಹಿಪ್ಪರಿಗಿ ಗ್ರಾಮವನ್ನು ದಾನವಾಗಿ ನೀಡಿದನು". ಮೂರನೆಯ 
ಇಂದ್ರನು ಪಟ್ಟಬಂದೋತ್ಪ ವ ಸಮಾರಂಭದ ಸಂದರ್ಭದಲ್ಲಿ ತುಲಾಪುರುಷ ದಾನದ ಜೊತೆಯಲ್ಲಿ ಲಾಟದೇಶದ 
ತೆನ್ನಾದ ಹತ್ತಿರವಿರುವ ಕಮ್ಮ ಣಜ್ಜಿ ಗ್ರಾಮವನ್ನು ದತ್ತಿಹಾಕಿಕೊಟ್ಟನು ಎಂದು ಬೆಗೂಮಾರ ಶಾಸನವುಹೇಳಿದೆ"". 
ಅವನದೇ ಜಂಭಗಾಂವ ತಾಮ್ರಶಾಸನವು ತುಲಾಪುರುಷ ಮಹಾದಾನದ ಜೊತೆಯಲ್ಲಿ ೫ ಲಕ್ಷ ದ್ರಮ್ಮಗಳನ್ನು 
ದೇವಭೋಗ, ಅಗ್ರಹಾರ ಗ್ರಾಮಗಳನ್ನು ಬ್ರಾಹ್ಮಣರಿಗೆ ನೀಡಿದನು”. ನಾಲ್ಕನೆಯ ಗೋವಿಂದನು ೮ ಜನ 
ಬ್ರಾಹ್ಮ ಣರಿಗೆ ತುಲಾಪುರುಷ ದಾನದ ಸಮಯದಲ್ಲಿ ಹಿರಣ್ಯಗರ್ಭ, ಉಭಯಮುಖಿ, ಗೋಸಹಸ್ರ, ಕಲ್ಪ ವೃಕ್ಷ 
ದಾನಗಳನ್ನು ಮಾಡಿದನೆಂದು ಮೇಲೆ ಹೇಳಿದ್ದೇವೆ”. ಅವನ ಅರಳಿಕಟ್ಟಿಯ ಶಾಸನವು ತುಲಾಪುರುಷದಾನವನ್ನು 
ಹೇಳಿದೆ *'. ಹೀಗೆ ರಾಷ್ಟ್ರಕೂಟರ ಪ್ರಸಿದ್ಧದೊರೆಗಳೆಲ್ಲರೂ ತುಲಾಪುರುಷದಾನವನ್ನು ನೀಡಿರುವದು 


ವಿಧಿತವಾಗುತ್ತದೆ. 


ತುಲಾಪುರುಷದಾನದ ರೀತಿಯನ್ನು ಡಾ. ಚಿದಾನಂದಮೂರ್ತಿಯವರು ಧರ್ಮಶಾಸ್ತ್ರದಿಂದ ಹೀಗೆ 
ಸಂಗ್ರಹಿಸಿದ್ದಾರೆ. ಹೋಮಾದಿಗಳೆಲ್ಲ ಮುಗಿದಮೇಲೆ, ಒಡವೆ-ವಸ್ತಾದಿಗಳನ್ನು ಖಯತ್ತಿಜರಿಗೆ ಮತ್ತು 
ಗುರುವಿಗೆ ಕೊಟ್ಟನಂತರ ದಾನಿಯು ಶ್ವೇತ ವಸ್ತ್ರಗಳನ್ನುಟ್ಟು, ಶ್ವೇತಪುಷ್ಟಗಳ ಹಾರವನ್ನು ಧರಿಸಿ, ಚಿನ್ನದ 
ಆಭರಣಗಳಿಂದ ಅಲಂಕೃತವಾದ ತುಲಾ ಅಥವಾ ತಕ್ಕಡಿಯನ್ನು ಪೂಜಿಸಿ( ತುಲಾ ವಿಷ್ಣು ವಿನ ಪ್ರತೀಕ) ತಕ್ಕಡಿಯ 
ಒಂದು ತಟ್ಟೆಯಲ್ಲಿ ಕುಳಿತುಕೊಳ್ಳಬೇಕು. ಇನ್ನೊಂದು ತಟ್ಟೆಯಲ್ಲಿ ಅವನ ತೂಕದ ಅಪ್ಪಟ ಚಿನ್ನವನ್ನು 
ಹಾಕಬೇಕು. ನಂತರ ದಾನಿಯು ಇಳಿದು ಬಂದು ಆ ಚಿನ್ನದಲ್ಲಿ ಅರ್ಧವನ್ನು ಗುರುವಿಗೂ, ಉಳಿದರ್ಧವನ್ನು 


ಬ್ರಾಹ್ಮಣರಿಗೂ ಹಂಚಬೇಕು. ಈ ದಾನವನ್ನು ಮಾಡುವವರು ವಿಷ್ಣುಲೋಕದಲ್ಲಿ ಅನಂತ ಕಾಲದವರೆಗೂ 


ಇರುತ್ತಾರೆ 232 
ಹಿರಣ್ಯಗ ರ್ಭ 


ನಾಲ್ಕನೆಯ ಗೋವಿಂದನು ತುಲಾಪುರುಷದ ಜೊತೆಗೆ ಹಿರಣ್ಯಗರ್ಭದಾನವನ್ನು ಕೊಟ್ಟನೆಂದು 
ಶಾಸನವೊಂದು ಹೇಳಿದೆ *, ಹಿರಣ್ಯಗರ್ಭವು ಒಂದು ಚಿನ್ನ ದಕುಂಡವನ್ನು ಸೂಚಿಸುತ್ತದೆ. ಅರ್ಚನಾದಿಗಳ 
ನಂತರ ದಾನಿಯು ಚಿನ್ನದ ಪಾತ್ರೆಯನ್ನು (೭೨ ಅಂಗುಲ ಎತ್ತರ, ೪೮ ಅಂಗುಲ ಅಗಲ) ಪ್ರವೇಶಿಸುತ್ತಾನೆ. 
ಅವನು ತಾಯಿಯ ಗರ್ಭವನ್ನು ಪ್ರವೇಶಿಸಿದಂತೆ ಇದು. ನಂತರ ಗರ್ಭಿಣಿಗೆ ಮಾಡುವ ಗರ್ಭದಾನ, ಪ್ರಂಸವನ, 
ಸೀಮಂತೋನ್ನಯನ ಮುಂತಾದ ಕಾರ್ಯಗಳನ್ನು ಮಾಡಿ ಹಿರಣ್ಯಗರ್ಭ ದಿಂದ ದಾನಿಯನ್ನು ತೆಗೆದು 


ಜಾತ-ಕರ್ಮಾದಿಗಳನ್ನು ಮಾಡುತ್ತಾರೆ. ಚಿನ್ನದ ಕುಂಡವನ್ನು ಬ್ರಾಹ್ಮಣರಿಗೆ ಹಂಚುತ್ತಾರೆ ". 


ನಿಲವ 


ಚಿನ್ನದಲ್ಲಿ ಕಲ್ಪವೃಕ್ಷವೊಂದನ್ನು ಮಾಡಿಸಿ ಅದರ ಸುತ್ತಲೂ ಮತ್ತೆ ನಾಲ್ಕು ಚಿನ್ನದ ವೃಕ್ಷಗಳನ್ನು 
ಪ್ರತಿಷ್ಠಿಸಿ ಅವುಗಳ ಮಧ್ಯೆ ಕಾಮಧೇನುವನ್ನು ಮತ್ತು ಅವನ ನಾಲ್ವರು ಪತ್ನಿಯರನ್ನು ಪ್ರತಿಷ್ಠಿಸಿ, ಪೂಜಾದಿಗಳ 
ನಂತರ ಕಲ್ಪವೃಕ್ಷವನ್ನು ಪೂಜಿಸಿ ಪ್ರಾರ್ಥಿಸಿದರೆ ಇಷ್ಕಧನವು ಲಭಿಸುತ್ತ ದೆ ಎಂದು ಧರ್ಮಶಾಸ್ತ್ರವು ಹೇಳಿದೆ 
5, ನಾಲ್ಕನೆಯ ಗೋವಿಂದನ ಅಂಧೂರ ಶಾಸನವು ಈ ದಾನವನ್ನು ಉಲ್ಲೇಖಿಸುತ್ತದೆ **. ಕ್ರಿ.ರ್ಶ೯೨೫ ರ 
ಶಾಸನವೊಂದರಲ್ಲಿ ಸೋಮಗ್ರಹಣಂ ಸವುನಿಸೆತುಳಾಪು- (ರುಷಮಿ)ಮ್ನಿ; ತತಸಮಯಜದೊಳ್‌ ಭೂಮಿದಾನಂ 


ಕಳ್ಳಪದಪದಾನಂ ಆಹಾರದಾನಂ ಭೈಷಜ್ಯದಾನಂ ಎಂಬಿನಿತುಮಂ ಮಾಡಿ....... ೫1 ಎಂದಿದೆ. 
ಉಭಯಮುಖಿ 


ಉಭಯಮುಖಿ ಎಂದರೆ ಎರಡು ಮುಖಗಳುಳ್ಳದ್ದು, ಗರ್ಭಿಣಿ ಎಂದರ್ಥ. ಇಕೃತ್ತಿಗೆಯ ಕವಲೆ 
ಎಂಬುದು ಅದರ ಕನ್ನಡಾನುವಾದ. ತಾಯಿಯಗರ್ಭದಿಂದ ಕರುವಿನಮುಖ ಹೊರಟಿರಬೇಕು. ಆ 
ಸಮಯದಲ್ಲಿ ಪೂಜಾವಿಧಿಗಳನಂತರ ಚಿನ್ನ, ಬೆಳ್ಳಿ, ಭೂಮಿ ಇತ್ಯಾದಿಗಳ ದಾನಗಳೊಡನೆ ಅಂತಹ ಹಸುವನ್ನು 
ದಾನ ಮಾಡಿದರೆ ಹಸು ಮತ್ತು ಕರುಗಳ ಮೈಮೇಲಿನ ಕೂದಲುಗಳ ಸಂಖ್ಯೆಯಷ್ಟು ವರ್ಷ ಸ್ವರ್ಗದಲ್ಲಿರುತ್ತಾನೆ 
ಎಂದು ಧರ್ಮಗ್ರಂಥಗಳು ಹೇಳುತ್ತವೆ **. ಪಟ್ಟದಕಲ್ಲಿನಲ್ಲಿ ಲೋಕಮಹಾದೇವಿಯು ಕಟ್ಟಿಸಿದ 
ದೇವಾಲಯದ ದೇವದಾಸಿ ಗೋವಿಂದಪೊಡ್ಡಿಯ ಮಗಳು ಬಾದಿಪೊಡ್ಡಿಯೆಂಬುವಳು ಈ ದಾನವನ್ನು 
ಕೊಟ್ಟಂತೆ ಕ್ರಿ.ಶ. ೭೭೮- ೭೯ ರ ಧೃವನ ಪಟ್ಟದಕಲ್ಲಿನ ಶಾಸನವೊಂದರಿಂದ ತಿಳಿದುಬರುತ್ತದೆ”. ನಾಲ್ಕನೆಯ 
ಗೋವಿಂದನು ತುಲಾಪುರುಷ ದಾನದೊಂದಿಗೆ ಈ ಉಭಯಮುಖಿದಾನವನ್ನು ನೀಡಿದನೆಂದು ಕ್ರಿ.ಶ.೯೯೨೯ 


ರ ಶಾಸನವೊಂದು ಉಲ್ಲೇಖಿಸುತ್ತದೆ". 
ಗೋಸಾಸ- ಗೋಸಹಸ ್ರ 


ಬಾದಾಮಿ ಚಾಲುಕ್ಯರ ಕೊನೆಗಾಲದ, ರಾಷ್ಟ್ರಕೂಟರ ಕಾಲದ ಶಾಸನಗಳಲ್ಲಿ ಬಹುವಾಗಿ ಕಂಡುಬರುವ 
ಈ ಗೋಸಹಸ್ತ್ರ ಸಂಸ್ಕೃತ ಶಬ್ದದ ತದ್ಭವ ಗೋಸಾಸ ಸಾವಿರ ಗೋವುಗಳ ದಾನ ಗೋಸಾಸವೆನಿಸಿದೆ*'. ಹದಿನಾರು 
ಮಹಾದಾನಗಳಲ್ಲಿ ಇದು ಒಂದು. ಗೋಸಹಸ್ರದಾನಕ್ಕೂ ಅದರದೇ ಆದ ಒಂದು ಪದ್ಧತಿ ಇದೆ. ಪಿ.ವಿ.ಕಾಣೆ 
ಅವರ ಹಿಸ್ಟರಿ ಆಪ್‌ ಧರ್ಮಶಾಸ್ತ್ರ ಗ್ರಂಥದಿಂದ ಡಾ.ಕಲಬುರ್ಗಿಯವರು ಹೀಗೆ ಸಂಗ್ರಹಿಸಿದ್ದಾರೆ. 

ದಾನಿ ಒಂದು ದಿನ ಇಲ್ಲವೆ ಮೂರುದಿನ ಕೇವಲ ಹಾಲಿನ ಮೇಲೆ ಇರಬೇಕು, ಬಳಿಕ ಲೋಕಪಾಲನನ್ನು 


ಸ್ತುತಿಸಿ ಪುಣ್ಯಹವಾಚನ ಹೋಮ ಮಾಡಬೇಕು. ಒಂದು ಎತ್ತಿನ ದೇಹಕ್ಕೆ ಗಂಧವನ್ನು ಲೇಪಿಸಿ ಅದನ್ನು 


ವೇದಿಕೆಯ ಮೇಲೆ ನಿಲ್ಲಿಸಬೇಕು. ಸಾವಿರ ಗೋವುಗಳನ್ನು ಒಂದೆಡೆಗೆ ಸಂಗ್ರಹಿಸಿ ಅವುಗಳಲ್ಲಿ ೧೦ ನ್ನು 
ಆಯ್ದುಕೊಳ್ಳಬೇಕು. ಜೋಲು ಹೊಂದಿಸಲ್ಪಟ್ಟ ಈ ಹತ್ತು ಗೋವುಗಳನ್ನು ಮಂಟಪದೊಳಗೆ ತರಬೇಕು. ಈ 
ಹತ್ತು ಆಕಳುಗಳ ನಡುವೆ ಬಂಗಾರದ ಕೊರಳಗೆಜ್ಜೆ ಮತ್ತು ರೇಶಿಮೆಯ ಜೋಲುಗಳಿಂದ ಅಲಂಕರಿಸಲ್ಪಟ್ಟ 
ಬಂಗಾರದ ನಂದಿ ವಿಗ್ರಹವನ್ನು ನಿಲ್ಲಿಸಬೇಕು. ದಾನಿಯು ಸರ್ಪಾಷದಿ ಸ್ನಾನ ಮಾಡಿದ ಬಳಿಕ ಮುಗಿದಕೈಗಳಲ್ಲಿ 
ಹೂಗಳನ್ನು ಹಿಡಿದು ಗೋಸ್ತುತಿ, ಮಂತ್ರಪಠಣಮಾಡಬೇಕು. ಬಂಗಾರದ ನಂದಿ ಸಹಿತ ಎರಡು ಆಕಳುಗಳನ್ನು 
ಗುರುವಿಗೆ ಕೊಡಬೇಕು. ಮಿಕ್ಕ ಎಂಟು ಆಕಳುಗಳನ್ನು ಎಂಟುಜನ ಪುರೋಹಿತರಿಗೆ ಕೊಡಬೇಕು. ಉಳಿದಿರುವ 
೯೯೦ ಆಕಳುಗಳಲ್ಲಿ ೫ ಇಲ್ಲವೇ೧೦ ಆಕಳುಗಳನ್ನು ಬ್ರಾಹ್ಮಣರಿಗೆ ಕೊಡಬೇಕು. ಹಾಲು ಸೇವಿಸುವದರ ಮೂಲಕ 
ದಾನಿಯು ಈ ಸಮಾರಂಭವನ್ನು ಮುಕ್ತಾಯಗೊಳಿಸಬೇಕು. ಈ ದಾನಿಯು ಬ್ರಾಹ್ಮ ಣನಾಗಿರಬೇಕೆಂಬ 
ಕಡ್ಡಾಯವಿಲ್ಲ". 
ರಾಷ್ಟ್ರಕೂಟ ಒಂದನೆಯ ಕೃಷ್ಣನ ಶಾಸನವೊಂದರಲ್ಲಿ", 
ಬಿಜ್ಜ ರಾ ಬುದ್ದ ಪೂಡರೂಪ ಪಲು 
ಪೊರ ಮು(ವೀಳ)ಮತ್ತ ಲೂ 
ಗೋಸಾಸಮಂ ಕೊಟ್ಟದು. 
ಅವನ ಇನ್ನೊಂದು ಶಾಸನದಲ್ಲಿ", 
RW ಸೇನಾವರ ಮಾರಕ್ಕೆ ಅರಸರ್ಬ್ಯಸ್‌ವಾಸಿ ಪರ್ನೀಚ್ಛಾಸಿರಮಾನಾಳೆ 
ಆದಿತ್ಯಸೇನ ಪಂಡಿತರ್ಕು ನ್ಹಮುಗಾ (ಮಾರಾ) ಳೆ ಸಯ್ದಾಯ 
ಗಾಮುಣ್ಣ ಗೋಸಾಸವಿಮ್ನಿ ಪೊಡೋನ್ಸಾ (ಬಿ)ಟ್ಟು ಮೇಣ್ಯೆ 
ನಿಆೆಸಿದಾ ಸಾಸನಂ.... 
ಹೀಗೆ ಗೋಸಾಸವನ್ನು ಉಲ್ಲೆಖಿಸಿರುವ ಅತ್ಯಧಿಕ ಶಾಸನಗಳು ರಾಷ್ಟ್ರಕೂಟರ ಕಾಲದಲ್ಲಿ 
ದೊರೆಯುತ್ತವೆ. ಮೇಲಿನ ದಾನಗಳಲ್ಲದೇ ವಿಶೇಷಸಂದರ್ಭಗಳಲ್ಲಿ ಗ್ರಾಮ, ಭೂಮಿ, ಹಣ, ಸುಂಕ, ಬಂಗಾರ 
ಮುಂತಾದವುಗಳ ದಾನ ನೀಡಿರುವದನ್ನು ಶಾಸನಗಳು ಉಲ್ಲೆ ಖಿಸುತ್ತವೆ. ಪಟ್ಟಬಂದೋತ್ತ ವ, ಪಟ್ಟಾಭಿಷೇಕ, 
ಸಂಕ್ರಮಣ, ಅಮವಾಸ್ಯೆ, ಪೌರ್ಣಿಮೆ, ವಿಜಯದ ಸ್ಮ ರಣೆ, ತೀರ್ಥಸ್ನಾನ, ಪುಣ್ಯದರ್ಚನೆಗಾಗಿ ಹಾಗೂ 
ಗ್ರಹಣಗಳ ಕಾಲದಲ್ಲಿ ಹೀಗೆ ಅನೇಕ ಸಂದರ್ಭಗಳಲ್ಲಿ ದಾನವನ್ನು ನೀಡುತ್ತಿದ್ದರು. ಇದರ ಮೂಲ ಉದ್ದೆ ಶ 


ತಮಗೆ ತಮ್ಮ ಪೂರ್ವಜರಿಗೆ ಪುಣ್ಯ ಲಭಿಸಲಿ ಎನ್ನು ವದೇ ಆಗಿತ್ತು. 
ಪಟ ಬಂದೋತವ 
uw pe 


ಅಂದು ಜನರು ಆಚರಿಸುವ ಉತ್ಸವಗಳಲ್ಲಿ ರಾಜನ ಪಟ್ಟ ಬಂದೋತ್ಸವವೂ ಒಂದಾಗಿತ್ತು. ಇದನ್ನು 


ರಾಜರಲ್ಲದೇ ಅವನ ಪಟ್ಟ ಬಂದೋತ್ಸ ವವನ್ನು ಜನರೂ ಸಹ ಉತ್ಪಾ ಹದಿಂದ ಆಚೆರಿಸುತ್ತಿ ದ್ದ ರು. ಇಂತಹ 


ಉತ್ಸವಗಳಲ್ಲಿ ಅರಸರು ಧಾರ್ಮಿಕ ಮುಖಂಡತ್ವವನ್ನು ಪಡೆದ ಶೈವ ವ್ಲೆಶ್ನವ, ಜೈನ ಗುರುಗಳಿಗೆ ಮಹಾಜನರಿಗೆ 


MN) 
ದತ್ತಿ-ದಾನಗಳನ್ನು ನೀಡುವ ಸಂಪ್ರದಾಯ ಬೆಳೆದುಬಂದಿತ್ತು. 
ಇಂದ್ರ ರಾಜನ ಬಾಗುಮ್ರಾ ಶಾಸನವು ರಾಜನು ಕುರಂದಕದಲ್ಲಿ ಬೀಡುಬಿಟ್ಟಾಗ ತನ್ನ 
ಪಟ್ಟ ಬಂದೋತ್ಸವದ ಕಾಲದಲ್ಲಿ ತುಲಾಭಾರವನ್ನು ಮಾಡಿಕೊಂಡು ೨೦, ೧/೨ ಲಕ್ಷ ದ್ರಮ್ಹಗಳನ್ನು ಕುರಂದಕ 
ಮೊದಲಾದ ಗ್ರಾಮಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು. ಮೊದಲಿನ ರಾಜರಿಂದ ಕೊಡಲ್ಪಟ್ಟು 


ಲುಪ್ತವಾಗಿದ್ದ ೪೦೦ ಗ್ರಾಮಗಳನ್ನು ಪುನಃ ದಾನಮಾಡಿದನೆಂದು ಹೇಳಿದೆ *. 


ಗೋವಿಂದನ ಕ್ಯಾಂಬೆ ಶಾಸನವು ರಾಜನು ಮಾನ್ಯಖೇಟದಿಂದ ಗೋದಾವರಿ ತೀರದಲ್ಲಿದ್ದ ಕಪಿತ್ಮಕ 
ಎಂಬ ಗ್ರಾಮಕ್ಕೆ ಹೋಗಿ ಅಲ್ಲಿ ಪಟ್ಟಬಂಧೋತ್ಸವವನ್ನು ನೆರವೇರಿಸಿ ಆ ಸಂದರ್ಭದಲ್ಲಿ ತುಲಾಭಾರವನ್ನು 
ಮಾಡಿಕೊಂಡು ಬ್ರಾಹ್ಮಣರಿಗೆ ೬೦೦ ಅಗ್ರಹಾರಗಳನ್ನು, ೩ ಲಕ್ಷ ಸುವರ್ಣದ ದ್ರಮ್ಮುಗಳನ್ನು ನೀಡಿದರೆ 
ದೇವಾಲಯಗಳಿಗೆ ೮೦೦ ಗ್ರಾಮಗಳನ್ನು, ೪ ಲಕ್ಷ ಸುವರ್ಣಗಳನ್ನು ೩೨ ಲಕ್ಸ ದ್ರಮ್ಮುಗಳನ್ನು 
ದಾನಮಾಡಿದನೆಂದು ಹೇಳಿದೆ *. 


ವಿಜಯದ ಸ್ಮರಣೆ 


ಅರಸರು ದಂಡಯಾತ್ರೆ ಕೈಕೊಳ್ಳುವದು ಸಾಮ್ರಾಜ್ಯದ ವಿಸ್ತರಣೆ ಮತ್ತು ಅಧಿಕಾರದ ವಿಸ್ತ ರಣೆಗಾಗಿತ್ತು. 
ಅಂತಹ ಒಂದು ದಂಡಯಾತ್ರೆಯಲ್ಲಿ ರಾಜನು ವಿಜಯಿಯಾದರೆ ಅದರ ನಿಮಿತ್ಯ ವಿಜಯೋತ್ಸಾಹವನ್ನು 
ಆಚರಿಸುತ್ತಿದ್ದರು. ಅಂತಹವರಲ್ಲಿ ಮೂರನೆಯ ಗೋವಿಂದನು ದಕ್ಷಿಣಭಾರತದ ದಂಡಯಾತ್ರೆ ಕೈಕೊಂಡು 
ಚೋಳ, ಚೇರ, ಪಾಂಡ್ಯ, ಪಲ್ಲವರಿತ್ಯಾದಿ ಅರಸರ ಮೇಲೆ ವಿಜಯಸಾಧಿಸಿ ಹಿಂತಿರುಗುವಾಗ 
ತುಂಗಭದ್ರಾನದಿಯ ದಂಡೆಯ ಮೇಲಿರುವ ಆಲಂಪೂರದಲ್ಲಿ ತಂಗಿದ್ದನು. ಆ ಸಮಯದಲ್ಲಿ ತನ್ನ ವಿಜಯದ 
ನಿಮಿತ್ಯ ಅಲ್ಲಿಯ ರಿಷಿಯಪ್ಪ ಭಟ್ಟನಿಗೆ ದಾನಬಿಟ್ಟನು"'. ಅದೇ ರೀತಿ ಮೂರನೆಯ ಕೃಷ್ಣನು ದಕ್ಷಿಣ 
ದಂಡಯಾತ್ರೆ ಕೈಕೊಂಡು ಮೇಲಿನ ಅರಸರನ್ನು ಸೋಲಿಸಿ ಮರಳುವಾಗ ಮೆಲ್ಪಾಟಿಯಲ್ಲಿ ತಂಗಿದ ಸಮಯದಲ್ಲಿ 
ಅನೇಕ ಬ್ರಾಹ್ಮಣರಿಗೆ ದಾನವಿತ್ತನು"*. ಧೃವನು ಅನೇಕ ಅರಸರನ್ನು ಸೋಲಿಸಿ ತನ್ನ ವಿಜಯದ ನೆನಪಿಗಾಗಿ 
ದುರ್ಗಭಟ್ಟನ ಮಗ ವಾಸುದೇವಭಟ್ಟ ಗೆ ಶ್ರೀಮಾಲವಿಷಯದ ಲಂಘುವಿಂಗ ಗ್ರಾಮವನ್ನು ದಾನವಾಗಿ 
ನೀಡಿದನು”. 


ತೀರ್ಥಸ್ನಾನ 


ನದಿಸ್ನಾನ, ತೀರ್ಥಸ್ನಾನ, ತೀರ್ಥಯಾತ್ರೆ ಕೈಕೊಳ್ಳುವದನ್ನು ಮಾಡಿದರೆ ಪುಣ್ಯ ಲಭಿಸುವದೆಂಬ 


ನಂಬಿಕೆ, ಪಾಪ ಕಳೆಯುವದೆಂಬ ನಂಬಿಕೆ ಅಂದಿನವರಲ್ಲಿತ್ತು. ಅದಕ್ಕಾಗಿ ದಂತಿದುರ್ಗನು ಕ್ರಿ.ಶ.೭೩೪-೪೫ ರ 


ಸುಮಾರಿನಲ್ಲಿ ಎಳಾಪುರದ ಗುಹೇಶ್ವರ ತೀರ್ಥದಲ್ಲಿ ಸ್ನಾನಗೈದು ಅದರ ನಿಮಿತ್ಯ ನವಸಾರಿಕಾದ ಬ್ರಾಹ್ಮ ಣರಿಗೆ 


ಚಂದನಪುರಿ-೮೪ ರ ಒಂದು ಗ್ರಾಮವನ್ನು ದಾನವಾಗಿ ಬಿಟ್ಟನು ಸ 
ಪಾಪ-ಪುಣ್ಯ 


ತಾನು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಪಾಪ-ಪುಣ್ಯ ಬರುವದೆಂಬ ನಂಬಿಕೆ ಅಂದು 
ಬಳಕೆಯಲ್ಲಿತ್ತು. ತಮ್ಮ ತಂದೆ-ತಾಯಿಗಳಿಗೆ ಪುಣ್ಯ ಲಭಿಸಲೆಂದು, ಇಲ್ಲವೇ ಮಕ್ಕಳಿಗೆ ಪುಣ್ಯಲಭಿಸಲೆಂದು 
ಜನರು ದೇವರುಗಳಿಗೆ ದಾನಬಿಡುವದರ ಮುಖಾಂತರ ಅದನ್ನು ಪಡೆಯಬಹುದೆಂದು ನಂಬಿದ್ದರು. ಅಂತಹ 
ಕೆಲವು ಉದಾಹರಣೆಗಳು ಇಲ್ಲಿವೆ. ಕರ್ಕರಾಜನಂ ಮಾನ್ಯಖೇಟದಿಂದ ರಾಜ್ಯವಾಳುತ್ತಿ ರುವಾಗ, 
ತಂದೆ-ತಾಯಿಗಳಿಗೆ ಪುಣ್ಯಲಭಿಸಲೆಂದು ಚನ್ನಪ್ಪಯ್ಯಭಟ್ಟ ನೆಂಬುವವ ಗೆ ಉಪ್ಪಲಿಕ-೩೦೦ ರ ವಪ್ಪಲತಲ್ಲಾ-೧೨ 
ರ ಗ್ರಾಮ ಪಂಗರಿಕಾವನ್ನು ಸರ್ವಮಾನ್ಯವಾಗಿ ದತ್ತಿಯಾಗಿ ನೀಡಿದನು*'. ಮೂರನೆಯ ಗೋವಿಂದನು ತನ್ನ 
ತಂದೆ-ತಾಯಿಗಳಿಗೆ ಪುಣ್ಯವಾಗಲೆಂದು ಪೊಲಾ ವಿಷಯದ್ಮಲ್ಲಿದ್ದ ರಖಾರಿಕಾ ಎಂಬ ಗ್ರಾಮವನ್ನು 
ದಾನಮಾಡಿದನೆಂದು ಆ ಗ್ರಾಮದಲ್ಲಿ ದೊರೆತ ಶಾಸನದಿಂದ ತಿಳಿದುಬರುತ್ತದೆ *'. ಮೂರನೆಯ ಕೃಷ್ಣನು 
ತನ್ನ ತಮ್ಮನಾದ ಜಗತ್ತು ೦ಗನಿಗೆ ಪುಣ್ಮಲಭಿಸಲೆಂದು ನಾಗಪುರ ನಂದಿವರ್ಧನ ವಿಷಯದಲ್ಲಿಯ ತೆಲಪುರಿ 
ಸಿದ್ಧಕ ಗ್ರಾಮವನ್ನು ರಿಷಿಯಪ್ಪಯ್ಯನಿಗೆ ದಾನಮಾಡಿದನೆಂದು ಶಾಸನ ಹೇಳಿದೆ *'. ಬಂಕೆಯನ ಮಗ 
ಕುಂದಟ್ಟೆಯು ತಂದೆಗೆ ಒಳ್ಳೆಯದಾಗಲೆಂದು ನಿಡಗುಂದಿಗೆ-೧೨ ನ್ನು ಆಳುತ್ತಿದ್ದಾಗ ನಿಡಗುಂದಿಗೆ-೧೨ ರ 
ಪೆರ್ಗಡೆ ಕುಪ್ಪಣ್ಣ ಕಟ್ಟಿಸಿದ ದೇಗುಲಕ್ಕೆ ೧ ಮತ್ತರು ತೋಟ, ೫ ಮತ್ತರು ಭೂಮಿ ದಾನವಾಗಿ ನೀಡಿದನು *". 
ಕೊಪ್ಪಳದ ಬಸದಿಗೆ ಕದಂಬರ ಪೆರ್ಮದೇವ ಮತ್ತು ದಡಿಯಮರಸರು ಪುಣ್ಯವಾಗಲೆಂದು ಕಳಸಾರೋಹಣ 


ಮಾಡಿದರಲ್ಲದೇ ದಾನ ನೀಡಿದರು”. 
ಸಂಕ್ರಮಣ 


ಅಂದಿನ ಜನರ ನಂಬಿಕೆಗಳಲ್ಲಿ ಸಂಕ್ರಮಣವೂ ಒಂದಾಗಿದ್ದು ಇಂದಿಗೂ ಜನರು ಸಂಕ್ರಮಣದ 
ದಿನದಂದು ನದಿ-ತೀರ್ಥ ಸ್ನಾನಮಾಡಿ ದಾನ- ಧರ್ಮಗಳನ್ನು ಕೊಡುವದನ್ನು ಕಾಣುತ್ತೇವೆ. ಪುಣ್ಯ 
ಲಭಿಸುವದೆಂಬ ಬಲವಾದ ನಂಬಿಕೆಯೂ ಇತ್ತು. ರಾಷ್ಟ್ರಕೂಟ ಅರಸರು ಇದಕ್ಕೆ ಹೊರತಾಗಿರಲಿಲ್ಲ. 
ಮೂರನೆಯ ಗೋವಿಂದನು ಸುಗದೂರು ಎಂಬಲ್ಲಿ ಬೀಡುಬಿಟ್ಟಾಗ ಸಂಕ್ರಮಣದ ನಿಮಿತ್ಯವಾಗಿ 
ಶಿವನಾಗಭಟ್ಟ ಗೆ ನೇಸಾರಿಕಾ ಗ್ರಾಮವನ್ನು ದಾನ ನೀಡಿದನು". ಒಂದನೆಯ ಕೃಷ್ಣನು ನಂದಿಪುರದ್ವಾರಿ 
ಎಂಬಲ್ಲಿ ಬೀಡುಬಿಟ್ಟಾಗ ಸಂಕ್ರಾಂತಿ ನಿಮಿತ್ಯವಾಗಿ ಮದನ ಎಂಬುವನು ಅರಸನಿಗೆ ಭಿನ್ನ ವಿಸಿಕೊಂಡಾಗ 


ಉದುಂವರಮಂತೆ ಪಟ್ಟಣದ ಆದಿತ್ಯದೇವಾಲಯದ ಭಟ್ಟಾ ರಕನಿಗೆ ರಣಗಣವಪುರಿ ಗ್ರಾಮವನ್ನು ದಾನವಾಗಿ 


ಬಿಟ್ಟನು ಮತ್ತು ದೇವಾಲಯದಲ್ಲಿ ಬಲಿ, ಚರು, ನೈವೇದ್ಯ ಮುಂತಾದ ಆರಾಧನೆಯ ಸಲುವಾಗಿ ಈ ದಾನವನ್ನು 
ಕೊಟ್ಟನೆಂದು ಭಂಡಕ ತಾಮ್ರಪಟ ಶಾಸನ ಉಲ್ಲೇಖಿಸುತ್ತದೆ”'. ಎರಡನೆಯ ಜಗತ್ತುಂಗನು 


ಬ್ರಾಹ್ಮ ಣನೊಬ್ಬನಿಗೆ ಮಕರ ಸಂಕ್ರಮಣದ ದಿನ ದಾನ ಹೊಟ್ಟಿರುವುದನ್ನು ಶಾಸನ ಉಲ್ಲೇಖಿಸುತ್ತ ದ್ರ 
ಗ್ರಹಣ 


ಗ್ರಹಣಗಳು ನಮ್ಮಜನರ ಮೂಡನಂಬಿಕೆಗಳ ಪ್ರತೀಕಗಳಾಗಿದ್ದರೂ ಜನರು ಅವನ್ನು ನಂಬಿಕೊಂಡು 
ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣಗಳು ನಡೆದ ದಿನ ಸ್ನಾನಮಾಡಿ ಪೂಜೆ-ವ್ರತಗಳನ್ನು ನಡೆಸಿ ದಾನ 
ಗೈಯ್ಯುವದರ ಮುಖಾಂತರ ಆಚೆರಿಸುತ್ತಾ ರೆ. ಇಂತಹ ಹಲವಾರು ಸಂದರ್ಭಗಳು ರಾಷ್ಟ್ರಕೂಟರ ಕಾಲದಲ್ಲಿ 
ಕಂಡುಬರುತ್ತ ವೆ. ಅಮೋಘವರ್ಷನು ತನ್ನ ತುಲಾಭಾರ ಸಮಯದಲ್ಲಿಹೂವಿನ ಹಿಪ್ಪರಗಿಯ ಜೋತಿಷ್ಯ 
ಶಕುನಿ ಗೋಳಿಯಭಟ್ಟನಿಗೆ ಸೂರ್ಯಗ್ರಹಣದೊಳಗೆ ಪಾಣಿಗ್ರಹಣಮಾಡಿ ದಾನ ಬಿಟ್ಟನು”. 
ಹಿರೇಮಾಗನೂರ ಶಾಸನವು ಸೂರ್ಯ-ಸೋಮಗ್ರಹಣಗಳ ಕುರಿತು ಹೇಳುತ್ತದೆ *. ಒಂದನೆಯ ಕೃಷ್ಣನ 
ಪೂನಾ ತಾಮ್ರಶಾಸನವು ಅಶ್ವಯಜ್ಞ ಅಮವಾಸ್ಯೆ ಸೂರ್ಯಗ್ರಹಣದಲ್ಲಿ ಪುಗುದಿಭಟ್ಟನಿಗೆ ನೂರು 
ಗ್ರಾಮವನ್ನು ದಾನ ಮಾಡಿದನೆಂದು ಹೇಳಿದೆ *'. ಅವನ ತಾಳೆಗಾಂವ ತಾಮ್ರಶಾಸನವು ಪ್ಲವಂಗ ಸಂವತ್ಸರದ 
ಸೂರ್ಯಗ್ರಹಣದ ದಿನ ಗಂಗರ ಮೇಲೆ ದಂಡೆತ್ತಿಹೋಗಿ ಮಣ್ಣೆನಗರದಲ್ಲಿ ಬೀಡು ಬಿಟ್ಟಾಗ 
ಕರಹಾಟ-೧೦,೦೦೦ ದ ಬ್ರಾಹ್ಮಣರಿಗೆ ಪೂಣಕವಿಷಯದಲ್ಲಿ ಭಯಕೋಪರ ಸಿಂದಿಗ್ರಾಮ ತಡವಳಿ ಗ್ರಾಮ 
ಕುಮಾರಿ ಗ್ರಾಮಗಳನ್ನು ದಾನವಾಗಿ ಬಿಟ್ಟನು”. ಧೃವರಾಜನ ಪಿಂಪರಿ ತಾಮ್ರಶಾಸನ ಕಾರ್ತಿಕ ಬಹುಳ 
ಅಮವಾಸ್ಯೆಯ ಸೂರ್ಯಗ್ರಹಣದ ಸಮಯದಲ್ಲಿ ರಾಜನು ಜಂಬೂಸ್ಥಾನ ನಿವಾಸಿ ಚಾತುರ್ವಿದ್ಯ ಸಾಮಾನ್ಯ 
ಭಾರಧ್ವಾಜ ಗೋತ್ರ ಕಣ್ಣಶಾಖೆಯ ಭಟ್ಟದೀಕ್ಷಿತನ ಮಗ ಭಟ್ಟ ದೇವನೆಂಬ ಬ್ರಾಹ್ಮಣನಿಗೆ ವಟನಾಗರಿಕಾ-೮೪ 
ರಲ್ಲಿದ್ದ ಲೀಲಾ ಗ್ರಾಮವನ್ನು ದಾನ ಮಾಡಿದನು*'. ಮೂರನೆಯ ಗೋವಿಂದನ ಅಂಜನಾವತಿ ತಾಮ್ರಶಾಸನವು 
೧೩ ಜನ ಬ್ರಾಹ್ಮ ಣರಿಗೆ ಅಚಲಾಪುರ ವಿಷಯದಲ್ಲಿ ದ್ದ ಅಂಜನಾವತಿ ಗ್ರಾಮವನ್ನು ಸೂರ್ಯಗ್ರಹಣದ ದಿನ 
ದಾನಮಾಡಿದನು*. ಅವನ ಸಿರೊ ತಾಮ್ರಶಾಸನವು ಸೂರ್ಯಗ್ರಹಣದ ದಿನ ರಾಜನು 
ಮಯೂರಖಂಡಿಯಿಂದ ಲೋಹರ ಗ್ರಾಮವನ್ನು ಧರಿಶಿವ ವಾಸ್ತವ್ಯದ ಯಷಿಯಪ್ಪಭಟ್ಟನಿಗೆ ದಾನಮಾಡಿದನು 
ಎಂದು ತಿಳಿಸುತ್ತದೆ *'. ಎರಡನೆಯ ಕೃಷ್ಣನ ಬಾಗುಮ್ರಾ ಶಾಸನವು ನರ್ಮದಾ ತೀರದಲ್ಲಿ 
ಅಂಕಲೇಶ್ವರದಲ್ಲಿದ್ದಾಗ ರಾಜನು ಕ್ರಿ.ಶ.೮೮೮ ರ ಚೈತ್ರ ಅಮವಾಸ್ಯೆ ಸೂರ್ಯಗ್ರಹಣದ ದಿನ ಬ್ರಾಹ್ಮಣರಿಗೆ 


ಕೊಂಕಣ ವಿಷಯದಲ್ಲಿ ದ್ದ ವೈರವಿ-೧೧೬ರ ವಕವಿಠಸಾಡಿ ಗ್ರಾಮವನ್ನು ಕೊಟ್ಟನೆಂದು ತಿಳಿಸಿದೆ. ಎರಡನೆಯ 


ಕೃಷ್ಣನ ಚಿಂಚಲಿಯ ಶಾಸನವ್ರ್‌' ವತ್ರಯ್ಯ ಬೆಳ್ಳಲ-೩೦೦ ರ ಸುಂಕವಾಳುತ್ತಿರುವಾಗ ಸೂರ್ಯಗ್ರಹಣದ ದಿನ 


ಜ್‌ 


ದೇವಾಲಯಕ್ಕೆ ದಾನ ನೀಡಿದ್ದನ್ನು ಉಲೇಖಿಸುತ್ತದೆ. ಮೂರನೆಯ ಇಂದ್ರನ ಹಿರೇಮಾಗನೂರಿನ ಕ್ರಿ.ಶ೯೧೬ 
ರ ಶಾಸನವು" ಬಂಕೆಯನು ಬನವಾಸಿನಾಡನ್ನು ಆಳುತ್ತಿರುವಾಗ ಸೂರ್ಯ-ಸೋಮಗ್ರಹಣದಂದು 
ಚಿತ್ರಗೋಸಸಿಗೆ ಮಹಾಜನರ ಸಮ್ಮುಖದಲ್ಲಿ ದಾನಮಾಡಿದನು. ಮೂರನೆಯ ಕೃಷ್ಣನ ಪ್ರಧಾನಮಂತ್ರಿಯಾಗಿದ್ದ 
ನಾರಾಯಣನು ಕಟ್ಟಿಸಿದ ಶಾಲೆಗೆ ಪಾವಿಟ್ಟಿಗೆ ಗ್ರಾಮದ ಅಧಿಪತಿಯಾದ ಚಕ್ರಾಯುಧನು ಮಂಗಳವಾರ 
ಸೂರ್ಯಗ್ರಹಣದ ದಿನ ದಾನಮಾಡಿರುವದನ್ನು ಹೇಳಿದೆ *”. ಮೂರನೆಯ ಗೋವಿಂದನ ಸಿರ್ನೊ 
ತಾಮ್ರಶಾಸನವು"್‌ ರಾಜನು ಮಯೂರಖಂಡಿಯಿಂದ ವಿಜಯ ಭಾದ್ರಪದ ಪೂರ್ಣಿಮೆ ಚಂದ್ರಗ್ರಹಣದ 
ನಿಮಿತ್ಯವಾಗಿ ಧಾರಾಶಿವ ಗ್ರಾಮದ ವಾಸ್ತವ್ಯದ ಅಕ್ಕಸಾಲಿ ಭಟ್ಟನಮಗ ಕಶ್ಯಪಗೋತ್ರದ ಯಷಿಯಪ್ಪ ಭಟ್ಟನೆಂಬ 


ಬ್ರಾಹ್ಮ ನಿಗೆ ಪೂಣಕ ವಿಷಯದಲ್ಲಿದ್ದ ಸೀಸವಾಯಿ ಗ್ರಾಮವನ್ನು ದಾನಮಾಡಿದನು. 


ಎರಡನೆಯ ಗೋವಿಂದನ ಗಾವುನರಿ ತಾಮ್ರಶಾಸನ *' ಮಾಘ ಪೌರ್ಣಿಮೆಯ ಚಂದ್ರಗ್ರಹಣ 
ಭಾನುವಾರ ಒಂದು ಸಾವಿರ ಬ್ರಾಹ್ಮಣರಿಗೆ ನಿತ್ಯಧರ್ಮ ಭೋಜನಕ್ಕೆ ಒಂದು ಛತ್ರವನ್ನು ಕಟ್ಟಿಸಿದನು. ಈ 
ಒಂದು ಸಾವಿರ ಜನ ಬ್ರಾಹ್ಮ ಣರು ರಾಷ್ಟ್ರಕೂಟರ ಸಾಮ್ರಾಜ್ಯದ ವಿವಿಧ ಭಾಗಗಳಿಂದ ಬಂದವರಾಗಿದ್ದರು. 
ಅವರಲ್ಲಿ ೩೬೦ ಜನರು ಮಾನ್ಯಖೇಟದ ಕರ್ನಾಟಕ ಬ್ರಾಹ್ಮಣರು, ೩೦೦ ಜನರು ಕಣ್ವ ಶಾಖೆಯ ಬ್ರಾಹ್ಮಣರು, 
೨೪೦ ಜನರು ಕರಹಾಟಕ ಬ್ರಾಹ್ಮಣರು, ೭೨ ಜನರು ಚತುಶ್ಯರಣ (ನಾಲ್ಕು ಶಾಖೆ) ಬ್ರಾಹ್ಮಣರು ಮತ್ತು ೨೮ 


ಜನರು ಸಾಮಾನ್ಯರು ಸೇರಿದ್ದರು. ಇವರೆಲ್ಲರಿಗೂ ಅಂದು ದಾನ ನೀಡಿದನು. 


ಯಜ್ಞ ಗಳು 
(2 


ಅಂದು ಬ್ರಾಹ್ಮಣರು ಯಜ್ಞ- ಯಾಗಾದಿಗಳನ್ನು ನೆರವೇರಿಸುತ್ತಿದ್ದರು. ಅವುಗಳಲ್ಲಿ ಅಶ್ವಮೇಧ, 
ಅಗ್ನಿಚಯನ, ವಾಜಪೇಯ ಯಜ್ಞಗಳನ್ನು ರಾಜ್ಯದ ರಾಜನು, ಪ್ರಜೆಗಳ ಕ್ಷೇಮಕ್ಕಾಗಿ ಮಾಡಿದರೆ. ಬ್ರಾಹ್ಮಣರು 
ದಿನ ನಿತ್ಯದಲ್ಲಿ ಕೆಲವು ಪೂಜಾವಿಧಿಗಳನ್ನು ನೆರವೇರಿಸುವದಕ್ಕಾಗಿ ದಾನವನ್ನು ನೀಡುತ್ತಿರುವದು 
ಕಂಡುಬರುತ್ತದೆ. ಅಂತಹವುಗಳಲ್ಲಿ ಮೇಲಿಂದ ಮೇಲೆ ಉಲ್ಲೇಖ ಬರುವ ಬಲಿ, ಚರು, ಅಗ್ನಿಹೊತ್ತ, 
ವೈಶ್ವದೇವ ಮತ್ತು ಅತಿಥಿ ಅರ್ಪಣ. ಇವುಗಳನ್ನು ಬ್ರಾಹ್ಮಣರ ನಿತ್ಯದ ಕರ್ಮಗಳು ಎಂದು ಡಿ.ಸಿ.ಸರ್ಕಾರವರು 
ಪಿಎಲ್ಬಾಬ್ಞ್ಯು ಭಜಿ ೨ಜಿ ಫೀಜ್ವಿ ಖಂ"ಭಿಜಿ ಎಜಿ 5ಿಜ್ನಿನ್ಸಿಬ್ಯಭಿಖಖ್ಯಿ ಹ್ಯ್ಬುವ್ಣ ಜಎಒಂಜ್ವಿಜ್ಞಿಖ್ನಸಜೆ ಲ್ಲ'ಬ್ಲ್ಯಪ್ಲಿಬ್ವ, 
ಎಿಮಖ್ಯಿಿ ವಿನಿ. ಎಂದು ಹೇಳಿದ್ದಾರೆ. ಒಂದನೆಯ ಕೃಷ್ಣನ ಕ್ರಿ.ಶ.೭೭೨ ರ ಬಂದಕ ತಾಮ್ರಪಟ ಶಾಸನವು 
ಸಮಾಜದಲ್ಲಿ ಬಲಿ, ಚರು, ನೈವೇದ್ಯ ಎಂಬ ಧಾರ್ಮಿಕ ವಿಧಿಗಳನ್ನು ನೆಡೆಸುವದರ ಸಲುವಾಗಿ ಆದಿತ್ಯ 
ದೇವಾಲಯದ ಭಟ್ಟಾರಕರಿಗೆ ದಣಾಗಣಪುರಿ ಗ್ರಾಮವನ್ನು ದಾನ ನೀಡಿದ್ದನ್ನು ಉಲ್ಲೇಖಿಸುತ್ತದೆ *”. 


ಮೂರನೆಯ ಗೋವಿಂದನ ರಾಧನಪುರ ತಾಮ್ರಶಾಸನವು ಬ್ರಾಹ್ಮಣರು ಬಲಿ, ಚರು, ವೈಶ್ವದೇವ, ಅಗ್ನಿ ಹೊತ್ತ 


ಮತ್ತು ಅತಿಥಿ ಎಂಬ ವಿಧಿಗಳನ್ನು ಆಚರಿಸುವದಕ್ಕಾಗಿ ಬ್ರಾಹ್ಮಣನಾದ ದಾಮೋದರಭಟ್ಟನಿಗೆ ಅಂಬಕ 
ಗ್ರಾಮವನ್ನು ದತ್ತಿಯಾಗಿ ನೀಡಿದನು". ಅಮೋಘವರ್ಷನ ಸಂಜಾನ ತಾಮ್ರಪಟ ಶಾಸನವು ಬ್ರಾಹ್ಮಣರು 
ನಿತ್ಯ ಹೋಮ ಮಾಡಲು ರಾಜನು ಚಾರವಲ್ಲಿಕಾ ಗ್ರಾಮವನ್ನು ದಾನ ನೀಡಿದ್ದನು". ಇಲ್ಲಿ ನಿತ್ಯ ಹೋಮಗಳು 
ಎನ್ನುವಾಗಲೂ ಬಲಿ, ಚರು, ವೈಶ್ವದೇವ, ಅಗ್ನಿಹೋತ್ರ ಮತ್ತು ಅತಿಥಿ ತರ್ಪಣ ಎಂದೇ ಹೇಳಿದೆ. ಸಿರಿಗನ್ನಡ 
ಅರ್ಥಕೋಶದಲ್ಲಿ ಶಿವರಾಮ ಕಾರಂತರು ಪಂಚಯಜ್ಞಗಳು ಎಂದರೆ ದೇವರಿಗೆ, ಬ್ರಾಹ್ಮಣರಿಗೆ, ಭೂತಗಳಿಗೆ, 
ಮನುಷ್ಯರಿಗೆ ಮತ್ತು ಪಿತೃಗಳಿಗೆ ಹೀಗೆ ಐವರಿಗೆ ಮಾಡುವ ಸತ್ಕಾರ ಎಂದು ಹೇಳಿದ್ದಾರೆ. ಇವುಗಳನ್ನೆ 
ಬ್ರಹ್ಮೆಯಜ್ಞ, ದೇವಯಜ್ಞ, ಪಿತ್ಛಯಜ್ಞ, ಮನುಷ್ಯಯಜ್ಞ ಹಾಗೂ ಭೂತಯಜ್ಞ ಎಂದೂ ಕರೆಯಬಹುದು. 
ಇವುಗಳನ್ನೆ ರಾಷ್ಟ್ರಕೂಟರ ಶಾಸನಗಳಲ್ಲಿ ಬಲಿ, ಚರು, ಅಗ್ನಿ ಹೋತ್ರಿ, ವೈಶ್ವದೇವ ಮತ್ತು ಅತಿಥಿತರ್ಪಣ ಎಂದು 
ಕರೆಯಲಾಗಿದೆ. | 


ವೃತಗಳು 


ಮಾನವನು ತನ್ನ ಒಳಿತಿಗಾಗಿ ದೇವರುಗಳನ್ನು ಪೂಜಿಸುವದು, ದಾನಗಳನ್ನು ನೀಡುವದರ 
ಜೊತೆಯಲ್ಲಿಯೇ ಏಕಾದಶಿವೃತ, ಮೌನವೃತ ಇತ್ಯಾದಿಗಳನ್ನು ಆಚರಿಸುತ್ತಿದ್ದನು. ಶ್ರವಣಬೆಳಗೊಳದ 
ಶಾಸನವೊಂದು ಮೌನವೃತದ ಉಲ್ಲೇಖವನ್ನು ಮಾಡುತ್ತದೆ "", 


ಪಂಚಕ ಪೂಜೆ (ಸತ್ಯನಾರಾಯಣಪೂಜೆ) 
ಸಾಲೂರು ಊರೊಡೆಯನಾದ ಮಾಧವಯ್ಯನು ತನ್ನ ಮೆನೆಯಲ್ಲಿ ಪಂಚಕೇಶ್ವರ (ಸತ್ಯನಾರಾಯಣ 


ಪೂಜೆ ಮತ್ತು ರುದ್ರಓದಿಸುವ ರೀತಿಯಲ್ಲಿ) ಪೂಜೆಯನ್ನು ಓದಿಸಿ ಬ್ರಾಹ್ಮಣರಿಗೆ ಪಡಿಯಪೊನ್ನಗಳನ್ನುದಾನ 
ಮಾಡಿದನು". 


ಹ ಬೃಹ ರಿದಿನಗಳು 


ಪರ್ವ ಎಂಬ ಸಂಸ್ಕೃತ ಶಬ್ದವು ಪ್ರಾಕೃತ ಜನರ ಬಾಯಿಯಲ್ಲಿ ಅಪಬ್ರಂಶವಾಗಿ ಪಬ್ಬ ಎಂಬುದಾಗಿದೆ. 
ಈ ಪಬ್ಬವು ಹಬ್ಬವೆಂದು ಪ್ರಚಲಿತಗೊಂಡು ಇಂದಿಗೂ ಬಳಕೆಯಲ್ಲಿದೆ. ಈ ಹಬ್ಬದಲ್ಲಿ ಸಂಕ್ರಮಣ, 
ವನದುಯ್ಯಪರ್ವ, ದೀಪಾವಳಿ, ನೂಲಪರ್ವ, ಯುಗಾದಿಪರ್ವಗಳೇ ಪಂಚಪರ್ವಗಳೆಂದು ಕರೆಯಲಾಗಿದೆ”. 
ಅಂದು ಕೆಲವು ಹಬ್ಬಗಳು ಪ್ರಚಲಿತದಲ್ಲಿದ್ದವು. 


ದೀಪಾವಳಿ 


ದೀಪಗಳ ಹಬ್ಬವೆಂದೇ ಕರೆಯಲಾಗುವ ದೀಪಾವಳಿ ಹಬ್ಬವನ್ನು ಸಂಯಾಮ ಶಾಸನವು ದೀಪೋತ್ಸವ 


ಹಬ್ಬವೆಂದು ಉಲ್ಲೇಖಿಸುತ್ತದೆ. ಅಲ್ಲದೇ ಭಿಲ್ಲಮಾಲದ ಭಗವತಿಮಠದಲ್ಲಿ ದೀಪೋತ್ಸವ ಹಬ್ಬನೆಡೆದಿತ್ತೆಂದು 


ಹೇಳುತ್ತದೆ ್‌, ಚಿಂಚಣಿ ಶಾಸನವು ಇದನ್ನು ದೀಪೋತ್ಸವಭಂಗವೆಂದು ಕರೆಯುತ್ತಿದ್ದು, ಅ ದಿನವನ್ನು 


ಪಾರ್ವತಿ ಅಥವಾ ಭಗವತಿಯ ಹೆಸರಿನಲ್ಲಿ ಆಚರಿಸಲಾಗುತ್ತಿತ್ತು. ಈ ದೀಪೋತ್ಸವದ ಉತ್ತ ವಕ್ಕೆ ಟಂಕಸಾಲಿಯ 


ಶ್ರೇಷ್ಠಿ (ವ್ಯಾಪಾರಿ) ಗಂಬುಯಕನು ದಾನವನ್ನು ನೀಡಿದನು". 
ಮಹಾನವಮಿ 


ಮಹಾನವಮಿ ಹಬ್ಬವನ್ನು ಆಚರಿಸಿದ ಉಲ್ಲೇಖ ದೊರೆಯುವದರಿಂದ ಅಂದು ಉಳಿದ ಹಬ್ಬಗಳಂತೆ 
ಈ ಹಬ್ಬವನ್ನು ಸಹ ಬಹು ಉತ್ಸಾಹದಿಂದ ಆಚರಿಸಿದಂತೆ ತೋರುತ್ತದೆ. ಬಲವರ್ಮರಸ ಎಂಬುವನು 
ಆಲಂಪೂರದಲ್ಲಿ ಮಹಾನವಮಿ ಹಬ್ಬದ ದಿವಸ ಒಂದು ಸಾವಿರ ಜನರ ಆಹಾರಕ್ಕೆಂದು ವ್ಯವಸ್ಥೆ ಮಾಡಿದ ' 


ವಿಷಯವನ್ನು ಆಲಂಪೂರ ಶಾಸನ ಉಲ್ಲೆ ಖಿಸುತ್ತದೆ "'. 


ಜಾತ್ರೆ 


ಹಬ್ಬಗಳಂತೆಯೇ ಅಂದು ದೇವರುಗಳ ಜಾತ್ರೆಯನ್ನು ಆಚರಿಸುತ್ತಿದ್ದರೆಂದು ತಿಳಿದು ಬರುತ್ತದೆ. 
ಹೂಲಗೂರ ಶಾಸನವು ಅಲ್ಲಿ ಪುಲ್ಲಂಗೂರಬ್ಬೆ (ಹೂಲಗೂರ ಅಬ್ಬೆ)ಯ ಜಾತ್ರೆ ನೆಡೆದು ಆ ಗ್ರಾಮದ 
ಆಡಳಿತ ನೆಡೆಸುತ್ತಿದ್ದ ಅಂಕಬ್ಬರಸಿಯು ಜಾತ್ರೆಯನಿಮಿತ್ಯ ಆರುವಣ ದ್ರಮ್ಮ ೨೪ ನಾಣ್ಯಗಳನ್ನು ನೀಡಿದಳು 


ಎಂದು ಶಾಸನವು ಹೇಳುತ್ತದೆ *. 
ಆಹಾರ ಪಾನೀಯಗಳು 


ವಡ್ಡಾರಾಧನೆಯು ಅಂದಿನ ಜನರು ಸೇವಿಸುವ ಆಹಾರ ಪಾನೀಯಗಳ ಕುರಿತು ತಿಳಿಸುತ್ತ ದೆ. ಅಂದಿನ 
ಜನರು ಕುದಿಸಿದ ಅಕ್ಕಿಯ ಅನ್ನ(ಕುಳ), ಇದನ್ನು ರಾಜನ್ನದ ಕುಳ ಎಂತಲೂಕರೆದಿದೆ. ವಾಸಿಸಿದಕ್ಕೆ(ತುಣುಕಾದ 
ಅಕ್ಕಿ), ಪೆರವಕ್ಕಿ(ತರೆ ಅಕ್ಕಿ), ಹಾಲು-ಸಕ್ಕರೆ ಕೂಡಿಸಿ ಮಾಡಿದ ತುಯತ್‌(ರುಚಿ ಅಡುಗೆ), ಸಕ್ಕರೆ- ಬೆಲ್ಲ, 
ಲಡ್ಲುಗೆ, ಮಂಡಿಗೆಗಳು, ಎಳ್ಳಿನಿಂದ ಮಾಡಿದ ಎಳ್ಳುಂಡೆ, ರಾಜನ್ನದ ಕುಳ, ಪೆಸರ(ಮೊಸರು), ತೊವೆ, ಬೆಣ್ಣೆ 
ಗಾಸಿದ ಆಮೋದ ಸುಗಂದ, ಪರಿಮಳತುಪ್ಪ, ಹಲವು ತರಹದ ಬಾಡುಗಳು(ಕಾಯಿಪಲೈೆ), ಪುರಿಗೆ, ಇಡ್ಡಳಿಗೆ, 
ಸೊಡಿಗೆ, ಲಾವಣಿಗೆ, ಗೃತಪುರಗಳಂತಹ ಅನೇಕ ಆಹಾರಗಳು ಉನ್ನತವರ್ಗದವರು ಸೇವಿಸುವ 
ಆಹಾರಗಳಾಗಿದ್ದವು. ಸಾಮಾನ್ಯವರ್ಗದವರು ಅಂಬಲೆ, ಕುಳಿ(ಸಾದಾ ಅಕ್ಕಿ), ಅವರೆ, ಅಳೆ, 
(ಮೊಸರು-ಹಾಲು-ಮಜ್ಜಿ ಗೆ) ಗಳಾಗಿದ್ದವು. ಊಟಮಾಡುವಾಗ ತಳಿಗೆ(ತಾಟು), ಕಂಚು(ಗೋಲುತಟ್ಟೆ )» 


ಅಡ್ಡಣಿಗೆ, ಸಟ್ಟುಗೆ(ಚಮಚ)ಗಳು ಊಟಮಾಡುವ ಅಂದಿನ ಗೃಹೋಪಯೋಗಿ ಸಾಮಗ್ರಿಗಳಾಗಿದ್ದವು”. 


ವೇಷ ಭೂಷಣಗಳು 


ಜನರು ಯೋಗ್ಯತೆ ಮತ್ತು ಸ್ಥಿತಿಗನುಗುಣವಾಗಿ ವೇಷ- ಭೂಷಣಗಳನ್ನು ಧರಿಸುತ್ತಿದ್ದರು. ಬಿಳಿ 
ವಸ್ತ್ರಗಳನ್ನು ನಾಗರಿಕರು ವಿಶೇಷವಾಗಿ ಧರಿಸುತ್ತಿದ್ದರು. ರಾಜನನ್ನು ಹಿಂಬಾಲಿಸುವ ಬೇಟೆಗಾರರು ತಮ್ಮ 
ಕೇಶಗಳನ್ನು ಕೆಸರಿನ ಬಣ್ಣದ ಬಟ್ಟೆಗಳಿಂದ ಕಟ್ಟುತ್ತಿದ್ದರು. ಅಶ್ವಾರೋಹಿಗಳು ಕೆಂಪು ವಸ್ತ್ರಗಳನ್ನು 
ತೊಡುತ್ತಿದ್ದರು. ಸಾಮಾನ್ಯಜನರೂ ತಮ್ಮ ಯೋಗ್ಯತೆಗನುಸಾರವಾಗಿ ಶಿರೋಭೂಷಣ ಧರಿಸುತ್ತಿದ್ದರು. 
ಶ್ರೀಮಂತರ ಪರಿಚಾರಕರೂ ತಮ್ಮ ವೇಷ- ಭೂಷಣಗಳಿಂದ ಆಕರ್ಷಣೀಯರಾಗಿದ್ದರು. ದರಿದ್ರ ಪಥಿಕರು 
ಲಂಗೋಟಿ ಧಾರಿಗಳಾಗಿದ್ದರೂ ಮಣ್ಣಿನ ಮಣಿಗಳ ಮಾಲೆಗಳಿಂದ ಭೂಷಿತರಾಗಿ ಲತೆಯಬಳ್ಳಿಯಿಂದ ತಮ್ಮ 
ಕೇಶಗಳನ್ನು ಕಟ್ಟುತ್ತಿದ್ದರು. ಶ್ರೀಮಂತರು ಹಾಗೂ ರಾಜಪರಿವಾರದವರು ಚೀನಾಂಶುಕ, ಪಟ್ಟಾಂಶುಕ 
ಮುಂತಾದ ಪಾರದರ್ಶಕ ವಸ್ತ್ರಗಳನ್ನುಡುತ್ತಿದ್ದರೆಂದು ತ್ರಿವಿಕ್ರಮಭಟ್ಟನು ತನ್ನ ನಳಚಂಪೂ ಕೃತಿಯಲ್ಲಿ 


ವಿವರವಾಗಿ ಹೇಳಿದ್ದಾನೆ *". 
ಕ್ರೀಡೆಗಳು 


ವಡ್ಡಾರಾಧನೆಯ ಶಿವಕಹೋಟಾಚಾರ್ಯನು ಅಂದು ಪ್ರಚಲಿತದಲ್ಲಿದ್ದ ಕ್ರೀಡೆಗಳನ್ನು ವಿವರಿಸಿದ್ದಾನೆ. 
ಮನೋಹರಕ್ಕಾಗಿ- ವನಕ್ರೀಡೆ, ಜಲಕ್ರೀಡೆ, ಹುಲಿಯಬೇಟೆ ಕ್ರೀಡೆ, ಚದುರಂಗ, ಚಂಡಾಟ, 


ಕಾಲುಚಂಡಾಟಗಳು ಅಂದಿನ ಜನರ ಪ್ರಮುಖ ಕ್ರೀಡೆಗಳಾಗಿದ್ದವು"”. 


ಶ್ರವಣಬೆಳಗೊಳದ ಕಕ್ರಿ.ರ೯೭೨ ರ ಶಾಸನವೊಂದರಲ್ಲಿ ಪೋಲೋ ಆಟಕ್ಕೆ ಸಮಾನವಾದಂತಹ ಆಟದ 
ವರ್ಣನೆಯು ದೊರೆಯುತ್ತದೆ. ಈ ಆಟದ ವರ್ಣನೆಯು ಸ್ವಲ್ಪಮಟ್ಟಿಗೆ ಈಗಿನ ಗಾಲ್ಪ ಆಟವನ್ನು ಹೋಲುತ್ತದೆ. 
ಇದರಲ್ಲಿ ಮುಖ್ಯ ವ್ಯತ್ಯಾಸವೆಂದರೆ ಈ ಆಟವನ್ನು ಕುದುರೆಯ ಮೇಲೆ ಕುಳಿತು ಆಡುತ್ತಿದ್ದರು. ಈ ಆಟದಲ್ಲಿ 
ಬರುವ ಹೊಡೆತಗಳಿಗೆ ಸುಕರ, ದುಷ್ಕರ, ವಿಷಮ ಮತ್ತು ವಿಷಮ ದುಷ್ಯರಗಳೆನ್ನುತ್ತಿದ್ದರು. ಚಂಡಿಗೆ 
ಗಿರಿಗೆಯನ್ನು ತ್ತಿದ್ದರು. ಅದನ್ನು ಕೋಲಿನಿಂದ ಹೊಡೆಯುತ್ತಿದ್ದರು. ಆಟಕ್ಕೆ ಸಂಬಂಧಿಸಿದ ಸರ್ವತೋಭದ,, 
ಉದ್ದವಳ, ಚಕ್ರವ್ಯೂಹ ಮುಂತಾದ ಪದಪ್ರಯೋಗಗಳು ಈ ಶಾಸನದಲ್ಲಿ ಬರುತ್ತವೆ, ಈ ಆಟದಲ್ಲಿ 
ಇಂದ್ರರಾಜನು ಎಷ್ಟು ಚತುರನಾಗಿದ್ದನೆಂದರೆ ಅವನಿಗೆ ೩೩೮ ಪ್ರಕಾರದ ಎಸೆತಗಳು ಗೊತ್ತಿದ್ದವಂತೆ, ಮತ್ತು 
ಲೀಲಾಜಾಲವಾಗಿ ಇವುಗಳನ್ನು ಪ್ರಯೋಗಿಸಬಲ್ಲವನಾಗಿದ್ದನಂತೆ, ಅಲ್ಲದೇ ಎಂಥ ಕುದುರೆ, ಕೋಲು, ಚಂಡು 


ಇದ್ದರೂ ವಲಯವನ್ನು ಎಂಟು ಹತ್ತುಸಲ ಸುತ್ತಿಸಲಿಕ್ಕೂ ಸಮರ್ಥನಾಗಿದ್ದನೆಂದು ಶಾಸನ ಹೇಳಿದೆ *', 


ರಾಷ್ಟ್ರಕೂಟರ ಸಾಮಂತರಾದ ಗಂಗದೊರೆ ನರಸಿಂಹನು ಚಂಡಿನೊಡನೆ ಆಟವಾಡಲು ಕಲಿತಿದ್ದ ನೆಂದು 
ಶಾಸನವೊಂದು ಹೇಳಿದೆ. ಆದರೆ ಆಟದ ಪೂರ್ಣವಾದ ವಿವರಣೆ ಇಲ್ಲದಿರುವದರಿಂದ ಇಂತಹುದೇ 
ಆಟವಿದಾಗಿತ್ತೆಂದು ಹೇಳುವದು ಕಷ್ಟ". 


ಬೇಟೆ 


ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಬೇಟೆಯ ವರ್ಣನೆಯು ಇಂತಿದೆ- 
ಒಲ್ಲೆ ಗಂ ಬೆಸನಕ್ಕಂ ಸವಿಯಪ್ಪ ಕಿರು ಬೇಂಟೆಯ ಪೇವೇನಂಟೆ, 


(ಅಪೂರ್ಣ ಪದ್ಯ) ....... ಬಿನದಂಗಳರಸಲ್ಲೇ ॥ ಸ 


ರಾಷ್ಟ್ರಕೂಟ ರಾಜನಾದ ಮೂರನೆಯ ಗೋವಿಂದನ ಬ್ರಿಟಿಷ್‌ ಮ್ಯೂಜಿಯಂ ತಾಮ್ರಶಾಸನವು 
ಅರಸನು ಬೇಟೆಯಾಡುವದರ ಸಲುವಾಗಿ ಹಂದಿಗಳನ್ನು ಮೇಯಿಸಿದ್ದನೆಂದೂ ತಾನು ರಾಮತೀರ್ಥಕ್ಕೆ 
ಬೇಟೆಯಾಡಲು ಹೋದಾಗ ಅಲ್ಲಿನ ಶಿವಧಾರಿ ಎಂಬ ಗೊರವನಿಗೆ ಹಿಂದೆ ಚಾಲುಕ್ಕ ಕೀರ್ತಿವರ್ಮನು 


ಬಿಟ್ಟದಾನವನ್ನು ಪುನರ್‌ದತ್ತಿಯಾಗಿ ಬಿಟ್ಟನೆಂದು ಹೇಳಿದೆ . 


ಹಂದಿಯ ಬೇಟೆಯಲ್ಲಿ ನಾಯಿಗಳು ವಿಶೇಷವಾದ ಪಾತ್ರವಹಿಸಿದ್ದನ್ನು ಶಾಸನಗಳು ಸ್ಪಷ್ಟಪಡಿಸುತ್ತವೆ. 


ಅವುಗಳಲ್ಲಿ ಆತಕೂರಿನ ಶಾಸನವು ಬಹು ಪ್ರಮುಖವಾದುದು. ಕಾಳಿ ಎಂಬ ನಾಯಿಯು ಹಂದಿಯೊಡನೆ 


ಹೋರಾಡಿಸತ್ತ ಚಿತ್ರಣವನ್ನು ಅದು ಹೀಗೆ ನೀಡಿದೆ. 
ದಯೆಯ ಮೇಲೆವೊಳೆ(ಳ್ಳಿ)ಮ್ಹ್ಮ ಕಾಳಿಯಂದಯೆಗೆಯ್ಯನ್ನು ಕೊಣ್ಣನಾ ನಾಯ(0೦) 
ತಳಲೊಡ ಬೆಳತೂರಪಡು 
ವಣದೆಸೆಯ ಮಾಟಿಡಿಯೊಳ್‌ ಪರಿ (ದುಂಪ)ನ್ನಿಗೆ 
ಏಟ್ಟೊಡೆ ಪಂದಿಯುಂ ನಾಯವೊಡಸುತ್ತವದ್ಧರ್ಕೆ 
ಯತಕೊರೊಳ ಚಲ್ಲೇಶ್ವರದ ಮುಸ್ಬಿ ಕಲ್ಲನ್ನು 
ಡಿಸಿ ಪರಿಯಕೆಅೆಯ ಟಾ 9 


ಕ್ರಿರ್ಶ೭೫ ರ ಇನ್ನೊಂದು ಶಾಸನದಲ್ಲಿ ಲೋಗ ಮತ್ತು ದವಳ ಎಂಬ ಎರಡು ನಾಯಿಗಳ 
ಪ್ರಸ್ತಾಪವಿದ್ದು ಈ ಬೇಟೆಯ ಕೊನೆಯಲ್ಲಿ ನಾಯಿಗಳು ಸತ್ತಿದ್ದು ಲೋಗನೆಂಬುದು ಎಪ್ಪತ್ತೈದು ಪಂದಿಯಂ 


ಕೊಂದಿತ್ತು ಎಂದೂ ದವಳ ಎಂಬ ನಾಯಿಯು ಇಪ್ಪತ್ತಾರು ಹಂದಿಗಳನ್ನು ಕೊಂದಿತ್ತೆಂದು ತಿಳಿಸುತ್ತದೆ *”. 
ವಿಮೋದಗಳು 


ಅಂದು ಜನರು ಕ್ರೀಡೆಗಳನ್ನು ಮೆಚ್ಚಿದಂತೆ ಮನಸ್ಸಿಗೆ ಮುದ ನೀಡುವ ವಿನೋದಗಳಾದ ನೃತ್ಯ, 
ಸಂಗೀತ, ಚಿತ್ರಕಲೆ, ಚಿತ್ರಬಿಡಿಸುವದು, ಇತ್ಯಾದಿಗಳನ್ನು ಕಲಿತು ಆನಂದಿಸುತ್ತಿದ್ದರು ಎಂದು ವಡ್ಡಾರಾಧನೆಯು 
ಹೇಳುತ್ತಾ ಅಂದಿನ ಸಂಗೀತ ಸಲಕರಣೆಗಳಾದ ಪಟು, ಪಟಹ, ಪಣವ, ತುರಾವ, ಬೊಂಬ, ಮಾರ್ದಳ, ಜಾಲರಿ, 


ಮುಕಂದ, ಶಂಖ, ವಂಶ, ತಾಳ, ಬೇರಿ, ಮೃದಂಗ, ವೀಣಾ, ಕಹಳ, ಇತ್ಯಾದಿಗಳನ್ನು ಉಲ್ಲೇಖಿಸುತ್ತದೆ *.' 


ಶ್ರೀವಿಜಯ ನಿರ್ಮಿತ ಜಿನಾಲಯದಲ್ಲಿ ತೀರ್ಥಂಕರನಿಗೆ ವಾರವಿಲಾಸಿನಿ ವಿರಚಿತ ನೃತ್ಯಗೀತ ವಾದ್ಯದ 
ರಂಗಭೋಗ ಸಲ್ಲುತ್ತಿತ್ತೆಂದು ಕ್ರಿ.ಶ.೮೦೨ ರ ಮಣ್ಣೆಯ ಶಾಸನದಿಂದ ತಿಳಿದುಬರುತ್ತದೆ *". ಗಂಗ ಅರಸು 
ನೀತಿಮಾರ್ಗನನ್ನು ಕ್ರಿ.ಶ.4೯೦೪ ರ ಚಾಮರಾಜನಗರ ತಾಲೂಕಿನ ಕೆರೆಹಳ್ಳಿಯ ಶಾಸನವು ಗೇಯ, ವಾದ್ಯ, 


ನೃತ್ಯ, ವಿದ್ಯೊಪ ವಿದ್ಯಾಭರತ ಮಹಾವ್ಯೈಯಾಕರಣಿ ಎಂದಿದೆ ಚ 


ಲ” 


ಸಾರ್ವಜನಿಕ ಚಟುವಟಿಕೆಗಳು 


ಮಾನವನ ನಿತ್ಯಚಟುವಟಿಕೆಗಳಿಗೆ ಮೂಲ ಪ್ರೇರಣೆಯು ಧರ್ಮವಾಗಿದೆ. ಮಾನವರು ಸಮಾಜದ 
ಲೌಕಿಕ ಕಟ್ಟಳೆಗಳನ್ನು ಪಾಲಿಸಿದ್ದಷ್ಟರಿಂದಲೇ ಸಮಾಧಾನಗೊಳ್ಳಲಿಲ್ಲ, ಅವರ ವಯಕ್ತಿಕ ಹಂಬಲ ಸಮಾಜ 
ಜೀವನದಲ್ಲಿ ಸತ್ಕಾರ್ಯಗಳನ್ನು ಮಾಡುವದರ ಮೂಲಕ ಪುಣ್ಯಗಳಿಸುವದಾಗಿತ್ತು. ಇಂತಹ 
ಮಹಾಕಾರ್ಯದಲ್ಲಿ ಜಾತಿ, ಮತ, ಪಂಥಗಳನ್ನು ಮೀರಿ ಅಂದು ಜನರು ಮುನ್ನೆಡೆದಿದ್ದರು. ಅದಕ್ಕಾಗಿಯೇ 
ಅಂದು ದೇವಾಲಯ, ಕೆರೆ, ಕಟ್ಟೆ, ಸತ್ರಗಳು ನಿರ್ಮಾಣಗೊಂಡವಲ್ಲದೇ ಅವುಗಳ ಸುವ್ಯವಸ್ಥೆಯ ಕಾರ್ಯವೂ 
ಮುಂದುವರಿಯಿತು. ಈ ಕಾರ್ಯ ರಾಷ್ಟ್ರಕೂಟರ ಕಾಲದಲ್ಲಿ ಮುಂದುವರೆದುಕೊಂಡು ಬಂದಿದ್ದನ್ನು 


ಶಾಸನಗಳು ಉಲ್ಲೇಖಿಸುತ್ತವೆ. 


ಕೆರೆ 


ಅಂದಿನ ಜನರಿಗೆ ನೀರಿನ ಉಪಯೋಗ ಬಹಳವಾಗಿತ್ತು. ಅದಕ್ಕಾಗಿಯೇ ಜನರು ಕೆರೆ ಕಟ್ಟಿಸುವಂತಹ 
ಸಾರ್ವಜನಿಕ ಕಾರ್ಯಕ್ಕೆ ಇಳಿದಿರಬೇಕು. ಧೃವನ ಕಾಲದ ದಂಡಾಪೂರ ಶಾಸನವು ಅವನ ಸಮ್ಮುಖದಲ್ಲಿ 
ನನಿ ವೆಡಂಗನು ಗ್ರಾಮದಕೆರೆಗೆ೧೨ ಮತ್ತರು ಭೂಮಿ ದಾನ ನೀಡಿದರೆ, ಗ್ರಾಮದ ಇತರರು ಭೂತೆರಿಗೆಯಾಗಿ 


ತಮ್ಮ ದಾನವನ್ನು ನೀಡಿದರು". 


ಚಾಲುಕ್ಕ ಎರಡನೆಯ ತೈಲಪನ ಸಾಮಂತನಾಗಿ ಮೇಲ್ವಾಟಿಯಿಂದ ಆಳುತ್ತಿ ರುವಾಗ bed 
ದದ್ದಯ್ಯನು ಕಾರ್ಜೊೋಳ ಗ್ರಾಮದಲ್ಲಿ ಸಂಬಯ್ಯನು ಕಟ್ಟಿಸಿದ ಕೆರೆಗೆ ೨೦ ಮತ್ತರು ಭೂಮಿಯನ್ನು ದಾನ 
ನೀಡಿದ್ದಾನೆ 7, ಅದೇರೀತಿ ಮಾಗುಂದೂರು ಗಾವುಂಡನು ಕೆರೆಯನ್ನು ಕಟ್ಟಿಸಿದ. ತಾನೇ ಕಟ್ಟಿಸಿದ ಕೆರೆಯ 
ನಿರ್ವಹಣೆಗೆಂದು ೭೦೦ ಪಣ, ಹಾಗೂ ೧ ಗದ್ಯಾಣವನ್ನು ದಾನವಾಗಿ ನೀಡಿದನು?*. ಮೂರನೆಯ ಕೃಷ್ಣನ 
ಅಳಿಯ ಮತ್ತು ಸಾಮಂತನಾದ ಲೋಕಟೆಯು ತನ್ನ ಹೆಸರಿನಲ್ಲಿ ಲೋಕಾಪುರದಲ್ಲಿ ಲೋಕಸಮುದ್ರ 
(ಕೆರೆ)ವನ್ನು ಕಟ್ಟಿಸಿದನು*'. ಮೋರಿಯರ ಕಲಿವಿಟ್ಟನು ನೀರ್ಲೊಂಡಿ ಗ್ರಾಮವನ್ನು ಆಳುತ್ತಿರುವಾಗ (ಹುಬ್ಬಳ್ಳಿ) 


ಗ್ರಾಮದಲ್ಲಿ ಕೆರೆ ಕಟ್ಟಿಸಿದರೆ"”, ಬ್ರಹ್ಮ ಚಾರಿಯಾದ ಗದಾಧರಭಟ್ಕತಳನು ಕೊಳಗಲ್ಲುವಿನಲ್ಲಿ ಕೆರೆ ಭಾವಿಗಳನ್ನು 


ತೋಡಿಸಿದನು*'. ತಾಣಗುಂದೂರಿನಲ್ಲಿ ಪೆರ್ಗಡೆ ಕುಳಿಯಮ್ಮ ಕೆರೆಯನ್ನು ಕಟ್ಟಿಸಿ ಅಲ್ಲಿಯ ದೇವರ ನೈವೇದ್ಯಕ್ಕೆ 
ನಂದದೀವಿಗೆಗೆ ಔಚ ಮತ್ತರು ಭೂಮಿ, ತೋಟ, ಕೆರೆಯ ಕಾಲುವೆಗೆ ಮತ್ತು ಅದರ ಜೀರ್ಣೋದ್ದಾ ರಕ್ಕೆ ೨೦೭ 
ಗದ್ದೆ ಭೂಮಿಯನ್ನು ಕೊಂಡು ದಾನಮಾಡಿದನು””. ಸಾಲೂರಿನಲ್ಲಿ ಸಾಂತರ ಚಂದಿಗನು ಕೆರೆಯನ್ನು ಕಟ್ಟಿಸಿ 


ಅದರ ನಿರ್ವಹಣೆಗೆ ಭೂಮಿದಾನ ಮಾಡಿದನೆಂದು ಶಾಸನವು ಉಲ್ಲೇಖಿಸುತ್ತದೆ 3 
ಅನ್ನಸತ್ರ 


ಈ ಅವಧಿಯಲ್ಲಿ ಜನರಿಗೆ ಕೆರೆ ಕಟ್ಟೆಗಳನ್ನು ಕಟ್ಟುವದಷ್ಟೇ ಮುಖ್ಯವಾಗಿರಲಿಲ್ಲ. ತಮ್ಮ ಗ್ರಾಮಕ್ಕೆ 
ಬೇರೆ ಗ್ರಾಮಗಳಿಂದ ಬರುವ ಯಾತ್ರಾರ್ಥಿಗಳಿಗೆ ಅನುಕೂಲವಾಗಲೆಂದು ಮತ್ತು ವಿದ್ಯಾಕೇಂದ್ರಗಳಲ್ಲಿ 
ಕಲಿಯುವ ವಿದ್ಯಾರ್ಥಿತಪೋಧನರ ಆಹಾರಕ್ಕೆ ಅನುಕೂಲವಾಗಲೆಂದು ಅನೇಕರು ಅನ್ನ ಸತ್ರಗಳನ್ನು ಸ್ಥಾಪಿಸಿ 
ಅವುಗಳ ನಿರ್ವಹಣೆಗೆ ದಾನ ನೀಡಿರುವರುಬೋಳುಗ ಮತ್ತು ರಾವಯ್ಯರು ಸೇರಿಕೊಂಡು ನಾಗಾವಿಯ 
ರಾಮೇಶ್ವರ ದೇವರ ಅನ್ನ ಸತ್ರಕ್ಕೆ ಭೂಮಿದಾನ ಮಾಡಿದರು. ಅದರಂತೆ ಬ್ರಹ್ಮಚಾರಿ ಗದಾಧರಭಟ್ಕತಳನು 
ಕೊಳಗಲ್ಲು ಗ್ರಾಮದಲ್ಲಿ ಕೆರೆ- ಭಾವಿಗಳ ಜೊತೆಗೆ ಅನ್ನಸತ್ರವನ್ನು ಸ್ಥಾಪಿಸಿದನೆಂದು ಶಾಸನವು ಹೇಳುತ್ತದೆ "ರ. 


ಇಂತಹ ಮಹಾನ್‌ ಕಾರ್ಯದಲ್ಲಿ ಇನ್ನೂ ಅನೇಕರು ಅಂದು ದಾನ-ದತ್ತಿಗಳನ್ನು ಕೈಕೊಂಡಿದ್ದರು. 
ಅಗ್ಲಿಷ್ಠಿಗೆ 


ನೀರು, ಅನ್ನಛತ್ರಗಳ ಜೊತೆಯಲ್ಲಿ ಅಗ್ಗಿಷ್ಠಿಕೆಗಳನ್ನು ನಿರ್ವಹಣೆಮಾಡುವದರ ಸಲುವಾಗಿ 
ದಾನವನ್ನು ನೀಡುತ್ತಿದ್ದರು. ಕ್ರಿ.ರ್ಶ೯೫೮ ರ ಕನ್ನರದೇವನ ಶಾಸನವೊಂದರಲ್ಲಿ ಮೂಲಸ್ಥಾನದ ಪೆರುರ್ಮಾಡಿ 
ದೇವರ ದೇವಾಲಯದಲ್ಲಿ ಮಂಟಪವನ್ನು ಕಟ್ಟಿಸಿ ಅಲ್ಲಿ ನೀರು ಮತ್ತು ಅಗ್ಲಿಪ್ಟಿಕೆಗಳ ವ್ಯವಸ್ಥೆಗಾಗಿ ದತ್ತಿ 


306 
ಬಿಟ್ಟನು, 


ಆರ್ಥಿಕಸ್ಸಿ ್ಲಿತಿಗತಿ 


ರಾಷ್ಟ್ರಕೂಟರ ಕಾಲದ ಅರ್ಥವ್ಯವಸ್ಥೆ ಕುರಿತು RNR ನಮಗೆ ಮುಖ್ಯ ದಾಖಲೆಗಳೆಂದರೆ 
ಶಾಸನಗಳನ್ನು ಹೊರತುಪಡಿಸಿದರೆ ದಕ್ಷಿಣ ಭಾರತದ ಸಮಕಾಲೀನ ಸಾಹಿತ್ಯಿಕ ದಾಖಲೆಗಳನ್ನು 
ಅವಲಂಬಿಸಬೇಕಾಗಿದೆ. ಸಮಾಜದ ಮಹತ್ವದ ಭಾಗವಾದ ಅರ್ಥವ್ಯವಸ್ಥೆ ತನ್ನ ವಿಶಾಲ ವ್ಯಾಪ್ತಿ ಮತ್ತು 
ವೈವಿಧ್ಯತೆಯಿಂದಾಗಿ ಪ್ರಮುಖವಾದ ಸ್ಥಾನವನ್ನು ಪಡೆಯುತ್ತದೆ. ಒಂದು ನಾಡಿನ ಇಲ್ಲವೇ ಒಂದು ಕಾಲದ 
ಅರ್ಥವ್ಯವಸ್ಥೆಯಲ್ಲಿ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳೊಂದಿಗೆ ಅವನ್ನೆಲ್ಲ ಸದುಪಯೋಗ ಪಡಿಸಿಕೊಳ್ಳುವ 
ಅಲ್ಲಿನ ಜನರ ದುಡಿಮೆಯ ಪರಿಶ್ರಮವು ಗಣನೀಯವೆನಿಸುತ್ತದೆ. ಇದರಿಂದಾಗಿ ಆರ್ಥಿಕಾಭಿವೃದ್ಧಿ ಆ ನಾಡಿನ 
ನೈಸರ್ಗಿಕ ಸಂಪ ಪನ್ಮೂ ಲಗಳ ಪ್ರಮಾಣ, ಅವುಗಳ ಗುಣಮಟ್ಟ ಹಾಗೂ ಅವುಗಳನ್ನು ಬಳಸಿಕೊಳ್ಳು ವ 
ಸಾಮರ್ಥ್ಯಗಳಿಗನುಗುಣವಾಗಿ ನಿರ್ಧರಿತವಾಗುತ್ತದೆ. ರಾಷ್ಟ್ರಕೂಟರ ಕಾಲದ ಶಾಸನಗಳಲ್ಲಿನ ಉಲ್ಲೇಖಗಳು 
ಉತ್ಪೆ ಕ್ಲೆ ಯನಿಸಿದರೂ ಅವು ಅಂದಿನ ನೈ ಸರ್ಗಿಕ ಸಂಪತ್ತನ್ನು ಪರಿಚಯಿಸುತ್ತ ವೆ. ಆರ್ಥವ್ಯ ವಸ್ಥೆ ಯಲ್ಲಿ 
ಭೂಮಿಗೆ ಪ್ರಥಮ ಆಧ್ಯ ತೆಯನ್ನು ನೀಡಲಾಗಿತ್ತು. ಆದು ಜನರಿಗೆ ಆಮೂಲ್ಯವಾದ ವಸ್ತು ವಾದುದರಿಂದ 
ಆದನ್ನು ಹೊರಗಿನವರಿಗೆ ಕೊಡುವದು ಇಷ್ಟವಾಗುತ್ತಿರಲಿಲ್ಲ. ಕ್ರಿ. ಶ್ಶ್ವ೬೭ ಕಾವನೂರಿನ ಶಾಸನದಲ್ಲಿ ಆ ಊರಿನ 
ಧರ್ಮಾರ್ಥವಾದ ಬೂಮಿಗಳನ್ನು ಹಿಡುವಳಿಗೆ ಹಿಡಿದವರು ತಮ್ಮ ತಮ್ಮ ಸಮುದಾಯದ ವರ್ಗದ ಜನರಲ್ಲೇ 
ಭೂಮಿಯನ್ನು ಮಾರಬಹುದು ಇಲ್ಲ ವೆ ಭೋಗ್ಯಕ್ಕೆ ಹಾಕಬಹುದೆಂದು ತಿಳಿಸುತ್ತ ದ್ರ 
ಭೂ ಮಾಲಿಕತ್ವ 

ಭೂಮಿಯು ಮಾನವನ ಸಂಪತ್ತಿನ ಮೂಲವಾದುದರಿಂದ ಅವನ ಬಹುಪಾಲು ಆರ್ಥಿಕ ಜೀವನವು 
ಭೂಮಿಯನ್ನು ಅವಲಂಬಿಸಿತ್ತು. ಅವನ ದುಡಿಮೆ, ಉತ್ಪಾದನೆ, ಅಭಿವೃದ್ಧಿಗಳು ಅವನು ಹೊಂದಿರುವ 
ಭೂಮಿಯ ಮೇಲಿನ ಮಾಲಿಕತ್ವವನ್ನು ಅವಲಂಬಿಸಿತ್ತು. ಅಂದು ಕುಟುಂಬದ ಪ್ರತಿಯೊಂದು ಬೇಕು 
ಬೇಡಿಕೆಗಳನ್ನು ಪೂರೈಸುವ ಸಾಧನ ಭೂಮಿಯಾಗಿದ್ದರಿಂದ, ಅದರ ಮೇಲೆ ತಮ್ಮ ಮಾಲಿಕತ್ವ ಹೊಂದುವದು 
ಸಮಾಜದಲ್ಲಿ ಪ್ರತಿಯೊಬ್ಬನಿಗೂ ಗೌರವವನ್ನು ತಂದುಕೊಡುವ ಮಾಧ್ಯಮವಾಗಿತ್ತು. ಪ್ರಾಚೀನ 
ಕಾಲದಿಂದಲೂ ಭೂಮಾಲಿಕತ್ವದ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳು ಇರುವದನ್ನು ಕಾಣುತ್ತೇವೆ. ಈ 
ಸಮಸ್ಯೆಯು ಇಂದಿಗೂ ಮುಂದುವರೆದಿದೆ. ಎನ್ನಬಹುದು. ಸ್ಟಿತ್‌, ಹಾಪ್‌ಕಿನ್ಸ್‌ ಮುಂತಾದ ವಿದ್ವಾಂಸರು 
ರಾಜನೇ ಭೂಮಿಗೆ ನಿಜವಾದ ಒಡೆಯನೆಂದೂ ಕಂದಾಯವೆಂಬುದು ರೈತನು ಪ ್ರತಿಯಾಗಿ ಕೊಡುವ 
ಬಾಡಿಗೆಯೆಂದು ಅಭಿಪ್ರಾಯಪಟ್ಟರು. ಈ ಅಭಿಪ್ರಾಯ ಒಪ್ಪದ ಜಯಸ್ವಾಲ ಮುಂತಾದ ವಿದ್ವಾಂಸರು 
ಭೂಮಿಗೆ ನಿಜವಾದ ಒಡೆಯ ರೈತನೇ ಹೊರತು ರಾಜನಲ್ಲವೆಂದೂ, ರೈತನು ಕೊಡುವ ಕಂದಾಯವು ರಾಜನು 


ದೇಶವನ್ನು ರಕ್ಷಿಸುವದಕ್ಕಾಗಿ ಕೊಡುವ ಹಣವೇ ಹೊರತು ಮತ್ತೇನೂ ಅಲ್ಲವೆಂದು ವಾದಿಸಿದರು"”. 


Gu 


ರಾಷ್ಟ್ರಕೂಟರ ಶಾಸನಗಳಲ್ಲಿ ಹೆಚ್ಚಿನವು ದಾನ ಶಾಸನಗಳೇ ಆಗಿದ್ದು. ಅವು ರಾಜರು, ರಾಣಿಯರು, 
ಅಧಿಕಾರಿಗಳು, ಶ್ರೀಮಂತರು, ವರ್ತಕರು, ಸಾಮಾನ್ಯರು, ಗುರುಗಳು ಹೀಗೆ ಸಮಾಜದ ಎಲ್ಲ ವರ್ಗದ ಜನರು 
ದಾನಿಗಳಾಗಿ ನಿಂತಿದ್ದಾರೆ. ಇವರು ದಾನವಾಗಿತ್ತ ಭೂಮಿಯ ವಿವರಗಳನ್ನು ಪರಿಶೀಲಿಸಿದರೆ, ಇವರಲ್ಲಿ 
ಹೆಚ್ಚಿನವರು ಸ್ವಂತ ಭೂಮಾಲಿಕತ್ವ ಹೊಂದಿರುವಂತೆ ಕಂಡುಬರುತ್ತದೆ. ಅಲ್ಲದೇ ಅವರು ಅದನ್ನು 
ದಾನವಾಗಿಯೂ ನೀಡುತ್ತಿದ್ದರಂ. ಕೆಲವರು ತಮ್ಮಲ್ಲಿ ಭೂಮಿ ಇಲ್ಲದಿದ್ದಾಗ ಕೊಂಡು ದಾನ 
ಮಾಡಿರುವದುಂಟು. ಪಸುಂಡಿ ಗ್ರಾಮದಲ್ಲಿ ರಪುರ ನಾಗಯ್ಯ ದೇಗುಲವನ್ನು ಮಾಡಿಸುವದರ ಜೊತೆಗೆ ಅದರ 
ನಿತ್ಯಕಕಾರ್ಯಕ್ಕೆ ೨೦ ಮತ್ತರ ನಾಲ್ಕು ಕೆಯ್ಯ ದೇವಮಾನವಾಗಿ ಬಿಟ್ಟಿದ್ದನ್ನು ಹೇಳಿದೆ”. ಹೀಗೆ ದಾನವಾಗಿ 
ನೀಡುತ್ತಿದ್ದ ಭೂಮಾಲಿಕತ್ವವು ಯಾರಿಗೆ ಸೇರಬೇಕೆಂಬುದು ಕುತೂಹಲದ ವಿಷಯವೇ ಆಗಿದೆ. ಇದು 
ದಾನವನ್ನು ಸ್ವೀಕರಿಸಿದ ವ್ಯಕ್ತಿ ಮತ್ತು ಸಂಸ್ಥೆ ಗಳಿಗಮುಸಾರವಾಗಿ ವ್ಯಕ್ತಿ ಗತ, ಸಂಯುಕ್ತ ಮತ್ತು ಸಾಮೂಹಿಕ 
ಎಂದು ಮೂರು ವಿಧವಾಗಿರುವದು ಕಂಡುಬರುತ್ತದೆ ಗ್ಗ 


ವ್ಯಕ್ತಿಗತ 


ಏವಿಧ ವೃತ್ತಿ ಕೆಲಸ ಕಾರ್ಯಗಳಿಗಾಗಿ ವ್ಯಕ್ತಿ ಗೆ ಬಿಡುವ ಭೂದಾನ, ದತ್ತಿ ಅವನ ಸ್ವಂತ ಮಾಲೀಕತ್ವಕ್ಕೆ 
ಸೇರುತ್ತಿತ್ತು. ಕ್ರಿ.ಶ.4೯೩೧ ರಲ್ಲಿ ಕರುಳ ಕಾಮಶೆಟ್ಟಿಯು ಕಾಮೇಶ್ವರ ದೇವರ ಸೇವೆಯಲ್ಲಿ ಕಾಸಿಗಂಗೆ 
ಎರೆಮತ್ತರು-೬, ಕಿಸುಕಾಡು ಮತ್ತರ-೬, ಕುಂಡೋಜನಿಗೆ ಪನ್ನಿರ್ವನತ್ತಪರೆಕಾಯ ಪನ್ನುಮ್ಮತ್ತ, 
ಹಾಡುವವನಿಗೆ ಕಿಸುಕಾಡು ಆರುಮತ್ತರ ಈಶಾನ್ಯ ಶಿವಂಗೆ ಎರೆಪನ್ನಿಮತ್ತ, ಜೋತಿಷ ಚಾವುಂಡಯ್ಯನಿಗೆ 
ನಾಲ್ಯುಮತ್ತರ, ತೊಂಟಿಗಂಗೆ (ಕೆಲಸಗಾರನಿಗೆ) ನಾಲ್ಕು ಮತ್ತರ ಹೀಗೆ ಸೇವಕರಿಗೆ ದಾನ ಬಿಟ್ಟಿರುವದನ್ನು 
ನೋಡಿದರೆ ಈ ಭೂಮಿಯು ವೃತ್ತಿಗಾರನಿಗೆ ವ್ಯಯಕ್ತಿಕವಾಗಿ' ಸೇರಿದ್ದು, ಈ ಭೂಮಿಯು 
ವಂಶಪಾರಂಪರ್ಯವಾಗಿ ಅವರಿಗೆ ಸೇರಿದ್ದಾಗಿರುತ್ತಿತ್ತು"'. ಕ್ರಿ.ಶ್ಚ೯೫೭ರ ಸಿದ್ದಲಿಂಗ ಮಂಡಲದ ಶಾಸನವು 
ಚಿರುಂಗೂರ ಕಾಲುವಳಿ ಗ್ರಾಮ ಕೊಲ್ಲಿಯೂರಲ್ಲಿ ೧/೪ ಚೈ ಭೂಮಿಯನ್ನು ಅಲ್ಲಿನ ದೇವಾಲಯದಲ್ಲಿ ನೃತ್ಯ 
ಸೇವೆಯನ್ನು ಗೈಯುತ್ತಿ ದ್ದ ತಿರುಪ್ಪುಲಿಪ್ಪಗವರ ನಿರತ್ರವಿಟಂಕಿಗೂ ಆಕೆಯ ತರುವಾಯ ಆಕೆಯ ವಂಶಸ್ಥರಿಗೂ 


ಅನುಭೋಗಿಸಲು ನಿರತ್ತಭೋಗಂ ಎಂದು ದಾನಕೊಟ್ಟಿರುವದನ್ನು ದಾಖಲಿಸುತ್ತದೆ *.. 
ಸಂಯುಕ 
pe] 
ಅಗ್ರಹಾರದ ಮಹಾಜನರಿಗೆ ಬಿಡುವ ದಾನದತ್ತಿಗಳ ಮಾಲಿಕತ್ವವು ಸಂಯುಕ್ತವಾಗಿ ಅಲ್ಲಿಯ 


ಮಹಾಜನರಿಗೆಲ್ಲಾ ಅನ್ವಯಿಸುತ್ತಿತ್ತು. ಜೆಥವಾಯಿ ತಾಮ್ರ ಶಾಸನವು ಧೃವರಾಜನ ರಾಣಿ ಶೀಲಮಹಾದೇವಿಯು 


ಇಬ್ಬರು ಬ್ರಾಹ್ಮಣರಿಗೆ ನಾಂದಿಪರದ್ವಾರಿಯಲ್ಲಿ ಕೊಲೆಪದ್ರ ಎಂಬ ಗ್ರಾಮವನ್ನು ದಾನ ಮಾಡಿದ್ದ ಳು. ಗ್ರಾಮದ 


GD 


ಆದಾಯವು ಈ ಇಬ್ಬರು ಬ್ರಾಹ್ಮಣರಲ್ಲಿ ಹಂಚಿಹೋಗುತ್ತಿತ್ತು"”. ಮೂರನೆಯ ಗೋವಿಂದನ ಅಂಜನಾವತಿ 
ತಾಮ್ರ ಶಾಸನವು ರಾಜನು ಮಯೂರಖಂಡಿಯ ರಾಜಧಾನಿಯಲ್ಲಿದ್ದಾಗ ೧೩ ಜನ ಬ್ರಾಹ್ಮಣರಿಗೆ ಅಚಲಪುರ 


ವಿಷಯದಲ್ಲಿದ್ದ ಅಂಜನಾವತಿ ಗ್ರಾಮವನ್ನು ದಾನಮಾಡಿದನು"'. 
ಸಾಮೂಹಿಕ 


ಸಾರ್ವಜನಿಕ ಕಾರ್ಯ ಚಟುವಟಿಕೆ ಕೇಂದ್ರಗಳಾದ ದೇವಾಲಯ, ಕೆರೆ, ಭಾವಿ, ಸತ್ರ, ಅರವಟ್ಟಿಗೆ, 
ಶಾಲೆಗಳಿಗೆ ಬಿಟ್ಟ ದಾನ-ದತ್ತಿಗಳ ಮಾಲಿಕತ್ವ ಹಾಗೂ ಮೇಲ್ವಿಚಾರಣೆಯನ್ನು ಆ ಊರ ಪ್ರಭುಗಳು, 
ಮಹಾಜನರು, ನಾಡ ಅಧಿಕಾರಿಗಳು, ಸಂಘ, ಶ್ರೇಣಿ ಮೊದಲಾದವರಿಗೆ ಸಂಬಂಧಿಸಿತ್ತು. ಇಂತಹ ಹಲವಾರು 
ಉದಾಹರಣೆಗಳು ರಾಷ್ಟ್ರಕೂಟರ ಕಾಲದ ಶಾಸನಗಳಲ್ಲಿ ಸಿಗುತ್ತವೆ '”. ರಟ್ಟರ ಕಾರ್ತ್ಯ್ವವೀರನು ನೇಸರಿಗೆ 
ದೇವಾಲಯಕ್ಕೆ ಆ೦೦-ಕಮ್ಮ ಭೂಮಿಯನ್ನು ದಾನ ನೀಡಿದಾಗ ಅದನ್ನು ಆ ಊರಿನ ಆರು ಜನ ಮುಖ್ಯಸ್ಥರು 
ಸ್ವೀಕರಿಸಿರುವದನ್ನು ಕಾಣುತ್ತೇವೆ 15, ಇಲ್ಲಿ ಈ ಭೂಮಿಯ ನಿರ್ವಹಣೆಯು ಆ ಗ್ರಾಮದ ಜನತೆಗೆ 


ಸೇರಿದ್ದಾಗಿತ್ತು. 
pe) 
ಭೂ ಪ್ರಕಾರ 


ರಾಷ್ಟ್ರಕೂಟರ ಅವಧಿಯ ಪ್ರಜೆಗಳು ತಮ್ಮ ಜೀವನ ನಿರ್ವಹಣೆಗಾಗಿ ಮತ್ತು ಆರ್ಥಿಕ ಭದ್ರತೆಗಾಗಿ 
ನಿಸರ್ಗದತ್ತವಾದ ಭೂಮಿಯನ್ನು ಆಶ್ರಯಿಸಿರುವದು ಸ್ಪಷ್ಟ. ಪ್ರಕೃತಿದತ್ತವಾದ ಮಣ್ಣು, ನೀರು, ಖನಿಜ, 
ಅರಣ್ಯಗಳು ಭೂಮಿಯಲ್ಲಿ ಸಿಗುವದರಿಂದ ಪ್ರಾಚೀನ ಕಾಲದಿಂದಲೂ ಮಾನವ ಭೂಮಿಯನ್ನು ತನ್ನ ಬೇಕು 
ಬೇಡಿಕೆಯನ್ನು ಇಡೇರಿಸುವ ಸಾಧನವೆಂದು ತಿಳಿದು ಅದನ್ನೇ ನೆಚ್ಚಿಕೊಂಡು ಬಂದಿದ್ದಾನೆ. ಅಂತಹ ಸಂಪತ್ತಾದ 
ಭೂಮಿ ಹಲವು ಬಗೆಯದಾಗಿ ಕಂಡುಬರುತ್ತಿದ್ದು, ಈ ಕಾಲದ ಶಾಸನಗಳೂ ಸಹ ಅದನ್ನು ವಿವಿಧ ಹೆಸರಿನಿಂದ 
ಕರೆಯುತ್ತವೆ. ಶಾಸನಗಳು ಕರೆಯುವ ಭೂಮಿಯ ಪ್ರಕಾರಗಳನ್ನು ಸ್ಥೂಲವಾಗಿ ೧) ವ್ಯವಸಾಯ ಯೋಗ್ಯ 
ಭೂಮಿ, ೨) ವ್ಯವಸಾಯ ಯೋಗ್ಯವಲ್ಲದ ಭೂಮಿ ಎಂದು ಕರೆಯಬಹುದು. ಇದನ್ನು ಮತ್ತೆ ಸಾಗುವಳಿ 
ಮಾಡುವ ಭೂಮಿಯನ್ನು ೧) ದೇವಮಾತೃಕವೆಂದು, ಅಲ್ಲದೇ ನದಿ, ಕೆರೆ, ಭಾವ, ಮುಂತಾದವುಗಳನ್ನು 


ಅವಲಂಬಿಸಿದ ಭೂಮಿಯನ್ನು ೨) ನದಿಮಾತೃಕ ಭೂಮಿಯೆಂದು ವಿಂಗಡಿಸಲಾಗಿದೆ *'. 


ಶಾಸನಗಳು ಭೂಮಿಯನ್ನು ಕಮ್ಮ, ಕೈಯ, ಪೊಲ, ಹೊಲವೆಂದು"' ಕರೆದಿವೆ. ಇದು ದೇವಮಾತೃಕ 
ಭೂಮಿಗೆ ಸಂಬಂಧಿಸಿದ್ದು, ಮಳೆಯ ನೀರನ್ನು ತಡೆಹಿಡಿದು ನೀರನ್ನು ಬಳಸುವ ಭೂಮಿಯನ್ನು ಶಾಸನಗಳು 


ಗದ್ದೆಯೆಂದು”” ಕರೆದಿದ್ದು, ಇದು ನದಿ ಮಾತೃಕ ಭೂಮಿಗೆ ಸಂಬಂಧಿಸಿದೆ. 


GD 


ಭೂಮಿಯ ಮಣ್ಣಿನ ಬಣ್ಣಕ್ಕೆ ಅನುಗುಣವಾಗಿ ಅದನ್ನು ಕರಿಯಮಣ್ಣಿನ ಭೂಮಿ, ಕೆಂಪು ಮಣ್ಣಿನ 
ಭೂಮಿಯೆಂದು ಕರೆದಿರುವದನ್ನು ಶಾಸನಗಳಲ್ಲಿ ಕಾಣಬಹುದಾಗಿದೆ. ಕ್ರಿ.ಶ.೯೯೩೧ ರ ಶಾಸನವೊಂದರಲ್ಲಿ 
ಕುರುಳ ಕಾಮಶೆಟ್ಟಿಯು ಕಾಮೇಶ್ವರ ದೇವಾಲಯದಲ್ಲಿ ಸೇವೆಗೈಯುತ್ತಿದ್ದ ಸೇವಕರಿಗೆ ಭೂಮಿಯನ್ನು 
ನೀಡುವಾಗ ಎರೆಮತ್ತರ, ಕಿಸುಕಾಡು ಆರು ಮತ್ತರ ಎಂದು ಹೇಳಿರುವದನ್ನು ಗಮನಿಸಬಹುದಾಗಿದೆ "”. 


ಇಲ್ಲಿ ಎರೆ ಎಂದರೆ ಕಪ್ಪು ಮಣ್ಣಿನ ಭೂಮಿಯಾದರೆ, ಕಿಸುಕಾಡು ಎಂದರೆ ಕೆಂಪು ಮಣ್ಣಿನ ಭೂಮಿಯಾಗಿದೆ. 


ಹೊನ್ನತ್ತಿಯ ಎರಡನೆಯ ಕೃಷ್ಣನ ಶಾಸನವೊಂದರಲ್ಲಿ ಭೂಮಿದಾನ ಮಾಡುವಾಗ, ಮಣ್ಣು 
ಪನ್ನಿರ್ವುತ್ತರ, ಕರಿಯ ಕೆಯ್ಯ ರೇಚನ ಕೆಳಗೆ ಒರ್ವುತ್ತರ ನೀರ್ಮಣ್ಣು ಕೊಟ್ಟ ದತ್ತಿ ಎಂದು 
ಹೇಳಿರುವದರಿಂದ ಮಣ್ಣು ಒಣಬೇಸಾಯದ ಭೂಮಿಯನ್ನು ನೀರ್ಮತ್ತರು ಗದ್ದೆಯನ್ನು, ಕೆರೆಯ ಕೆಳಗೆ 
ನೀರಿನ ವ್ಯವಸ್ಥೆಯ ಭೂಮಿಯ ನೀರಮತ್ತರ ಎಂದು ವಿಂಗಡಿಸಿರುವದನ್ನು ಕಾಣಬಹುದಾಗಿದೆ *'. ನೀರಿನ 
ವ್ಯವಸ್ಥೆಯನ್ನು ಮಾಡಿಕೊಂಡು ತೋಟವನ್ನು ಮಾಡಿಕೊಂಡಿರುವ ಹಲವಾರು ಉಲ್ಲೇಖಗಳು ಶಾಸನಗಳಲ್ಲೂ 
ಇವೆ. ಅದರಲ್ಲೂ ದೇವಾಲಯಗಳಿಗೆ ಹೊಂದಿಕೊಂಡಂತೆ ಹೂದೋಟಗಳ ಉಲ್ಲೇಖವು ಶಾಸನಗಳಲ್ಲಿ 
ಬರುತ್ತದೆ. ಕ್ರಿ.ಶ.೯೦೭-೦೮ ರ ಶಾಸನವೊಂದರಲ್ಲಿ" ಹೂದೋಟದ ಉಲ್ಲೇಖವಿದ್ದರೆ, ಕ್ರಿ.ಶ.4೯೪೬ ರ 


ಶಾಸನದಲ್ಲಿ ಬರೀ ತೋಟದ ಉಲ್ಲೇಖವಿದೆ. 
ಒಕ್ಕಲುತನ 


ಇತಿಹಾಸ ಪೂರ್ವಕಾಲದಿಂದಲೂ ಬೆಳೆದು ಬಂದ ಒಕ್ಕಲುತನ ರಾಷ್ಟ್ರಕೂಟರ ಕಾಲದ 
ಅರ್ಥವ್ಯವಸ್ಥೆ ಯ ಜೀವನಾಡಿಯಾಗಿತ್ತು. ಬಹು ಜನರ ಜೀವನೋಪಾಯದ ಮುಖ್ಯ ಕಸುಬಾದ ಕೃಷಿಯು 
ವ್ಯಾಪಾರ, ಉದ್ಯೋಗ, ಕೈಗಾರಿಕೆಗಳನ್ನು ಬಳಸಿಕೊಂಡು ಅವುಗಳಿಗೆ, ಅವುಗಳ ಆದಾಯಕ್ಕೆ ಕೇಂದ್ರ 
ಬಿಂದುವಾಗಿತ್ತು. ವ್ಯವಸಾಯದ ಕುರಿತಂತೆ ಶಾಸನಗಳಲ್ಲಿ ಹೆಚ್ಚಿನ ಉಲ್ಲೇಖ ದೊರೆಯುವದಿಲ್ಲವಾದರೂ, 
ಒಂದೆರಡು ಶಾಸನಗಳಲ್ಲಿ ಮಾತ್ರ ಒಕ್ಕಲುತನದ ಕುರಿತು ಅಲ್ಪವಾದ ಮಾಹಿತಿ ನೀಡುತ್ತವೆ. ಪುಲಿಗೆರೆಯಲ್ಲಿ 
೩೦೦ ಜನ ಒಕ್ಕಲುಗಳು (ರೈತರು) ಇದ್ದರೆಂಬುದನ್ನು ಲಕ್ಷ್ಮೇಶ್ವರ ಶಾಸನವು ಹೇಳಿದರೆ", ವೆಂಕಟಾಪುರ 
ಶಾಸನವು ಒಕ್ಕಲಿಗರಾದ ಮೂಗಿನಕದಮ್ಮ, ಎರೆಗ ಮತ್ತು ಕುಪ್ಪಮಾದರು, ಇಲ್ಲಿ ಒಕ್ಕಲುತನ (ಕಮತ) 
ಮಾಡುತ್ತಿದ್ದರೆಂದು ಹೇಳುತ್ತದೆ". ಕೃಷಿಕರು (ಒಕ್ಕಲು) ಬಡವರಾದರೆ, ಅವರಿಗೆ ಕೃಷಿ ಉಪಕರಣ, ಎತ್ತು, 
ಬಿತ್ತನೆ, ಬೇಸಾಯದ ಖರ್ಚಿಗೆ ರಾಜರುಗಳು ಹಣವನ್ನು ಕೊಡುವದರೊಂದಿಗೆ ಒಕ್ಕಲುತನವನ್ನು ದಂಡ 
ವಷ್ಠಿ ತೆರಿಗೆಗಳಿಂದ ನಸಿಸದಂತೆ ರಕ್ಷಿಸಬೇಕೆಂದು ಕೌಟಲ್ಯನು ಹೇಳುತ್ತಾನೆ. ದಾನದ ವಸ್ತುಗಳಲ್ಲಿ ವ್ಯವಸಾಯ 
ಯೋಗ್ಯ ಭೂಮಿಗೆ ಮೊದಲ ಸ್ಥಾನವಿದ್ದು, ಈ ಕಾಲದ ಶಾಸನಗಳು ಹೇಳುವ ಭೂದಾನವು ಇದನ್ನೇ 
ಸಮರ್ಥಿಸುತ್ತ ವೆ. 


ವಡ್ಡಾರಾಧನೆಯಲ್ಲಿ ಶಿವಜೋಟಾಚಾರ್ಯನು ಒಕ್ಕಲಿಗರ ಸುಂದರವಾದ ಚಿತ್ರಣವನ್ನು ನೀಡುತ್ತಾ ನೆ 
ಊಟವನ್ನು ತರುವ ತನ್ನ ಹೆಂಡತಿಗೆ ತಾನು ಬೇರೆ ಹೊಲಕ್ಕೆ ಹೋದ ವಿಷಯವನ್ನು ತಿಳಿಸಲಿಕ್ಕೆ ಅಲ್ಲಿಯೇ 
ಇದ್ದ ವ್ಯಕ್ತಿಗಳಿಗೆ ತಿಳಿಸುತ್ತಿದ್ದರು. ಅಜ್ಜ ನನ್ನ ಹೆಂಡತಿ ನನಗೆ ಊಟವನ್ನು ತರುತ್ತಾ ಳೆ ಅವಳು ಇಲ್ಲಿಗೆ ಬಂದರೆ 
ನಾನು ಪಶ್ಚಿಮದ ಹೊಲಕ್ಕೆ ಹೋಗಿದ್ದೇನೆ ಎಂದು ಹೇಳಿ ಅಲ್ಲಿಗೆ ಕಳುಹಿಸು"*. ಎಂದು ಹೇಳಿದ್ದನ್ನು 
ಕಾಣಬಹುದು. ಈ ರೀತಿ ಹೊಲ ಗದ್ದೆಗಳಲ್ಲಿ ದುಡಿಯುವ ಗಂಡಸರಿಗೆ ಹೆಂಗಳೆಯರು 
ಸಹಾಯವಾಗಿರುತ್ತಿದ್ದರು. ಊಳುವ ಎತ್ತಗಳ ಬಾಯನ್ನು ಭದ್ರವಾಗಿ ಕಟ್ಟಿ” ಹೊಲ ಗದ್ದೆಗಳಲ್ಲಿ ರೆಂಟೆ 
ಕುಂಟೆಗಳನ್ನು ಹೊಡೆಯುತ್ತಿದ್ದರು. ಇಂದಿಗೂ ಪೈರುಗಳ ಮಧ್ಯದಲ್ಲಿ ಎತ್ತುಗಳ ಬಾಯಿಯನ್ನು ಬಾಯಿಜಾಳಿಗೆ 


(ಚಿಕ್ಕ) ಎಂಬುವದರಿಂದ ಕಟ್ಟಿ ಹೊಲವನ್ನು ಊಳುವ ಪದ್ದ ತಿಯನ್ನು ಕಾಣುತ್ತೆ ವೆ. 


ಒಕ್ಕಲಿಗರು ತಮಗೆ ಸುಲಭವಾಗಿ ದೊರೆಯುವ ವಸ್ತು ಗಳಿಂದಲೇ ತಮಗೆ ಬೇಕಾದ ಸಾಮಾನುಗಳನ್ನು 
ಸಿದ್ದಮಾಡಿಕೊಳ್ಳುತ್ತಿದ್ದರೆಂಬುದಕ್ಕೆ ಪುಲ್ಲ-ಬೇಂಟೆಯಂ ಪೊಸೆದು"* ರೃತ ತನಗೆ ಬೇಕಾದ ಹಗ್ಗವನ್ನು 
ಹುಲ್ಲಿನಿಂದ ಮಾಡಿ ಉಪಯೋಗಿಸುತ್ತಿದ್ದನೆಂಬುದು ಇದರಿಂದ ತಿಳಿಯುತ್ತದೆ ಇಂದಿಗೂ ರೈತರು ಹುಲ್ಲಿನಿಂದ 


ಹಗ್ಗವನ್ನು ಮಾಡಿ ತಮ್ಮ ಕೆಲಸಗಳಿಗೆ ಉಪಯೋಗಿಸುವದನ್ನು ಕಾಣಬಹುದಾಗಿದೆ. 


ಬೆಳೆಗಳು 


ಹೊಲಗದ್ದೆ ತೋಟಗಳಲ್ಲಿ ಬೆಳೆಯುತ್ತಿದ್ದ ಬೆಳೆಗಳ ಪ್ರಸ್ತಾಪವು ಪ್ರಾಸಂಗಿಕವಾಗಿ ಶಾಸನಗಳಲ್ಲಿ 
ಬರುತ್ತದೆ. ರಾಷ್ಟ್ರಕೂಟರ ಕಾಲದಲ್ಲಿ ಭತ್ತದ ಗದ್ದೆಗಳಿರುವದನ್ನು ಕಾಣುತ್ತೇವೆ. ಶಾಸನಗಳಲ್ಲಿ ಕೂಳ್ಗ'”, 
ಭತ್ತಗಳ"” ಉಲ್ಲೇಖವಿದೆ. ಕರ್ನಾಟಕ ಮಹಾರಾಷ್ಟ್ರ ಪ್ರದೇಶಗಳಲ್ಲಿ ಜೋಳ ಮತ್ತು ಬಾಜ್ರಾಗಳನ್ನು 
ಗುಜರಾತದಲ್ಲಿ ಹತ್ತಿಯನ್ನು ಕೊಂಕಣ ಪ್ರದೇಶದಲ್ಲಿ (ಪಶ್ಚಿಮ ಘಟ್ಟ) ಭತ್ತ ತೆಂಗು ಹಾಗೂ ಅಡಿಕೆಗಳನ್ನು 
ಹೆಚ್ಚಾ ಗಿ ಬೆಳೆಯಲಾಗುತ್ತಿತ್ತು”'. ಮತ್ತು ಭತ್ತ, ಎಲೆ, ಅಡಿಕೆ, ಎಳ್ಳು ಮತ್ತು ಎಣ್ಣೆ ಕಾಳುಗಳನ್ನು ಹೆಚ್ಚಾ ಗಿ 
ಬೆಳೆಯಲಾಗುತ್ತಿತ್ತು. ಇನ್ನೊಂದು ಪ್ರಧಾನ ಬೆಳೆಯಾದ ಕಬ್ಬು ಅಂದು ಹೆಚ್ಚು ನೀರಿನ ಆಶ್ರಯವಿರುವ ಇತರ 
ಭೂಮಿಗಳಲ್ಲಿ ಬೆಳೆಯಲಾಗುತ್ತಿದ್ದು ಅದನ್ನು ಶಾಸನಗಳು ಮತ್ತು ವಡ್ಡಾರಾಧನೆ ಗ್ರಂಥ ಹೆಸರಿಸುತ್ತವೆ **. 


ಉದಾಹರಣೆಗೆ ಸೆಬ್ಬಿ-೩೦ ನ್ನು ಆಳುತ್ತಿದ್ದ ಪಂಚಲದೇವ ಅಲ್ಲಿಯ ಮಹಾಜನರ ಕಾಲುತೊಳೆದು 


“ಎ 


[ae 


ಸಿದ್ಧಾಯವಾಗಿ ಉಪ್ಪು-ತುಪ್ಪಗಳ ಜೊತೆಯಲ್ಲಿ ಕಬ್ಬಿನ ಹಾಲನ್ನು ನೀಡಿರುವದು ಅಂದು ಕಬ್ಬನ್ನು 
ಬೆಳೆಯಲಾಗುತ್ತಿತ್ತೆಂಬುದನ್ನು ಸ್ಪಷ್ಟಪಡಿಸುತ್ತದೆ”. ಕೆರೆ, ಭಾವಿ, ಮೊದಲಾದ ಸತತ ನೀರಿನ ಆಶ್ರಯವಿರುವ 


ಲಬ 


ತೋಟಗಳಲ್ಲಿ ತೆಂಗು ಎೀಳ್ಗೆ ಲೆಗಳನ್ನು ಬೆಳೆಯಲಾಗುತ್ತಿ ತ್ತು 3೪ ಹೂದೋಟಗಳ ಉಲ್ಲೆ €ಖ ಶಾಸನಗಳಲ್ಲಿ 


Cs 


ಬಂದಿದ್ದು ಅಂದು ಹೂಗಳನ್ನು ತೋಟದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತಿತ್ತು”. ಇವುಗಳಲ್ಲದೇ ಅಡಿಕೆ, 


ಅರಿಷಿಣ, ಎಳ್ಳು'* ಇತ್ಯಾದಿ ಬೆಳೆಗಳನ್ನು ಅಂದು ಬೆಳೆಯಲಾಗುತ್ತಿ ತ್ತು. 
ನೀರಾವರಿ 


ನೀರಾವರಿಯು ಮುಖ್ಯವಾಗಿ ನದಿ, ಭಾವಿ, ಕೆರೆಗಳನ್ನು ಅವಲಂಬಿಸಿದ್ದಿತು. ರಾಜರು, ರಾಣಿಯರು, 
ಪ್ರೀಮಂತರು ಮತ್ತು ಗ್ರಾಮಸಂಸ್ಥೆಗಳು ಕೆರೆಭಾವಿಗಳನ್ನು ಕಟ್ಟಿಸುವದು ಶ್ರೇಯಸ್ಯರವೆಂದು ನಂಬಿದ್ದರು. 
ಅಲ್ಲದೇ ಹಾಳಾಗಿರುವ ಜೀರ್ಣಾವಸ್ಥೆಯಲ್ಲಿರುವ ಕೆರೆಗಳನ್ನು ದುರಸ್ಥಿಗೊಳಿಸುವದರಿಂದ 


ಪುಣ್ಯಲಭಿಸುವದೆಂಬ ಹಿನ್ನೆಲೆಯಿಂದ ಪ್ರಾಚೀನರು ಕೆರೆಗಳ ನಿರ್ಮಾಣಕ್ಕೆ ಮಹತ್ವವನ್ನು ನೀಡಿದ್ದಾರೆ. 


ರಾಷ್ಟ್ರಕೂಟರ ಶಾಸನಗಳಲ್ಲಿ ಮಾಹಿ*', ಗೋದಾವರಿ”, ಕೃಷ್ಣವೇಣಿ*”, ತುಂಗಭದ್ರಾ” ಮತ್ತು 
ಮುಸಿ*' ನದಿಗಳ ಉಲ್ಲೇಖ ಬರುತ್ತದೆ. ಆದರೆ ಈ ನದಿಗಳಿಂದ ನೀರನ್ನು ಹೇಗೆ ಉಪಯೋಗಿಸುತ್ತಿದ್ದರೆಂದು 
ಮಾತ್ರ ತಿಳಿಯದು. 


ರಾಷ್ಟ್ರಕೂಟರು, ಅವರ ಸಾಮಂತರು, ಕೆರೆಗಳ ನಿರ್ಮಾಣಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ್ದರು. 
ಕ್ರಿ.ಶ.೮೩೭ ರ ಕೇಸರಭಾವಿ ಶಾಸನವು" ಅಮೋಘವರ್ಷನಿಂದ ಒಂದು ಕೆರೆ ಹಾಗೂ ತೋಟ ನಿರ್ಮಿಸಿದ್ದ ನ್ನು 
ಉಲ್ಲೇಖಿಸುತ್ತದೆ. ಕ್ರಿ.ಶ.೮೬೨ ರ ಹೂವಿನ ಹಿಪ್ಪರಿಗಿಯ ಶಾಸನವು" ಎರಡು ಕೆರೆಗಳು ಇದ್ದಿದ್ದನ್ನು ಹೇಳಿದರೆ, 
ಚಿಂಚಲಿ ಶಾಸನವು ಕೆರೆಗೆ ದಾನವನ್ನು ನೀಡಿರುವದನ್ನು ಉಲ್ಲೇಖಿಸುತ್ತದೆ. ಕ್ರಿ.ಶ.೮೭೨ ರ ಅದೇ ಶಾಸನವು 


ನೀರುಣಿ ಸುಂಕದ (ನೀರಿನ ಸಂಗ್ರಹಣೆ ಅಥವಾ ಬಳಕೆಗಾಗಿ ವಿಧಿಸುವ ಸುಂಕ) ಬಗ್ಗೆ ಹೇಳುತ್ತದೆ. 


ಗಂಗ ರಾಚಮಲ್ಲನ ಕ್ರಿ.ಶ.೮೧೯ ರ ಸಾಲಿಗ್ರಾಮ ಶಾಸನವು ಎಡತೊರೆ ಬಳಿಯ ಹಳ್ಳಿಯಲ್ಲಿನ ಒಂದು 
ಭೂವ್ಯವಹಾರಕ್ಕೆ ಸಂಬಂಧಿಸಿದ್ದು. ಆ ಹಳ್ಳಿಯ ಮೇರೆಗಳನ್ನು ಹೇಳುವಾಗ ೧೪ ಕೆರೆಗಳನ್ನು ಹೇಳಿದೆ". ಸಿರಾ 
ತಾಲೂಕಿನ ಬರಗೂರಿನ ಕ್ರಿ.ಶ.4೯೨೦ ರ ಶಾಸನವು ನಾರಣಚ್ಚಿ ಎಂಬ ಮಹಿಳೆಯು ಕೆರೆಯನ್ನು ಕಟ್ಟಿಸಿದ್ದನ್ನು 
ಹೇಳಿದೆ". ಕ್ರಿ.ಶ್ಶ೨೯-೩೦ ರ ನಾಲ್ಕನೆಯ ಗೋವಿಂದನ ಶಾಸನವು ಕೊಂಡಲಗೆರೆ ಎಂಬ ಸ್ಥಳೀಯ ಕೆರೆಯ 
ಮೇಲೆ ದಂಡ ಹಾಗೂ ತೆರಿಗೆಯನ್ನು ವಿಧಿಸಿದ್ದನ್ನು ಪ್ರಸ್ಥಾಪಿಸುತ್ತದೆ”'. ರಾಷ್ಟ್ರಕೂಟರ ಸಾಮಂತನಾದ ಸಾಂತರ 
ಅರಸು ಶಾಂತ ಕಂಪನು ಕೆರೆಯನ್ನು ಕಟ್ಟಿಸಿ ಅದಕ್ಕೆ ಭೂಮಿಯನ್ನು ದಾನವಾಗಿ ನೀಡಿದ್ದನ್ನು ಕ್ರಿ.ಶ.೯೯೦೨ ರ 
ಶಾಸನವೊಂದರಿಂದ ತಿಳಿದುಬರುತ್ತದೆ **. ದಂಡಾಪೂರ ಶಾಸನವು ಕೊಂಟಮಗೆರೆಯ ಕೆರೆಯನ್ನು 
ಉಲ್ಲೇಖಿಸುತ್ತದೆ '*. ಮೂರನೆಯ ಇಂದ್ರನ ಹಿರೇಮಾಗನೂರ ಶಾಸನವು ಮಾಗುಂದದ ಕೊಣ್ಣಂದ 


ಗಾವುಂಡನು ಕೆರೆಯನ್ನು ಕಟ್ಟಿಸಿ ತಾಳಗುಂದ ಮಹಾಜನರ ಸಮ್ಮುಖದಲ್ಲಿ ಚಿತ್ರಗೋಸಾಸಿಯನ್ನು ನೀಡಿದನು”. 


ww 


ನಾಲ್ಕನೆಯ ಗೋವಿಂದನ ಪೆರ್ಗಡೆ ಪುಳಿಯಮ್ಮನು ತಾಳಗುಂದದಲ್ಲಿ ಕೆರೆಯನ್ನು ಕಟ್ಟಿ ಸಿದನು”*'. ಕ್ರಿ.ಶ್ಚ೬೮ 
ರಲ್ಲಿ ಕೆರೆಯೂರ ಅಣ್ಣ ಯ್ಯನು ಕೆರೆಯೊಂದನ್ನು ಕಟ್ಟಿ ಸಿಅದರ ನಿರ್ವಹಣೆಗಾಗಿ ಕೆರೆಯ ಕೆಳಗೆ ಅದಕ್ಕೆ ೪ ಮತ್ತ ರು 
ಭೂಮಿಯನ್ನು ದಾನ ಮಾಡಿದನು. 


ಕೆರೆಯನ್ನು ಕಟ್ಟಿಸುವದರ ಜೊತೆಗೆ ಅದರ ನಿರ್ವಹಣೆಗಾಗಿ ಭೂದಾನ ಮಾಡಿರುವದನ್ನು 
ಕಾಣಬಹುದಾಗಿದೆ. ನನ್ನಿವೆಡಂಗನು ಕೆರೆಯ ನಿರ್ವಹಣೆಗಾಗಿ ೧೨ ಮತ್ತರ ಭೂಮಿಯನ್ನು ದಾನ 
ಮಾಡಿದನು”. ರೇಚಿಗನು ಕರೆಯ ಜೀರ್ಣೋದ್ದಾರವನ್ನು ಮಾಡಿಸಿ ಅದಕ್ಕೆ ೧೨ ಮತ್ತರ ಭೂಮಿಯನ್ನು 
ನೀಡಿದ್ದನ್ನು ಮೂರನೆಯ ಕೃಷ್ಣನ ಶಾಸನವೊಂದು ಹೇಳಿದೆ **. ಕಾರಜೋಳದಲ್ಲಿ ಸಂಬಯ್ಯನು ಕಟ್ಟಿಸಿದ 
ಕೆರೆಗೆ ಏಳು ಕೋಟೆಯ ದದ್ದಯ್ಯನು ೨೦ ಮತ್ತರ ಭೂಮಿ ನೀಡಿದ್ದನ್ನು ಕ್ರಿ.ಶ. ೯೫೭ರ ಶಾಸನವೊಂದು 
ಹೇಳಿದೆ *. ತನಗೆ ಬಂದ ದಾನವನ್ನು ಕೆರೆಯ ನಿರ್ವಹಣೆಗೆ ನೀಡಿದ್ದುಂಟು, ಬಳಿಯ ಬಾದಮ್ಮನಿಗೆ ೫೦ 
ಮಹಾಜನರು ಬೂದುಗುಳೇ ನೀಡಿದ್ದನ್ನು ಬಾರಮ್ಮನು ಕೆರೆಗೆ ದಾನ ನೀಡಿದನು”. 


ಕೆರೆಯ ನೀರನ್ನು ಉಪಯೋಗಿಸಿದ ನಂತರ ಅದಕ್ಕೆ ತೆರಿಗೆಯನ್ನು ನೀಡಬೇಕಿತ್ತು. ಕ್ರಿ.ಶ.೮೭೧-೭೨ 
ರ ಶಾಸನವೊಂದು ನೀರುಣಿ ಸುಂಕದ ಉಲ್ಲೇಖವನ್ನು ಮಾಡಿದರೆ *', ಆ ಕೆರೆಯ ನೀರನ್ನು ಬಳಸುವದರ 
ಮೇಲೆ ಬರುವ ಸುಂಕವನ್ನು ದಾನವಾಗಿ ನೀಡಿದ್ದನ್ನು ಮತ್ತೊಂದು ಶಾಸನವು ಉಲ್ಲೇಖಿಸುತ್ತದೆ *”. 


ತೋಟಗಳು 


ರಾಷ್ಟ್ರಕೂಟರ ಶಾಸನಗಳಲ್ಲಿ ತೋಟಗಳ ಉಲ್ಲೇಖಗಳಿವೆ. ಕ್ರಿ.ಶ.೮೭೪-೭೫ ರ ಶಾಸನದಲ್ಲಿ ತೋಟದ 
ಉಲ್ಲೇಖವಿದೆ *. ಕೊಸಿಗರ ಕೋಟೆಯಮ್ಮನು ಗೋಸಹಸ್ರವನ್ನು ಕೊಟ್ಟು ಎಳಸೆ ಮಹಾಜನರಿಗೆ ೫೫ 
ಬಂಗಾರದ ಗದ್ಯಾಣವನ್ನು ನೀಡುವದರ ಜೊತೆಗೆ ಭಾವಿಯನ್ನು ಸಹ ತೋಡಿಸಿಕೊಟ್ಟನು"”. ಕ್ರಿ.ಶ್ಶ೦೭ ರ 
ಶಾಸನದಲ್ಲಿ ಹೂದೋಟದ ಜೊತೆಯಲ್ಲಿ ಎಲೆಯ ತೋಟದ ಉಲ್ಲೇಖವಿದೆ *'. ಮುಳಗುಂದದ ಶಾಸನದಲ್ಲಿ 
ಎಲೆಬಳ್ಳಿಯ ತೋಟವನ್ನು ಹೇಳಿ ಅಲ್ಲಿ ಸಾವಿರಕ್ಕೂ ಹೆಚ್ಚು ಜನರು ಕಾರ್ಯನಿರ್ವಹಿಸುತ್ತಿರುವದನ್ನು 
ಹೇಳಿದೆ". ಕ್ರಿ.ಶ೯೫೧-೫೨ ರ ಶಾಸನಪೊಂದು ೧೦೦೦ ಎಲೆಯ ತೋಟವೊಂದನ್ನು ಭಟಾರರಿಗೆ ಗಾವುಂಡ 
ಕಳ್ತೆಯವ್ಹುನು ದಾನವಾಗಿ ನೀಡಿರುವದನ್ನು ಹೇಳಿದೆ *'. ಹೀಗೆ ಬಾವಿಯಿಂದ ನೀರನ್ನೂ 


ಉಪಯೋಗಿಸಿಕೊಂಡು ತೋಟಗಳನ್ನು ಮಾಡುತ್ತಿದ್ದರು. 
ಪಶುಸಂಗೋಪನೆ 


ಒಕ್ಕಲುತನಕ್ಕೆ ಉಪಯೋಗವಾಗುವ ಪ್ರಾಣಿಗಳಲ್ಲಿ ದನ-ಕರುಗಳ ಉಪಯೋಗ ಬಹಳ 


ಮಹತ್ವದ್ದಾಗಿದೆ. ಹಾಲು ತುಪ್ಪ ಮೊಸರುಗಳ ಮೂಲಕ ರೈತರಿಗೆ ಆಹಾರ ಪೂರೈಸುವ ದನಗಳು ಜನರ ಆರ್ಥಿಕ 


GD 


ಸ್ಥಿತಿಗತಿಗಳನ್ನು ಸುಧಾರಿಸಿಕೊಳ್ಳಲು ಅನುಕೂಲವಾಗಿದ್ದವು. ಸಂಪತ್ತು ಮತ್ತು ಉತ್ಪ ನ್ನ ಕಾರಕ ವಸ್ತುಗಳಾದ 
ದನಕರುಗಳನ್ನು ಅಂದು ರಕ್ಷಿಸಿಕೊಳ್ಳುವದು, ಅಪಹರಿಸುವದು, ಈ ಹಿನ್ನೆಲೆಯಲ್ಲಿಯೇ -ಗೋಗ್ರಹಣಗಳು 
ನಡೆಯುತ್ತಿದ್ದವು. ದಾನಗಳಲ್ಲಿಯೂ ಸಹ ಅಂದು ಗೋಸಹಸ್ತ್ರದಾನ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿತ್ತು. 
ಸಂಪತ್ತಿನ ಪ್ರತೀಕವಾದ ದನ ಅಥವಾ ಗೋವುಗಳನ್ನು ಶಾಸನ-ಕಾವ್ಯಗಳು ತುರುಗೋಳ್‌ ಎಂದು ಕರೆದಿವೆ. 
ಪ್ರತಿಯೊಂದು ಗ್ರಾಮಗಳಲ್ಲಿ ದೊರೆಯುವ ವೀರಗಲ್ಲುಗಳಲ್ಲಿ ಸಾಕಷ್ಟು ಗೋರಕ್ಷಣೆಗಾಗಿ ಮಡಿದ 
ತುರುಗೋಳ್‌ ವೀರರ ಕಲ್ಲುಗಳಾಗಿವೆ. ಗೋವುಗಳಿಂದ ಹಾಲು, ತುಪ್ಪ, ಮೊಸರು ಪಡೆಯಲು ಅಂದು ಉನ್ನತ 
ಪ್ರಮಾಣದಲ್ಲಿ ಪಶುಸಂಗೋಪನೆಯನ್ನು ವೃತ್ತಿಯನ್ನಾ ಗಿಸಿಕೊಂಡಿದ್ದರು. ವಡ್ಡಾರಾಧನೆಯು ಹಾಲು ಹೈನಿನ 
ಕುರಿತು ಹೇಳುತ್ತಿ ರುವದು ಕೂಡಾ ಇದನ್ನೇ ಸೂಚಿಸುತ್ತದೆ. ತುಪ್ಪದ ಮೇಲೆ ಅಂದು ಹಾಕಿದ ಸುಂಕವು ಸಹ 


ಇದನ್ನು ಸಮರ್ಥಿಸುತ್ತದೆ. 


ಆಕಳುಗಳಂತೆ ಕುರಿಗಳ ಹಾಗೂ ಆಡುಗಳ ಸಾಕಾಣಿಕೆಯು ರಾಷ್ಟ್ರಕೂಟರ ಕಾಲದಲ್ಲಿ ಅತೀ ಹೆಚ್ಚಾಗಿತ್ತು. 
ರಾಷ್ಟ್ರಕೂಟರ ಮೂರನೆಯ ಕೃಷ್ಣನ ಕಾಲಕ್ಕೆ ಸಂಬಂಧಿಸಿದಂತೆ ತಮಿಳುನಾಡಿನಲ್ಲಿ ದೊರೆತ ತಮಿಳು ಶಾಸನಗಳು 
ಕುರಿಗಳ ಸಾಕಾಣಿಕೆ ಹಾಗೂ ಕುರುಬರನ್ನು ಕುರಿತು ಉಲ್ಲೇಖಿಸುವದರೊಂದಿಗೆ ಕುರಿಗಳನ್ನು ದೇವಾಲಯಗಳಿಗೆ 
ದಾನವಾಗಿ ನೀಡಿರುವದನ್ನು ಹೇಳಿದೆ *. ಗೋವು ಕುರಿ, ಆಡುಗಳಂತೆ ಕುದುರೆಗಳೂ ವಿಶೇಷವಾಗಿ 
ಸಾಕಲ್ಪಡುತ್ತಿದ್ದವು. ಸವಾರಿಮಾಡಲು, ಸರಕುಸಾಗಿಸಲು ಯುದ್ಧಕಾಲದಲ್ಲಿ ಹೋರಾಡಲು ಕುದುರೆಗಳು 
ಬಳಕೆಯಾಗುತ್ತಿದ್ದವು *". 


ರಾಷ್ಟ್ರಕೂಟರ ಶಾಸನದಲ್ಲಿ ಉಲ್ಲೇಖವಾದ ಮತ್ತೊಂದು ಸಾಕುಪ್ರಾಣಿ ಎಂದರೆ ನಾಯಿ. ಮೂರನೆಯ 
ಕೃಷ್ಣ ಹಾಗೂ ಚೋಳ ರಾಜಾದಿತ್ಯರ ಮಧ್ಯದಲ್ಲಿ ಜರುಗಿದ ತಕ್ಕೋಳಂ ಯುದ್ಧದಲ್ಲಿ ಗಂಗ ಎರಡನೆಯ 
ಭೂತುಗನ ಸೈನಿಕನಾದ ಮಣಲರನಿಗೆ ಕಾಳಿ ಎಂಬ ನಾಯಿಯನ್ನು ಕಾಣಿಕೆಯಾಗಿ ನೀಡಿದನು. ಅದು ಹಂದಿಗಳ 


ಜೊತೆಯಲ್ಲಿ ಹೋರಾಡುವಾಗ ಮರಣಿಸಿದ್ದರಿಂದ ಅದರ ಸ್ಮಾರಕವಾಗಿ ಒಂದು ವೀರಗಲ್ಲನ್ನು ನಿಲ್ಲಿಸಿದ್ದಾನೆ"”'. 


ಸಾಕುಪ್ರಾಣಿಗಳ ಜೊತೆಯಲ್ಲಿ ರಾಷ್ಟ್ರಕೂಟರ ಶಾಸನಗಳು ಕೆಲವು ಕಾಡುಪ್ರಾಣಿಗಳನ್ನು ಸಹ 
ಉಲ್ಲೇಖಿಸುತ್ತವೆ. ಆತಕೂರಿನ ವೀರಗಲ್ಲಿನಿಂದ ಕಾಳಿ ಎಂಬ ನಾಯಿಯನ್ನು ಮಣಲೆರನೆಂಬುವವನು 
ಬೇಟೆಗಾಗಿ ಕೊಂಡೊಯ್ದು ಬೆಳತೂರು ಪಡುವಣ ದೆಸೆಯ ಮೊರಡಿಯೊಳ್‌ ಪಿರಿಯಪನ್ನಿಗೆ ವಎಟ್ಟೊಡೆ 
ಪನ್ನಿಯುಂ ನಾಯುಮೊಡ ಸತ್ತ ಎನ್ನುವದರಿಂದ ಅಂದು ಕಾಡಿನಲ್ಲಿ ಹಂದಿಗಳಿದ್ದವು ಎಂಬುದು ಶಾಸನಗಳಿಂದ 
ವಿಧಿತವಾಗುತ್ತದೆ **. ಅದರಂತೆ ಮೂರನೆಯ ಗೋವಿಂದನ ಬ್ರಿಟೀಷ್‌ ಮ್ಯೂಸಿಯಂ ತಾಮ್ರಶಾಸನವು 


ಹಂದಿಗಳ ಉಲ್ಲೇಖವನ್ನು ಮಾಡುತ್ತದೆ ". ಕ್ರಿ.ಶ.೮೫೫ ರ ವೀರಗಲ್ಲಿನಿಂದ ತಮ್ಮ ಗಾವುಣ್ಣ ಎಂಬುವನು 


ಹುಲಿಯನ್ನು ಕೊಂದು ತಾನೂ ಸತ್ತ ಕಾರಣ ಗಂಗಪೆರ್ಮಾಡಿ ಅವನ ಪರಾಕ್ರಮವನ್ನು ಮೆಚ್ಚಿ ಐದು ಮತ್ತರ 
ಭೂಮಿಯನ್ನು ದತ್ತಿಯಾಗಿ ಬಿಟ್ಟ ವಿಷಯ ತಿಳಿಯುತ್ತದೆ". ಕ್ರಿ.ಶ೯೪೬ ರ ಮತ್ತೊಂದು ವೀರಗಲ್ಲಿನಲ್ಲಿಯು 


ಇದೇ ವಿಷಯವಿದೆ". 
ಅತಿವೃಷ್ಟಿ- ಅನಾವೃಷ್ಟಿ 

ಪ್ರಕೃತಿಯ ಪ್ರಕೋಪದಿಂದ ತಲ್ಲಣಿಸಿದ ಜನಜೀವನದ ವಿವರಣೆ ವಡ್ಡಾರಾಧನೆಯಲ್ಲಿದೆ. ಭದ್ರಬಾಹು 
ಭಟಾರರ ಕಥೆಯಲ್ಲಿ ಭೀಕರ ಕ್ಲಾಮ ಬಿದ್ದಾಗ ಜನರು ಕಂಗಾಲಾಗಿ ಊರನ್ನೇ ಬಿಡುತ್ತಿದ್ದರು. ಆಹಾರ ನೀರಿಗಾಗಿ 
ಅಲೆದಾಡುತ್ತಿದ್ದರು. ಇದರಿಂದ ಮನುಷ್ಯರು ಮನುಷ್ಯರನ್ನೇ ತಿನ್ನುವ ಪರಿಸ್ಥಿತಿ ಬಂದೊದಗುತ್ತಿತ್ತು. 
ಊರುಗಳಲ್ಲಿ ಹೊರಗಿನವರು ಯಾರೂ ಅಡಿಗೆ ಮಾಡಿಕೊಳ್ಳುತ್ತಿ ರಲಿಲ್ಲ. ಮಾಡಿಕೊಂಡರೆ ಕಿತ್ತು ಕೊಂಡು 
ತಿನ್ನುತ್ತಿದ್ದರು. ಇಂತಹ ಬರಗಾಲದ ಚಿತ್ರಣವನ್ನು ನೈಜವಾಗಿ ನೀಡಿದೆ. ಒಂದನೆಯ ಅಮೋಘವರ್ಷನು ತನ್ನ 


ಸಾಮ್ರಾಜ್ಯದಲ್ಲಿ ಕ್ಷಾಮತಲೆದೊರಿದಾಗ ಅದರ ನಿವಾರಣೆಗಾಗಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಕೈಬೆರಳನ್ನು 


ಕೊಟ್ಟಿರುವದನ್ನು ಶಾಸನವೊಂದು ಉಲ್ಲೇಖಿಸುತ್ತದೆ 
ಕೈಗಾರಿಕೆಗಳು 


ಅರ್ಥವ್ಯವಸ್ಥೆಯಲ್ಲಿ ಭೂಮಿಗೆ ಇರುವಷ್ಟೇ ಪ್ರಾಧಾನ್ಯತೆಯು ಕೈಗಾರಿಕಾ ಕ್ಷೇತ್ರಕ್ಕೂ ಇದೆ. ಇದಕ್ಕೆ 
ವ್ಯವಸಾಯ ಹಾಗೂ ಭೂ ಮೂಲದಿಂದ ಬರುವ ಕಚ್ಚಾ ಸಾಮಗ್ರಿ ಗಳೇ ಮೂಲ ಆಧಾರವಾಗಿವೆ. ಆದ್ದರಿಂದ 
ಇವು ಒಂದನ್ನು ಬಿಟ್ಟು ಇನ್ನೊಂದಿಲ್ಲ. ಶಾಸನಗಳಲ್ಲಿ ಕೈಗಾರಿಕೆಗಳ ಕುರಿತು ಮಾಹಿತಿ ದೊರೆಯುತ್ತಿದ್ದರೂ 
ಹೆಚ್ಚಿನ ವಿವರಗಳು ಲಭ್ಯವಾಗುವದಿಲ್ಲ. | 


ತೈಲ ಉತ್ಪಾದನೆ 


ಪ್ರಾಚೀನ ಕಾಲಾವಧಿಯಿಂದ ಬೆಳೆದು ಬಂದ ಕೈಗಾರಿಕೆಗಳಲ್ಲಿ ತೈಲೋತ್ಪಾದನೆಯೂ ಒಂದಾಗಿದೆ. 
ಬಹಳಷ್ಟು ತೈಲವನ್ನು ಆಹಾರ ಪದಾರ್ಥಗಳಲ್ಲಿ ಮತ್ತು ದೇವರ ಮುಂದೆ ದೀಪವನ್ನು ಉರಿಸಲು 


ಉಪಯೋಸಲಾಗುತ್ತಿತ್ತು. ಈ ತೈಲೋತ್ಪಾದನೆಯನ್ನು ಮಾಡುವವರನ್ನು ಶಾಸನಗಳು ತೆಲ್ಲಿಗರೆಂದು ಕರೆದಿವೆ. 


ತೆಲ್ಲಿಗರ, ಎಣ್ಣೆ ತೆಗೆಯುವ ಗಾಣಗಳ ಹಾಗೂ ತೈಲದ ಉಲ್ಲೇಖಗಳು ದೇವರ ನಂದಾದೀಪಕ್ಕೆ ಮತ್ತು 
ಅಲ್ಲಿನಡೆಯುವ ಪರ್ವಗಳಿಗೆ, ದಾನಬಿಡುವ ಸಂದರ್ಭದಲ್ಲಿ ಕಾಣಿಸಿಕೊಂಡಿವೆ. ತೆಲ್ಲಿಗರು ಸಂಘ ಅಥವಾ 
ಶ್ರೇಣಿಗಳನ್ನು ಕಟ್ಟಿಕೊಂಡು ಅದರ ಮುಖಾಂತರವಾಗಿ ತಮ್ಮ ಕೈಗಾರಿಕೆಗಳನ್ನು ನಡೆಸುತ್ತಿದ್ದರು. ತೈಲದ ಅಗತ್ಯವು 
ಸಾರ್ವತ್ರಿಕವಾದುದರಿಂದ ಬಹುಷ: ಅಂದು ಗಾಣಗಳಿಲ್ಲದ ಊರುಗಳೇ ಇದ್ದಿರಲಿಲ್ಲವೆಂದು ಹೇಳಬಹುದು. 


ಊರಿನ ವಿಸ್ತಾರ ಜನಸಂಖ್ಯೆಗನುಗುಣವಾಗಿ ಅವು ಹೆಚ್ಚುಕಡಿಮೆ ಇರಬೇಕು”. 


ರಾಷ್ಟ್ರಕೂಟರ ಶಾಸನಗಳು ತೈಲೋತ್ಪಾದಿಸುವ ಗಾಣಗಳ ಕುರಿತು ಮಾಹಿತಿಯನ್ನು ನೀಡುತ್ತವೆ. 
ಅಯ್ಯಪಗಾವುಂಡನ ಸಹೋದರ ಚೆಂಗಗಾವುಂಡನು ಸತ್ರದಲ್ಲಿ ಕಲಿಯುವ ವಿದ್ಯಾರ್ಥಿಗಳ ವಿದ್ಯಾದಾನಕ್ಕಾಗಿ 
ಅನ್ನಸತ್ರಕ್ಕೆ ಭೂಮಿಯನ್ನು ದಾನಮಾಡುವಂತಹ ಸಂದರ್ಭದಲ್ಲಿ ತೈಲದ ಗಾಣವನ್ನೂ ಸಹ ನೀಡಿದನೆಂದು 
ಶಾಸನವು ಉಲ್ಲೇಖಿಸುತ್ತದೆ”. ಅದೇ ರೀತಿ ನಿಟ್ಟಪಳ್ಳಿಯ ಮಾದಯ್ಕನ ಮಗ ಕಂಡಮ್ಮನು ಬಳರಿ (ಭಗವತಿ) 
ದೇವತೆಗೆ ಭೂದಾನವನ್ನು ನೀಡುವ ಸಂದರ್ಭದಲ್ಲಿ ದೇವಿಗೆ ಒಂದು ತೈಲದ ಗಾಣವನ್ನು ದಾನರೂಪದಲ್ಲಿ 
ನೀಡಿದನು”. ಕೊಳಗಲ್ಲು ನಿಟ್ಟಪಳ್ಳಿ ಮೇವುಂಡಿಗಳಲ್ಲದೆ * ಇತರ ಗ್ರಾಮಗಳಲ್ಲಿ ತೈಲವನ್ನು ತಯಾರಿಸುವ 


ಗಾಣಗಳಿದ್ದು ಅಂದು ಈ ಗ್ರಾಮಗಳೆಲ್ಲ ತೈಲೋತ್ಪಾ ದಿಸುವ ಕೈಗಾರಿಕೆಗಳೆನಿಸಿದ್ದ ವು. 
ಬೆಲ-ಸಕ್ಕರೆ ಉತಾ ದನೆ 
[Ne ೮ pe 


ಪ್ರಾಚೀನ ಕಾಲದಿಂದ ದಿನನಿತ್ಯದ ಆಹಾರ ಪಾನೀಯಗಳಲ್ಲಿ ಬಳಕೆಯಾಗುವ ಬೆಲ್ಲ ಸಕ್ಕರೆಗಳು 
ರಾಷ್ಟ್ರಕೂಟರ ಕಾಲದಲ್ಲಿಯೂ ಬಳಕೆಗೊಂಡಿದ್ದವು. ಅಂದು ಕಬ್ಬು ಬೆಳೆಯುತ್ತಿದ್ದುದರ ಕುರಿತು ಕಬ್ಬಿನ 
ಹಾಲಿನಿಂದ ಸಕ್ಕರೆ ತಯಾರಿಸಿ ಲಡ್ಡುಗೆ ಮಾಡಿದ ಉದಾಹರಣೆಯೊಂದು ವಡ್ಡಾರಾಧನೆಯಲ್ಲಿದೆ*”. ದಾನದ 
ರೂಪದಲ್ಲಿ ಕಬ್ಬಿನ ಹಾಲನ್ನು ದೇವರಿಗೆ ಪಂಚಲದೇವನು ನೀಡಿದನೆಂದು ದಂಡಾಪೂರ ಶಾಸನವು”* ಹೇಳಿದರೆ, 
ಕಂದಹಾರ ಶಾಸನವು'” ಕಬ್ಬಿನ ಫಸಲನ್ನು ದಾನನೀಡಿದ್ದನ್ನು ಉಲ್ಲೇಖಿಸುತ್ತದೆ. ಇದರಿಂದ ಅಂದು ಬೆಲ್ಲ 


ಮತ್ತು ಸಕ್ಕರೆಗಳನ್ನು ತಯಾರಿಸುತ್ತಿದ್ದರೆಂದು ತಿಳಿದುಬರುತ್ತದೆ. 
ಉಪ್ಪು ತಯಾರಿಕೆ 


ನಿತ್ಯದ ಆಹಾರ ಪದಾರ್ಥಗಳಲ್ಲಿ ಬಳಕೆಗೊಳ್ಳುವ ಜೀವನಾವಶ್ಯಕ ವಸ್ತುವೆಂದರೆ, ಉಪ್ಪು. ಉಪ್ಪು 
ತಯಾರಿಕೆಯು ಪಾಣಿನಿಯನಷ್ಟೇ ಪ್ರಾಚೀನವಾಗಿದೆ”". ಈ ಕಾಲದ ಶಾಸನಗಳು ಉಪ್ಪಿನ ಉತ್ಪಾದನೆಯ ಕುರಿತು 
ಮೌನವಹಿಸಿದರೂ ದಂಡಾಪೂರ *' ಹಾಗೂ ಕಂದಹಾರ *" ಶಾಸನಗಳೆರಡೂ ಉಪ್ಪನ್ನು ಕೊಂಡು 
ದೇವಾಲಯಕ್ಕೆ ನೀಡಿದ ವಿಷಯವನ್ನು ಪ್ರಸ್ತಾಪಿಸುತ್ತವೆ. ಆದ್ದರಿಂದ ರಾಷ್ಟ್ರಕೂಟರ ಕಾಲದಲ್ಲಿ ಉಪ್ಪು 


ತಯಾರಿಸುವ ಕೈಗಾರಿಕೆಗಳು ಇದ್ದವೆಂದು ತಿಳಿಯಬಹುದಾಗಿದೆ. 
ತುಪ 
ಆ) 
ತುಪ್ಪವೂ ಸಹ ಪ್ರಾಚೀನ ಕಾಲದ ಜನರ ನಿತ್ಯದ ಊಟದಲ್ಲಿ ಉಪಯೋಗಿಸುವ ಕೊಬ್ಬಿನ ಅಂಶವುಳ್ಳ 


ಜಿಗುಟು ಪದಾರ್ಥವಾಗಿದ್ದು ಎಲ್ಲರೂ ಇದನ್ನು ಬಳಸುತ್ತಿದ್ದರು. ರಾಷ್ಟ್ರಕೂಟರ ಕಾಲದ ಬಹಳಷ್ಟು 


ಶಾಸನಗಳಲ್ಲಿ ಅಂದು ತುಪ್ಪವನ್ನು ತೈಲತಯಾರಿಕೆಯಂತೆ, ಉತ್ಪಾದಿಸುತ್ತಿದ್ದರೆಂದು ಕಂಡುಬರುತ್ತದೆ. 


ಕಚ್ಛಾವಿ”, ಶಿಸುವಿನಹಳ್ಳಿ'*, ಗವರವಾಡ *” ಹಾಗೂ ಸೊರಟೂರು" ಶಾಸನಗಳು ದೇವರಿಗೆ ಹಾಗೂ 


ಆಚಾರ್ಯರಿಗೆ ತುಪ್ಪದ ಮೇಲಿನ ಸುಂಕವನ್ನು ದಾನ ರೂಪದಲ್ಲಿ ಬಿಟ್ಟಿರುವದನ್ನು ಉಲ್ಲೇಖಿಸುತ್ತವೆ. 
ಬಟ್ಟೆ ತಯಾರಿಕೆ 


ಬಹು ದಿನಗಳಿಂದ ಬೆಳೆದುಬಂದ ಮತ್ತೊಂದು ಪ್ರಮುಖ ಕೈಗಾರಿಕೆಯೆಂದರೆ, ಬಟ್ಟೆ 
ಉತ್ಪಾದನೆ. ಬಟ್ಟೆಗಳನ್ನು ಕೈಮಗ್ಗ ದಿಂದ ತಯಾರಿಸುತ್ತಿದ್ದರು. ರಾಷ್ಟ್ರಕೂಟರ ಕಾಲದಲ್ಲಿ ನೇಕಾರರು (ಜೇಡರು) 
ಹತ್ತಿಯ ಬಟ್ಟೆಗಳಲ್ಲದೇ ರೇಷ್ಮೆಯ ಬಟ್ಟೆಗಳನ್ನು ತಯಾರಿಸುತ್ತಿದ್ದರು. ಈ ನೇಕಾರರು ತಮ್ಮನ್ನು ಸಾಲಿಗ 
ಸಮಯಗಳೆಂದು ಕರೆದುಕೊಂಡಿದ್ದಾರೆ. ಸಾಲಿಗರಲ್ಲಿ ಪಟ್ಟಾ (ಪಟ್ಟಿ-ರೇಷ್ಠೆ) ಸಾಲಿಗರು ರೆಷ್ಟೆಗೆ ನೇಯ್ಗೆಗೆ 
ಹೆಸರಾದವರು". ಇವರಲ್ಲಿ ಪುಲಿಗೆರೆಯ ನೇಕಾರರು ಪ್ರಮುಖರಾಗಿದ್ದು ಇವರು ಶ್ರೇಣಿಯನ್ನು ಕಟ್ಟಿಕೊಂಡು 
ಗುಣಮಟ್ಟವುಳ್ಳ ಬಟ್ಟೆಗಳನ್ನು ಉತ್ಪಾದಿಸಿ ಬೇರೆ ಬೇರೆ ಕಡೆಗೆ ತೆಗೆದುಕೊಂಡು ಹೋಗಿ ಮಾರುತ್ತಿದ್ದರೆಂದು 
ಶಾಸನವು ಹೇಳುತ್ತದೆ. ಮಿನ್ನಾಗರ ಗುಜರಾತ, ಉಜ್ಯೆಯನಿ, ಪೈಠಾಣ ಹಾಗೂ ತಗರ ನಗರಗಳು ಬಟ್ಟೆ 
ಉತ್ಪಾದಿಸುವ ಪ್ರಮುಖ ಕೇಂದ್ರಗಳಾಗಿದ್ದರೆ, ವಾರಂಗಲ್‌ ಮತ್ತು ಪೈಠಾಣಗಳು ಮಸ್ಲಿನ್‌ ಬಟ್ಟೆ ತಯಾರಿಕೆಗೆ 


ಪ್ರಸಿದ್ಧವಾಗಿದ್ದವು. 
ಇತರೆ ಕೈಗಾರಿಕೆಗಳು 


ಮೇಲಿನ ಕೈಗಾರಿಕೆಗಳ ಜೊತೆಗೆ ಅಂದು ಇನ್ನೂ ಕೆಲವುಕೈಗಾರಿಕೆಗಳು ಪ್ರಚಲಿತದಲ್ಲಿದ್ದು ಅವುಗಳನ್ನು 
ಗುಡಿ ಕೈಗಾರಿಕೆಗಳೆಂದು ಕರೆಯಲಾಗಿದೆ. ಅವುಗಳಲ್ಲಿ ಚಪ್ಪಲಿ”, ಅಕ್ಕಸಾಲಿಗರು ಆಭರಣವನ್ನು 
ತಯಾರಿಸುತ್ತಿದ್ದರು, ಬಡಿಗರು ರೈತರಿಗೆ ಬೇಕಾಗುವ ಹಾಗು ಇತರೆ ಕಟ್ಟಿಗೆಯ ಕೆಲಸವನ್ನು ಮಾಡುತ್ತಿದ್ದರು, 
ಕಮ್ಮಾರಿಕೆ , ಕುಂಬಾರಿಕೆ, ಕಂಚುಗಾರಿಕೆ *' ಮೊದಲಾದವುಗಳು ಪ್ರಮುಖವಾಗಿದ್ದವು. ಹದಮಾಡಿದ 


ಚರ್ಮವನ್ನು ಅಂದು ಠಾಣಾದಿಂದ ಅರೇಬಿಯಾ ಮತ್ತು ಪರ್ಶಿಯಾ ದೇಶಗಳಿಗೆ ರಪ್ತು ಮಾಡಲಾಗುತ್ತಿ ತ್ತು 3 


ವಾಣಿಜ್ಯ ಕೇಂದ್ರಗಳು 


ವಾಣಿಜ್ಯವು ವೃತ್ತಿ ಕೈಗಾರಿಕೆಗಳ ಉತ್ಪಾದನೆಯನ್ನು ವಿತರಿಸುವ ಪ್ರಮುಖವಾದ ಮಾಧ್ಯಮವಾಗಿದೆ. 
ರಾಜಧಾನಿ, ಆಡಳಿತದ ಮುಖ್ಯ ಪಟ್ಟಣಗಳು ಅಂದು ಮುಖ್ಯವಾದ ವ್ಯಾಪಾರಿ ಕೇಂದ್ರಗಳಾಗಿದ್ದವು. 
ರಾಷ್ಟ್ರಕೂಟರ ಕಾಲದ ವ್ಯಾಪಾರ ವಾಣಿಜ್ಯ ವ್ಯವಹಾರಗಳಿಂದ ಐಹೊಳೆ, ಮಳಖೇಡ, ಲಕ್ಷ್ಮೇಶ್ವರ, ಗುಜರಾತ, 
ಉಚೈನಿ, ಪೈಠಾಣ, ತಗರ, ಬ್ರೋಚ್‌, ಕಲ್ಯಾಣ, ನವಸಾರಿ, ಸೋಪಾರ, ಠಾಣಾ, ಸೈಮೂರ, ದಾಬೇಲ, 


ಜೈಯಗಡ, ದೇವಗಡ, ನಾಯಕಲ್‌ ಇತ್ಯಾದಿ ಸ್ಥಳೆಗಳು ಪ್ರಮುಖ ವಾಣಿಜ್ಯ ವ್ಯವಹಾರದ ರಪ್ತು ಮತ್ತು ಆಮದು 


GD 


ಮಾಡಿಕೊಳ್ಳುವ ಪಟ್ಟಣಗಳಾಗಿದ್ದ ವು. ಶಾಸನಗಳಲ್ಲಿನ ಕೊಡುಕೊಳ್ಳುವ ವ್ಯಾಪಾರಿ ವಸ್ತುಗಳ ಮೇಲಿನ 
ಸುಂಕವನ್ನು ಗಮನಿಸಿ ಹಲವು ಗ್ರಾಮ ಪಟ್ಟಣಗಳು ಪ್ರಮುಖ ವ್ಯಾಪಾರಿ ಕೇಂದ್ರಗಳಾಗಿದ್ದವೆಂದು 
ಹೇಳಬಹುದಾಗಿದೆ. ಗ್ರಾಮ ಪಟ್ಟಣಗಳಲ್ಲಿ ನಿಗದಿತ ದಿನದಂದು ಸೇರುವ ಸಂತೆಯನ್ನು ಹೊರತುಪಡಿಸಿದರೆ 


ದಿನನಿತ್ಯದ ಅಗತ್ಯ ವಸ್ತು ವಿನಿಮಯಕ್ಕಾಗಿ ಪ್ರತಿಗ್ರಾಮದಲ್ಲಿ ಆಂಗಡಿ ಮುಗ್ಗ ಟ್ಟುಗಳಿರುತ್ತಿದ್ದವು. 
ಮಾರಾಟದ ವಸ್ತು ಗಳು 


ಊರು, ಗ್ರಾಮ, ಪಟ್ಟಣಗಳಲ್ಲಿ ಅಂಗಡಿಗಳಲ್ಲಿ ಶೆಟ್ಟಿಯರು ಕುಳಿತುಕೊಂಡು ವ್ಯಾಪಾರವನ್ನು 
ನಡೆಸುತ್ತಿದ್ದರೆ, ಸಣ್ಣ-ಪುಟ್ಟ ವ್ಯಾಪಾರಸ್ಥರು ಸರಕುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಹೋಗಿ 
ಮಾರುತ್ತಿದ್ದರು. ಶಾಸನಗಳಲ್ಲಿ ಬರುವ ಗ್ರಾಮಗಳ ಸುಂಕವನ್ನಾಧರಿಸಿ ದವಸ ಧಾನ್ಯಗಳನ್ನು ಕುರಿತು 
ತಿಳಿದುಕೊಳ್ಳ ಬಹುದಾಗಿದೆ. ಭತ್ತ”, ಅಕ್ಕಿ”, ಎಳ್ಳು3್‌, ಬೆಲ್ಲ-ಸಕ್ಕರೆ *', ಉಪ್ಪು-ತುಪ್ಪ”್‌, ಎಲೆ”, ಅಡಿಕೆ, 
ಅರಿಷಿಣ", ಎಣ್ಣೆ"! ಮುಂತಾದ ಜೀವನಾವಶ್ಯಕ ವಸ್ತುಗಳು ಮಾರಲ್ಪಡುವ ಆಹಾರ, ಸಾಂಬಾರ 
ಪದಾರ್ಥಗಳಾಗಿದ್ದವು. ಅಕ್ಕಿ, ಅವರೆ, ಎಲೆ, ಅಡಿಕೆ ಕರ್ಪೂರ ಇತ್ಯಾದಿಗಳನ್ನು ವಡ್ಡಾ ರಾಧನೆಯು ಬೆಳೆಯುವ 


ಮತ್ತು ಮಾರಾಟ ಮಾಡುವ ವಸ್ತುಗಳೆಂದು ಹೆಸರಿಸಿದೆ “'. 


ವರ್ತಕರು 


ವ್ಯಾಪಾರವನ್ನು ಮತ್ತು ವ್ಯಾಪಾರವನ್ನೇ ವೃತ್ತಿಯನ್ನಾಗಿಸಿಕೊಂಡವರನ್ನು ವರ್ತಕರೆಂದು 
ಕರೆಯಲಾಗುತ್ತಿತ್ತು. ಪ್ರಾಚೀನ ಕಾಲದಿಂದಲೇ ವರ್ತಕರೆಂದು ಕರೆಯಿಸಿಕೊಂಡ ಇವರು ದಖ್ಪನ್ನ ಪ್ರದೇಶದಲ್ಲಿ 
೭-೮ ನೆಯ ಶತಮಾನಗಳ ಶಾಸನಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ವರ್ತಕರಲ್ಲಿ ಅನೇಕ ಪ್ರಕಾರಗಳಿದ್ದು ಅವರನ್ನು 


ಈ ಕೆಳಗಿನಂತೆ ನೋಡಬಹುದಾಗಿದೆ. 


ವಿನಿಮಯ ವರ್ತಕರು 


ಕೇವಲ ವ್ಯಾಪಾರ ವೃತ್ತಿ ಯನ್ನು ಮಾಡುವ ಶುದ್ಧ ವರ್ತಕರಿವರು. ಇವರಿಗೆ ಸಂಬಂಧಿಸಿದಂತೆ 
ಶಾಸನಗಳಲ್ಲಿ ಬರುವ ಶ್ರೀ ಮದಯ್ಯಳೆ ವೊಳೆಯಯ್ದುರ್ಬ್ಬ ಸ್ವಾಮಿಗಳು ಮಾಮುಖ್ಯ ಶ್ರೀಮತು ಸಮಯ 
ಚಕ್ರವರ್ತಿ ಜಯ....... ಯ್ಯ ಶೆಟ್ಟಿಯರುಂ ಸೋವಿ ಶೆಟ್ಟಿಯರುಂ ಮುಖ್ಯ ಯರಡರುನೂರರೆರಡು ಪಟ್ಟಣದ 
ಶೆಟ್ಟಿಗುತ್ತರುಂ ಸ್ಥಳ ಸಮಸ್ತರುಂ ಮುಮ್ಮರಿದಂಡಗಳಂ ಕುಂಡಿಮೂರುಸಾಸಿರದ ನಾಲ್ಕು ಪಟ್ಟಣದ 
ಶೆಟ್ಟಿಗುತ್ತರುಂ ನಾನಾದೇಶಿಗರುಂ ಗವರೆಗಳುಂ ಗಾತ್ರಿಗರುವಯ್ಯೆವತ್ತೊ ಕ್ಯಲುಂ ಸಮಸ್ತನಖರಂಗಳುಂ್‌ ಎಂಬ 


ಉಲ್ಲೇಖಗಳಲ್ಲಿಯ ಉಂ ಸಮುಚ್ಛಯದಿಂದ ಸೆಟ್ಟಿ, ಸೆಟ್ಟಿಗುತ್ತ, ನಖರ, ಮುಮ್ಮರಿದಂಡ, ವಡ್ಡವ್ಯವಹಾರಿ, 


GD 


ಗವರೆ, ಗಾತ್ರಿಗ, ಸೆಟ್ಟಿಕಾರರುಗಳು ಬೇರೆ ಬೇರೆ ವಿನಿಮಯ ವರ್ತಕ ಪ್ರಕಾರವೆಂದು ಗೊತ್ತಾಗುತ್ತದೆ. 
ವೃತ್ತಿನಾಮದ ಮುಂದೆ ಸಂಘಸೂಚಿ ಪದಗಳಿಲ್ಲದಿರುವದರಿಂದ ಇವು ಸಂಘ ರಚಿಸಿಕೊಳ್ಳದ ವರ್ತಕರ 


ಪ್ರಕಾರಗಳು". 
ಬಣಂಜಿಗ ಶೆಟ್ಟಿ 


ಶ್ರೇಷ್ಠಿನ್‌, ವಣಜಿಗಳು, ಸಂಸ್ಕೃತ ಪದಗಳ ಕನ್ನಡ ರೂಪದ ಬಣಂಜಿಗ ಶೆಟ್ಟಿಗಳಾಗಿವೆ. ಶೆಟ್ಟಿ, ಬಣಂಜಿಗ 
ಶಬ್ದಗಳು ಮೂಲತಃ ವೃತ್ತಿ ಸೂಚಕ ಪದಗಳಾಗಿದ್ದು, ಕ್ರಮೇಣ ಜಾತಿಸೂಚಕವಾಗಿ ಬೆಳೆದವು. ಶೆಟ್ಟಿ 
ಬಣಂಜಿಗಳು ವರ್ತಕದ ಸಮಾನರ್ಥ ಪದಗಳಾಗಿವೆ". ಈ ಬಣಂಜಿಗ ಶೆಟ್ಟಿಗಳು ವ್ಯಾಪಾರ-ವೃತ್ತಿಯನ್ನು ತಮ್ಮ 
ಜೀವನೋಪಾಯದ ಸಾಧನವನ್ನಾಗಿ ಮಾಡಿಕೊಂಡವರು. ಇವರು ಸರಕುಗಳನ್ನು ಎತ್ತು, ಕತ್ತೆ, ಕೋಣಗಳ 
ಮೇಲೆ ಹೇರಿಕೊಂಡು ಇಲ್ಲವೇ ತಲೆಯ ಮೇಲೆ ಹೊತ್ತುಕೊಂಡು ಹೋಗಿ ಸಂತೆ, ಪೇಟೆ, ಪಟ್ಟಣಗಳಲ್ಲಿ 
ವ್ಯಾಪಾರ ವ್ಯವಹಾರಗಳನ್ನು ಮಾಡುತ್ತಿದ್ದರು. ಸರಕುಗಳನ್ನು ಹೇರುತ್ತಿದ್ದುದರಿಂದ ಹೇರುವ ಬಣಂಜಿಗ, 
ಹೇರುವಶೆಟ್ಟಿಯರೆನಿಸಿಕೊಂಡರು. ವಡ್ಡಾರಾಧನೆಯೂ ಸಹ ರಾಜಶ್ರೇಷ್ಠಿ (ಅರಸನ ವಾಣಿಜ್ಯ ವ್ಯವಹಾರದ 
ಅಧಿಕಾರಿ). ಶ್ರೇಷ್ಠಿ, ಶೆಟ್ಟಿ, ಪರದರು (ವಿವಿಧ ಸರಕು ಮಾರುವವರು), ಸಾರ್ಥಾಧಿಪತಿ ( ಧಾನ್ಯಗಳ ಅಧಿಕಾರಿ), 
ದೂಸಿಗರರ (ಬಟ್ಟೆಯ ವ್ಯಾಪಾರಿ), ಕುರಿತು ಹೆಸರಿಸುತ್ತದೆ ". ಬಣಂಜಿಗರ ಕುರಿತು ನಾಯಕಲ್‌ ಶಾಸನವು 
ಐನೂರ್ವೃರ್‌ ವೀರ ಬಳಂಜು ಸಂಘ ಕಟ್ಟಿಕೊಂಡು ವ್ಯಾಪಾರ, ವ್ಯವಹಾರ ನಡೆಸುತ್ತಿದ್ದು, ತಮ್ಮ ಕುಲದೇವರಾದ 
ಗವರೇಶ್ವರನಿಗೆ ದೇವಮಾನ್ಯವಾಗಿ ಪ್ರತಿಯೊಬ್ಬ ಬಣಜಿಗ ವ್ಯಾಪಾರಿ ತಾವು ತರುವ, ಮಾರುವ ಅಡಿಕೆ, 
ಅರಿಷಿಣ ಇತ್ಯಾದಿ ಸರಕುಗಳ ಮೇಲಿನ ಸುಂಕಗಳನ್ನು ದಾನವಾಗಿ ನೀಡಿದರೆಂದು ಅವರ ವೃತ್ತಿಯ ಕುರಿತು 


ಉಲ್ಲೇಖಿಸುತ್ತದೆ 
ವರ್ತಕ ಸಂಘಗಳು (ಶ್ರೇಣಿಗಳು) 


ವೇದ ಕಾಲದಿಂದ ಮುಂದುವರೆದುಕೊಂಡುಬಂದ ವ್ಯಾಪಾರಿ ಸಮೂಹದ ಚಟುವಟಿಕೆಗಳು ಉತ್ಪಾದನೆ 
ಮತ್ತು ವಿತರಣೆಯ ಸಂಘಟನೆಯಿಂದಾಗಿ ಇವು ಪ್ರಾಚೀನ ನಗರ ಜೀವನದ ಮಹತ್ವದ ಭಾಗಗಳಾದವು. 
ಇವುಗಳೆಲ್ಲ ಒಮ್ಮೆಲೇ ರೂಪುಗೊಳ್ಳದೇ ಆಯಾಕಾಲದ ಆರ್ಥಿಕ ಪ್ರಗತಿಗನುಗುಣವಾಗಿ ಬೆಳೆದು ಬಂದವು. 
ರಾಷ್ಟ್ರಕೂಟರ ಕಾಲದಲ್ಲಿ ಇಂತಹ ಸಂಘಗಳು ಅಲ್ಪ ಪ್ರಮಾಣದಲ್ಲಿ ಬೆಳೆದು ಬಂದರೆ, ಇವರ ನಂತರದಲ್ಲಿ 
ಉನ್ನತಮಟ್ಟದಲ್ಲಿ ಬೆಳವಣಿಗೆಯನ್ನು ಕಂಡವು. ಸಂಘಗಳ ರಚನಾ ಸ್ವರೂಪ ಕಾರ್ಯ ನಿರ್ವಹಣೆ, ವಾಣಿಜ್ಯ 
ಲಾಭ ಸಾಮಾಜಿಕ ಗೌರವ ಇತ್ಯಾದಿಗಳ ಕುರಿತು ಶಾಸನ, ಸಾಹಿತ್ಯ ಕೃತಿಗಳು ಯಾವುದೇ ನೇರ ಉಲ್ಲೇಖವನ್ನು 


ನೀಡುವದಿಲ್ಲ. ಅವರ ಜಾತಿ-ಧರ್ಮ ಸಮಾನವೃತ್ತಿ ಸಮುದಾಯ ಪ್ರಜ್ಞೆ , ಸಮಾನ ಅವಕಾಶಗಳು ಸಂಘಗಳ 


GD 


ರಚನೆಗೆ ಕಾರಣವಾಗಿರಬೇಕು. ಅಂತಹುಗಳಲ್ಲಿ ಮುಖ್ಯವಾದುದು ಅಯ್ಯಾವೊಳೆ ಐನೂರ್ವರ ಸಂಘವು 
ಪ್ರಮುಖವಾದುದು. 


ಐಯ್ಯಾವೊಳೆ ಐನೂರ್ವ್ಯರು 


ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿಗೆ ಸೇರಿದ ಐಹೊಳೆ ಗ್ರಾಮ ಚರಿತ್ರೆ ಪೂರ್ವದ 
ಇತಿಹಾಸ ಹಿನ್ನೆಲೆ ಪಡೆದ ಗ್ರಾಮ ಇದನ್ನು ಕೇಂದ್ರವಾಗಿಟ್ಟುಕೊಂಡು ೫೦೦ ಸದಸ್ಯರ ಈ ವರ್ತಕರ ಸಂಘ 
ಪ್ರಾಚೀನ ದಕ್ಷಿಣ ಭಾರತದಲ್ಲಿಯೇ ಯಾವುದೇ ಸಂಘ-ಸಂಸ್ಥೆಗಳು ಪಡೆಯದ ಪ್ರಚಾರ ಪ್ರಸಿದ್ಧಿಯನ್ನು 
ಪಡೆದಿತ್ತು. ನಮ್ಮ ಅಧ್ಯಯನದ ಅವಧಿಯಲ್ಲಿ ಇದರ ಉಲ್ಲೇಖ ದೊರೆಯದಿದ್ದರೂ ಅದು ಅಸ್ತಿತ್ವದಲ್ಲಿತ್ತು. 
ನಂತರದ ಅವಧಿಯಲ್ಲಿ ದಕ್ಷಿಣ ಭಾರತದ ವರ್ತಕರಾದ ಸೆಟ್ಟಿ, ಬಣಂಜಿಗ, ನಖರ, ಮುಮ್ಮರಿದಂಡ, ಗವರೆ, 
ನಾನಾದೇಶಿಗಳು ಈ ವರ್ತಕ ಸಂಘದ ಹೆಸರಿನಿಂದ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ “. 


ಉತ್ಪಾದಕ-ವಿನಿಮಯ ಸಂಘ 


ಸ್ವಹಿತರಕ್ಷಣೆ, ವೃತ್ತಿಸೌಂದರ್ಯ, ಸಾಮಾಜಿಕ ಸ್ಥಾನಮಾನಗಳಿಗಾಗಿ ಉತ್ಪಾದಕ ವಿನಿಮಯ 
ವೃತ್ತಿಯವರು ರಚಿಸಿಕೊಂಡ ಸಂಘವೇ ಉತ್ಪಾದಕ ವಿನಿಮಯ ಸಂಘ. ಈ ಕಾಲದ ಶಾಸನಗಳಲ್ಲಿ ಕಂಚುಗಾರ, 
ಗೊತ್ತಳಿಗಳು, ತೆಲ್ಲಿಗಸೇಣಿ"”, ಪಟ್ಟಗಾರ ಸೇಣಿ"” ಹಾಗೂ ಸಮಯ ಪಟ್ಟಗಾರ "' ಶ್ರೇಣಿಗಳು 
ಉಲ್ಲೇಖಗೊಂಡಿವೆ. ಇನ್ನೂ ಕೆಲವು ವರ್ತಕರ ಹೆಸರುಗಳು ತಿಳಿದುಬಂದರೂ ಅವರ ಶ್ರೇಣಿಗಳ ಕುರಿತು 
ಏನನ್ನೂ ಹೇಳುವದಿಲ್ಲ. | 


ತೆಲ್ಲಿಗರ ಶ್ರೇಣಿ 


ಗ್ರಾಮ ಪಟ್ಟಣಗಳಲ್ಲಿ ತೈಲೋತ್ಪಾದನೆ ಮಾಡುವವರು ತೆಲ್ಲಿಗರು. ಇವರ ಇನ್ನೊ ಂದು ಹೆಸರೇ ಗಾಣಿಗ. 
ದಿನನಿತ್ಯ ಉಪಯೋಗವಾಗುವ ತೈಲದ ಬೇಡಿಕೆ ಅಂದಿನ ಸಮಾಜದಲ್ಲಿ ಅಧಿಕವಾಗಿತ್ತು. ಜನತೆಯ 
ಬೇಡಿಕೆಯನ್ನು ಪೂರೈಸುವಲ್ಲಿ ಕಾರ್ಯನಿರತರಾದ ತೆಲ್ಲಿಗರು ಈ ಕಾಲದ ಸಮಾಜದ ಪ್ರಧಾನ ಘಟಕವಾಗಿದ್ದರು. 
ತೆಲ್ಲಿಗರು ಕಟ್ಟಿಕೊಂಡ ಸಂಘಗಳಿಗೆ ಪ್ರಾದೇಶಿಕವಾಗಿ ತೆಲ್ಲಿಗ ಐವತ್ತು ಒಕ್ಕಲು, ತೆಲ್ಲಿಗಗೊತ್ತಳಿ ಎಂಬ 
ಸಂಖ್ಯಾವಾಚಕವಾಗಿ ಬಳಕೆಗೊಂಡಿವೆ. ಈ ಕಾಲದ ಸ್ವಲ್ಪ ಮುಂಚೆ ಲಕ್ಸ್ಮೇಶ್ವರದಲ್ಲಿ ತೆಲ್ಲಿಗ ಸೆಟ್ಟಿ ಎಂಬ 
ಸಂಘವನ್ನು ಇವರು ಕಟ್ಟಿಕೊಂಡಿದ್ದರೆಂದು ಶಾಸನವು ಹೇಳುತ್ತದೆ "”. ಕ್ರಿ.ಶ್ಶ೯ಣ೬೬ರ ಹರಳುಕುಂಟಿ ಶಾಸನವು 
ಗಾಣಿಗನಾದ ಪೆರುಂದಾಳೆ ಸೆಟ್ಟಿಯನ್ನು ಹೆಸರಿಸಿದೆ". ತೈಲೋತ್ಪಾದನೆ ಮತ್ತು ಅದರ, ಮಾರಾಟವು ಅವರ 
ಹಿಡಿತದಲ್ಲಿದ್ದವು. ಇವರು ಎಳ್ಳು, ಎಣ್ಣೆ ಬೀಜಗಳನ್ನು ಎತ್ತಿನಗಾಣ,ಕೈಗಾಣ, ಮೆಟ್ಟುಗಾಣ, 


ಹೊಯ್ದಗಾಣಗಳಲ್ಲಿ ಹಾಕಿ ತೈಲ ತೆಗೆಯುತ್ತಿದ್ದರು. ಇವರ ಆರಾಧ್ಯದೈವ ತೆಲ್ಲಿಗೇಶ್ವರ "". 


ಪಟಗಾರ ಶ್ರೇಣಿ (ಸಾಲಿಗರ ಶ್ರೇಣಿ) 


ಸಾಲೆ ಸಾಸಿರ್ವರು ಅಥವಾ ಸಮಯ ಸಾಸಿರ್ವರೆಂಬ ಸಂಘವನ್ನು ಕಟ್ಟಿ ಕೊಂಡವರೆ ನೇಕಾರರು ಅಥವಾ 
ಪಟ್ಟಗಾರರು ಅಥವಾ ಸಾಲಿಗರು ಸಾಲೆ( ಬಟ್ಟೆ), ಸಾಲಿಗ(ನೇಕಾರ) ಪದಗಳು ಬಟ್ಟೆಯನ್ನು ನೇಯುವ 
ವೃತ್ತಿಯಿಂದ ಬಂದವುಗಳಾಗಿವೆ. ಬಟ್ಟೆ ನೇಯುವ ನೇಕಾರರು ಆಯಾ ಗ್ರಾಮದಲ್ಲಿ ರಚಿಸಿಕೊಂಡಿರುವ ಸಂಘದ 
ಹೆಸರೇ ಸಾಲೆ ಸಾಸಿರ್ವರು. ರಾಷ್ಟ್ರಕೂಟರ ಕಾಲದಲ್ಲಿ ಲಕ್ಷ್ಮೇಶ್ವರದಲ್ಲಿ ಒಂದು, ರೋಣದಲ್ಲಿ ಮತ್ತೊಂದು 
ಒಟ್ಟು ಎರಡು ಶ್ರೇಣಿಗಳ ಉಲ್ಲೇಖವು ಬರುತ್ತದೆ. ಲಕ್ಷ್ಮೇಶ್ವರದಲ್ಲಿ ಮೂರುಂಕೇರಿಯ ಪಟ್ಟಗಾರ ಸೇಣಿ"”, 
ಮತ್ತೊಂದು ಪಟ್ಟಗಾರ ಸೇಣಿ ಇದ್ದವು". ಕೋಲಾರದಲ್ಲಿ ಸಹ ಸಮಯ ಪಟ್ಟಗಾರರ ಶ್ರೇಣಿ ಇತ್ತು". 


ಇವರಲ್ಲದೆ ಕುಂಬಾರ, ಕಂಬಾರ, ಅಕ್ಕಸಾಲಿಗ, ಬೊಂಬು, ಕಂಚುಗಾರ, ಚರ್ಮಗಾರರು 
ಗುಡಿಕೈಗಾರಿಕೆ ಕಟ್ಟಿಕೊಂಡಿದ್ದು, ಅವರಲ್ಲಿ ಪಾದುಕೆ ಗುಡಿಕೈಗಾರಿಕೆ ಶ್ರೇಣಿಯೊಂದು ಸುಳ್ಳ ಗ್ರಾಮದಲ್ಲಿ 
ಇದ್ದುದನ್ನು ಶಾಸನವು ಹೇಳುತ್ತದೆ “. 


ಸಾರಿಗೆ-ಸಂಪರ್ಕ 


ಊರುಗಳಿಂದ ಪಟ್ಟಣ, ನಗರ, ರಾಜಧಾನಿಗಳ ನಡುವಿನ ವ್ಯಾಪಾರ ವಹಿವಾಟಿಗಾಗಿ ಜನರ 
ಸಂಪರ್ಕಕ್ಕಾಗಿ ರಸ್ತೆಗಳು ಇರುತ್ತಿದ್ದವೆಂದು ಹೇಳಬೇಕಿಲ್ಲ. ಇವುಗಳು ಗ್ರಾಮ- ಗ್ರಾಮಗಳ ಮಧ್ಯದ 
ಸಂಪಕ್ಕಕ್ಕಾಗಿ ಸಹಜವಾಗಿಯೇ ಜನರಿಂದ ರೂಪುಗೊಳ್ಳುತ್ತಿದ್ದವು. ದಾನ ಕೊಡುವ ಸಂದರ್ಭದಲ್ಲಿ 
ಭೂಮಿಯ ಸೀಮಾ ನಿರ್ದೇಶನಗಳನ್ನು ನೀಡುವಾಗ ದಾರಿಗಳ ಕುರಿತು ಶಾಸನಗಳು ಉಲ್ಲೇಖಿಸುತ್ತವೆ. 
ರಾಷ್ಟ್ರಕೂಟರ ಕಾಲದಲ್ಲಿ ಭೂಮಾರ್ಗ- ಜಲಮಾರ್ಗಗಳು ವ್ಯಾಪಾರ ಮತ್ತು ವಾಣಿಜ್ಯದ ಯಾಗವನ್ನು 
ಪಡೆದುಕೊಂಡಿದ್ದವು. ಈ ಯಾಗಕ್ಕಾಗಿ ಅಂದು ಎತ್ತು, ಕತ್ತೆ, ಕೋಣಗಳನ್ನು ರಸ್ತೆಗಳಮೇಲೆ ಬಳಸಿದರೆ "”, 
ತೆಪ್ಪ-ದೋಣಿಗಳ ಮೂಲಕ ನದಿ-ಹಳ್ಳಗಳನ್ನು ದಾಟುತ್ತಿದ್ದರು. ಇವನ್ನು ಕಡುಹುಗಳೆಂದು ಕರೆಯುತಿದ್ದರು". 
ನಾಣ್ಯ ವ್ಯವಸ್ಥೆ 

ನಾಣ್ಯ ವ್ಯವಸ್ಥೆಯು ಅರ್ಥವ್ಯವಸ್ಥೆಗೆ ಹೊಸ ಮನ್ವಂತರವನ್ನು ತೆರೆದಿದ್ದು, ಅದು ವಿಕಸಿತವಾದ 
ಸಮಯದಲ್ಲಿ ಕೂಡು-ಕೊಳ್ಳುವ ವ್ಯವಹಾರಕ್ಕೆ ವಸ್ತು ವಿನಿಮಯವೇ ಸಾಧನವಾಗಿತ್ತು. ನಾಣ್ಯಗಳನ್ನು 
ಟಂಕಿಸುವದರೊಂದಿಗೆ ಅರ್ಥವ್ಯವಸ್ಥೆಯ ರೂಪವೇ ಬದಲಾದಂತಾಯಿತು. ನಾಣ್ಯಗಳನ್ನು ಟಂಕಿಸುವ 
(ಮುದ್ರಿಸುವ) ಸ್ಥಳಗಳನ್ನು ಟಂಕಸಾಲೆ, ಕಮ್ಮ ಟಗಳೆಂದು ಕರೆಯಲಾಗಿದೆ “'. ಈ ಕಾಲದ ಶಾಸನಗಳಲ್ಲಿ ಎರಡು 
ಟಂಕಶಾಲೆಗಳ ಉಲ್ಲೇಖ ನಮಗೆ ದೊರೆಯುತ್ತದೆ. ರೋಣದಲ್ಲಿ ಟಂಕಸಾಲೆಯಿದ್ದು, ಅಲ್ಲಿ ಬಂಗಾರದ 
ನಾಣ್ಯಗಳನ್ನು ಟಂಕಿಸಲಾಗುತ್ತಿತ್ತು. ಅಲ್ಲಿ ಟಂಕಿಸಿದ ನಾಣ್ಯವನ್ನು ರೋಣದ ಗದ್ಯಾಣವೆಂದು ಕರೆಯಲಾಗಿದೆ". 
ಮತ್ತೊಂದು ಟಂಕಸಾಲೆಯ ಉಲ್ಲೇಖ ಸಂಯಾಮ ಶಾಸನದಲ್ಲಿ ಬರುತ್ತಿದ್ದು, ಭಿಲ್ಲಮಾಲ (ಸಂಯಾಮ) 


GD 


ದಲ್ಲಿ ನಾಣ್ಯ ಟಂಕಿಸುವ ಟಂಕಸಾಲೆಯಿದ್ದು, ಅದರ ಅಧಿಕಾರಿಯಾಗಿ ಶ್ರೇಷ್ಠಿ ಗಂಭುವರ ಎಂಬುವವನು 


ಕಾರ್ಯನಿರ್ವಹಿಸುತ್ತಿ ದ್ದನು". ರಾಷ್ಟ್ರಕೂಟರ ಕಾಲದ ವ್ಯಾಪಾರದಲ್ಲಿ ಚಲಾವಣೆಯಲ್ಲಿದ್ದ ನಾಣ್ಯಗಳನ್ನು ಈ 


ರೀತಿಯಾಗಿ ಶಾಸನಗಳು ಉಲ್ಲೆ €ಖಿಸುತ್ತ ವೆ. 


8 ಅ bb ೦ 


Na pr  @ 


೨೦ 
೨೧ 
2೨ 


ನಾಣ್ಯದ ಹೆಸರು 


ಧರಣ 


ರೋಣದ ಪಂಧರಣ 


ದ್ರಮ್ನ 


pS 

ದ್ರಮ್ಮ 
ಹಿರೇದ್ರಮ್ಮ 
ಕರಿಯದ್ರಮ್ಮ 
ಗಂಬುವಂಕ ದ್ರಮ್ಮ 
ಗದ್ಯಾಣ 

ಗದ್ಯಾಣ ಪೊನ್ನ 
ಪೊನ್ನ ಗದ್ಯಾಣ 
ರೋಣದ ಗದ್ಯಾಣ 


ಸ್ಥಳ ಉಲ್ಲೇಖ 


ಹುಲಗೂರ ಸೌ.ಇಇ., ಸಂ-೧೧, ಭಾಗ-೧, ನಂ-೩೫. 
ಧಾರವಾಡ ಆಯ್‌.ಎ., ಸಂ-೧೨, ಪು-೨೫೬, ಕ್ರಿ.ಶ್ರ್ವ೯೭೧-೨. 
ಧಾರವಾಡ ಇ.ಆಯ್‌., ಸಂ-೧೬, ನಂ-ಪಿ.೨೫೮, ಕ್ರಿ.ರ್ಶ೯೭೦. 
ಮಂಡ, ಎ.ಕ., ಸಂ-೩, ನಂ-ಎಮ್‌.ಡಿ.೧೪, ಕ್ರಿ.ರಶ್ತ್ಪ೯೦೭. 
ಕೆ.ಆಯ್‌., ಸಂ-೨, ನಂ-ಪಿ.೧೩-೧೪, ಕ್ರಿ.ರ್ಪ೯೧೪. 
ಶಿವಮೊಗ್ಗ ಎ.ಕ., ಸಂ-ಲೆ, ನಂ-ಎಸ್‌.ಬಿ.೪೭೯, ಕ್ರಿ.ಶ್ರ೯೧. 


ಧಾರವಾಡ ಆಯ್‌.ಎ., ಸಂ-೧೨, ನಂ-ಪಿ.೨೫೭-೮, ಕ್ರಿ. ಶ್ಶ೫೬-೭. 

ಥಾನ ಇ.ಆಯ್‌., ಸಂ-೩ಿ೨, ನಂ-ಪಿ.೬೦, ಕ್ರಿ.ಶ.4೯೫೦. 

ಹಿರೇಮಾಗನೂರ ಸೌ.ಇ.ಇ., ಸಂ-೧೮, ನಂ-೨೦. 

ಕೂರ್ಗ ಆಯ್‌.ಎ., ಸಂ-೬, ನಂ-ಪಿ.೧೦೩, ಕ್ರಿ.ಶ.೮೮೭. 
ವಿಜಾಪುರ ಸೌ.ಇ.ಇ., ಸಂ-೧೫, ನಂ-೪೫೩. ಕ್ರಿ.ಶ.೮ನೆಯ ಶತಮಾನ. 


ಧಾರವಾಡ ಇ.ಆಯ್‌., ಸಂ-೧೪, ನಂ-ಪಿ.೩೬೬, ಕ್ರಿ. ರ್ಶಳ೪೫. 
ತ್ರಿಚನಾಪಳ್ಳಿ ಅದೇ, ಸಂ-೨೦, ನಂ-ಪಿ.೪೬,೫೨, ಕ್ರಿ.ಶ ನೆಯ ಶತಮಾನ. 
ದ.ಅರ್ಕಾಟ ಅದೇ, ಸಂ-೨೧, ನಂ-ಪಿ.೧೭೦, ಕ್ರಿ.ಶ್ಶ೯ಲ೮ಲ. 
ತ್ರಿಚನಾಪಳ್ಳಿ  ಅದೇ,ಸಂ-೨೦, ನಂ-ಪಿ.೪೬,೫೨, ಕ್ರಿ.ಶ್ಶ ನೆಯ ಶತಮಾನ. 
ತಂಗೋಕಿ ಸೌ.ಇ.ಇ., ಸಂ-೩, ನಂ-೨೫೭, ಕ್ರಿ.ಶ. ೧೦ ನೆಯ ಶತಮಾನ. 
ಚಿಂಗಂಪೇಟ ಇ.ಆಯ್‌., ಸಂ-೨೭, ನಂ-೩೦೩, ಕ್ರರ್ಶರ್ಕ. 
ಮೈಸೂರು ಎ.ಕೆ, ಸಂ-೬, ನಂ-೪, ಕ್ರಿ.ಶ.೭೫0೦. 


ಬಳ್ಳಾರಿ ಸೌ.ಇ.ಇ., ಸಂ, ಭಾಗ-೧, ನಂ-೬೫, ಕ್ರಿ.ರ್ಶ೯೮೭. 
ನಾಸಿಕ ಇ.ಆಯ್‌., ಸಂ-೨೫, ನಂ-೨೩೫, ಕ್ರಿ.ಶ.೭೦೯-೧೦. 
ನಾಸಿಕ ಅದೇ,ಸಂ-೨೫,ನಂ-೨೩೨,೨೩೫, ಕ್ರಿ.ಶ.೭೦೯-೧೦. 


ಇ್ಲಆಯ್‌., ಸಂ-೩೬, ನಂ-೨೬೬. 


ಇವು ಬಂಗಾರ, ಬೆಳ್ಳಿ ಹಾಗೂ ಇತರೇ ಲೋಹಗಳಿಂದ ತಯಾರಿಸಿದ ನಾಣ್ಕಗಳಾಗಿದ್ದ ವು. ಇವನ್ನು 
ಕಮ್ಮಟಗಳಲ್ಲಿ ಟಂಕಿಸಿದ್ದು, ಇವುಗಳ ತೂಕವು ಪ್ರದೇಶಗಳಿಂದ ಪ್ರದೇಶಕ್ಕೆ ಬೇರೆ ಬೇರೆಯಾಗಿವೆ. ಅಂದು 
ಬಳಕೆಯಲ್ಲಿದ್ದ ನಾಣ್ಯಗಳನ್ನು ಕೆಲವು ಸಮಯದ ಅಂತರದಲ್ಲಿ ಬದುಕಿದ್ದ ರಾಜಾದಿತ್ಯನು ತನ್ನ 
ವ್ಯವಹಾರಗಣಿತದಲ್ಲಿ ನಾಣ್ಯಗಳ ಪರಸ್ಪರ ಸಂಬಂಧವನ್ನು ಗುರ್ತಿಸಿದ್ದಾನೆ. ಅವನ ಪ್ರಕಾರ | 
೧ ಗದ್ಯಾಣ - ೧೦ ಪಣ 
೧ಪಣ:೪ ಹಾಗ 
೧ ಹಾಗ - ೫ ವೀಸ 


೧ ವೀಸ೭ ೪ ಕಾಣಿ" 


ಮುಂದುವರೆದು ರಾಜಾದಿತ್ಯನು ತನ್ನ ಲೀಲಾವತಿ ಗಣಿತದಲ್ಲಿ ಇನ್ನೊಂದು ಪಟ್ಟಿಕೆಯನ್ನು ನೀಡಿದ್ದಾನೆ. 
೧ ವರಹ:-೨ ಹೊನ್ನ 
೨ ಹೊನ್ನ ಎ೫ಹಣ 
೧ ಹಣ: ೨ ಅಡ್ಡ 
೧ ಅಡ - ೨ ಹಾಗ 
[*) 
೧ ಹಾಗ: ೨ಬೆಳೆ 
೧ ಬೆಳೆ - ೨ ವೀಸ 
೧ವೀಸ:-೨ಕಾಣಿ 
೧ಕಾಣಿ-೪ ಗಿದ್ದಾಣಿ"” 


ಇಲ್ಲಿಯ ವರಹ, ಗದ್ಯಾಣವಾಗಿದ್ದು ಅದು ಎರಡು ಹೊನ್ನುಗಳಿಗೆ ಸಮಾನವೆನ್ನುವದನ್ನು ನೋಡಿದರೆ 
ಶಾಸನಗಳಲ್ಲಿ ಬರುವ ಪೊನ್ನ ವನ್ನು ಅರ್ಧಗದ್ಯಾಣವೆನ್ನ ಬೇಕಾಗುತ್ತ ದೆ. ನಿಷ್ಠ ಮತ್ತು ಧರಣಿ ನಾಣ್ಯಗಳು ತೂಕಕ್ಕೆ 
ಒಂದು ನಿಷ್ಯಕ್ಕೆ ಸಮನಾಗಿದೆ. ಅಂದರೆ ನಿಷ್ಯವು ಗದ್ಯಾಣಕ್ಕಿರುವ ಇನ್ನೊಂದು ಹೆಸರೇ ಹೊರತು ಬೇರೆಯದಲ್ಲ"”. 
ಹಾಗೇ ಒಂದು ಧರಣವು ಗದ್ಯಾಣದ ಭಾಗಕ್ಕೆ ಸಮನೆಂದು ತಿಳಿದುಬರುತ್ತದೆ “”. ದ್ರಮ್ಮಗಳಲ್ಲಿ ಬೆಳ್ಳಿ 
ಬಂಗಾರದವುಗಳು ಎಂಬ ಎರಡು ರೀತಿ ದ್ರಮ್ಮವು ಗ್ರೀಕ್‌ ಪದದಿಂದ ಬಂದಿದೆ". ದ್ರಮ್ಹವು ಈ ಅವಧಿಯಲ್ಲಿ 
ಹೆಚ್ಚು ಪ್ರಚಾರದಲ್ಲಿದ್ದಂತೆ ಗದ್ಯಾಣವು ಅಷ್ಟೇ ಪ್ರಚಾರವನ್ನು ಪಡೆದಿತ್ತು. 


ತೂಕ ಮತ್ತು ಅಳತೆಗಳು 


ರಾಷ್ಟ್ರಕೂಟರ ಶಾಸನಗಳಲ್ಲಿ ಭೂ ಅಳತೆಗಳಲ್ಲಿ ನಿವರ್ತನ", ಕಮ್ಮ, ಮತ್ತರು"', ರಾಜಮಾನ", 


ಪಿರಿಯಕೋಲು", ಪದಗಳು ಬಳಕೆಯಾಗಿದ್ದರೆ, ಧಾನ್ಯಗಳ ಅಳತೆಯಲ್ಲಿ ಸೊಲ್ಲಿಗೆ”, ಮಾನ", ಕೊಳುಗ್‌”, 


GD 


ಖಂಡುಗ “' ಮತ್ತು ಬಳ್ಳೆಗಳನ್ನು  ಉಪಯೋಗಿಸಿದ್ದರೆ, ದ್ರವಪದಾರ್ಥಗಳ ಅಳತೆಯಲ್ಲಿ ಸೌಟು ಎಂಬ 


ಅಳತೆಯನ್ನು ಉಪಯೋಗಿಸಲಾಗಿದೆ. 


ಕನ್ನರದೇವನ ಮುಳಗುಂದ ಶಾಸನವು ಆರು ಮತ್ತರ ಭೂಮಿಯನ್ನು ಪಿರಿಯ ಕೋಲಿನಿಂದ 
ಅಳೆದುಕೊಟ್ಟರೆಂದು ಹೇಳಿದೆ *. ಬಳದೇವರಿಗೆ ಎರೆಅಮ್ಮ ರಸನ ಮಡದಿ ಅಪೊಲ್ಲಬ್ಬೆ ಆರು ಮತ್ತರು 
ಭೂಮಿಯನ್ನು ದಾನ ಮಾಡಿದಳು". ಇಂತಹ ಹಲವಾರು ಉದಾಹರಣೆಗಳು ಶಾಸನಗಳಲ್ಲಿ ಸಿಗುತ್ತವೆ. 
ಒಂದನೆಯ ಅಮೋಘವರ್ಷನ ಕೊಣ್ಣೂ ರು ಶಾಸನವು ಬಂಕೆಯನು ಅಲ್ಲಿಯ ಜೈನ ಬಸದಿಗೆ ೧೨ ನಿವರ್ತನ 
ಭೂಮಿಯನ್ನು ದಾನಮಾಡಿರುವದನ್ನು ಉಲ್ಲೇಖಿಸಿದರೆ “', ಮುಳಗುಂದ ಶಾಸನವು ೧೨ ನಿವರ್ತನ 
ಭೂಮಿಯನ್ನು ಶೈವ ದೇವಾಲಯಕ್ಕೆ ಭೂಮಿದಾನ ಮಾಡಿರುವದನ್ನು ಹೇಳಿದೆ“. ಮೂರನೆಯ ಗೋವಿಂದನ 


ಲೋಹಾರ ತಾಮ್ರ ಶಾಸನವು ನಿವರ್ತನವನ್ನು ಉಲ್ಲೇಖಿಸುತ್ತದೆ "“. 


ರಟ್ಟ ಕಾರ್ತ್ವ್ಯವೀರನು ನೇಸರಿಗೆಯ ದೇವಾಲಯದಲ್ಲಿ ೮೦೦ ಕಮ್ಮ ಭೂಮಿಯನ್ನು ದಾನನೀಡಿದ್ದ ನ್ನು 
ಶಾನವೊಂದು ಹೇಳಿದೆ “. ಕ್ರಿ.ರ್ಶ೩೧ ರ ನಾಲ್ಕನೆಯ ಗೋವಿಂದನ ಕಾಲದ ಶಾಸನವೊಂದು ರಾಜಮಾನದ 
ಉಲ್ಲೇಖವನ್ನು ಮಾಡುತ್ತಿದ್ದು, ಅದರೊಂದಿಗೆ ಮತ್ತರವನ್ನು ಹೇಳಿದೆ ". | 


ಧಾನ್ಯಗಳ ಅಳತೆಯಲ್ಲಿ ಸೊಲಿಗೆ, ಮಾನ, ಕೊಳಗ, ಖಂಡುಗ ಮತ್ತು ಬಳ್ಳಗಳು 


ಉಪಯೋಗವಾಗಿದ್ದು, ಇವುಗಳ ಸಂಬಂಧವನ್ನು ರಾಜಾದಿತ್ಯನು ವ್ಯವಹಾರಗಣಿತದಲ್ಲಿ ಹೀಗೆ ಹೇಳಿದ್ದಾನೆ. 
ನಾಲ್ಕು ಗಿದ್ದ - ಒಂದು ಸೊಲ್ಲಿಗೆ 
ನಾಲ್ಕು ಸೊಲ್ಲಿಗೆ - ಒಂದು ಮಾನ 
ನಾಲ್ಕು ಮಾನ - ಒಂದು ಬಳ್ಳ 
ನಾಲ್ಕು ಬಳ್ಳ - ಒಂದು ಕೊಳಗ 
ಐದು ಕೊಳಗ - ಒಂದು ಪಂಚಕ 


ನಾಲ್ಕು ಪಂಚಕ - ಒಂದು ಖಂಡುಗ "“ 


ರಾಜಾದಿತ್ಯನ ಇನ್ನೊಂದು ಅಳತೆಯ ಕೋಷ್ಟಕವು ಹೀಗೆ ಹೇಳಿದೆ. 
ನಾಲ್ಕು ಸುವರ್ಣ - ಒಂದು ಕರ್ಷ 
ಒಂದು ಕರ್ಷ - ಒಂದು ಫಲ 
ಇಪ್ಪತ್ತು ಫಲ - ಒಂದು ಬಿಸಗೆ 
ಐದು ಬಿಸಗೆ - ಒಂದು ತೊಲೆ 
ಇಪ್ಪತ್ತು ತೊಲೆ - ಒಂದು ಬಾರ "' 


ಎಣ್ಣೆ ತುಪ್ಪಗಳಂತಹ ಪದಾರ್ಥಗಳನ್ನು ಇವುಗಳಿಂದ ಅಳೆಯುತ್ತಿದ್ದರೂ, ತುಪ್ಪ ಮತ್ತು ಎಣ್ಣೆಯನ್ನು 


ಸೊಲ್ಲಿಗೆಯಿಂದ ಅಳೆದಿರುವದನ್ನು ಸಾಲೂರ ಶಾಸನ ಹೇಳುತ್ತ ಜ್‌, 


ಹಣ್ಣು-ಹಂಪಲ, ತೆಂಗಿನಕಾಯಿ, ಕಬ್ಬು, ಅಡಿಕೆ ಮತ್ತು ಬೆಲ್ಲದ ಅಚ್ಚುಗಳು ಎಣಿಕೆ ಮಾಡಿಕೊಡುವ 
ವೀಳ್ಯೆದೆಲೆ, ಕಾಯಿಪಲ್ಕೆ ಇತ್ಯಾದಿಗಳನ್ನು ಸೂಡಿಗಳನ್ನಾಗಿ ಮಾರುತ್ತಿದ್ದರು. ವಡ್ಡಾ ರಾಧನೆಯೂ ಸಹ ಬಳ್ಳೆ 


ಚಿಕ್ಕ ಅಳತೆಯೆಂದೂ, ಖಂಡುಗವು ದೊಡ್ಡ ಅಳತೆಯೆಂದೂ ಹೇಳುತ್ತದೆ "”. 
ರಾಜ್ಯದ ಆದಾಯತೆರಿಗೆ-ಸುಂಕ ಇತಾದಿಗಳು 


ಒಂದು ರಾಜ್ಯದ ಹಣಕಾಸಿನ ವ್ಯವಸ್ಥೆಯು ಆ ರಾಜ್ಯದ ಅಭಿವೃದ್ಧಿ ಹಾಗೂ ಸುಭದ್ರತೆಯ 
ಪ್ರತೀಕವಾಗಿರುತ್ತದೆ. ಆದ್ದರಿಂದಲೇ ರಾಜ್ಯದ ಸಪ್ತಾಂಗಗಳಲ್ಲಿ ಕೋಶವು ಒಂದಾಗಿದೆ. ಈ ಕೋಶವನ್ನು 
ತುಂಬುವದರ ಸಲುವಾಗಿ ರಾಜನು ವಿವಿಧ ಮೂಲಗಳಿಂದ ಹಣವನ್ನು ಸಂಗ್ರಹಿಸುತ್ತಿದ್ದನು. ಕೌಟಿಲ್ಯನು ಹೀಗೆ 
ಹಣ ಸಂಗ್ರಹಿಸುವದನ್ನು ಎರಡು ಗುಂಪುಗಳಲ್ಲಿ ಕ್ರೋಢಿಕರಿಸಿದ್ದಾನೆ. ಅವುಗಳ ವಿವರಣೆ ಇಲ್ಲಿ 
ಅಪ್ರಸ್ಸು ತವೆನಿಸುವದರಿಂದ ರಾಷ್ಟ್ರಕೂಟರ ಕ್ರಿ.ಶ.೯೨೬ ರ ಚಿಂಚನಿಯ ಶಾಸನದಲ್ಲಿ" ರಾಜ್ಯಾದಾಯದ ವಿವಿಧ 
ಮೂಲಗಳನ್ನು ಕುರಿತು ಉದ್ರಂಗ್‌, ಪರಿಕರ, ಭೋಗ-ಭಾಗ ದಂಡಾಪರಾಧ, ಧ್ಯಾನ-ಹಿರಣ್ಯದೇಯ, 
ಉಪಧ್ಯಾಮಾನ ಎಷ್ಠಿ ಪ್ರತ್ಯಾಯಗಳನ್ನು ಉಲ್ಲೇಖಿಸುತ್ತದೆ. ಇನ್ನು ರಾಷ್ಟ್ರಕೂಟರ ಕಾಲದ ಪ್ರಮುಖ 
ತೆರಿಗೆಗಳನ್ನು ಮುಂದೆ ವಿವರಿಸಲಾಗಿದೆ. 


ಆಸ್ತಿಯ ತೆರಿಗೆ 


ಭಾರತ ದೇಶವು ಬೇಸಾಯ ಪ್ರಧಾನ ರಾಷ್ಟ್ರವಾಗಿರುವದರಿಂದ ಇಲ್ಲಿ ಭೂಮಿಯೇ ಸಂಪತ್ತಿನ ಮೂಲ. 
ಭೂಮಿಯ ಮೇಲೆ ವಿಧಿಸುವ ತೆರಿಗೆ ದೊಡ್ಡ ಆದಾಯವನ್ನು ನೀಡುತ್ತದೆ. ಆದ್ದರಿಂದ ಭೂಕಂದಾಯ 
ಸರಕಾರದ ಬಹುದೊಡ್ಡ ಉತ್ಪನ್ನದ ಮಾರ್ಗವೆನಿಸಿದೆ. ಪ್ರಾಚೀನ ಕಾಲದಿಂದಲೂ ಭೂಮಿಯ ಮೇಲೆ 
ವಿಧಿಸುತ್ತಿದ್ದ ತೆರಿಗೆಯಿಂದ ಬರುವ ಆದಾಯವು ಬಹು ದೊಡ್ಡ ದಾಗಿದೆ. ಭೂಕಂದಾಯಕ್ಕೆ ಸೇರುವತತೆರಿಗೆಗಳಲ್ಲಿ 


ಅರುವಣ ಹಾಗೂ ಸಿದ್ದಾಯಗಳು ಪ್ರಮುಖವಾದವುಗಳು. 
ಸಿದ್ದಾಯ 
ಸಿದ್ದಾಯ ಭೂಮಿಯ ಮೇಲೆ ಎಧಿಸುತ್ತಿದ್ದ ತೆರಿಗೆಯನ್ನು ಸೂಚಿಸುವಂತೆ ತೋರುತ್ತದೆ. ಇದನ್ನು 


ಮೊದಲೇ ನಿರ್ಧರಿಸಿ ಆನಂತರ ಅದನ್ನು ವಸೂಲಿ ಮಾಡುತ್ತಿದ್ದರು. ರಾಷ್ಟ್ರಕೂಟರ ಶಾಸನದಲ್ಲಿಯೂ ಇದರ 


ಉಲ್ಲೇಖವು ಬರುತ್ತದೆ. ದೇವಯ್ಯನೆಂಬುವವನು ದೇವಾಲಯಕ್ಕೆ ೪೦ ಮತ್ತರು ಭೂಮಿಯನ್ನು ನೀಡಿ ಅದರ 


ಮೇಲಿನ ಸುಂಕವನ್ನು ಸಿದ್ಧಾ ಯವಾಗಿ ನೀಡಿದ್ದ ನ್ನು ಎರಡೊಣಿ ಶಾಸನವ್ರ್‌' ತಿಳಿಸುತ್ತ ದೆ. ರುದ್ರಪ್ಪ ಯ್ಯನ 
ಪೆರ್ಗಡೆಯಾದ ಆಚಪ್ಪ ಯ್ಯ ಗಾವುಂಡ ಸಾಮಿಕಳ್ಳೆ ಯಮ್ಮರು ಭೀಮರಾಶಿ ಭಟರನ ಕಾಲಕರ್ಚಿ ಸಾವಿರ ಬಳ್ಳಿಯ 
ಎಲೆಯ ತೋಟವನ್ನು ಕೊಟ್ಟು ಸಿದ್ಧಾಯವಾಗಿ ಏಳನ್ನು ದೇವರಿಗೆ, ಬಾರಿಸುವವರಿಗೆ ನೀಡಿದನು. ಏಳು 


ಎಂಬುದು ಬಹುಷಃ ಏಳು ಗದ್ಯಾಣವಾಗಿರಬೇಕು"”. 


ಹೇಳುವದರಿಂದ ಸಿದ್ಧಾಯವನ್ನು ಕಾಲಕಾಲಕ್ಕೆ ಬದಲಾಯಿಸಿರುವಂತೆ ಕಾಣುತ್ತದೆ. ಅದಕ್ಕಾಗಿ ಪೂರ್ವ 


ಸಿದ್ದಾ ಯವನ್ನು ಉಲ್ಲೆ ಖಿಸುತ್ತ ಪ್ರ, 
ಅರುವಣ 


ಅರುವಣ ಹೆಸರಿನ ತೆರಿಗೆ ಅನೇಕ ಶಾಸನಗಳಲ್ಲಿ ಕಾಣಿಸಿಕೊಂಡಿದ್ದು ದತ್ತಿಯಾಗಿ ಬಿಟ್ಟುಕೊಟ್ಟ 
ಹೊಲಕ್ಕೊ, ತೋಟಕ್ಕೊ ಇಷ್ಟು ಅರುವಣವೆಂದು ಆಕರಿಸಿಕೊಳ್ಳುವ ಸುಂಕ ಇದಾಗಿರಬೇಕು. ಶಾಸನಗಳಲ್ಲಿ 
ಅರುವಣ ನೀಡಿದ ಕುರಿತು ಸರ್ವಾಭ್ಯಂತರಸಿದ್ಧ ಅಂತಪ್ಪುರಂ ಪದಿನೆಣ್ಣರುಂ ಪರಿನಲುವರುತಾವರ್‌ 
ಗದ್ಯಾಣವರುವಣವಲ್ಲಿಂದತ ಕಾರಮಾತ್ರಮಪ್ಪೊದೆಂ ಅುತಿವರಜುದೇಚೆಳಗೆ ಒಂದು ಅರುವಣ" "". 

ಡಾ.ಬಾರ್ನೆಟ್‌ ಅರುವಣವೆಂದರೆ, ಮಾನ್ಯ ಭೂಮಿಗಳ ಮೇಲಿನತೆರಿಗೆ ಎಂದಿದ್ದಾರೆ. ಕನ್ನಡ ನಿಘಂಟು 
ಅರುವಣಕ್ಕೆ ಒಂದು ತೆರಿಗೆ, ನೇಗಿಲು ತೆರಿಗೆ ಎಂಬರ್ಥವನ್ನು ಕೊಟ್ಟಿದೆ. ಇದು ಬಹುಷಃ ಸರಿಯಾದ ಅರ್ಥ 
ಎಂದು ಡಾ. ಚಿದಾನಂದ ಮೂರ್ತಿ ಅವರು ಸಮರ್ಥಿಸಿದ್ದಾರೆ *”. ಡಾ. ಎಂ. ಎಂ.ಕಲಬುರ್ಗಿಯವರು ಇದು 
ಕೇವಲ ಹೊಲ ತೋಟಗಳಿಗೆ ಹಾಕುವ ತೆರಿಗೆಯೂ ಅಲ್ಲ, ಸರಕಾರ ಆಕರಿಸುವದೂ ಅಲ್ಲ ಎನ್ನುತ್ತ ದೇವರಿಗೆ 
ದತ್ತಿ ಬಿಟ್ಟ ಹೊಲ ಮನೆಗಳನ್ನು ತಾವು ಭೋಗಿಸುವದಕ್ಕೆ ಪ್ರತಿಯಾಗಿ ಕೊಡುವ ಧನವೇ ಅರುವಣವೆಂದೂ, 
ಬಹುಷಃ ಇದು ಅರ್ಪಣ ಎಂಬುದರ ತದ್ಭವವೆಂದೂ (ಅರ್ಪಣ> ಅರುಪಣ>ಅರುವಣ ಎಂಬ ರೂಪಾಂತರ 
ಕನ್ನಡದಲ್ಲಿ ಮಾನ್ಯ) ಹೇಳಬಹುದೆಂದಿದ್ದಾರೆ “*. ಇನ್ನೂ ಮುಂದುವರಿದು ಅವರು ಶಾಸನಗಳಲ್ಲಿ ಬರುವ 
ತಿರುವರಣಕ್ಕೆ ತಿರುಪತಿವಶ್ರೀಪತಿ, ತಿರುನೀಲಕಂಠ<.ಶ್ರೀನೀಲಕಂಠ ಮಾದರಿಯಲ್ಲಿ ಶ್ರೀಯರ್ಪಣ ಎಂದು 
ಅರ್ಥೈಸಿದ್ದಾರೆ *'. ಆದರೆ ತಿರುವರುವಣದಂತೆ ವರುಣವಿತ್ತೆಂದು*' ರೂಪವೂ ಶಾಸನಗಳಲ್ಲಿ 
ದೊರಕುವದರಿಂದ ಸಧ್ಯ ಅದನ್ನು ತೆರುವ (ಕೊಡುವ) ಅರುವಣ ಎಂದು ಹೇಳಬಹುದು. ರಾಷ್ಟ್ರಕೂಟರ 
ಶಾಸನಗಳಲ್ಲಿ ವರುವಣ ", ಅರುವಣ್‌, ಬಿಟ್ಟಮತ್ತರಾರು ಅರುವಣಂ"*', ಹುಲಗೂರ ಶಾಸನದಲ್ಲಿ“ 
ಅರುವಣದ ದ್ರಮ್ಮ-೨೪ ಎಂದು ಉಲ್ಲೇಖಗಳು ದೊರೆಯುತ್ತವೆ. ಇದರಿಂದ ರಾಜ್ಯಾದಾಯಕ್ಕೆ ಸೇರುವ ಒಂದು 
ತೆರಿಗೆಯೆಂಬುದು ಸೂಚಿತವಾಗಿದೆ. ಒಕ್ಕಲುತನಕ್ಕೆ ಉಪಯೋಗಿಸುತ್ತಿದ್ದ ಎತ್ತುಗಳ ಮೇಲೆಯೂ ಬಾಲವಣ 
ಎಂಬ ತೆರಿಗೆಯನ್ನು ವಿಧಿಸುತ್ತಿದ್ದರು"'. 


ಕೆಲವು ಸಲ ಭೂಮಿಯ ಮೇಲಿನ ತೆರಿಗೆಯನ್ನು ಮನ್ನಾಮಾಡುತ್ತಿದ್ದುದು ಉಂಟು. ಕ್ರಿ.ಶ. ೯೪೪ ರ 
ಶಾಸನವೊಂದರಲ್ಲಿ ಭೂಮಿಯ ಮೇಲೆ ಕೊಡಬೇಕಾದ ಚಿಲ್ಲಿಟ್ಸೆ ಹಾಗೂ ಎಚ್ಚೋರು ಕರಗಳನ್ನು ಮನ್ನಾ 
ಮಾಡಿರುವದನ್ನು ದಾಖಲಿಸುತ್ತದೆ "5, ಕ್ರಿ.ಶ್ಶ೧೪ ರ ಬನವಾಸಿಯ ಶಾಸನವೊಂದು ಹಳೆಯ ನೀರಿನ 
ಕಾಲುವೆಯಲ್ಲಿ ಹರಿಯುವ ನೀರು ನಿಂತುಹೋದದ್ದರಿಂದ ತೆರಿಗೆ ವಿನಾಯತಿ ನೀಡಲು ಕೇಳಿದಾಗ 
ನೀಡಿರುವದನ್ನು ಉಲ್ಲೇಖಿಸುತ್ತದೆ ". ಸಂತೋಷದ ಸ್ಮರಣೀಯ ಸಂಗತಿಗಳು ಜರುಗಿದಾಗಲೂ ತೆರಿಗೆ 
ವಿನಾಯತಿಯನ್ನು ಮಾಡಿರುವದುಂಟು. ಕ್ಯಾಂಬೆ ತಾಮ್ರ ಶಾಸನವು ಮೂರನೆಯ ಕೃಷ್ಣನು ತನ್ನ ಪಟ್ಟಬಂಧ 
ಉತ್ಸವದ ಸ್ಮರಣೆಗಾಗಿ ೧೮೦೦ ಹಳ್ಳಿಗಳಿಗೆ ತೆರಿಗೆಯ ವಿನಾಯತಿಯನ್ನು ನೀಡುತ್ತಾನೆ ಎಂದು ಹೇಳಿದೆ , 
ಸ್ರಶ ರ ಉತ್ತರ ಮೇರೂರಿನ ಒಂದು ಶಾಸನದಲ್ಲಿ ದಾನಿಯು ಭೂಮಿಯ ಬೆಲೆಯನ್ನು ಕೊಡುವದಷ್ಟೇ 
ಅಲ್ಲ, ತೆರಿಗೆಯ ಹಣಕ್ಕೆ ಪ್ರತಿಯಾಗಿ ಅದನ್ನು ಮನ್ನಾ ಮಾಡುವದಕ್ಕೆಂದು ಒಂದೇ ಬಾರಿಗೆ ಒಂದು ಮೊತ್ತದ 


ಹಣವನ್ನು ಕೊಟ್ಟಿರುವದನ್ನು ಗಮನಿಸಬಹುದು". 


ಭೂಮಿಗೆ ನೀರುಣಿಸುತ್ತಿದ್ದ ರೆ, ಅಥವಾ ಕೆರೆಯ ನೀರನ್ನು ಉಪಯೋಗಿಸಿಕೊಳ್ಳುತ್ತಿದ್ದರೆ, ಅದರ 
ಮೇಲೆ ಸುಂಕವನ್ನು ಆಕರಿಸಲಾಗುತ್ತಿತ್ತು. ಇದಕ್ಕೆ ನೀರುಣಿಕೆಯ ಸುಂಕವೆಂದು ಕರೆಯುತ್ತಿದ್ದರು. ಚಿಂಚಲಿ 
ಶಾಸನವು ದೇವಣ್ಣಯ್ಯನು ಆಳುತ್ತಿರುವಾಗ ಮಹಾಜನರ ಕಾಲಕರ್ಚಿ ಗೋಸಾಸ ದಾನ ಬಿಟ್ಟನಲ್ಲದೇ 
ನಿರುಣೀಸುಂಕವನ್ನು ಬಿಟ್ಟುಕೊಟ್ಟನು"". ಕ್ರಿ.ಶ.೯೯೬೪ ರ ಕಪ್ಪಲೂರ ಶಾಸನದಲ್ಲಿ ನೀರ್ಗಂದಾಯದ 


ಉಲ್ಲೇಖವಿದೆ ". ಮನೆಗಳಲ್ಲಿ ಅಟ್ಟಗಳಿದ್ದರೆ ಅವುಗಳ ಮೇಲೆಯು ತೆರಿಗೆಯನ್ನು ಏಧಿಸುತ್ತಿದ್ದರು"” 


ರೈತನು ಭೂಕಂದಾಯವನ್ನು ಹಣ ಹಾಗೂ ಧ್ಯಾನ ರೂಪದಲ್ಲಿ ನೀಡುತ್ತಿದ್ದನು. ಉದಾ: ಗಂಗವಾಡಿ 
ಗ್ರಾಮದಲ್ಲಿ ೨೦ ಕಲಂಜುಗಳನ್ನು ಹಾಗೂ ೨೦೦೦........ ಭತ್ತವನ್ನು ತೆಗೆದುಕೊಳ್ಳುತ್ತಿದ್ದರು. ಇಲ್ಲಿ ೨೦೦೦ 
.... ಭತ್ತವನ್ನು ಭೂಕಂದಾಯವಾಗಿ ಪಡೆದರೆ ೨೦ ಕಳಂಜುಗಳನ್ನು ಇತರೆ ತೆರಿಗೆಯಾಗಿ ಸ್ವೀಕರಿಸುತ್ತಿದ್ದಂತೆ 
ಕಂಡುಬರುತ್ತದೆ "'. ಗಂಗವಾಡಿ ಪ್ರಾಂತದ ಬೇಲಿಯೂರ ಗ್ರಾಮದಲ್ಲಿ ಕ್ರಿ.ಶ.೮೮೭ ರಲ್ಲಿ ೮೦ ಬಂಗಾರದ 
ನಾಣ್ಯಗಳನ್ನು ಹಾಗೂ ೮೦೦ .... ಭತ್ತವನ್ನು ಭೂಕಂದಾಯವನ್ನಾಗಿ ತೆಗೆದುಕೊಂಡಿರುವದನ್ನು 
ಉಲ್ಲೆ ಖಿಸುತ್ತದೆ. ಇಲ್ಲಿಯ ೮೦ ಬಂಗಾರದ ನಾಣ್ಯಗಳು ವಾಣಿಜ್ಯತೆರಿಗೆಯನ್ನು ಸೂಚಿಸಿದರೆ ಭತ್ತವು 
ಭೂಕಂದಾಯವನ್ನು ಸೂಚಿಸಿರುವಂತೆ ಕಾಣುತ್ತದೆ "”. ನಾಲ್ಕನೆಯ ಗೋವಿಂದನ ಕ್ಯಾಂಬೆ ತಾಮ್ರ ಶಾಸನವು 
೧೪೦೦ ಗ್ರಾಮಗಳ ಮೇಲಿನ ತೆರಿಗೆಯನ್ನು ೫೦೦ ಸುವರ್ಣಗಳೆಂದು ತಿಳಿಸಿರುವದನ್ನು ನೋಡಬಹುದು"”. 
ಇದರಿಂದ ಭೂಕಂದಾಯವನ್ನು ಹಣ ಹಾಗೂ ವಸ್ತುಗಳ ರೂಪದಲ್ಲಿ ಸಂಗ್ರಹಿಸಲಾಗುತ್ತಿತ್ತೆಂದು 
ಗೊತ್ತಾಗುತ್ತದೆ. 


CGD 


ಭೂಕಂದಾಯವನ್ನು ಯಾವ ಪ್ರಮಾಣದಲ್ಲಿ ಸ್ವೀಕರಿಸುತ್ತಿದ್ದ ರೆಂಬುವುದು ಶಾಸನಗಳ ಸಹಾಯದಿಂದ 
ಹೇಳುವದು ಕಷ್ಟ ಸಾಧ್ಯ. ಪ್ರಾಚೀನ ಭಾರತದಲ್ಲಿ ವ್ಯಾಪಾರ ಸಾಮಗ್ರಿಗಳ ಹತ್ತನೆಯ ಒಂದು ಭಾಗವನ್ನು, 
ಹೊಲದಲ್ಲಿ ಬೆಳೆದ ಧಾನ್ಯಗಳ ಆರನೆಯ ಒಂದು ಭಾಗವನ್ನು ರಾಜನಿಗೆ ಸಲ್ಲಿಸುವ ನಿಬಂಧವಿದ್ಧಂತೆ 
ತಿಳಿದುಬರುತ್ತದೆ. ಇಂತಹ ಒಂದು ಸಂಪ್ರದಾಯವು ರಾಷ್ಟ್ರಕೂಟರ ಕಾಲದಲ್ಲಿಯೂ ಜಾರಿಯಲ್ಲಿತ್ತು 
ಎಂಬುದನ್ನು ಶಾಸನಗಳು ಸಮರ್ಥಿಸುತ್ತಿದ್ದು, ಕ್ರಿ.ಶ೯೨೫ ರ ಶಾಸನವೊಂದರಲ್ಲಿ ಪತ್ತೊಂದಿಯ ಕೋರು 
ಎಂದಿದೆ "*. ಇಲ್ಲಿ ಹತ್ತನೆಯ ಒಂದು ಭಾಗ ತೆರಿಗೆಯಾಗಿರಬಹುದು. ಇನ್ನೊಂದು ಶಾಸನದಲ್ಲಿ 
ಪತ್ತೊಂದರಿಂದ ಆಯ್ದೊಂದಿಕ್ಕೆ ತೆರಿಗೆಯನ್ನು ಇಳಿಸುವದನ್ನು ಹೇಳಿದೆ. ಇದರಿಂದ ತೆರಿಗೆಯ ಭಾರವು 
ಹೆಚ್ಚಾದಾಗ ಅದನ್ನು ಕಡಿಮೆ ಮಾಡಲು ರೈತರು ಮೊರೆಯಿಟ್ಟಾಗ ರಾಜನು ಕಡಿಮೆಗೊಳಿಸಿರಬಹುದು"”. 


ತೆರಿಗೆಯನ್ನು ಸಂಗ್ರಹಿಸುವ ಅಧಿಕಾರಿಗಳು 


ವಿವಿಧ ಮೂಲಗಳಿಂದ ತೆರಿಗೆಯನ್ನು ಸಂಗ್ರಹಿಸುವದಕ್ಕಾಗಿ ವ್ಯವಸ್ಥಿತವಾದ ಅಧಿಕಾರಿವರ್ಗವಿದ್ದ ಂತೆ 
ತೋರುತ್ತದೆ. ಹೀಗೆ ತೆರಿಗೆಯನ್ನು ಕೊಡದೇ ಇದ್ದಾಗ ಹಿಂಸೆಯನ್ನು ಮಾಡಿ ತೆಗೆದುಕೊಳ್ಳುವದು ಅಥವಾ 
ಹೋರಾಟ ಮಾಡಿರುವದುಂಟು. ಕ್ರಿ.ಶ್ಚ೯೦೪ ರ ಶಾಸನವೊಂದರಲ್ಲಿ ವತ್ತ ಯ್ಯ ಎನ್ನುವನು ಬೆಳ್ಳಲ ಮುನ್ನೂರರ 
ಸುಂಕವನ್ನು ಆಳಿಕೊಂಡಂತೆ ಒಂದು ಶಾಸನವು ತಿಳಿಸುತ್ತದೆ". ಕ್ರಿ.ರ್ಶ೯೭೦ ರ ರೋಣ ತಾಲೂಕಿನ ಸವಡಿಯ 
ಶಾಸನವು ಸುಂಕದ ಬಲ್ಲಯ್ಯನು ೧೨ ಮತ್ತರ ಭೂಮಿಯನ್ನು ದೇವಾಲಯಕ್ಕೆ ಎರಡು ಮತ್ತರ ಭೂಮಿಯನ್ನು 
ದೇವಾಲಯದ ಸ್ಥಾನಪತಿಗೆ ಕೊಟ್ಟಿದ್ದನ್ನು ಉಲ್ಲೇಖಿಸುತ್ತದೆ "”. 


ಅಗ್ರಹಾರಗಳ ಆದಾಯವು ಅಲ್ಲಿ ವಾಸಿಸುತ್ತಿದ್ದ ಬ್ರಾಹ್ಮಣರಿಗೆ ಸಂದಾಯವಾಗುತ್ತಿದ್ದಿತು. ಇದನ್ನು 
ನಿರ್ಲಕ್ಷಿಸಿ ಮಹಾಮಂಡಳಿಕ ಭೂತಾರ್ಯನು ರೋಣಕ್ಕೆ ಬಂದು ಭತಾಯವನ್ನು ಕೊಡಬೇಕೆಂದು ಹಿಂಸಿಸಿದಾಗ 
ರೋಣದ ಪಂಪಯ್ಯ ಎಂಬ ಕೌಂಡಿನ್ಯ ಗೋತ್ರದ ವೈದಿಕನು ಅಲ್ಲಿನ ಮಹಾಜನರ ಅಪ್ಪಣೆಯನ್ನು ಪಡೆದು 
ಈ ನೊಂದಕ್ಸತೆಯನಪ್ಪಂದವೀಯನೆಂದು ನಿಶ್ಚಯಿಸಿ ಭೂತಾರ್ಯನ ವಿರುದ್ಧ ಹೋರಾಡಿ 
ಮಡಿಯುತ್ತಾನೆ"”. 


ಅಟದೆರೆ 
w 


ಮನೆಯ ಮೇಲಿನ ತೆರಿಗೆಯಾಗಿ ಪಡೆಯುವ ಸುಂಕ ಇದಾಗಿದ್ದು, ಒಂದು ಮನೆಯ ಮೇಲೆ ಇರುವ 
ಅಟ್ಟದ ಮನೆಗೆ ಈ ತೆರಿಗೆಯನ್ನು ವಿಧಿಸಲಾಗುತ್ತಿತ್ತು". 


ಬಾಲವಣ 


ಎತ್ತುಗಳು ರಾಜ್ಯದ ಆಸ್ತಿ ಗಳಾಗಿದ್ದು , ಈ ಎತ್ತು ಗಳ ಮೇಲೆ ಸುಂಕವನ್ನು ಆಕರಿಸಲಾಗುತ್ತಿ ತ್ತು. 
ರಾಷ್ಟ್ರಕೂಟರ ಶಾಸನವೊಂದರಲ್ಲಿ ಇದರ ಉಲ್ಲೆ ಖ ಬರುತ್ತ ಜ್ನ 


ವೃತ್ತಿತೆರಿಗೆಗಳು 


ತುಪ್ಪದ ಮೇಲೆ ಹಾಕಿದ ತೆರಿಗೆ ಇದಾಗಿದ್ದು, ಬಹಳಷ್ಟು ಶಾಸನಗಳು ಇದನ್ನು ಉಲ್ಲೇಖಿಸುತ್ತವೆ. 
ಕಚ್ಛಾವಿಯ ಮಾದಿಬ್ಬೆ ದೇವಾಲಯಕ್ಕೆಂದು ಮಳೆಯರನು ತುಪ್ಪದ ಸುಂಕವನ್ನು ಬಿಟ್ಟನು""'. ಶಿಶುವಿನ ಹಳ್ಳಿಯ 
ಮಹಾಜನರಿಗೆ ತುಪ್ಪದ ಮೇಲಿನ ತೆರಿಗೆಯನ್ನು ನೀಡಲಾಯಿತು". ಬಲದೇವ, ಗೋವಣಯ್ಯ, ಚೆನ್ನಯ್ಯರು 
ಗವರವಾಡದಲ್ಲಿ ಇದ್ದಾಗ ಅಲ್ಲಿಯ ಮಹಾಜನರಿಗೆ ತುಪ್ಪದ ಮೇಲಿನ ಸುಂಕವನ್ನು ಬಿಟ್ಟುಕೊಟ್ಟರು". 
ಪುಲಿಗೆರಿಯನ್ನು ಆಳುವ ಕುಪ್ಪೆಯರಸನು ಸೊರಟೂರದ ೫೦ ಮಹಾಜನರಿಗೆ ತುಪ್ಪದ ಮೇಲಿನ ಸುಂಕವನ್ನು 


ಬಿಟ್ಟುಕೊಟ್ಟನೆಂದು ಶಾಸನವು ಉಲ್ಲೇಖಿಸುತ್ತ ಡೆಸ್‌ 
ಕುರುಂಬದೆರೆ 


ಇತರೆ ತೆರಿಗೆಗಳೊಂದಿಗೆ ಕುರುಂಬದೆರೆಯು ರಾಷ್ಟ್ರಕೂಟರ ಕಾಲದ ಒಂದು ತೆರೆನಾದ 


ತೆರಿಗೆಯಾಗಿತ್ತು. ಈ ತೆರಿಗೆಯನ್ನು ಬಹುಷಃ ಕುರುಬರ ಕುರಿಗಳ ಮೇಲೆ ಆಕರಿಸಲಾಗುತ್ತಿತ್ತು"”. 
ಆಯಿಲದೆರೆ 

ಅಂದು ಈ ತೆರಿಗೆಯನ್ನು ಯಾವುದರ ಮೇಲೆ ವಿಧಿಸುತ್ತಿದ್ದ ರೆಂಬುದುಸ್ಪ ಷೃವಾಗಿ ತಿಳಿದುಬರುವದಿಲ್ಲ. 
ಬಹುಷಃ ಈ ತೆರಿಗೆಯನ್ನು ತೈಲಿಗರ ಮೇಲೆ ವಿಧಿಸಲಾಗುತ್ತಿತ್ತು". 
ಗ್ರಾಮದೆರಿಗೆಗಳು 

ರಾಷ್ಟ್ರಕೂಟರ ಕಾಲದ ಹಲವು ತೆರಿಗೆಗಳಲ್ಲಿ ಗ್ರಾಮದ ಮೇಲೆ ಆಕರಿಸುವ ತೆರಿಗೆ ಒಂದಾಗಿದೆ. 


ಚಿಂಚನಿಯ ಶಾಸನದ ಪ್ರಕಾರ ಸುಮಾರು ೯ ರೀತಿಯ ಸುಂಕಗಳನ್ನು ಗ್ರಾಮ ತೆರಿಗೆಯಾಗಿ 


ಪಡೆಯಲಾಗುತ್ತಿತ್ತೆಂದು ವಿವರವಾಗಿ ಉಲ್ಲೇಖಿಸುತ್ತದೆ. ಅವುಗಳನ್ನು ಈ ಕೆಳಗಿನಂತೆ ನೋಡಲಾಗಿದೆ. 


ಉದ್ರಂಗ್‌ 


ರಾಷ್ಟ್ರಕೂಟರ ಚಿಂಚನಿಯ ಶಾಸನದಲ್ಲಿ"' ಉದ್ರಂಗ್‌ ತೆರಿಗೆಯ ಉಲ್ಲೇಖವು ಬರುತ್ತದೆ. 
ಘೋಷಾಲ್‌ ಅವರು “॥t ೩s revenue collected from permanent tenants in contradistinction to 
Uparikara which he interprets as asimiler impost levied on temporary tenants” B.ಸಿ.ಸರ್ಕಾರವು 


ಇದನ್ನು ನಿರ್ದಿಷ್ಟವಾದ ತೆರಿಗೆ, ಭೂಕಂದಾಯ ಎಂದು ಅರ್ಥೈಸಿದ್ದಾ ಬ್ರಿ 


G3 


ಉಪರಿಕರ 


ಕ್ರಿ.ರ್ಶ೨೬ ರ ಚಿಂಚನಿಯ ಶಾಸನವು ಉಪರಿಕರ ತೆರಿಗೆಯನ್ನು ಉಲ್ಲೇಖಿಸುತ್ತದೆ "ಅ, ಉಪರಿಕರ 
ಎಂದರೆ, ಬೇಸಾಯಗಾರರು ಹೊಂದಿರುವ ಆಸ್ತಿಯ ಮೇಲೆ ಹಾಕಿದ ತೆರಿಗೆಯಾಗಿರಬಹುದೆಂದು 
ಪ್ಲೀಟ್‌ರವರು ತಿಳಿಸಿದರೆ, ಘೋಷಾಲ್‌ರವರು “t ೩5 an impost levied on temporary tenants con- 
necting it with the Marathi term Upri” aoದು ಕರೆದಿದ್ದಾರೆ". ಉಪರಿಕರವು ನಿಧಿ, ಉಪನಿಧಿ, ಶಿಲ್ಪ 
ಮತ್ತು ಉದ್ರಂಗ್‌ಗಳ ಜೊತೆ ಜೊತೆಯಾಗಿ ಉಲ್ಲೇಖಗೊಂಡಿರುವದರಿಂದ ಇದು ಹೆಚ್ಚುವರಿ 


ತೆರಿಗೆಯಾಗಿರಬಹುದು. 
ಭೋಗಭಾಗ 


ಈ ಕ್ರಿ.ರ್ಶ೨೬ ರ ಚಿಂಚನಿಯ ಶಾಸನವು ಭೋಗಭಾಗ ತೆರಿಗೆಯನ್ನು ಉಲ್ಲೇಖಿಸುತ್ತದೆ “'. ಈ 


ತೆರಿಗೆಯನ್ನು ಹಣ್ಣು-ಹಂಪಲಗಳ ಮೇಲೆ ವಿಧಿಸಲಾಗುತ್ತಿತ್ತು. 
ಧಾನ್ಯ ಹಿರಣ್ಯದೇಯ"” 

ಕಾಳುಕಡಿಗಳ ಮೇಲೆ ಈ ಸುಂಕವನ್ನು ಎಧಿಸಲಾಗುತ್ತಿತ್ತು. 
ಉತ್ಪದ್ಯಾಮಾನ-ವಿಷ್ಠಿಪ ್ರತ್ಯೇ ಯ್‌” 

ಸಂಬಳ ಪಡೆಯದೆ ಕೂಲಿ ಮಾಡುವ ಕಾರ್ಮಿಕರು ನೀಡುವ ಸುಂಕ ಇದಾಗಿದೆ. 
ಅಭ್ಯಂತರ ಸಿದ್ಧಿ” 

ಆಂತರಿಕವಾಗಿ ಒಳಗಿದ್ದುಕೊಂಡು ಸುಖ ಭೋಗಿಸುವವರ ಮೇಲೆ ವಿಧಿಸುವ ಸುಂಕ. 
ಅಚಾಚಿ ಭಟ ಪ್ರವೇಶ" 


ನೊಂದಣಿ ಇಲ್ಲದೆ ರಾಜ್ಯಾದಾಯವಾಗಿ ಪಡೆಯುವ ಸುಂಕ, ಆದರೆ ನಿಧಾನ (ಖಜಾನೆ), ಅಲಿಪಾಕ 
(ಅಲಿಯರ), ಆಧೀನ ವಸ್ತುಗಳು, ಕುಮಾರಿ ಸಾಹಸ ದೋಶ (ವಿವಾಹವಾಗದ ಸ್ತ್ರೀಯರ ಮೇಲೆ ವಿಧಿಸಿದ 


ಸುಂಕ) ಇವುಗಳನ್ನೂ ಸುಂಕದ ಪಟ್ಟಿಯಲ್ಲಿ ಸೇರಿಸದಾಗದೇ ಪಡೆಯಲಾಗುತ್ತಿತ್ತು. 


ಕಾಣಿಕೆ 


ಕಾಣಿಕೆಯಾಗಿ ಬಂದ ಭೂಮಿಯು ಶಾಶ್ವತ ತೆರಿಗೆಯಿಂದ ಮುಕ್ತವಾಗಿತ್ತು. ಬಹುಷಃ ಇದು 


ಅಗ್ರಹಾರದ ಬ್ರಾಹ್ಮಣರಿಗೆ ನೀಡಿದ ಭೂಮಿಯಾಗಿರಬೇಕು. 


ದಂಡದಶ ಅಪರಾಧ *' 


ಹತ್ತು ಮುಖ್ಯ ಅಪರಾಧ ಮಾಡಿದವರ ಮೇಲೆ ದಂಡ ವಧಿಸುವದಾಗಿತ್ತು. ಈ ಮೇಲಿನ ಶಾಸನದ 
ಉಲ್ಲೇಖದಿಂದ ತಿಳಿದುಬರುವದೇನೆಂದರೆ, ಅಂದು ಒಂದು ಗ್ರಾಮದ ಮೇಲೆ ಹಾಕಿದ ತೆರಿಗೆ ಇಡೀ ರಾಜ್ಯದ 


ತುಂಬೆಲ್ಲ ಆಕರಿಸುವ ತೆರಿಗೆಯ ಪ್ರತಿರೂಪವೆಂದು ಹೇಳಬಹುದು. 
ಸಾಮಾಜಿಕ- ಧಾರ್ಮಿಕ ತೆರಿಗೆಗಳು 


ರಾಷ್ಟ್ರಕೂಟರ ಕಾಲದ ಜನರ ಸಾಮಾಜಿಕ-ಧಾರ್ಮಿಕ ಸಂಸ್ಕಾರಗಳಾದ ಚೌಲ, (ಚೂಡಾಕರ್ಮ) 
ಉಪನಯನ, ಮದುವೆ, ಮೊದಲಾದ ಸಂದರ್ಭಗಳಲ್ಲಿ ತೆರಿಗೆಗಳನ್ನು ನೀಡಬೇಕಿದ್ದಿತು. ಈ ವಿಧವಾದ 
ತೆರಿಗೆಗಳನ್ನು ಆಯಾ ಸ್ಥಳದ ಪ್ರಮುಖರೇ ನಿರ್ಧರಿಸುತ್ತಿದ್ದು, ಅದು ರಾಜ್ಯಾದಾಯಕ್ಕೆ ಸೇರುವದಕ್ಕಿಂತ 


ಸಾಮಾಜಿಕ, ದಾರ್ಮಿಕ ಕಾರ್ಯಗಳಿಗೆ ವಿನಿಯೋಗವಾಗುತ್ತಿ ದ್ದ 0ತೆ ತೋರುತ್ತ ದೆ. 


ಕ್ರಿ.ಶ೯೧೮ ರ ದಂಡಾಪೂರದ ಶಾಸನದಲ್ಲಿ ವಿಪ್ರರು ಮದುವೆಯ ಸಮಯದಲ್ಲಿ ಮೂರು 
ದ್ರಮ್ಮವನ್ನು, ಮಾಣಿಗಳ ಉಪನಯನದ ಸಮಯದಲ್ಲಿ ಎರಡು ದ್ರಮ್ಮಗಳನ್ನು, ಶೂದ್ರಗಣದವರು 
ಮದುವೆಯಾದಲ್ಲಿ ಒಂದು ದ್ರಮ್ಮವನ್ನು ತೆರಿಗೆಯಾಗಿ ನೀಡುತ್ತಿರುವದನ್ನು ಉಲ್ಲೇಖಿಸುತ್ತದೆ”. ಕ್ರಿ.ಶ್ಶಳ೪೫ 
ರ ಮೂರನೆಯ ಕೃಷ್ಣನ ಸಾಲೋಟಗಿಯ ಶಾಸನವು ಸಾಲೋಟಗಿಯ ಶಾಲೆಗೆ ವಿವಾಹದ ಸಮಯದಲ್ಲಿ ೫ 
ಪುಷ್ಪಗಳನ್ನು, ಉಪನಯನದ ಸಂದರ್ಭದಲ್ಲಿ ಅದರ ಅರ್ಧದಷ್ಟು ಪುಷ್ಪಗಳನ್ನು, ಚೂಡಕರ್ಮದ 
ಸಮಯದಲ್ಲಿ ಮತ್ತದರ ಅರ್ಧದಷ್ಟು ಪುಷ್ಪಗಳನ್ನು ಕೊಡಲು ಆ ಊರಿನ ಜನರು ಒಪ್ಪಿಕೊಂಡಿದ್ದರು ಎಂದು 


ದಾಖಲಿಸುತ್ತದೆ ” 


ಮೇಲಿನ ತೆರಿಗೆಗಳಲ್ಲದೆ ಇನ್ನೂ ಹಲವಾರು ತೆರಿಗೆಗಳು ಈ ಕಾಲದಲ್ಲಿ ಆಕರಿಸಲ್ಪಡುತ್ತಿ ದ್ದವು. ಈ 
ತೆರಿಗೆಗಳನ್ನು ಹೆಚ್ಚಾಗಿ ಗಾಣ, ಎಣ್ಣೆ, ಉಪ್ಪು, ತುಪ್ಪ, ಕಬ್ಬು, ಬೆಲ್ಲ, ಸಕ್ಕರೆ, ಹಾಲು, ಅಡಕೆ, ಅರಿಷಿಣ, ಭತ್ತ 
ಇತ್ಯಾದಿಗಳನ್ನು ತೆರಿಗೆ ರೂಪದಲ್ಲಿ ಸ್ವೀಕರಿಸಲಾಗುತ್ತಿತ್ತು. ಮತ್ತು ಹಣದ ರೂಪದಲ್ಲಿ ತೆರಿಗೆಯನ್ನು ರಾಜ್ಯದ 


ಆದಾಯವಾಗಿ ಸ್ಪೀಕರಿಸಲಾಗುತಿ ತು. 
ವ ಮಿ 


ರಾಷ್ಟ್ರಕೂಟರ ಸಮಾಜವು ವಿವಿಧ ಜಾತಿ, ಮತ ಹಾಗೂ ಪಂಥಗಳಿಂದ ಕೂಡಿದ್ದು, ಸರ್ವಧರ್ಮಗಳ 
ಸಮನ್ವಯವಾಗಿತ್ತು. ಮತ್ತು ಆರ್ಥಿಕವಾಗಿ ಈ ಕಾಲವು ತನ್ನ ಉಚ್ಛಾ$ಿಯ ಸ್ಥಿತಿಯ ಪರಾಕಾಷ್ಮೆಯನ್ನು 
ತಲುಪಿತು. 


pe 


ಅಡಿಟಿಪ್ಪಣೆಗಳು 


1 ಕೊಪ್ಪಾ, ಎಸ್‌.ಕೆ. ತರ್ದವಾಡಿನಾಡು ಒಂದು ಅಧ್ಯಯನ, ಪುಟ-೧೫೧. 

2 ಚೆದಾನಂದಮೂರ್ತಿ, ಎಂ., ಕನ್ನ ಡ ಶಾಸನಗಳ ಸಾಂಸ್ಕೆ ತಿಕ ಅಧ್ಯಯನ, ಪುಟ-೪೩೦-೪೩೧. 
3 Dutta,N.K., Origin and Growth of Caste in India, p-37. 

4 ಮೈ.ಆ್ಯ.ರಿ., ೧೯೩೦,ನಂ-೨, ಪುಟ-೧೩. 

5 ಇ ಆಯ್‌., ಸಂಪುಟ-೨, ನಂ-೧೦, ಪುಟ-೬೨, ಕ್ರಿ.ಶ. ೫೭೮. 

6 Dutta,N.K., Origin and Growth of Caste in India, p-38. 

7 ಅದೇ, ಪುಟ-೪೬,೫೭,೫೮. 

8 ಕಲಬುರ್ಗಿ, ಎಂ.ಎಂ., ಮಾರ್ಗ-ಸಂಪುಟ-೧, ಪುಟ-೬೩. 

9 ಪುಟ್ಟಪ್ಪ ಕೆ.ವಿ., (ಸಂ)ಪಂಪಭಾರತಂ ಎಂಬ ವಿಕ್ರಮಾರ್ಜುನ ವಿಜಯಂ, ೧೨-೪೦. 

10 ಅದೇ, ೧೨-೮೩. 

11 ಆಡೇ, ೧೨-೪೧. 

12 ಅದೇ, ೧೦-೨೦. 

13 Khadabidi,B.K., Vaddaradhane A Study, P-158. 

14 ಪುಟ್ಟಪ್ಪ ಕೆ.ಎ. (ಸಂ)ಪಂಪಭಾರತಂ ಎಂಬ ವಿಕ್ರಮಾರ್ಜುನ ವಿಜಯಂ, ೧೪-೪೮. 

15 ಮೈ.ಲ್ಯ. ರಿ, ೧೯೨೭. ನಂ.೧೫೧ ಪುಟ. ೧೩೩, ಕ್ರಿ.ಶ.೮೭೦. 

16 ಇ.ಆಯ್‌., ಸಂ-೨, ನಂ.೧೧ ಪುಟ-೧೭೧, ಕ್ರಿ.ಶ.-೯೫೦. 

17 ಆ್ಯ.ರಿಸೌ.ಇ.ಏ - ೧೯೨೫೯, ನಂ.ಬಿ.ಕೆ. -೨೪೬.. ಪುಟ. ೪೨ ಕ್ರಿಶ.೮೭೧. 

18 ನಾಗೇಗೌಡ, ಎಚ್‌. ಎಲ್‌., ಪ್ರವಾಸಿ ಕಂಡ ಇಂಡಿಯಾ, ಪುಟ-೩೭೮-೩೭೯. 

19 ಇ.ಆಯ್‌., ಸಂ-೩೪,ನಂ-೩೩ಿ, ಪುಟ-೨೧೫. ಕ್ರಿ.ಶ.೭೫೭. 

20 Sources of the Medieval History of the Deccan, Vol.l, p-15, A.D.807. 
21 ಇ.ಆಯ್‌., ಸಂ-೩೨, ನಂ- ೧೮, ಪುಟ-೧೫೭, ಕ್ರಿ.ಶ. ೮೦೩. 

22 ಲ್ಕ. ರಿಇ.ಎ., ೧೯೫೮-೫೯, ನಂ-ಬಿ.೫೩ ೬, ಪುಟರ್ತಿ, ಕ್ರಿ.ಶ. ೯೩೦. 

23 ಅದೇ ೧೯೫೯-೬೦, ನಂ-೧೯-೨೦, ಪುಟ-೩೭, ಕ್ರಿ.ಶ. ೯೧೪-೧೫. 

24 ಕ. ಇ, ಸಂ-೧, ನಂ-೧೩, ಪುಟ-೧೩-೧೪, ಕ್ರಿ.ಶ. ೮೬೫. 

25 ಇ.ಆಯ್‌., ಸಂ-ಹಿ೬, ನಂ-೩೨, ಪುಟ-೨೫೭, ಕ್ರಿ.ಶ. ೯೨೯. 

16 ಆದೇ, ಸಂ-೩೨, ನಂ-೪, ಕ್ರಿ.ರ್ಶ೨೬. 

27 ಅದೇ, ಸಂ-೪, ಪುಟ-೧೦೧,೧೩೨,೧೩೩; ಆದೇ ಸಂ-೫, ಪುಟ-೧೧೮,೨೧೨,೨೧೩; ಆದೇ ಸಂ-೭,ಪುರ್ಲ೯; ಆದೇ ಸಂ-ಲೆ, 
ಪುಟ-೧೫೪; ಆದೇ ಸಂ-೧೪, ಪುಟ-೨೦೨,೨೦೯; ಆದೇ ಸಂ-೧೮, ಪುಟ-೧೨,೨೨೨; ಇತ್ಯಾದಿ. 
28 ಅದೇ, ಸಂ-೨೩,ನಂ-೧೭, ಪುಟ-೧೦೧-೧೧೩, ದಂತಿದುರ್ಗ. 

29 Handiki,K.K., Yasastilaka and Indian Culture, p-28. 

30 Elliat and Dwson., History of India as Told by its Own Historians, Vol.I, p-6. 


31 ಇಆಯ್‌., ಸಂ೯, ನಂ-೨೮, ಪುಟ-೨೦೦, ಕ್ರಿ.ಶ.೭೫0೦. 

32 Sachau., Alberunia’s India, Vol.Il, p-136. 

33 Altekar,A.S., Rastrakutas and Their Times, p-332. 
34 Sachau., Alberunia’s India, Vol.Il, p-136. 

35 ಇ.ಆಯ್‌., ಸಂ-೩೨, ನಂ-೪, ಪುಟ-೪೫, ಕ್ರಿ.ರ್ಶ೨೬. 

36 ಆ. ರಿ.ಇ.ಎ., ೧೯೫೨-೫೩, ನಂ-ಬಿ.೨೯೦, ಪುಟ-೫೫, ಕ್ರಿ.ರ್ಶ೬೬. 

41 ಇ.ಆಯ್‌., ಸಂ-೧೩, ನಂ-೧೫.ಕ, ಪುಟ-೧೯೦, ಎರಡನೆಯ ಕೃಷ್ಣ.” 
38 ಸೌ.ಇ.ಇ., ಸಂ-೧೮, ನಂ-೧೩, ಪುಟ-೧೨, ಕ್ರಿ.ಶ. ೮೬೬. 

3 ಆಯ್‌.ಎ., ಸಂ-೧೨, ನಂ-೧೩೫, ಪುಟ-೨೫೬-೫೭, ಕ್ರಿಶ. ೯೫೧. 

4 ಮೈ.ಆ್ಯ.ರಿ, ೧೯೧೭-೨೪, ನಂ-೭೦, ಪುಟ-೬೨, ಕ್ರಿ.ಶ೯೨೮. 

4 ಆಯ್‌.ಎ., ಸಂ-೧೩, ನಂ-೨೭, ಪುಟ-೨೨೪, ಕ್ರಿ.ಶ..೯೧೬. 

4) ಮೈ. ಲ್ಯ. ರಿ, ೧೯೧೭, ನಂ-೨೪, ಪುಟ-೬೨, ಕ್ರಿ. ಶ೯೨೮. 
43ಟ್ಯ.ರಿ.ಇ.ಎ., ೧೯೫೮-ರ೫೯, ನಂ-ಬಿ.೬೧೯, ಪುಟ-೮೮, ಕ್ರಿ.ರ್ಶ೯೧೭. 

44 ಅದೇ, ೧೯೫೨-೧೯೫೩, ನಂ-ಬಿ.೨೯೦, ಪುಟ-೫೫, ಕ್ರಿ.ಶ.೯೯೬೭. 

45 ಸ್ವಾಮಿನಾಥನ್‌, ಎಸ್‌., ರಾಷ್ಟ್ರಕೂಟರ ತಮಿಳು ಶಾಸನಗಳು, ನಂ-೧೮, ಪುಟ-೧೬. 
46 ಅದೇ, ನಂ-೧೦, ಪುರ. 

47 ಸೌ.ಇ.ಇ., ಸಂ-೧೮, ನಂ-೧೬, ಪುಟ-೧೦, ಕ್ರಿ.ಶ. ೯೦೭-೦೮. 

48 ಇ.ಆಯ್‌., ಸಂ-೩೨, ಪುಟ-೪೫, ನಂ-೪, ಕ್ರಿರ್ಪ೨೬. 
, 49Sachau., Alberunia’s India, Vol.Il, p-136. 

-50 ಸೋಮದೇವಸೂರಿ, ನೀತಿವಾಕ್ಕಾಮೃತ, ೭-೧೨. 

51 ಸೌ.೬.ಇ., ಸಂ-೧೮, ನಂ-೨೫, ಪುಟ-೧೬, ಕ್ರಿ.ಶರ್ಶ೧೮. 

52 ಆ.ರಿಇ.ಎ., ೧೯೪೯-೫೦, ನಂ-ಬಿ.೧೭೨, ಪುಟ-೩೨, ಕ್ರಿ.ಶ.೮೪೩. 

53 ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ-೨, ಕೊಪ್ಪಳ ಜಿಲ್ಲೆ, ಯಲಬುರ್ಗಾ ತಾ, ನಂ-೩೦, ಪುಟ-೩ರ್ಲ. 
54 ನರಸಿಂಹಾಚಾರ್ಯ, ಡಿ.ಎಲ್‌., ವಡ್ಡಾರಾಧನೆ, ಪುಟ-೫೩. 

$5 Sachau., Alberunia’s India, Vol.Il, p-101. 

$6 ಬಿ.ಜಿ.ಸಂ-೧, ಭಾಗ-೨, ಪುಟ-೪೧, ಕ್ರಿ.ಶ. ೯೧೫. 

57 ಇಅಯ್‌., ಸಂ-ಹಿ೨, ನಂ-೪, ಪುಟ-೫೦, ಕ್ರಿ.ಶ್ರ೯೨೬. 

58 ಸೌ.ಇ.ಇ., ಸಂ-೧೧, ಭಾಗ-೧, ನಂ-೧೨, ಪುಟ-೮, ಕ್ರಿ.ಶ.೮೬೬. 

59 ಮೈ. ಲ್ಕ. ರಿ, ೧೯೨೭, ನಂ-೧೫೧, ಪುಟ-೧೩೩, ಕ್ರಿ.ಶ.೮೭೦. : 
60 ಸೌ.ಇ.ಇ., ಸಂ-೧೧, ಭಾಗ-೧, ನಂ-೧೪, ಪುಟ-೧೦, ಕ್ರಿ.ಶ.೮೭೧. 

61 ಎ.ಕ., ಸಂ-೭, ನಂ-ಎಸ್‌.ಕೆ. ೨೧೯, ಪುಟ-೨೯೮, ಕ್ರಿ.ಶ್ಶ೯೧೨. 


62 ಸೌ.೩ಇ, ಸಂ-೧೮, ನಂ-೨೧, ಪುಟ-೧೩, ಕ್ರಿ.ಶ್ಶ೧೬-೧೭. 


63 ಅದೇ, ಸಂ-೧, ಭಾಗ-೧, ನಂ-೪೩, ಪುಟ-೨೯, ಕ್ರಿ.ರ್ಶ್ಹ೭೧. 

64 ಅದೇ, ನಂ-೧೩, ಪುರ, ಕ್ರಿ.ಶ. ೮೬೯. 

65 ಅದೇ, ಸಂ-೧೮, ನಂ-೨೦, ಪುಟ-೧೨, ಕ್ರಿ.ಶ .೯೧೫ -೧೬. 

66 ಅದೇ, ನಂ-೨೩, ಪುಟ -೧೪, ಕ್ರಿ. ರ್ಶ೯೨೮. 

61 ಅದೇ, ನಂ-೧೬, ಪುಟ-೧೦, ಕಿ.ರ್ಶ೦೭. 

6 ಅದೇ, ಸಂ೯, ಭಾಗ-೧, ನಂ-೭೧, ಪುಟ-೪೩, ಕ್ರಿ.ರ್ಶ೭೨. 

69 ಆ. ರಿಇ.ಎ., ೧೯೪೫-೪೬, ನಂ-ಬಿ.೨೦೭, ಪುಟ-೨೮, ಕ್ರಿ.ಶ.೭೫೫೯. 
7% ಅದೇ, ೧೯೬೧-೬೨, ನಂ-೫೪೬, ಪುಟ-೧೦೩, ಕ್ರಿ.ರ್ಶ್ವ೨೮. 

1 Khadabidi,B.K., Vaddaradhane A Study, P-157. 
72 ಎ.ಕೆ., ಸಂ-೧೨, ನಂ-ಜಿ.ಬಿ.೬೧, ಪುಟ-೨೮, ಕ್ರಿ.ಶ.೮೧೩. 

73 ಇ.ಆಯ್‌., ಸಂ-೩೮, ಭಾಗ-೧, ನಂ-೨, ಪುಟ-೫, ಕ್ರಿ.ಶ. ೯೧೪. 
1 ಲ್ಯ ರಿ.ಇ.ಎ., ೧೯೪೫-೪೬, ನಂ-೨೦೭, ಪುಟ-೨೮, ಕ್ರಿ.ಶ.೮6೬೦. 

75 ಇಆಯ್‌., ಸಂ-೬, ನಂ-೪, ಪುಟ-೨೫-೨೬, ಕ್ರಿ,ಶ. ೮೬೦. 

16 ಎ.ಕ., ಸಂ-೧೨, ನಂ-ಜಿ.ಬಿ.೬೧, ಪುಟ-೨೮, ಕ್ರಿ.ಶ.ಲ೧೩ಿ. 

77 ಇ.ಆಯ್‌., ಸಂ-೧೩, ನಂ-೧೫.(ಕೆ), ಪುಟ-೧೯೦, ಕ್ರಿ.ರ್ಶ೦೬. 
18 Khadabidi,B.K., Vaddaradhane A Study, P-163. 
79 Yazadani,G., (Ed) The Early History Of the Deccan, Vol-l, p-309. 
80 ಈರಣ್ಣ ೆ.ಪಿ., ಬಾದಾಮಿ ಚಾಲುಕ್ಕರ ಸಾಂಸ್ಕುತಿಕ ಪರಂಪರೆ, ಪುಟ-೮೦-೮೧. 
81 ಎ.ಕ., ಸಂ-೪, ನಂ-೮೭, ಕ್ರಿ.ಶ.೭೭೬ ಮತ್ತು ಅದೇ, ನಂ-೬೦, ಕ್ರಿ.ಶ.ರ೭. 
82 ಸೌ.ಇಇ., ಸಂ-೧, ಭಾಗ-೧, ನಂ-೧೩, ಪುಟ- ೯, ಕ್ರಿ.ಶ.೮೬೯. 
83 ಆ್ಯ. ರಿ.ಇ.ಎ., ೧೯೬೮-೬೯, ನಂ-೧೨, ಪುಟ-೨೨, ಕ್ರಿ.ಶ.೭೮೨. 

84 ನರಸಿಂಹಾಚಾರ್ಯ,ಡಿ. ಎಲ್‌., ವಡ್ಡಾರಾಧನೆ, ಪುಟ-೧೯೧. 

85 ಆದೇ. 

86 ಅದೇ. 

87 ಎಕ, ಸರ, ಮುಳಬಾಗಿಲು-೧೦೮, ಕ್ರಿ.ಶ.೯೫೦0. 

48 ಅದೇ, ನಂ-೧೬೧,೧೬೨,೧೬೩, ಕ್ರಿ.ಶ್ರ೯೫ಂ೦. 

89 ಸೌ.ಇಇ, ಸಂ, ಭಾಗ-೧, ನಂ-೬೦, ಪುಟ-೩೪, ಕ್ರಿ.ರ್ಶ೩೧. 
90 ಅದೇ, ನಂ-೭೦, ಕ್ರಿ.ರ್ಶ೭೧. 

91 ಇ.ಆಯ್‌., ಸಂ-೩೩, ನಂ-೬೦, ಪುಟ-೩೨೭-೩೨, ಕ್ರಿ.ಶ.೮೦೪. 
92 ಐ.ಎಚ್‌.ಕ್ಕೂ., ಸಂ-ಪ೩ಿ೪, ನಂ-ಸಿ.ಕ್ರಿ.ಶ.೭೪೯-೫೦ 

93 ಆ. ರಿೀಇಎ., ೧೯೬೮-೬೯, ನಂ-ಎ.೧೨೪, ಪುಟ-೨೨, ಕ್ರಿ.ಶ-೭೮೨. 


94 ಅದೇ, ೧೯೫೮-ರ೯, ನಂ-ಬಿ.೫೮೨, ಪುಟ-೮೩, ಕ್ರಿ.ಶ.೮೧೯, 


95 ಅದೇ, ೧೯೫೭-೫೮, ನಂ-ಬಿ.೨೯೨, ಪುಟ-೪೬, ಕ್ರಿ.ಶ.6೮೧೯. 

96 ಎ.ಕ., ಸಂ-೭ಿ, ನಂ-ಎಸ್‌.ಕೆ.೨೮೩, ಪುಟ-೩೩೬, ಮೊದಲನೆಯ ಅಮೋಘವರ್ಷ. 
97 ಸೌ.ಇಇ., ಸಂ-೧೧, ಭಾಗ-೧, ನಂ-೩೦, ಪುಟ-೧೭, ಕ್ರಿ.ಶರ್ಲ೬ 

98 ಸೌ.೩ಇ., ಸಂ-೧೧, ಭಾಗ-೧, ನಂ-೧೩, ಪುರ, ಕ್ರಿ.ಶ.೮೬೯. 

99 ಕ.ಇ., ಸಂ-೧, ನಂ-೧೪, ಪುಟ-೧೫, ಕ್ರಿ.ಶ.೮೭೭. 

10 ಸೌ.ಇ.ಇ, ಸಂ-೧೮, ನಂ-೨೮, ಪುಟ-೧೮, ಕ್ರಿ.ಶ್ರ೯೬೨. 

101 ಅದೇ, ನಂ-೨೨, ಪುಟ-೧೩, ಕ್ರಿ.ರ್ಶ೧೮. 

102 ಅದೇ, ಸಂ-೧೧, ಭಾಗ-೧, ನಂ-೩೪, ಪುಟ-೨೦, ಕ್ರಿ.ಶ.೯೯೨೫. 

103 ಅದೇ, ಸಂ೯, ಭಾಗ-೧, ನಂ-೬೦, ಪುಟ-೩೪, ಕ್ರಿ.ಶ್ಶ೯೨೦. 

104 ಎ.ಕ., ಸಂ-೮ೆ, ನಂ-ಎಸ್‌.ಬಿ.೭೦-೭೧, ಕ್ರಿ.ಶ. ೯೩೯-೪೦. 

105 ಅದೇ, ಸಂ೯, ನಂ-ಎಮ್‌,ಕೆ.೨೭, ಕ್ರಿ. ಶ್ದ೯೧೬. 

106 The Chalukyas of Vemulwadu, p-92, A.D.966. 

107 ಎ.ಕ., ಸಂ-೯, ನಂ-ಮಾ.೭೫, ಕ್ರಿ.ಶ. 

108 ಲ್ಯ.ರಿಸೌ.ಇ.ಎ., ೧೯೧೧, ನಂ-ಡಿ.೩೭೨, ಕ್ರಿ.ಶ.4೯೩೯. 

109 ಮೈ. ಆ್ಯ.ರಿ., ೧೯೨೯, ನಂ-೭೮, ಪುಟ-೧೫೦, ಕ್ರಿ. ಶ೯೬೪. 

110 ಸೌ.ಇ.ಇ, ಸಂ೯, ಭಾಗ-೧, ನಂ-ರ೯, ಪುಟ-ಸಿಸಿ, ಕ್ರಿ.ರ್ಶ೨೮. 

11 ಆ್ವ.ರಿಇಎ., ೧೯೬೦-೬೧, ನಂ-ಬಿ.೪೭೯, ಪುಟ-೯೭, ಕ್ರಿ.ಶ.೯೯೫೩. 
112 ಸೌ.ಇಇ., ಸಂ೯, ಭಾಗ-೧, ನಂ-೫೬, ಪುಟ-೩೧, ಕ್ರಿ.ಶ್ಶಂಲೆ. 

13 ಅದೇ, ಸಂ-೧೮, ನಂ-೧೦, ಪುಟ-೫, ಕ್ರಿ.ರ್ಶಂ೦೭,. 

114 ಅದೇ, ಸಂ-೧೧, ಭಾಗ-೧, ನಂ-೧೨, ಪುಟ-೮ೆ, ಕ್ರಿ.ಶ.೯೯೧೫. 

115 ಎ.ಕ., ಸಂ-೭, ನಂ-ಎಸ್‌.ಕೆ.೨೮೩, ಪುಟ-೩೩ಿ೬, ಕ್ರಿ.ಶ.ಲ೨೪. 

116 ಐ.ಎಚ್‌.ಕ್ಕೂ., ಸಂ-೨೫, ನಂ-೨೩, .ಕ್ರಿ.ಶ.೭೪೯ 
117 ಎ.ಕ., ಸಂ-೧೫, ನಂ-ಎಸ್‌.ಕೆ.೨೩೭, ಕ್ರಿ.ರ್ಶ೭೧. (ಕಲ್ಲ ಬೆಸಗೆಯ್ದ ವಿಭೋಗಂಗೆ ಕೊಟ್ಟ ಪತ್ತು ಕೊಳಗ ಮಣ್ಣಂ). 
18 ಸೌ.ಇ.ಇ, ಸಂರ, ಭಾಗ-೧, ನಂ- ೬೦, ಪುಟ-ಸಿ೪, ಕ್ರಿ.ಶ. ೯೩೧. 
119 ಮಲ್ಲಾಪೂರ, ಬಿ.ವ್ಲಿ., ನಯಸೇನ ಮತ್ತು ಅವನ ಕೃತಿಗಳು, ಪುಟ- ೨೮೭. 
120 ಆಯ್‌.ಎ., ಸಂ-೧೧, ಪುಟ-೧೫೬. ಕ್ರಿ.ರ್ಶ೨೪. 

121 ಆ್ಯ.ರಿ.ಇ.ಎ., ೧೯೫೨-೫೩, ನಂ-ರ್ಬಿ೭ಿ, ಪುಟ-೩೬, ಕ್ರಿ.ಶ. 

122 ನರಸಿಂಹಾಚಾರ್ಯ, ಡಿ.ಎಲ್‌., ವಡ್ಡಾರಾಧನೆ, ಪುಟ-೨೩೨. 

123 ಸೌಇಇ., ಸಂ-೧೧, ಭಾಗ-೧, ನಂ-೩೦, ಪುಟ-೧೭, ಕ್ರಿ.ಶರ್ಲೇ೬. 
124 ಅದೇ, ಸಂ೯, ಭಾಗ-೧, ನಂ-೬೭, ಪುಟ-ಸಿಲೆ, ಕ್ರಿ. ರ್ಶ೬೬. 

125 ನರಸಿಂಹಾಚಾರ್ಯ, ಡಿ. ಎಲ್‌., ವಡ್ಡಾರಾಧನೆ, ಪುಟ-೨೨೨. 


126 ಅದೇ, ಪುಟ-೨೨೪-.೨೨೫. 


127 ಅದೇ, ಪುಟ-೧೯%. 

128 ಅದೇ. 

129 ಇ.ಆಯ್‌., ಸಂ-ಸಿಸಿ, ನಂ-೪೩, ಪುಟ-೩೨೭, ಕ್ರಿ.ಶ.೭೪೯. 

130 ನರಸಿಂಹಾಚಾರ್ಯ.,ಡಿ. ಎಲ್‌., ವಡ್ಡಾರಾಧನೆ, (ಚಿಲಾತ ಪುತ್ರನ ಕಥೆ). 

131 ಅದೇ, (ವೃಷಭಸೇನ ಭಟಾರರ ಕಥೆ). 

32 ಇ.ಆಯ್‌., ಸಂ-೧೮, ನಂ-೨೬, ಪುಟ-೨೩೫, ಕ್ರಿ.ಶ.೮೭೧. 

133 Krashnarao,M.V., Gangas of Talakadu, p-66. 

134 ಪುಟ್ಟಪ್ಪ.ಕೆ.ವ್ದಿ., (ಸಂ)ಪಂಪಭಾರತವೆಂಬ ವಿಕ್ರಮಾರ್ಜುನ ವಿಜಯಂ, ೫-೩೬. 

135 ಸೌ.೩ಇ., ಸಂ-೭ಿ, ನಂ-೮೦೪, ಕ್ರಿ.ಶ. ೯೬೧. 

136 ನರಸಿಂಹಾಚಾರ್ಯ,ಡಿ. ಎಲ್‌., ವಡ್ಡಾರಾಧನೆ, ಪುಟ-೧೬೪. 

137 ಅದೇ, ಪುಟ-೫೨-೫೩. 

138 ಪುಟ್ಟಪ್ಪ ಕೆವಿ £ (ಸಂ)ಪಂಪಭಾರತವೆಂಬ ವಿಕ್ರಮಾರ್ಜುನ ವಿಜಯಂ. ಪುಟ-೩೭. 
139 ನರಸಿಂಹಾಚಾರ್ಯ, ಡಿ. ಎಲ್‌., ವಡ್ಡಾರಾಧನೆ, ಪುಟ-೩ಿ-೪. 

140 ಮಲ್ಲಾಪೂರ, ಬಿ.ವ್ದಿ., ನಯಸೇನ ಮತ್ತು ಅವನ ಕೃತಿಗಳು, ಪುಟ-೨೯ ೨. 

141 ಸೌ.ಇ.ಇ., ಸರೀ, ಭಾಗ-೧, ನಂ-೬೦, ಪುಟ-೩೪, ಕ್ರಿ.ಶ.೯೯೨೦. 

142 ಅದೇ, ಸಂ-೧೧, ಭಾಗ-೧, ನಂ-೮ೆ, ಪುಟ-೪, ಕ್ರಿ.ಶ.೮೧೨. 

143 Khadabidi,B.K., Vaddaradhane A Study, P-136. 

144 Ibid. 

145 ಮಲ್ಲಾಪೂರ, ಬಿ.ವಿ. ನಯಸೇನ ಮತ್ತು ಅವನ ಕೃತಿಗಳು, ಪುಟ-೨೯೭. 

146 ನಾಗೇಗೌಡ, ಎಚ್‌.ಎಲ್‌., ಪ್ರವಾಸಿಕಂಡ ಇಂಡಿಯಾ, ಸಂ-೧, ಪುಟ-೩೮೦. 

147 ಇ.ಆಯ್‌., ಸಂ-೩, ನಂ-೯, ಪುಟ-೫೩, ಕ್ರಿ.ಶ.೮೧೩. 

148 ಮಿಶ್ರಾ ಸುದರ್ಶನ್‌, ಮಹಾಕವಿ ಪುಷ್ಪದಂತ ಔರ್‌ ಉನಕಾ ಮಹಾಪುರಾಣ (ಹಿಂದಿ), ಪುಟ-೧೯೨-೧೯೯. 
149 ಪಾಂಡೆ, ಬಿ. ಆರ್‌., ಹಿಂದೂ ಸಂಸ್ಕಾರಗಳು, ಯುಗಯಾತ್ರಿ ಭಾರತೀಯ ಸಂಸ್ಕೃತಿ, ಸಂ-೨, ಪುಟ-೩೦೧. 
150 ಎಲಿಗಾರ ಚೆನ್ನ ಕ್ಕ, ಶಾಸನಗಳಲ್ಲಿ ಕರ್ನಾಟಕ ಸ್ತ್ರೀ ಸಮಾಜ, ಪುಟ-೧೫. 

151 ಇ.ಆಯ್‌., ಸಂ-೧೮, ನಂ-೨೬, ಪುಟ-೨೩೫, ಕ್ರಿ.ಶ.೮೭೧. 

152 ಮಳಿಯ ತಿಮ್ಮಪ್ಪಯ್ಯ, ಕವಿರಾಜಮಾರ್ಗ ವಿವೇಕ, ಪುರ೯. 

153 ಮಿಶ್ರಾ ಸುದರ್ಶನ, ಮಹಾಕವಿ ಪುಷ್ಪ್ಟದಂತನ ಮಹಾಪುರಾಣ, -೨೮,೧೨,೩,೨೮,೨೦,೪,೮೩,೨೫೧,೬,-೮೩,೨೨,೧೫. 
154 ಸೌ.ಇ.ಇ., ಸಂ-೧೮, ನಂ-೩೬, ಪುಟ-೨೨, ಎರಡನೆಯ ಜಗತ್ತುಂಗ. 

155 ನಾಗೇಗೌಡ, ಎಚ್‌. ಎಲ್‌., ಪ್ರವಾಸಿಕಂಡ ಇಂಡಿಯಾ, ಸಂಪುಟ-೧, ಪುಟ-ಸಿಲ೪-೩೮೫. 
156 Khadabidi,B.K., Vaddaradhane A Study, P-170. 

157 Desai,P.B., Basaveshvara and His Times, p-6. 


158 ಮುಗುಳಿ,ರಂ.ಶ್ರೀ., ಕರ್ನಾಟಕ ಪರಂಪರೆ, ಪುಟ-೨೮೬. 


159 ಇಆಯ್‌., ಸಂ-೨೨, ನಂ-೧೭, ಪುರ೮-೯೯, ಕ್ರಿ.ಶ.೭೮೬. 


160 ದೇಸಾಯಿ,ಪಿ.ಬಿ., ಮತ್ತು ರಿತ್ತಿ ಶ್ರೀನಿವಾಸ., ಪ್ರಾಚೀನ ಭಾರತದ ಚರಿತ್ರೆ, ಪುಟ-೩೫೧. 


16iKhadabidi,B.K.., Vaddaradhane A Study, P-170. 

162 Desai,P.B., A History of Karnataka, p-135. 

163 ನಾಗೇಗೌಡ, ಎಚ್‌. ಎಲ್‌., ಪ್ರವಾಸಿಕಂಡ ಇಂಡಿಯಾ, ಸಂಪುಟ-೧, ಪುಟ-೩೮೪-೩೮೫. 
164 ಆಯ್‌. ಎ., ಸಂಪುಟ-೧೨, ಪುಟ-೨೬, ಕ್ರಿ. ಶರ. 

165 ನಾಗೇಗೌಡ, ಎಚ್‌. ಎಲ್‌., ಪ್ರವಾಸಿಕಂಡ ಇಂಡಿಯಾ, ಸಂಪುಟ-೧, ಪುಟ-೩೮೫. 
166 ಎ.ಕೆ, ಸಂ-೧೦, ಮು-೩೮, ಪುಟ-೭೮, ಕ್ರಿ.ಶ.ರ್ಲ೯೦. 

167 ಅದೇ, ಸಂ-೭, ನಂ-ಎಸ್‌.ಕೆ.೨೧೯, ಕ್ರಿ.ಶ.೯೯೧೮. 

168 ಎಲಿಗಾರ ಚೆನ್ನಕ್ಕ, ಶಾಸನಗಳಲ್ಲಿ ಕರ್ನಾಟಕ ಸ್ತ್ರೀ ಸಮಾಜ, ಪುಟ-೨೩೩. 

169 ಪುಟ್ಟಪ್ಪ,ಕೆ.ವ್ಹಿ., (ಸಂ)ಪಂಪಭಾರತವೆಂಬ ವಿಕ್ರಮಾರ್ಜುನ ವಿಜಯಂ, ೧೦-೪೪. 
170 ಸೌ.ಇಇ, ಸರ, ಭಾಗ-೧, ನಂ-೫೬, ಪುಟ-೩೧, ಕ್ರಿ.ಶ್ಚ೯೦೮-೦೯. 

17 ಎ.ಕ., ಸಂ-೮ೆ, ನಂ-ಸೊರಬ.೪೫೭, ಪುಟ-೨೦೬, ಕ್ರಿ.ರ್ತ್ಪ೯೨೭. 

17 ಎಲಿಗಾರ ಚೆನ್ನ ಕ್ಕ, ಶಾಸನಗಳಲ್ಲಿ ಕರ್ನಾಟಕ ಸ್ತ್ರೀ ಸಮಾಜ, ಪುಟ-೧೮೧. 

173 Khadabidi,B.K., Vaddaradhane A Study, P-120. 

114 ಪಂಚಮುಖಿ, ಆರ್‌. ಎಸ್‌., ಕರ್ನಾಟಕ ಇತಿಹಾಸ, ಪುಟ-೩೧೬. 

175 ಇ.ಆಯ್‌., ಸಂ-೨೨, ನಂ-೧೭, ಪುರ, ಕ್ರಿ.ಶ.೭೮೬. 

116 ಸೌ.ಇ.ಇ, ಸಂ-೧೧, ಭಾಗ-೧, ನಂ-೭, ಪುಟ-೪, ಕ್ರಿ.ಶ.೮೩೭. 

171 ಎಲಿಗಾರ ಚೆನ್ನ ಕ್ಕ, ಶಾಸನಗಳಲ್ಲಿ ಕರ್ನಾಟಕ ಸ್ತೀ ಸಮಾಜ, ಪುಟ-೧೮೫. 

178 ಸೌ.ಇ್ನಇ್ನ, ಸಂ-೧೧, ಭಾಗ-೧, ನಂ-೭, ಪುಟ-೪, ಕ್ರಿ.ಶ.೮೩೭. 

179 ಅದೇ, ಸಂ-೧೮, ನಂ-೧೪, ಪುಟ-೮, ಮೊದಲನೆಯ ಅಮೋಘವರ್ಷ. 

180 ಎ.ಇ., ಸಂ-೪, ನಂ-೪೦, ಕ್ರಿ.ಶ್ಶ೯೭೪. 

181 ಎ.ಕ., ಸಂ-೧೨, ನಂ-೨೪, ಪುಟ-೬೧, ಸುಲೆ ನೆಯ ಶತಮಾನ. 

182 ಅದೇ, ಸಂ-೪, ನಂ-೯೨, ಸುಲೆ ನೆಯ ಶತಮಾನ. 

183 ಸೌ.ಇ.ಇ., ಸಂ-೨೦, ನಂ- ೧೦, ಪುಟ-೧೦, ಎರಡನೆಯ ಗೋವಿಂದ. 

184 ಎ.ಕ., ಸಂ-೭, ನಂ-ಎಸ್‌,ಕೆ.೨೧೯, ಪುಟ-೨೯೮, ಕ್ರಿ.ಶ್ರ೯೧೨. 

185 ಇ.ಆಯ್‌., ಸಂ-ಸಿ೪, ನಂ-೧೨, ಪುಟ-ರ೯-೬೨. ಕ್ರಿ. ಶ್ಶ೯೭೧. 

186 ಮ್ಛೆ. ಆ್ಯ.ರಿ, ೧೯೧೨, ಪುಟ-೧೪೫-೪೬, ಸ್ನ ನೆಯ ಶತಮಾನ. 

187 ಕ.ಇ., ಸಂ-೪, ನಂ-೧, ಸುಲೆ ನೆಯ ಶತಮಾನ. 

188 ಇ.ಆಯ್‌., ಸಂ-೩೨, ನಂ-೧೫, ಪುಟ-೧೨೯-೩೪, ಕ್ರಿ.ಶ-೮೨೦. 

189 ಅದೇ, ಸಂ-೨೨, ನಂ-೧೭, ಪುರ್ಟ, ಕ್ರಿ.ಶ.೭೮೬. 


190 ಆ್ಯ.ರೀಜಎ., ೧೯೬೦-೬೧, ನಂ-೪೮೩, ಪುರ೯೭, ಕ್ರಿ.ಶ್ಶ೫೩ಿ. 


191 ಎ.ಕ., ಸಂ-೭, ನಂ-ಎಸ್‌.ಕೆ.೨೧೯, ಪುಟ-೨೯೮, ಕ್ರಿ.ಶ್ರ೯೧೨. 

192 ಅದೇ, ಸಂ-೯, ನಂ-ಸಿ.ಆಯ್‌-೩೩, ಸು೯ ನೆಯ ಶತಮಾನ. 

193 ಅದೇ, ಸಂ-೧೦, ನಂ-ಮು.೩೮, ಪುಟ-೭೮, ಕ್ರಿ.ಶ.ರ್ಲೆ೦ 

194 ಸೌ.ಇಇ., ಸರೀ, ಭಾಗ-೧, ನಂ-೭೪, ಪುಟ-೪೫, ಕ್ರಿ.ರ್ಶ೯ಲೆ೧. 

195 Progress Report of K.R.I., 1953-57, No-6, A.D.953. 
196 ಎ.ಕ,, ಸರ, ನಂ-ಎಚ್‌.ಕೆ.೩ಸಿ, ಕ್ರಿ.ಶ. ೯೬೫. 

197 ಸೌ.ಇ.ಇ., ಸಂ-೧೮, ಭಾಗ-೧, ನಂ-೧೯, ಪುಟ-೧೨, ಕ್ರಿ.ಶ.೯೯೧೬. 

198 ಅದೇ, ಸರ೯, ಭಾಗ-೧, ನಂ-೬೩, ಪುಟ-೩೬, ಕ್ರಿ.ಶ.೯೯೨೫. 

199 ಸೌ.ಇಇ, ಸಂ-೧೧, ಭಾಗ-೧, ನಂ-೩೮, ಪುಟ-೨೩, ಕ್ರಿ. ಶ್ಶ೯೫೧. 

200 ಎ.ಕ., ಸಂ-೧೧, ನಂ-೭೪, ಕ್ರಿ.ಶ. ೯೬೮. 

201 ಇ.ಆಯ್‌., ಸಂ-೩೪, ನಂ-೧೨, ಪುಟ-೫೯-೬೨, ಕ್ರಿ.ಶ. ೯೭೧. 

202 ಕೊಪ್ಪಾ,ಎಸ್‌.ಕೆ., ತರ್ದವಾಡಿನಾಡು ಒಂದು ಅಧ್ಯಯನ, ಪುಟ-೧೬೬. 
203 ಎಲಿಗಾರ ಚೆನ್ನ ಕ್ಕ, ಶಾಸನಗಳಲ್ಲಿ ಕರ್ನಾಟಕ ಸ್ತ್ರೀ ಸಮಾಜ, ಪುಟ-೪೫. 
204 Khadabidi,B.K., Vaddaradhane A Study, P-163. 

205 ಸೌ.ಇ.ಇ., ಸಂ-೨೦, ನಂ-೧೮, ಪುಟ- ೧೫, ಕ್ರಿ.ಶ್ಶ್ವ೮ಂ. 

206 ಎಲಿಗಾರ ಚೆನ್ನ ಕ್ಕ, ಶಾಸನಗಳಲ್ಲಿ ಕರ್ನಾಟಕ ಸ್ತ್ರೀ ಸಮಾಜ, ಪುಟ-೪೮-೪೯. 
207 ಸೌ.ಇ.ಇ., ಸಂ-೧೮, ನಂ-೩೦೯, ಪುಟ-೪೧೬, ಸು.ಲೆ ನೆಯ ಶತಮಾನ. 


208 Khadabidi,B.K., Vaddaradhane A Study, P-163. 


209 ಪುಟ್ಟಪ್ಪ. 'ಕೆ.ವ್ಪಿ % (ಸಂ)ಪಂಪಭಾರತವೆಂಬ ವಿಕ್ರಮಾರ್ಜುನ ವಿಜಯಂ, ಪುಟ-೧೧೨. 


210 ಕಲಬುರ್ಗಿ, ಎಂ.ಎಂ., ಕವಿರಾಜಮಾರ್ಗ ಪರಿಸರದ ಕನ್ನ ಡ ಸಾಹಿತ್ಯ, ಪುಟ-೨೨. 
211 ಸೌ.ಇಇ., ಸರೀ, ಭಾಗ-೧, ನಂ-೬೦, ಪುಟ-ಡಿ೪ಳ, ಕ್ರಿ.ರ್ಶ್ವ೨೦. 
212 ಎಲಿಗಾರ ಚೆನ್ನ ಕ್ಕ, ಶಾಸನಗಳಲ್ಲಿ ಕರ್ನಾಟಕ ಸ್ತ್ರೀ ಸಮಾಜ, ಪುಟ-೫೩. 
213 ಆಯ್‌.ಎ., ಸಂ-೧೦, ನಂ-೧೭೦, ಕ್ರಿ.ಶ.೭೭೮-೭೯. 
214 ಸೌ.ಇಜ., ಸಂ-೧೮, ನಂ-೩೬, ಪುಟ-೨೨, ಎರಡನೆಯ ಜಗತ್ತುಂಗ. 
215 Khadabidi,B.K., Vaddaradhane A Study, P-163. 
216 ಸೌ. ಇ.ಇ, ಸಂ-೧೧, ಭಾಗ-೧, ನಂ-೩೦, ಪುಟ-೧೭, ಕ್ರಿ.ಶ.ಲ೬೫. 4 
217 ಚಿದಾನಂದಮೂರ್ತಿ. ಎಂ., ಸಂಶೋಧನ ತರಂಗ-೨, ಪುಟ-೨೮೪. 
218 ಪ್ರೀನಿವಾಸಭಟ್ಟ, ಬಿ., ಮನುಸ್ಪತಿ-೧-೧೬. 
219 Patil, D.R., Cultural History from the Vayupurana, p-25. 
220 Sircar,D.C., The Successor of the Satavahanas, p-50. 
221 ಇ.ಆಯ್‌., ಸಂ-೧೧, ಪುಟ-೧೨೪, ಕ್ರಿ.ಶ.೭೭೮-೭೯. 


222 ಚಿದಾನಂದಮೂರ್ತಿ. ಎಂ., ಸಂಶೋಧನ ತರಂಗ-೨, ಪುಟ-೨೯೨. 


223 ಇಆೆಯ್‌., ಸಂ-ಸ೬, ನಂ-೩೨, ಪುಟ-೨೫೭-೬೮, ಕ್ರಿ. ಶ್ರ. 

224 ಅದೇ, ಸಂ-೧೩, ನಂ-೨೯, ಪುಟ-೩೨೯, ಕ್ರಿ.ರ್ತ್ಪ೨೫. 

225 ಅದೇ, ಸಂ-೧೧, ಪುಟ-೭೫, ಕ್ರಿ.ಶ-೭೫೩. 

226 ಅದೇ, ಸಂ-೨೩, ಪುಟ-ಲ, ಕ್ರಿ.ಶ.ಲ೧೪. 

221 ಸೌ.ಇ.ಇ., ಸಂ-೧೧, ಭಾಗ-೧, ನರ, ಪುಟ-೫, ಕ್ರಿ.ಶ.೮೬೨. 

228 ಲ್ಕ. ರಿಇಎ., ೧೯೫೯-೬೦, ನಂ-೧೯, ಪುಟ-೩೭, ಕ್ರಿ. ಶ್ರ೯೧೪-೧೫. 

229 ಇ.ಆಯ್‌., ಸಂ-ಹಿ೬, ನಂ-೨೯, ಪುಟ-೨೨೩-೨೫, ಕ್ರಿ. ಶ್ರ೧೫. 

230 ಅದೇ, ನಂ-೩೨, ಪುಟ-೨೫೭-೬೮, ಕ್ರಿ.ಶ.೯೯೨೯. 

231 ಲ್ಯ. ರಿ.ಇ.ಎ., ೧೯೫೮-೫೯, ನಂ-ಬಿ-೫ ೩೬, ಪುಟ-೭೬, ಕ್ರಿ.ಶರ್ಶಣ೩೦. 

232 Kane,P.V., History of Dharmasashtra, Vol.Il, p-871-72. 
233 ಇಆಯ್‌., ಸಂ-೩೬, ನಂ-೩೨, ಪುಟ-೨೫೭-೬೮, ಕ್ರಿ.ಶ. 

"234 Kane,P.V., History of Dharmasashtra, Vol.Il, p-871-72. 
235 Ibid. 

236 ಇ.ಆಯ್‌., ಸಂ-ಹಿ೬, ನಂ-೩೨, ಪುಟ-೨೫೭-೫೮, ಕ್ರಿ. ಶ್ರ. 

237 ಅದೇ, ಸಂ-೧೩, ಪುಟ-೩೨೯, ಕ್ರಿ.ರ್ಶ೯೨೫. 

238 Kane,P.V., History of Dharmasashtra, Vol.IL, p-871-72. 
239 ಆಯ್‌.ಎ., ಸರ, ಪುಟ-೧೨೪, ಕ್ರಿ.ಶ.೭೭೮-೭೯. 

240 ಇ.ಆಯ್‌., ಸಂ-೩ಿ೬, ನಂ-೩೨, ಪುಟ-೨೫೭-೬೮, ಕ್ರಿ.ರ್ಶರ೯. 

241 ಕಲಬುರ್ಗಿ, ಎಂ.ಎಂ., ಮಾರ್ಗ, ಸಂ-೨, ಪುಟ-೧೧. 


242 ಅದೇ, ಪುಟ-೧೨-೧೩. 


243 ಪಾಟೀಲ, ಭೋಜರಾಜ,, ನಾಗರಖಂಡ-೭೦ ಒಂದು ಅಧ್ಯಯನ, ಅನುಬಂಧ-೪, ಪುಟ-೨೯೧. 


24 ಅದೇ. 

245 ಇ.ಆಯ್‌., ಸರ೯, ನಂ-೪, ಪುಟ-೨೪-೪೫, ಕ್ರಿ. ಶ್ರ೯೧೪. 

246 ಅದೇ, ಸಂ-೭, ನಂ-೬, ಪುಟ-೨೬-೩೬, ಕ್ರಿ.ಶ. ೯೩೦. 

241 ಅದೇ, ಸಂ-೩೨, ನಂ-೧೮, ಪುಟ-೧೫೭, ಕ್ರಿ.ಶ .೮೦೩. 

24 ಮೈ.ಆ್ಯ.ರಿ., ೧೯೩೫, ನಂ-೫, ಕ್ರಿ.ಶಲ೪%. 

249 ಇಆಯ್‌., ಸಂ-೨೨, ನಂ-೨೮, ಪುಟ-೧೭೬, ಕ್ರಿ.ಶ.೭೮0೦. 

250 ಅದೇ, ಸಂ-೨೫, ನಂ-೪, ಪುಟ-೨೫, ಕ್ರಿ.ಶ.೭೪೧. 

251 ಅದೇ, ಸಂ-೧೨, ನಂ-ಹಿ೧, ಪುಟ-೨೬೩-೭೦, ಕ್ರಿ.ರ್ಶ೭೨-೭೩. 
252 ಅದೇ, ಸಂ-೩೨, ನಂ-೧೮, ಪುಟ-೧೫೭, ಕ್ರಿ.ಶ. ೮೦೩. 

253 ಅದೇ, ಸಂ-೫, ನಂ-೨೦, ಪುಟ-೧೯೨, ಕ್ರಿ.ಶ.೯೯೪೦. 


254 ಅದೇ, ಸಂ-೩೫, ನಂ-೧೦, ಪುಟ- ೮೫, ಕ್ರಿ.ಶ.೮೬೫. 


255 ಆ. ರಿ.ಇ.ಎ., ೧೯೫೪-೫೫, ನಂ-೧೫೯, ಪುಟ-೪೧, ಕ್ರಿ.ಶ.೮ರ್ರ. 

256 ಇ.ಆಯ್‌., ಸಂ-೩೪, ನಂ-೨೦, ಪುಟ-೧೩೫-೪೦, ಕ್ರಿ.ಶ. ೮೦೫, 

257 ಅದೇ, ಸಂ-೧೪, ನಂ-೬, ಪುಟ-೧೨೫೧, ಕ್ರಿ.ಶ. ೭೭೨. 

258 ಆಯ್‌.ಎ., ಸಂ-೧೨, ಪುಟ-.೨೨೦, ಎರಡನೆಯ ಜಗತ್ತುಂಗ. 

259 ಸೌ.ಇ.ಇ., ಸಂ-೧೧, ಭಾಗ-೧, ನರ೯, ಪುಟ-೫, ಕ್ರಿ.ಶ.೮೬೨. 

260 ಅದೇ, ಸಂ-೧೮, ಭಾಗ-೧, ನಂ-೨೦, ಪುಟ-೧೨, ಕ್ರಿ.ಶ೧೬. 

261 ಬಿ. ಆಯ್‌. ಎಸ್‌.ಎಮ್‌., ಕ್ವಾಟರಲೀ ಸಂಪುಟ-೮ೆ, ಪುಟ-೧೬೬-೬೭, ಕ್ರಿ.ಶ.೭೫೮. 
262 ಇಆಯ್‌., ಸಂ-೧೮, ಪುಟ-೨೭೫, ಕ್ರಿ.ಶ. ೭೬೮. 

263 ಅದೇ, ಸಂ-೧೦, ನಂ-೧೯, ಪುಟ-೮೧, ಕ್ರಿ.ಶ.೭೭೫. 

264 ಅದೇ, ಸಂ-೨೩, ಪುಟ-೮ೆ, ಕ್ರಿ.ಶ.೮೦೦. 

265 ಅದೇ, ಪುಟ-೨೦೪, ಕ್ರಿ.ಶ.೮0೦೩. 

266 ಅದೇ, ಸಂ೯, ನಂ, ಪುಟ-೨೪-೨೫, ಕ್ರಿ.ಶ.೯೧೪. 

267 ಲ್ಕ. ರಿಸೌ.ಇ.ಎ., ೧೯೨೭, ನಂ-ಬಿ.ಕೆ-೧೦೪, ಪುಟ-ಲೆ, ಕ್ರಿ.ಶ.ರ್ಲೆ೭. 

268 ಸೌ.ಇಇ., ಸಂ-೧೮, ನಂ-೨೦, ಪುಟ-೧೨, ಕ್ರಿ.ರ್ಶ೧೬. 

269 ಇ.ಆಯ್‌., ಸಂ-೪, ಪುಟ-೫೨, ಕ್ರಿ. ಶ್ರ೯೪೫. 

210 ಅದೇ, ಸಂ-೨೩, ಪುಟ-೨೦೪, ಕ್ರಿ.ಶ.೮0೦೩. 

27 ಅದೇ, ಸಂ-೨೩, ಪುಟ-೧೦೬, ಎರಡನೆಯ ಗೋವಿಂದ. 

272 Sircar,D.C., Indian epigraphical Glossary, p-23. 

273 ಇ.ಆಯ್‌., ಸಂ-೧೪, ನಂ-೬, ಪುಟ-೧೨೧, ಕ್ರಿ.ಶ.೭೭೨. 

214 ಆಯ್‌.ಎ., ಸಂ-೧೨, ನಂ-೩೪, ಕ್ರಿ.ಶ.೮೦೬-೭. 

275 ಇಆಯ್‌., ಸಂ-೧೮, ನಂ-೨೬, ಪುಟ-೨೩೫, ಕ್ರಿ.ಶ.೮೭೧. 

216 ಅದೇ, ಸಂ-೧೧, ನಂ-೬, ರ್ಸ್ನು ನೆಯ ಶತಮಾನ. 

277 ಮೈ. ಆ್ಯ.ರಿ., ೧೯೨೩-೨೭, ಪುಟ-೧೨೨, ಸು.೮ೆ ನೆಯ ಶತಮಾನ. 

218 ಕೊಪ್ಪಾ, ಎಸ್‌.ಕೆ., ತರ್ದವಾಡಿನಾಡು ಒಂದು ಅಧ್ಯಯನ, ಪುಟ-೧೭೦-೧೭೧. 
279 ಇ.ಆಯ್‌., ಸಂ-೧೮, ನಂ-೨೬, ಪುಟ-೨೩೫, ಕ್ರಿ.ಶ.೮೭೧. 

280 ಅದೇ, ಸಂ-೩೨, ನಂ-೪, ಪುಟ-೪೫-೫೨, ಕ್ರಿರ್ಶೇ೨೬. 

281 ಲ್ಕ. ರಿ.ಇ.ಎ, ೧೯೫೯-೬೦, ನಂ-ಬಿ.೧೪೩, ಪುಟ-ರ೯, ರಸ್ನು ನೆಯ ಶತಮಾನ. 
282 ಇ.ಆಯ್‌., ಸಂ-೩ಿ೪ಿ, ನಂ-೧೨, ಪುಟ-೫೭-೬೨, ಕ್ರಿ.ಶ. ೯೭೧. 

283 Khadabidi,B.K., Vaddaradhane A Study, P-164-65. 

284 ಡಾ. ಕಾಮತ್‌, ಸೂರ್ಯನಾಥ, ಇತಿಹಾಸ ದರ್ಶನ, ಸಂ-೫%, ಪುಟ-೧೭೦. 


285 Khadabidi,B.K., Vaddaradhane A Study, P-169. 


286 ಎ.ಕ., ಸಂ-೨, ನಂ-ಎಸ್‌.ಬಿ.೧೬೩, ಪುಟ-೭೭-೭೮, ಕ್ರಿ.ಶ೯೭೨.(೭೭,೭೮ ಮತ್ತು ೧೦೨-೧೦೩ನೆಯ ಸಾಲುಗಳು). 


287 ಅದೇ, ೮೭-೮ೆ೮ನೆಯ ಸಾಲುಗಳು. 

288 ಮೈ.ಆ್ಯ.ರಿ., ೧೯೨೭, ಪುಟ-೨೧, ಸು ನೆಯ ಶತಮಾನ. 

289 ಪುಟ್ಟಪ್ಪ,ಕೆ.ವಿ., (ಸಂ) ಪಂಪಭಾರತ, ೫-೪೭. 

290 ಇ.ಆಯ್‌., ಸಂ-೩೨, ನಂ-೧೮, ಪುಟ-೧೫೭-೬೦, ಕ್ರಿ.ಶ.೮೦೩-೮೦೪. 

291 ಎ.ಕ., ಸಂ-ಸಿ, ನಂ-ಎಮ್‌.ಡಿ-೪೧, ಪುಟ- ೧೩೬, ಕ್ರಿ.ಶ.೯೯೫೦. 

292 ಅದೇ, ಸಂ-೧೦, ನಂ-ಎಮ್‌.ಡಿ-೮೫ೆ, ಕ್ರಿ.ಶ್ಶ೯೭೫. 

293 Khadabidi,B.K., Vaddaradhane A Study, P-166. 

294 ಎ.ಕ., ಸಂ೯, ನಂ-ನೆ.೬೧, ಕ್ರಿ.ಶ. ೮೦೨. 

295 ಅದೇ, ಸಂ-೪, ಕ್ರಿ.ಶ.೯೦೪. 

296 The Discriptive List of Stone and Copper Plate Insrciptions, 1940-41. 
297 ಸೌ.ಇ.ಇ., ಸಂ-೧೮, ನಂ-೨೭, ಪುಟ-೧೭, ಕ್ರಿ.ಶ. ೯೫೭. 

298 ಅದೇ, ಸಂ-೨೦, ನಂ-೧೪, ಪುಟ-೧೩, ಕ್ರಿ.ಶ.ಲ೭೮. 

299 The Discriptive List of Stone and Copper Plate Insrciptions, 1940-41. 
300 ಆ. ರಿ.ಸೌ.ಇ.ಎ., ೧೯೪೧-೪೨, ನಂ-೧೨೬, ಪುಟ-೧೪೩, ರ್ಸ್ನು ನೆಯ ಶತಮಾನ. 
301 ಇ.ಆಯ್‌., ಸಂ-ಖ, ನಂ-೪೦, ಪುಟ-೨೬೦, ಕ್ರಿ.ಶರ್ಶ೬೭. 

302 ಎ.ಕ., ಸಂ-೭, ನಂ-ಎಸ್‌.ಕೆ.೧೯೪, ಫಪುಟ-೨೮೨, ರ್ಸ್ನು ನೆಯ ಶತಮಾನ. 

303 ಅದೇ., ನಂ- ಎಸ್‌.ಕೆ. ೨೮೪, ಪುಟ-ಹಿ೩ಿ೬, ಕ್ರಿ.ಶ.೮೭೦. 

304 ಸೌ.ಇ.ಇ್ಲ, ಸಂ-೧೧, ಭಾಗ-೧, ನಂ-೪೧, ಪುಟ-೨೫, ಕ್ರಿಶ. ೯೬೯. 

305 ಇಆಯ್‌., ಸಂ-೨೧, ನಂ-೪೦, ಪುಟ-೨೬೦, ಕ್ರಿ.ಶರ್ರ೬೭. 

306 ಸ್ವಾಮಿನಾಥನ್‌, ಎಸ್‌., ರಾಷ್ಟ್ರಕೂಟರ ತಮಿಳು ಶಾಸನಗಳು, ನಂ-೨೪, ಪುಟ-೨೧. 
307 ಅದೇ, ನಂ-೯೧, ಕ್ರಿ.ರ್ಶ೯೬೭. 

308 ಚಿದಾನಂದಮೂರ್ತಿ, ಎಂ., ಕನ್ನ ಡ ಶಾಸನಗಳ ಸಾಂಸ್ಕ ಆತಿ ಅಧ್ಯಯನ, ಪುಟ-೩೬೯. 
309 ಸೌ.ಇ.ಇ., ಸಂ-೧೧, ಭಾಗ-೧, ನಂ-೩೪, ಕ್ರಿ.ಶ. ೯೨೫. 

310 ಕೊಪ್ಪಾ,ಎಸ್‌.ಕೆ., ತರ್ದವಾಡಿನಾಡು ಒಂದು ಅಧ್ಯಯನ, ಪುಟ-೧೮. 

311 ಸೌ.ಇ.ಇ., ಸಂ೯, ಭಾಗ-೧, ನಂ-೨೦, ಕ್ರಿ.ಶ್ಶ೩೧. 

312 ಸ್ವಾಮಿನಾಥನ್‌, ಎಸ್‌., ರಾಷ್ಟ್ರಕೂಟರ ತಮಿಳು ಶಾಸನಗಳು, ನಂ-೧೭, ಕ್ರಿ.ಶ.೯೫2೭. 
313 ಇ.ಆಯ್‌., ಸಂ-೨೨, ನಂ-೧೭, ಪುರ, ಕ್ರಿ.ಶ.೭೮೬. 

314 ಅದೇ, ಸಂ-೨೩, ಪುಟ-ಲೆ, ಕ್ರಿ.ಶ.೮೧೪. 

315 ಆ. ರಿ.ಇ.ಎ., ೧೯೫೮-೫೯, ನಂ-೧೮೯, ಕ್ರಿ.ಶ. ೯೧೮. 

316 ಸೌ.೩ಇ., ಸಂ-೨೦, ನಂ-೧೩, ಪುಟ-೧೧, ಕ್ರಿ.ಶ.ಲ೭೫-೭೬. 

317 ಚಿದಾನಂದಮೂರ್ತಿ, ಎಂ., ಕನ್ನಡ ಶಾಸನಗಳ ಸಾಂಸ್ಕ ಆ3ಕ ಅಧ್ಯಯನ, ಪುಟ-೩೬. 


318 ಸೌ.ಇ.ಇ., ಸಂ೯, ಭಾಗ-೧, ನಂ-೬೧, ಕ್ರಿ.ಶ್ಶ೩೧. 


319 ಎ.ಕ., ಸಂ-೭, ನಂ-೧೭೬, ಪುಟ-೨೧೩, ಕ್ರಿ.ಶ್ಶ್ವ೫೦. 

320 ಸೌ.ಇ.ಇ, ಸಂ, ಭಾಗ-೧, ನಂ-೬೦, ಕ್ರಿ.ರ್ಶ೩೧. 

321 ಅದೇ, ಸಂ-೧೮, ನಂ-೧೭. 

322 ಇಆಯ್‌., ಸಂ-೨೬, ನಂ-೪, ಪುಟ-೬೯, ಕ್ರಿ.ರ್ಶ೦೭-೮. 

323 ಆ್ಯ.ರಿ.ಇ.ಎ., ೧೯೫೮-೫೯, ನಂ-ಬಿ.೬೧೯, ಪುಟ-೮೮, ಕ್ರಿ.ಶ್ರ೯೧೭. 
324 ಇ.ಆಯ್‌., ಸಂ-೨೬, ನಂ-೪, ಪುಟ-ರ್ಜಿ ಕ್ರಿ.ಶ.೯೦೭-೮. 

325 ಕೃಷ್ಣಬಟ್ಟ.ಕೆ., (ಸಂ) ಕೌಟಿಲ್ಯನ ಅರ್ಥಶಾಸ್ತ್ರ, ಪುರ್‌. 
326 ನರಸಿಂಹಾಚಾರ್ಯ, ಡಿ.ಎಲ್‌., ವಡ್ಡಾರಾಧನೆ, ಪುಟ-೧೯೬. 

327 ಅದೇ, ಪುಟ-೨೧೪. | 

328 ನರಸಿಂಹಾಚಾರ್ಯ. ಡಿ. ಎಲ್‌., ವಡ್ಡಾರಾಧನೆ, ಪುಟ-೧೯೭. 

329 ಸೌ.ಇ.ಇ, ಸಂ, ಭಾಗ-೧, ನಂ-೫೫, ಪುಟ- , ಕ್ರಿ.ಶರ್ಲಸಿ. 

330 ನರಸಿಂಹಾಚಾರ್ಯ. ಡಿ. ಎಲ್‌., ವಡ್ಡಾರಾಧನೆ, ಪುಟ-೬೨. 

331 Madan,A.P., A History of The Rashtrakutas, p-197. 
332 ಆಯ್‌.ಎ., ಸಂ-೧೨, ನಂ-೮೧, ಪುಟ-೨೫೬, ಕ್ರಿ.ಶ.೯೨೯-೩೦. 
333 Khadabidi,B.K., Vaddaradhane A Study, P-161. 
334 ಸೌ.ಇ., ಸಂ-೧೧, ಭಾಗ-೧, ನಂ-೧೨, ಪುಟ-ಲೆ, ಕ್ರಿ.ರ್ಶಂ೧೫. 
335 ಅದೇ, ಸಂ೯, ಭಾಗ-೧, ನಂ-೬೭, ಪುಟ-ಸಿರೆ, ಕ್ರಿ.ರ್ಶ೬೬. 

336 ಮೈ.ಆ್ಯ.ರಿ., ೧೯೨೩-೨೭, ನಂ-೧೫೧, ಕ್ರಿ.ಶ. ೮೭೦. 

337 ಆಯ್‌.ಎ., ಸಂ-ಊ, ನಂ-೭೧, ಪುಟ-೧೧೪, ಕ್ರಿ.ಶ.೭೫೩. 

338 ಆ. ರಿಇ.ಎ., ೧೯೫೯-೬೦, ನಂ-ಬಿ.೧, ಪುಟ- , ಕ್ರಿ.ಶ್ಶ೯೪ಂ೦. 

339 ಇ.ಆಯ್‌., ಸಂ-೭, ಪುಟ-೨೦, ಕ್ರಿ.ಶ.೭೭0೦. 

340 ಅದೇ, ಸಂ-೩೩ಿ, ನಂ-೬೦, ಪುಟ-೩೨೭, ಕ್ರಿ.ಶ.೮೪೦. 

341 ಇ.ಆಯ್‌., ಸಂ-೭, ಪುಟ-೨೩೦, ಕ್ರಿ.ಶ.೭೭0೦. 

342 ಸೌ.೩ಇ., ಸಂ-೧೧, ಭಾಗ-೧, ನಂ-೧೫, ಪುಟ- , ಕ್ರಿ.ಶ.೮೩೭. 
343 ಅದೇ, ನರ೯, ಪುಟ-೫, ಕ್ರಿ.ಶ.೮೬೨. 

344 ಅದೇ, ನಂ-೧೫, ಪುಟ-೧೦, ಕ್ರಿ.ಶ.೮೭೨-೩. 

345 Ramesh,K.V., Inscriptions of Gangas of Talakadu, A.D.819. 
346 ಬರಗೂರು ಶಾಸನ, ಕ್ರಿ.ಶ.೯೯೨೦. 

347 ಬಂಕಾಪುರ, ಕ್ರಿ.ರ್ಶ೯೨೯-೩೦, ನಾಲ್ಕನೆಯ ಗೋವಿಂದ. 

348 ಎ.ಕ., ಸಂ-೭, ನಂ-ಎಸ್‌.ಕೆ.೨೮೪, ಕ್ರಿ.ಶ.೯೯೦೨. 


349 ಆಯ್‌.ಎ., ಸಂ-೧೨, ಕ್ರಿ. ಶ್ರ೯೧೪. 


ಕ್ರಿ. 
350 ಸೌ.ಇಇ., ಸಂ-೧೮, ಕ್ರಿ. ರ್ಶ. 


351 ಎ.ಕ., ಸಂ-೭, ನೆಂ-ಎಸ್‌.ಕೆ.೩.೨೨, ಕ್ರಿ.ಶ್ಶ೩೫. 

352 ಅದೇ, ಸಂ೯, ನಂ-ಸೊ.೫೦, ಕ್ರಿ.ರ್ಶ೬ಲೆ. 

353 ಆ.ರಿಇ.ಎ., ೧೯೪೦-೪೧, ಕ್ರಿ.ಶ. ೯೧೮. 

354 ಅದೇ, ೧೯೬೦-೬೧, ಮೂರನೆಯ ಕೃಷ್ಣ. 

355 ಸೌ.ಇ.ಇ., ಸಂ-೧೮, ನಂ-೨೭, ಕ್ರಿ.ಶ್ಶ೫೭. 

356 ಅದೇ, ಸರ೯, ಭಾಗ-೧, ರ್ನ ನೆಯ ಶತಮಾನ. 

351 ಅದೇ, ನಂ-೧೫, ಕ್ರಿ.ಶ.ಲ೭೧-೭೨. 

358 ಆ್ಯ.ರಿಸೌ.ಇ.ಎ., ೧೯೨೭, ನಂ-ಬಿ.ಕೆ.೧೮೨, ಕ್ರಿ.ಶ. ೯೫೦. 

359 ಕಣ, ಸಂ-೧, ನಂ-೧೫, ಕ್ರಿ.ಶ.೮೭೪-೭೫. 

360 ಮೈ. ಆೈ.ರಿ., ೧೯೨೯, ಸ್ನ ನೆಯ ಶತಮಾನ. 

361 ಸೌ.ಇ.ಇ., ಸಂ-೧೧, ಭಾಗ-೧, ನಂ-೨೮, ಪುಟ-೧೬, ಕ್ರಿ.ಶ್ಶ೯೦೭. 
362 ಇ.ಆಯ್‌., ಸಂ-೧೩, ಪುಟ-೧೯೦, ಕ್ರಿ.ಶ್ರ೯೦ಂ೨-೦೩. 

363 ಆಯ್‌.ಎ., ಸಂ-೧೨, ಪುಟ-೨೦, ಕ್ರಿ.ಶ. ೯೫೧-೫೨. 

364 Khadabidi,B.K., Vaddaradhane A Study, P-164. 


365 ಸ್ವಾಮಿನಾಥನ್‌, ಎಸ್‌., ರಾಷ್ಟ್ರಕೂಟರ ತಮಿಳು ಶಾಸನಗಳು, ನಂ-೨೫. 


366 ಪಾಟೀಲ, ಭೋಜರಾಜ, ನಾಗರಖಂಡ-೭೦ ಒಂದು ಅಧ್ಯಯನ, ಪುಟ-೧೨೮. 


367 ಎ.ಕ., ಸಂ-ಹಿ, ನಂ-ಎಮ್‌.ಡಿ.೪೧. ಕ್ರಿ.ಶ.೯೯೫೦. 

368 ಅದೇ. 

369 ಬ್ರಿಟೀಷ್‌ ಮ್ಯೂಸಿಯಂ ಶಾಸನ, ಮೂರನೆಯ ಗೋವಿಂದ. 

370 ಮೈ.ಆ್ಯ.ರಿ., ೧೯೨೭, ನಂ-೪೪, ಕ್ರಿ.ಶ.೮೫೫. 

37 ಎ.ಕ., ಸಂ-೧೧, ನಂ-ಸಿ.ಡಿ.೩೩ಿ, ಕ್ರಿ.ರ್ಪ೪೬. 

372 ಇ.ಆಯ್‌., ಸಂ-೧೮, ನಂ-೨೬, ಪುಟ-೨೩೫-೫೭, ಕ್ರಿ.ಶ.೮೭೧. 

373 ಕೊಪ್ಪಾ, ಎಸ್‌.ಕೆ. ತರ್ದವಾಡಿನಾಡು ಒಂದು ಅಧ್ಯಯನ, ಪುಟ-೨೧೧. 
374 ಸೌ.ಇಇ, ಸಂ೯, ಭಾಗ-೧, ನಂ-೬೭, ಪುಟ-೩೮, ಕ್ರಿ.ರ್ಶ೬೬. 
375 ಅದೇ, ಸಂ-೧೮, ನಂ-೩೨, ಪುಟ-೨೦, ಮೂರನೆಯ ಕೃಷ್ಣ. 

316 ಅದೇ, ಸಂ-೧೧, ಭಾಗ-೧, ನಂ-೩೦, ಪುಟ-೧೭, ಕ್ರಿ.ಶ.೮೬೪. 

377 Khadabidi,B.K., Vaddaradhane A Study, P-162. 
318 ಸೌ.ಇ.ಇ., ಸಂ-೧೮, ನಂ-೨೫, ಪುಟ-೧೬, ಕ್ರಿ.ರ್ಶ೧೮. 

379 ಎ.ಇ., ಸಂ-೩೫, ನಂ-೧೪, ಪುಟ-೧೦೫, ಕ್ರಿ.ರ್ಶ೬೨. 

380 ಕೊಪ್ಪಾ,ಎಸ್‌.ಕೆ., ತರ್ದವಾಡಿನಾಡು ಒಂದು ಅಧ್ಯಯನ, ಪುಟ-೨೧೦. 
381 ಸೌ.ಇ.ಇ, ಸಂ-೧೮, ನಂ-೨೫, ಪುಟ-೧೬, ಕ್ರಿ.ರ್ಶ೧೮. 


382 ಇ.ಆಯ್‌., ಸಂ-೩೫, ನಂ-೧೪, ಪುಟ-೧೦೫, ಕ್ರಿ.ರ್ಶ೬೨. 


383 ಆ್ಯ.ರಿ.ಇ.ಎ., ೧೯೫೮-೫೯, ನಂ-ಬಿ.೫೫೮, ರ್ಸ್ನು ನೆಯ ಶತಮಾನ. 
384 ಸೌ.ಇ.ಇ, ಸಂ-೧೧, ಭಾಗ-೧, ನಂ-೧೪, ಕ್ರಿ.ಶ.೮6೭೧. 

385 ಅದೇ, ಸಂ-೧೧, ಭಾಗ-೧, ನಂ-೧೩, ಪುರ, ಕ್ರಿ.ಶ.೮೬೯. 

386 ಆಯ್‌.ಎ., ಸಂ-೧೨, ನಂ-೧೨೭, ಪುಟ-೨೫೭, ಕ್ರಿ.ಶ.೮೧೨. 

387 ಕೊಪ್ಪಾ,ಎಸ್‌.ಕೆ., ತರ್ದವಾಡಿನಾಡು ಒಂದು ಅಧ್ಯಯನ, ಪುಟ-೨೧೧. 
388 ಸೌ.ಇ.ಇ., ಸಂ-೨೦, ನಂ-೧೧, ಕ್ರಿ.ರ್ಶ೨೪. 

389 ಆ್ಯ.ರಿ.ಇ.ಎ., ೧೯೫೨-೫೩, ನಂ-ರ್ಬಿ೭ಿ, ಪುಟ-೩೬, ಕ್ರಿ.ರ್ಶ೭೩ಿ. 

390 ಐ.ಎಚ್‌.ಕ್ಕೂ., ಸಂ-೨೫, ನಂ-ಹಿ, ಪುಟ-೧೮, ಕ್ರಿ.ಶ.೭೪೯. 

391 Khadabidi,B.K., Vaddaradhane A Study, P-163. 
392 ನಾಯಕ,ಹಾ.ಮಾ., (ಸಂ) ಕನ್ನಡ ವಿಷಯ ವಿಶ್ವಕೋಶ, ೧೨೬೯. 
393 ಅದೇ. 

394 ಎ.ಕ., ಸಂ-೮ೆ, ನಂ-ಸೊ.೭೦-೭೧, ಕ್ರಿ. ಶರ. 

395 ಅದೇ, ಸಂ-೭, ನಂ-ಎಸ್‌.ಕೆ.೨೮೩, ಪುಟ-೩ಿ೩೬, ಕ್ರಿ.ಶ.೮೨೪. 

396 Khadabidi,B.K., Vaddaradhane A Study, P-164. 
397 ಅದೇ, ಪುಟ-೧೬೨. 

398 ಆ್ಯ.ರಿಇ.ಎ., ೧೯೬೭-೬೮, ನಂ-ಬಿ.೨೯೩, ಕ್ರಿ.ಶ. ೯೭೧. 

399 ಇ.ಆಯ್‌., ಸಂ-೧೩, ನಂ-೧೫.ಕೆ, ಪುಟ-೧೯೦, ಕ್ರಿ.ರ್ಶ೦೨-೦೩. 
400 ಆ್ಯ.ರಿ.ಇ.ಎ., ೧೯೫೨-೫೩, ನಂ-ಬಿ.೨೯೦, ಪುಟ-೫೫, ಕ್ರಿ.ಶ. ೯೬೭. 
401 ಇ.ಆಯ್‌., ಸಂ-೩೫, ನಂ-೧೪, ಪುಟ-೧೦೫, ಕ್ರಿ.ಶ್ಶಣ೬೨. 

402 Khadabidi,B.K., Vaddaradhane A Study, P-164. 
403 Kundanagar,K.G., Inscriptions in Northern Karnataka and Kollapur State, No-15. 
404 ಹಿರೇಮಠ, ಬಿ. ಆರ್‌., ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು, ಪುಟ-೩೦. 
45 ಅದೇ, ಪುಟ-೧೧-೧೨. 

406 Khadabidi,B.K., Vaddaradhane A Study, P-162. 
407 ಆ. ರಿ.ಇ.ಎ.,-೧೯೫೨-೫೩, ನಂ-ಬಿ.೨೯೦, ಪುಟ-೫೫, ಕ್ರಿ. ಶ೬೭. 
408 ಕೊಪ್ಪಾ,ಎಸ್‌.ಕೆ., ತರ್ದವಾಡಿನಾಡು ಒಂದು ಅಧ್ಯಯನ, ಪುಟ-೨೧೯. 
409 ಇ ಆಯ್‌., ಸಂ-೧೩, ಪುಟ-೧೮೯-೯೧, ಕ್ರಿ.ರ್ಶ೨೪. 

410 ಅದೇ, ಸಂ-೧೧, ಪುಟ-೧೬೬, ಕ್ರಿ.ಶ್ರ೯೦೨-೦೩. 

411 ಅದೇ, ಸಂ-೧೩, ಪುಟ-೧೮೩, ಕ್ರಿ.ರ್ಶ೯೨೪. 

412 ಎ.ಇ, ಸಂ-೧೩, ಪುಟ-೧೮೯-೯೧, ಕ್ರಿ.ಶ್ಶ೯೨೪. 

413 ಎ.ಕ.. ಸಂ-೧೦, ನಂ-೨೪೨, ಕ್ರಿ.ಶ್ರ೯೬೬. 


414 ಹಿರೇಮಠ, ಬಿ.ಆರ್‌., ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು, ಪುಟ-೧೦೫%. 


415 ಸೌ.ಇ.ಇ., ಸಂ-೨೦, ನಂ-೧೧, ಕ್ರಿ.ಶ್ಶ೯೨೪. 

416 ಎ.ಕ., ಸಂ-೧೧, ನಂ-೧೬೬, ಕ್ರಿ.ರ್ಪ೯೨೪. 

417 ಇ. ಆಯ್‌., ಸಂ-೧, ಪುಟ-೧೮೩, ಸ್ನು ನೆಯ ಶತಮಾನ. 

418 ಆ್ಯ-ರಿ.ಇ.ಎ.,-೧೯೫೨-೫೩, ನಂ-ಬ೯೭, ಪುಟ-೩೬, ಕ್ರಿ.ರ್ಶರ೭ಿಸಿ. 

419 ಕೊಪ್ಪಾ, ಎಸ್‌.ಕೆ. ತರ್ದವಾಡಿನಾಡು ಒಂದು ಅಧ್ಯಯನ, ಪುಟ-೨೬೩. 

420 ಚಿದಾನಂದಮೂರ್ತಿ, ಎಂ., ಕನ್ನಡ ಶಾಸನಗಳ ಸಾಂಸ್ಕ ತಿಕ ಅಧ್ಯಯನ, ಪುಟ-೩೮೭. 
421 ಅದೇ, ಪುಟ-ಹಿ೮ಯಿ. 

೫2 ಸೌ.ಇ.ಇ., ಸಂ-೧೮, ನಂ-೨೫, ಪುಟ-೧೬, ಕ್ರಿ.ರ್ಶ೧ರೆ. 

423 ಇ.ಆಯ್‌., ಸಂ-೩ಿ೩, ನಂ-೬೦, ಪುಟ-೩೨೭-೩೨, ಕ್ರಿ.ಶ.೮೦೪. 

424 ರಾಜಾದಿತ್ಯನ ವ್ಯವಹಾರಗಣಿತ, ೧-೨೪, 

425 ಲೀಲಾವತಿ ಗಣಿತ, ೧-೨, ಉಲ್ಲೇಖ, ಕನ್ನಡ ಸಾಹಿತ್ಯ ಚರಿತ್ರೆ, ಸಂ-೪, ಭಾಗ-೨, ಪುಟ-೧೦೫೦. 
426 ಚಿದಾನಂದಮೂರ್ತಿ, ಎಂ., ಕನ್ನ ಡ ಶಾಸನಗಳ ಸಾಂಸ್ಕ 43 ಅಧ್ಯಯನ, ಪುಟ-೩೯೦ ಮತ್ತು ಕಿಟೆಲ್ಲ ಇಂಗ್ಲಿಷ್‌ ಡಿಕ್ಷ ನರಿ, ಪುಟ-೨೫೮-೬೦. 
427 ಇ.ಆಯೆ್‌., ಸಂ-೭, ಪುಟ-೨೫೭, ರ್ಸ್ನು ನೆಯ ಶತಮಾನ. 

428 Narsimhamurty,A.V., The Coins of the Karnataka, p-72. 
429 ಜೆ.ಬಿ.ಬಿ.ಆರ್‌.ಎ.ಎಸ್‌., ಸಂ-೧೦, ಪುಟ-೧೯೯, ಕ್ರಿ.ಶ.೮೧೨. 

430 ಅದೇ, ಪುಟ-೨೫೭. 

431 ್ಯ.ರಿ.ಇ.ಎ., ೧೯೬೦-೬೧, ನಂ-ಬಿ.೪೭೬, ರ್ನ ನೆಯ ಶತಮಾನ. 

432 ಸೌ.ಇಇ., ಸರ, ಭಾಗ-೧, ನಂ-೬೦, ಕ್ರಿ.ರ್ಶ೯೩೦. 

433 ಲ್ಯ.ರಿ.ಇ.ಎ., ೧೯೬೦-೬೧, ನಂ-ಬಿ.೪೭೬ ಮತ್ತು ಸೌ.ಇಒಇ ಸರ, ಭಾಗ-೧, ಪು-೧೨೦. 
434 ಮೈ.ಆ್ಯ.ರಿ., ೧೯೨೭, ನಂ-೧೫೧, ಪುಟ-೧೩೩, ಕ್ರಿ.ಶ.೮೭೦. 

435 ಅದೇ. 

436 ಅದೇ, ೧೯೨೪, ನಂ-೭೦, ಪುಟ-೬೨, ಸ್ಸು ನೆಯ ಶತಮಾನ. 

431 ಸೌ.ಇ.ಇ., ಸರೀ, ಭಾಗ-೧, ನಂ-೩೫, ಕ್ರಿ.ರ್ಶ೩ಿಪಿ. 

438 ಅದೇ, ನಂ-೫೫, ಕ್ರಿ.ಶ.೮೯೩-೯೪. 

439 ಜೆ.ಬಿ. ಬಿ.ಆರ್‌. ಎ.ಎಸ್‌., ಸಂ-೧೦, ಪುಟ-೧೯೯, ಕ್ರಿ.ಶ.೮೧೨೨. 

440 ಸೌ.ಇ.ಇ., ಸಂ-೧೮, ನಂ-೧೦, ರ್ನ ನೆಯ ಶತಮಾನ. 

441 ಇ.ಆಯ್‌., ಸಂ-೬, ನಂ-೪, ಪುಟ- ೨೫-೩೮, ಕ್ರಿ.ಶ.೮೬೦. 

442 ಅದೇ, ಸಂ-೧೩, ನಂ-೧೫.ಕೆ, ಪುಟ-೧೯, ಕ್ರಿ.ರ್ಶ೦೬. 

443 ಜೆ.ಬಿ.ಬಿ.ಆರ್‌.ಎ.ಎಸ್‌., ಸಂ-೧೮, ಪುಟ-೨೫೨-೨೬೯, ಕ್ರಿ.ಶ.೮೧೨. 

444 ಸೌ.ಇ.ಇ., ಸರ, ಭಾಗ-೧, ನಂ-೧೩, ಪುಟ-೧೧, ಕ್ರಿ.ಶ.೮೭೫-೭೬. : 

445 ಅದೇ, ನಂ-೬೦, ಕ್ರಿ.ಶ್ಶ೩೧. 


446 ರಾಜಾದಿತ್ಯನ ವ್ಯವಹಾರಗಣಿತ, ೧-೨೬. 


419 ಎ.ಕ., ಸಂ-೩, ನಂ-೩೦, ರ್ಸ್ನು ನೆಯ ಶತಮಾನ. 

480 ಸೌ.೩ಇ., ಸಂ-೯, ಭಾಗ-೧, ನಂ-೫೪, ಸ್ನುನೆಯ ಶತಮಾನ. 
482 ಆ್ಯ.ರಿ.ಇ.ಎ,-೧೯೫೮-ರ೯, ನಂ-ಬಿ-೫೫೮,ಸು. ೯ ನೆಯ ಶತಮಾನ. 
482 ಸೌ.ಇ.ಇ., ಸಂ-೧೧, ಭಾಗ-೧, ನಂ-೧೪, ಕ್ರಿ.ಶ.೮೭೧. 

483 ಅದೇ, ನಂ-೧೩, ಪುರೀ, ಕ್ರಿ.ಶ.೮೬೯. 

484 ಅದೇ, ನಂ-೧೨, ಪುಟ-೮, ಕ್ರಿ.ಶ್ತ೯೧೫. 

485 ಮೈ.ಲ್ಯ.ರಿ.,-೧೯೩೩, ಪುಟ-೨೩೬, ಸ್ನು ನೆಯ ಶತಮಾನ. 

486 ಸೌ.ಇ.ಇ., ಸಂ-೧, ಭಾಗ-೧, ನಂ-೩೮, ಪುಟ-೨೩, ಕ್ರಿ.ಶ.೯೯೫೧. 
487 ಇ.ಆಯ್‌., ಸಂ-೩೨, ನಂ-೪, ಪುಟ-೪೫, ಕ್ರಿ. ರ್ಶ ೨೬. 

488 Indian Epigraphical Glossory, p-349. 

489 ಇ.ಆಯ್‌., ಸಂ-೩೨, ನಂ-೪, ಪುಟ-೪೫, ಕ್ರಿ.ರ್ಶ್ರ೯೨೬. 

490 ಎಚ್‌. ಆರ್‌. ಎಸ್‌., ಪುಟ-೨೬೦. 

491 ಇಆಯ್‌., ಸಂ-ಓ೨, ನಂ-೪, ಪುಟ-೪೫, ಕ್ರಿ. ಶ್ರ೯೨೬. 

492 ಆದೇ. 

493 ಆದೇ. 

494 ಆದೇ. 

495 ಅದೇ. 

496 ಅದೇ. 

497 ಅದೇ. 

498 Digest of Annual Report on KR], Bombay Provinces (1940-41), No-4, Pp-11, A.D.918. 


499 ಆಯ್‌.ಎ, ಸಂ-೪, ಪುಟ-೬೦, ಕ್ರಿ.ರ್ಶಳಜಿ. 


ಧರ್ಮದಲಉಗಮ ಆದರವಿಕಾಸವನ್ನು ವೈಜ್ಞಾನಿಕವಾಗಿ ಚಿಂತಿಸುವ ದಾರ್ಶನಿಕರ, ಸಮಾಜಶಾಸ್ತ್ರ ಜ್ವರ 
ಮತ್ತು ಮಾನವಶಾಸ್ತ್ರ ಜ್ಞರ ಪ್ರಕಾರ ಎಲ್ಲ ಧರ್ಮಗಳು ಮೂಲತಃ ಬುಡಕಟ್ಟು ಜನಾಂಗದ ಧರ್ಮದ 
ರೂಪವಾಗಿ ಮೈದೆಳೆದುಕೊಂಡು ಆನಂತರದಲ್ಲಿ ಸಂಪ್ರದಾಯಬದ್ದವಾದ ಕರ್ಮಾಚರಣೆಗಳ ರೂಪವನ್ನು 
ಪಡೆದು, ಕೊನೆಯಲ್ಲಿ ನೀತಿಮತ್ತು ಜ್ಞಾನಪ್ರಧಾನವಾದ ಜಾಗತಿಕ ಧರ್ಮಗಳಾಗಿ ಮೂಡಿಬಂದವು! . ಇಂತಹ 
ಹಲವು ರೂಪು ತೆಳೆದುಬಂದ ಜಾಗತಿಕ ಧರ್ಮಗಳ ಉಗಮಸ್ಥಾನವಾದ ಭಾರತವುಹತ್ತು ಹಲವು ಬುಡಕಟ್ಟು 


ಜನಾಂಗಗಳಧರ್ಮಗಳ ಹುಟ್ಟಿ ಗೆಕಾರಣವಾಗಿ ಅವುಗಳನ್ನು ಉಳಿಸಿ ಬೆಳೆಸಿಕೊಂಡುಬಂದಿದೆ. 


ರಾಷ್ಟ್ರಕೂಟರ ಚರಿತ್ರೆಯೊಂದಿಗೆ ಚತುಸ್ಪ್ತಮಯಗಳಾದ ಬೌದ್ಧ, ಜೈನ, ವೈಷ್ಣವಹಾಗೂ ಶೈವ 
ಧರ್ಮಗಳು ಕಾಣಿಸಿಕೊಳ್ಳುತ್ತಿದ್ದು, ಈ ಚತುಸ್ಪ್ನಮಯಗಳಲ್ಲಿ ಯಾವುದು ಮೊದಲು ಯಾವುದು 
ಆನಂತರದ್ದೆ೦ದು ಖಚಿತವಾಗಿ ಹೇಳುವದು ಕಷ್ಟವಾದರೂ ರಾಷ್ಟ್ರಕೂಟರ ಅವಧಿಗೆ ಮುಂಚೆಯೇ ವೈದಿಕ 
ಸಂಸ್ಕೃತಿಯ ಗಾಢಪ್ರಭಾವಕ್ಕೆ ದಕ್ಷಿಣ ಭಾರತವು ಒಳಗಾಗಿತ್ತೆನ್ನ ಬಹುದು. ಆದರೆ ವೈದಿಕ ಸಂಸ್ಕೃತಿಯ 
ಚಾತುರ್ವರ್ಣ ಪದ್ಧತಿಯಿಂದ ಕ್ರಮೇಣ ಜಾತಿಗಳಾಗಿ ಶೋಷಣೆ ಹೆಚ್ಚಿದಂತೆ ಹಲವುಧರ್ಮಗಳು ಜನ್ನತಾಳಿ 
ಹೆಚ್ಚು ಕ್ರಿಯಾಶೀಲತೆಯಿಂದ ಬಹುಬೇಗನೆ ಅವು ಮಹತ್ವವನ್ನು ಪಡೆದವು. ಕಾಲಗತಿಸಿದಂತೆ ಪ್ರಾಕೃತಿಕ 
ಪರಿಸರದಲ್ಲಿ ಜೀವಿಸುವ ಬುಡಕಟ್ಟುಜನಾಂಗದಮತಪ್ರಬೇಧಗಳು ಇವುಗಳೊಂದಿಗೆ ಸಮಾವೇಶಗೊಂಡವು. 
ಆದರೆ ಪರಿಸರದ ಕೂಸಾಗಿ ಬೆಳೆದ ಮಾನವನು ವೈವಿಧ್ಯತೆಯನ್ನು ಮೈಗೂಡಿಸಿಕೊಂಡಿದ್ದರಿಂದ ಕೆಲವು 
ಧರ್ಮಗಳಿಂದ ಬೇಸತ್ತು ಮೂಲ ಬೇರುಗಳಾದ ವೈದಿಕ ಧರ್ಮದ ಹಿನ್ನೆ ಲೆಯಲ್ಲಿ ಶೈವ, ವೈಷ್ಣವ ಧರ್ಮಗಳು 
ಪ್ರಚುರಪಡಿಸಿದ ಸಿದ್ದಾಂತಗಳತ್ತ ವಾಲಿದನು. ಅಂತಹ ಒಂದು ಧಾರ್ಮಿಕ ಛಾಯೆಯನ್ನು ರಾಷ್ಟ್ರಕೂಟರ 


ಕಾಲದಲ್ಲಿ: ಕಾಣಬಹುದು. 


ರಾಷ್ಟ್ರಕೂಟರ ದೊರೆಗಳು ತಮ್ಮನ್ನು ಪೃಥ್ವೀವಲ್ಲಭ, ಅಕಾಲವರ್ಷ, ಶುಭತುಂಗ, 
ಪ್ರಭೂತವರ್ಷ, ಧಾರಾವರ್ಷ, ಕಲಿವಲ್ಲಭ, ಶ್ರೀವಲ್ಲಭ, ಕೀರ್ತಿನಾರಾಯಣ, ತ್ರಿಭುವನಧವಳ, 
ವೀರನಾರಾಯಣ, ಅತೀಶಯಧವಳ, ರಟ್ಟಕಂದರ್ಪ, ಅಹಿತಮಾರ್ತಾಂಡ ಹಾಗೂ ರಾಜತ್ರಿನೇತ್ರಗಳೆಂಬ 
ಅನೇಕ ಬಿರುದುಗಳೊಂದಿಗೆ ತಮ್ಮನ್ನು " ಚತುಸ್ಸ್ನಮಯ ಸಮುದ್ದರಣರ್‌' ಎಂದು ಕರೆದುಕೊಂಡು ತಾವು 
ಬೌದ್ಧ, ಜೈನ, ಶೈವ ಮತ್ತು ವೈಷ್ಣವ ಧರ್ಮಗಳ ಪೋಷಕರೆಂದು ಕರೆಯಿಸಿಕೊಂಡಿದ್ದಾರೆ. 


ಇದನ್ನು ನಾವು ಚತುಸ್ನಮಯದ ದೇವತಾ ನಿಲಯಗಳಿದ್ದು ದಕ್ಕೆ ಮತ್ತು ಅವುಗಳನ್ನು ರಾಷ್ಟ್ರಕೂಟ ಅರಸರು 


G2) 


ಆರಾಧಿಸಿದ್ದ ರೆನ್ನುವದಕ್ಕೆ ಕಾಡಿಯೂರು (ಕಳಸ), ಲೋಕಾಪೂರ ' ಮತ್ತು ಕೌಜಗೇರಿ ಶಾಸನಗಳಿಂದ 
ಆರಿಯಬಹುದಾಗಿದೆ. 

ಕ್ರಮದಿನಳುರ್ಕೈವೆತ್ತು ನಿಬಿಡೋನ್ನತಮಾಗಿ ಬೆಡಂಗಿನಿಂ ಚತು- 

ಸ್ಥಮಯದ ದೇವತಾನಿಳಯಮೊಪ್ಪುಗುಮಲ್ಲಿಯ ಪೂಜೆಯಲ್ಲಿಯು- 

ತ್ರಮಮುನಿನಾಥರಲ್ಲಿಯ ಮಹಾಮಹಸಂಪದಮಲ್ಲಿಯೊಳ್ಳನಾ- 


ಳೆ ಸೆದಮದ್ದೆ ೯ತ್ತ ಲುಂ ಮಿಳಿರ್ದ ಕೇತನರಾಜಿ ಕರಂ ವಿರಾಜಿಸಲ್‌. 


ಎ 


ಲೋಕಾಪೂರ ಶಾಸನದಲ್ಲಿ ಬಂಕೆಯನ ಮಗ ಲೋಕಾದಿತ್ಯನು ತನ್ನ ಹೆಸರಿನ ಲೋಕಾಪೂರ 
ಗ್ರಾಮವನ್ನು ಕಟ್ಟಿಸಿ ಅಲ್ಲಿ ಲೋಕಮಹೇಶ್ವರಿ ದೇವಸ್ಥಾನ, ಲೋಕನಾಥ ಬಸದಿ, ಲೋಕಸಮುದ್ರ ಎಂಬಕೆರೆ 


ಕಟ್ಟಿಸಿ ಲೋಕಾಪೂರದಲ್ಲಿ ಹರಿ,ಹರ, ಜಿನ, ಬೌದ್ಧ ಪ್ರತಿಮೆಗಳನ್ನು ನಿಲ್ಲಿಸಿದಂತೆ ಉಲ್ಲೇಖವಿದೆ . 


ಕೌಜಗೇರಿಯ ನಾಲ್ಕನೆಯ ಗೋವಿಂದನ ಕ್ರಿ.ಶ್ಶಸಿ೩ಿ ರ ಶಾಸನವೊಂದು ಎಲ್ಲ ದೇವರುಗಳಿಗೆ 
ದೇವಾಲಯಗಳನ್ನು ಕಟ್ಟಿಸಿ ದಾನ ನೀಡಿರುವದನ್ನು ಇಂತು ಹೇಳಿದೆ. ಕೊವುಜಗೇಲ್‌ ಯ ಗವುಣ್ಣ ಬಳ್ಳಜ್ಞ ನ್ದ ನ್ನ 
ಮಡಿಸಿದ ದೇಗುಲಕೆ ಬಿಟ್ಟಕೆಯಂ ಪೂರ್ವ ಸಿದ್ಧಾಯ ಕಲೀದು ಕೊಣ್ಣರಪ್ಪ ದೆಕವಿಲೆಯುವಕಲೆವುವನಲೆದರ 
ಲೋಕಕೆ ಸಲ್ಲ ಭಟರಿಯ್ಯದೇಗುಲ ವಿನಕನ ದೇಗುಲ ಮಟವಮ(ದೇ)ರ ದೇಗುಲವ ಕೇಸವಾದಿತ್ಯರ ದೇಗುಲ 
ಸಿದ್ದೇಶ್ವರ ಮುತ್ತರ್ಮ ಕಲ್ಲನ್ಪನ್ನ ಮಕ್ಕಳಿರ್ವ್ಯರ ಕಲ್ಲವುಡಿಸಿದನ್ವಂನ್ನಗವಿಕಲ್ಲ ಮಾಡಿಸಿದ ರೋಣದ ಪಡೆದರೆ 
ಮಗ ಕಲಿಕಿಯವ್ಹುಳೂ ಒನ್ನದಿತ್ಯನದಾನಂಗೊಟ್ರ ಬೆಳ್ಳಣಿಗೆಯಳೊನು ಮಟ್ಟವಿಣ ಕಾಗುಡಿದ 
ವಿವಂಜ್ಞಲ್ಲಳೊನ್ನು ದೇಗುಲಕೆ ಒನ್ನು ಗದ್ಯಾಣ ವದಿತ್ಯಜ್ಞೆ ಕೊಟ್ರ ಮತ್ತೊನ್ನು ಈಶ್ವರಲಯಕ್ಕೆ ಕೊಟ್ರಧರಣ 
ಎವಂಗ್ಗಾ ಲ್ಲಳೊನ್ನು ದೇಗುಲಕ್ಕೆ ನೆಲನ ಕಟ್ಟಿಸಿಕೊಟ್ಟ ಪದಜ್ಜಲಿಗಂ ಬಂದ್ರೆ ನರಯಾನ ದಾನಗೊಟ್ಟ ಪವ್ದಿಂದೇವ 


ಯಾವ ದೇಗುಲಕ್ಕೆ". 
ಬೌದ್ಧ ಧರ್ಮ 


ಉತ್ತರ ಭಾರತದಲ್ಲಿ ಹುಟ್ಟಿದ ಬೌದ್ಧಧರ್ಮ ಭಾರತೀಯ ಧರ್ಮಗಳಲ್ಲಿ ಒಂದು, ಇಂದು 
ಭಾರತದಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದ್ದರೂ ಚೀನಾ, ಟಿಚೇಟ, ಜಪಾನ, ಬರ್ಮಾ ಮತ್ತು 
ಸಿಲೋನಗಳಂತಹ ರಾಷ್ಟ್ರಗಳ ರಾಷ್ಟ್ರಧರ್ಮವಾಗಿ ತನ್ನ ಅಸ್ತಿ ತ್ವವನ್ನು ಮತ್ತು ಪ್ರಾಮುಖ್ಯತೆಯನ್ನು ಪಡೆದು 
ಮುನ್ನೆ ಡೆದಿದೆ. ಕ್ರಿಸ್ತಪೂರ್ವ ಆರನೆಯ ಶತಮಾನದಲ್ಲಿ ಗೌತಮ ಬುದ್ಧ ನಿಂದ ಹುಟ್ಟುಪಡೆದು ಬಹು ಬೇಗನೇ 


ಉತ್ತರ ಭಾರತವನ್ನು ಆವರಿಸಿಕೊಂಡಿತು. 


G3 


ದಕ್ಷಿಣ ಭಾರತದ ಬೌದ್ಧಧರ್ಮದ ಇತಿಹಾಸದ ಹೆಜ್ಜೆಗಳನ್ನು ಮಹಾವಂಶದಲ್ಲಿ ಹೀಗೆ 
ಗುರುತಿಸಿದೆ. ಪಾಟಲೀಪುತ್ರದ ಸಂಗೀತಿಯ ಕೂನೆಯಲ್ಲಿ ಗುರು, ಥೇರ ಮೊಗ್ಗ ಲಿಪುತ್ತನು ಭವಿಷ್ಯದ 
ಬೆಳವಣಿಗೆಯ ಬಗೆಗೆ ಚಿಂತಿಸಿ, ನೆರೆಯ ದೇಶಗಳಲ್ಲಿ ಧರ್ಮವನ್ನು ಪ್ರಸರಿಸಲು ಇಚ್ಛಿಸಿ, ಕಾರ್ತಿಕಮಾಸದಲ್ಲಿ 
ಥೇರರನ್ನು ಬೇರೆ ಬೇರೆಡೆಗೆ ಕಳುಹಿಸುತ್ತಾನೆ. ಆ ಪ್ರಕಾರ ಮಹಿಷಮಂಡಲಕ್ಕೆ ಥೇರ ಮಹಾದೇವನನ್ನು, 
ವನವಾಸಿಗೆ ಥೇರರಕ್ಕಿತನನ್ನು ಕಳುಹಿಸಿರುವದನ್ನು ಉಲ್ಲೇಖಿಸುತ್ತದೆ”. ಅಶೋಕ ಮೌರ್ಯ ನಿಂದ 
ದಕ್ಷಿಣಭಾರತಕ್ಕೆ ಕಾಲಿರಿಸಿದ ಬೌದ್ಧಧರ್ಮ ಅವನ ನಂತರದಲ್ಲಿ ಶಾತವಾಹನ, ಇಕ್ಷ್ವಾಕು, ಚುಟುಗಳ 
ಕಾಲಾವಧಿಯಲ್ಲೂ ಬೌದ್ಧ ಧರ್ಮ ಹೆಚ್ಚು ಪ್ರಮುಖ್ಯತೆಯನ್ನು ಪಡೆದುಕೊಂಡಿತು. ಇದನ್ನು ನಾವು ಬನವಾಸಿ, 
ಚಂದ್ರವಳ್ಳಿ, ಬ್ರಹ್ಮಗಿರಿ, ಸನ್ನತಿ, ಕೊಪ್ಪಳ, ಜಗ್ಗ ಯ್ಯಪೇಟ, ಘಂಟಸಾಲಾ, ನಾಗಾರ್ಜುನಕೊಂಡ, ಅಮರಾವತಿ, 
ಕಾರ್ಲೆ, ಕನ್ನೇರಿ, ಅಜಂತಾ, ನಾಸಿಕ, ಜುನ್ನರ ಮತ್ತು ಬಾಜ" ಗಳಲ್ಲಿ ಅಲ್ಲದೇ ಐಹೊಳೆ, ಕದರಿ, ಬಳ್ಳಿಗಾವೆ, 
ತೊರೆ, ಕೋಳಿವಾಡ, ಇಂಡಿ', ಲೋಕಾಪೂರ", ಕಳಸ"' (ಕಾಡಿಯೂರ) ಇತ್ಯಾದಿ ಸ್ಥಳಗಳಲ್ಲಿ ದೊರೆಯುವ 
ಪ್ರಾಕ್ತನ ಬೌದ್ದಾವಶೇಷಗಳಾದ ಚೈತ್ಯ, ವಿಹಾರ, ಸ್ತೂಪ, ಶಿಲ್ಪ ಮೊದಲಾದವುಗಳಿಂದ ಕಂಡುಬರುತ್ತ ವೆ. 
ಶಾತವಾಹನರ ನಂತರದ ಕಾಲದಿಂದ೧೨ ನೆಯ ಶತಮಾನದ ಮಧ್ಯಾವಧಿಯಲ್ಲಿ ದಖ್ಬನ್‌ ಪ್ರಸ್ಥಭೂಮಿಯಲ್ಲಿ 
ಬೌದ್ಧಧರ್ಮವು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿರುವದನ್ನು ರಾಷ್ಟ್ರಕೂಟರ ಅವಧಿಯ ಲೋಕಾಪೂರ ", 
ಇತ್ಯಾದಿ ಗ್ರಾಮಗಳಲ್ಲಿ ದೊರೆಯುವ ಶಾಸನಾಧಾರಗಳೇ ಇದಕ್ಕೆ ಸಾಕ್ಷಿಯನ್ನು ಒದಗಿಸುತ್ತವೆ. ಈ ಗ್ರಾಮಗದಲ್ಲಿ 
ಬೌದ್ಧಧರ್ಮದ ಕುರಿತು ಉಲ್ಲೇಖ ಬರುತ್ತದೆಯೇ ಹೊರತು ಅಲ್ಲಿ ಯಾವುದೇ ಬೌದ್ಧ ವಹಾರ, ಸ್ತೂಪ, 


ಶಿಲ್ಪ ಗಳು ಕಂಡುಬರುವದಿಲ್ಲ K 


ಕನ್ನೇರಿಯ ಕ್ರಿ.ಶ.೮೫೩ ರ ಶಾಸನವೊಂದು ಬುದ್ಧನ ಉಲ್ಲೇಖವನ್ನು ಮಾಡುತ್ತದೆ ".ರಾಷ್ಟ್ರಕೂಟ 
ಗುಜರಾತ ಶಾಖೆಯ ದಂತಿವರ್ಮನ ಕ್ರಿ.ಶ.೮೬೭ ರ ಶಾಸನವು ಪ್ರಾರಂಭದಲ್ಲಿ ಓಂ ನಮೋಃ ಬುದ್ಧಾಯ 
ಎಂದು ಪ್ರಾರಂಭವಾಗಿದೆ. ಮತ್ತು ಕಂಪಿಲೆಯಲ್ಲಿ ಬೌದ್ಧ ಸಮುದಾಯದ ಜನರು ವಾಸವಾಗಿದ್ದರೆಂದು ಈ 
ಶಾಸನದಿಂದ ಗೊತ್ತಾಗುತ್ತದೆ. ಮುಂದುವರೆದು ಈ ಶಾಸನವು ಕಂಪಿಲೆಯಲ್ಲಿರುವ ಬೌದ್ಧವಿಹಾರಕ್ಕೆ ದಾನ 
ಕೊಟ್ಟಿರುವದನ್ನು ಹೇಳಿದೆ". ಮೇವುಂಡಿಯ ಕ್ರಿ.ಶರ೯೭ ರ ಶಾಸನವೊಂದು ಬೌದ್ಧ ಸಿದ್ಧಾಂತದಲ್ಲಿ ಪ್ರಕಾಂಡ 


ಪಂಡಿತನೋರ್ವನನ್ನು ಉಲ್ಲೇ ಖಸುತ್ತ ಜೆ, 


ಲೋಕಾಪೂರ ಶಾಸನವು" ಮೂರನೆಯ ಕೃಷ್ಣನ ಸಾಮಂತನಾದ ಚಲ್ಲಕೇತನ ಮನೆತನದ 
ಲೋಕಟೆಯು ಲೋಕಾಪೂರವೆಂಬ ಗ್ರಾಮವನ್ನು ಸ್ಥಾಪಿಸಿ ಅಲ್ಲಿ ಹರಿ, ಹರ ಮತ್ತು ಜಿನ ದೇವರುಗಳ ಗುಡಿಗಳ 


ಜೊತೆಗೆ ಬುದ್ಧನ ಗುಡಿಯನ್ನು ಕಟ್ಟಿಸಿದನೆಂದು ಉಲ್ಲೇಖಿಸುತ್ತದೆ. ಆದರೆ ಇಂದು ಈ ಗ್ರಾಮದದಲ್ಲಿ 


ರಾಷ್ಟ್ರಕೂಟರ ಶಾಸನೋಕ್ತ ಲೋಕೇಶ್ವರಿ ದೇವಾಲಯವನ್ನು ಹೊರತುಪಡಿಸಿದರೆ ಮತ್ತಾವುದೇ ಅವಶೇಷಗಳು 
ಕಂಡುಬರುವದಿಲ್ಲ. ರಾಷ್ಟ್ರಕೂಟ ಅರಸರು ಜೈನ, ಶೈವ ಮತ್ತು ವೈಷ್ಣ ವ ಧರ್ಮಗಳನ್ನು ಪೋಷಿಸಿದಂತೆ ಬೌದ್ಧ 
ಧರ್ಮವನ್ನು ಪೋಷಿಸಿದ್ದರೆಂಬುವದನ್ನು ಕಾಡಿಯೂರ (ಕಳಸ), ಲೋಕಾಪೂರ ಮತ್ತು ಕೌಜಗೇರಿ 


ಶಾಸನಗಳಲ್ಲಿ ಬರುವ ಚತುಸ್ನಮಯದ ದೇವತಾ ನಿಲಯಗಳಿದ್ದವೆಂಬ ಉಲ್ಲೇಖದಿಂದ ಸ್ಪಷ್ಟವಾಗುತ್ತದೆ. 
ಜೈನ ಧರ್ಮ 


ಜಿನ ಎಂದರೆ ಜಯಿಸಿದವನೆಂದು ಅರ್ಥವಾಗುತ್ತಿದ್ದು, ತನ್ನ ಆತ್ಮ ದ ವಿಕಾರಗಳನ್ನು ಸಂಪೂರ್ಣವಾಗಿ 
ಜಯಿಸಿಕೊಂಡವನು'' ಯಾವನೋ ಅವನೇ ಜಿನನೆನಿಸಿಕೊಳ್ಳುತ್ತಾನೆ. ಈ ಆತ್ಮವಿಕಾರದ ಕರ್ಮವನ್ನು ಜಯಿಸಿ 
ಜಿನ ಪದವಿಯನ್ನು ಪಡೆದವರೆ ತೀರ್ಥಂಕರರು ಅಥವಾ ಜಿನರು (ತಿಳಿದವರು) ಇವರಿಂದ ಬೋಧಿಸಲ್ಪಟ್ಟ 
ಧರ್ಮವೇ ಜೈನಧರ್ಮ. ಜೈನಧರ್ಮದ ಹುಟ್ಟು ಯಾವಾಗ ಯಾರಿಂದ ಆಯಿತು? ಅವರ ಚರಿತ್ರೆಯೇನು? 
ಅವರು ಏನಾಗಿದ್ದರು? ಎಂಬ ಪ್ರಶ್ನೆ ಗಳಿಗೆ ಉತ್ತರ ಕಂಡುಹಿಡಿಯುವಲ್ಲಿ ಚರಿತ್ರೆಕಾರರು ಸಾಕಷ್ಟು ಶ್ರಮವಹಿಸಿ 
ಒಂದು ನಿರ್ಣಯಕ್ಕೆ ಬಂದಿದ್ದಾ ರೆ. ಆದಾಗ್ಯೂ ಸ್ಥಾಪಕನಾದ ವೃಷಭನಾಥನ ಕುರಿತು ಇವನ ಜನ್ಮಸ್ಥಳ, ಕುಲ, 
ಗೋತ್ರ, ಬದುಕಿದ ಸಮಯ ಮೊದಲಾದವುಗಳ ಕುರಿತು ವಿದ್ವಾಂಸರಲ್ಲಿ ಇನ್ನು ಒಮ್ಮತಗಳಿಲ್ಲ. ಕಾರಣ 
ಪ್ರತಿಯೊಂದು ಧರ್ಮದ ಅನುಯಾಯಿಗಳು ತಮ್ಮ ಧರ್ಮವು ಅನಾದಿಯಾದುದು, ಐತಿಹಾಸಿಕ ಕಾಲಕ್ಕಿಂತ 
ಮೊದಲಿ ನಿಂದಲೂ ನಡೆದುಬಂದುದು, ತೀರಾ ಪ್ರಾಚಿನವಾದುದೆಂದು ಪ್ರತಿಪಾದಿಸಲು ಪ್ರಯತ್ನಿಸಿದ್ದಾರೆ. 
ಆದರೆ ಈ ಧರ್ಮದ ೨೪ನೆಯ ತಿರ್ಧಂಕರನಾದ ವರ್ಧಮಾನ ಮಹಾವೀರನ ಕಾಲದಿಂದ ಮಾತ್ರ ಜೈನಧರ್ಮದ 


ಪರಿಪೂರ್ಣವಾದ ಚರಿತ್ರೆ ನಮಗೆ ದೊರೆಯುತ್ತದೆ '. 


ಪ್ರಾಚೀನ ಧರ್ಮಗಳಲ್ಲಿ ಒಂದಾದ ಜೈನಧರ್ಮವು ಉತ್ತರ ಭಾರತದಲ್ಲಿ ಹುಟ್ಟಿ ಭಾರತದ ತುಂಬೆಲ್ಲ 
ಹರಡಿಕೊಂಡು ಇಂದಿಗೂ ತನ್ನ ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡು ಬಂದಿದೆ. ಮಹಾವೀರ ನಿಂದ 
ಪ್ರವರ್ಧಮಾನಕ್ಕೆ ಬಂದು ಉತ್ತರ ಭಾರತದ ತುಂಬೆಲ್ಲ ಹರಡಿದಂತೆ ಈ ಧರ್ಮವು ದಕ್ಷಿಣ ಭಾರತಕ್ಕೆ ಮೌರ್ಯ 
ಚಂದ್ರಗುಪ್ತ ನಿಂದ ಕಾಲಿರಿಸಿ, ಇಲ್ಲಿ ಭದ್ರವಾಗಿ ನೆಲೆಯೂರಿತು. ಕ್ರಿಪೂ. ೩ನೆಯ ಶತಮಾನದಲ್ಲಿ ಉತ್ತರ 
ಭಾರತದಲ್ಲಿ ೧೨ ವರ್ಷ ಕ್ಲಾಮ ತಲೆದೋರಲು ಮೌರ್ಯ ಚಂದ್ರಗುಪ್ತನು ಅವನ ಗುರುವಾದ 
ಭದ್ರಬಾಹುಗಳು ತಮ್ಮ ಶಿಷ್ಯರೊಂದಿಗೆ ಶ್ರವಣಬೆಳಗೊಳಕ್ಕೆ ಬರುವದರೊಂದಿಗೆ ದಕ್ಷಿಣಭಾರತದಲ್ಲಿ 
ಜೈನಧರ್ಮವು ನೆಲೆಯೂರಿತು. 


ಕರ್ನಾಟಕದ ಅರಸು ಮನೆತನಗಳ ಚರಿತ್ರೆಯೊಂದಿಗೆ ಜೈನಧರ್ಮದ ಚರಿತ್ರೆಯೂ ಕೂಡಾ 


ಬೆರೆತುಕೊಂಡಿದ್ದು, ಅವು ಒಂದೇ ನಾಣ್ಯದ ಎರಡು ಮುಖಗಳಂತಿವೆ. ಹೀಗಾಗಿ ದಕ್ಷಿಣಭಾರತದ ಜೈನಧರ್ಮದ 


G5) 


ಇತಿಹಾಸವೆಂದರೆ, ಅದು ಕರ್ನಾಟಕದ ಜೈನಧರ್ಮದ ಇತಿಹಾಸವೆಂಬಂತೆ ಬೆಳೆದು ಬಂದಿದೆ. ಧರ್ಮವು 
ರಾಜಕೀಯ ಪೋಷಣೆಯೊಂದಿಗೆ ಬೆಳೆದು ಬಂದಿದ್ದು ಜೈನಧರ್ಮವೂ ಸಹ ರಾಜಕೀಯ ಆಶ್ರಯದಿಂದಲೇ 
ಹೆಚ್ಚು ಬೆಳಕಿಗೆ ಬಂದಿತು. ಚಂದ್ರಗುಪ್ತ ಮೌರ್ಯ ನಿಂದ ದಕ್ಷಿಣದಲ್ಲಿ ನೆಲೆಯೂರಿದ ಜೈನಧರ್ಮ ಈಗ 
ತಿಳಿದ ಮಟ್ಟಿಗೆ ಕದಂಬರ ಕಾಲದಿಂದ ಅದರ ಬೆಳವಣಿಗೆಯನ್ನು ಗುರುತಿಸಲು ಸಾಧ್ಯವಾಗುತ್ತ ದೆ. ಕದಂಬ 
ಅರಸರು ಜೈನಧರ್ಮಕ್ಕೆ ದಾನ ನೀಡಿರುವದು” ಮತ್ತು ಜಿನಾಲಯ ಕಟ್ಟಿಸಿ” ಪ್ರೋತ್ಸಾಹಿಸಿರುವದನ್ನು 
ಕಾಣುತ್ತೇವೆ. ಇದೇ ಕ್ರಮವನ್ನು ಇವರ ನಂತರ ಬಂದ ರಾಜಮನೆತನಗಳು ಅನುಸರಿಸಿದವು. ಗಂಗರು ಜೈನ 
ಆಚಾರ್ಯನಾದ ಸಿಂಹಣನಂದಿ ಆಚಾರ್ಯನ ಪ್ರಭಾವದಿಂದ ರಾಜ್ಯ ಕಟ್ಟಿರುವದನ್ನು"' ನಾವಿಲ್ಲಿ 
ಗಮನಿಸಬಹುದು. ಬದಾಮಿ ಚಾಲುಕ್ಯರೂ ಕೂಡಾ ಜೈನಧರ್ಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ್ದರು. 
ಎರಡನೆಯ ಪುಲಕೇಶಿಯ ಆಸ್ಥಾನದಲ್ಲಿದ್ದ ರವಿಕೀರ್ತಿಯು ಜೈನನಾಗಿದ್ದನು. ಇವನು ಐಹೊಳೆಯಲ್ಲಿ ಒಂದು 
ಬಸದಿಯನ್ನು ಕಟ್ಟಿಸಿ (ಮೇಗುತಿ) ಅದಕ್ಕೆ ಗ್ರಾಮದಾನ ನೀಡಿರುವದನ್ನು ಆತನೇ ಬರೆದ ಎರಡನೆಯ 
ಪುಲಕೇಶಿಯ ಪ್ರಶಸ್ತಿ ಶಾಸನದಿಂದ ತಿಳಿದುಬರುತ್ತದೆ”. ಈ ಕಾಲದಲ್ಲಿ ಬದಾಮಿ, ಐಹೊಳೆ, ಪುಲಿಗೆರೆಗಳಲ್ಲಿ 
ಚಾಲುಕ್ಯರಿಂದ ಬಸದಿಗಳು ನಿರ್ಮಾಣಗೊಂಡಿರುವದನ್ನು ನೋಡಿದರೆ ಇವರು ಜೈನಧರ್ಮಕ್ಕೆ ನೀಡಿದ 


ಪ್ರೊತ್ಸಾಹದ ಅರಿವು ನಮಗೆ ಉಂಟಾಗುತ್ತದೆ ". 


ಕದಂಬ, ಗಂಗ, ಚಾಲುಕ್ಯ ಅರಸರುಗಳಿಂದ ಪೋಷಿಸಲ್ಪಟ್ಟ ಜೈನಧರ್ಮ ರಾಷ್ಟ್ರಕೂಟರ 
ಕಾಲದಲ್ಲಿಯೂ ಪೋಷಿಸಲ್ಪಟ್ಟಿತು. ಕನ್ನಡ ನಾಡಿನ ಧರ್ಮ ಮತ್ತು ಸಾಹಿತ್ಯಗಳನ್ನು ಮೈಗೂಡಿಸಿಗೊಂಡು 
ಹುಲುಸಾಗಿ ಬೆಳೆಯುವದರ ಮೂಲಕ ಅತ್ತಿಮಬ್ಬೆ, ಚಾವುಂಡರಾಯ, ಶಂಕರಗಂಡರಂತಹ ಮಹಾನ್‌ 
ವ್ಯಕ್ತಿ ಗಳನ್ನು ಸೃಷ್ಟಿ ಸಿ ಅವರಿಂದ ಪಂಪ, ಪೊನ್ನ , ರನ್ನ ಜನ್ನರಂತಹ ಮಹಾನ್‌ ಕವಿಗಳನ್ನು ಕನ್ನ ಡನಾಡಿಗೆ ನೀಡಿತು. 
ರಾಷ್ಟ್ರಕೂಟರ ಕಾಲವು ಜೈನ ಸಾಹಿತ್ಯದ ಉಜ್ವಲಯುಗವೆಂದು ಕರೆದರೂ ತಪ್ಪಾಗಲಾರದು. ಈ ಕಾಲವು 
ವೀರಸೇನ, ಗುಣಭದ್ರ, ಇಂದ್ರನಂದಿ, ದೇವೇಂದ್ರಮುನಿ, ಪಾಂಡುರಂಗಪಲ್ಲಿಯ ಜಯಣಂದಿ, 
ಮಹಾಪುರಾಣದ ಪುಷ್ಪದಂತ ಮತ್ತು ಯಶಸ್ತಿಲಕ ಚಂಪೂವಿನ ಸೋಮದೇವಸೂರಿ* ಮೊದಲಾದ ಜೈನಗುರು 
ಪರಂಪರೆಯನ್ನು ಬೆಳೆಸಿತು. ರಾಷ್ಟ್ರಕೂಟ ಅರಸರು ಜೈನಧರ್ಮಕ್ಕೆ ಪ್ರೋತ್ಸಾಹ ನೀಡಿದಂತೆ ಸ್ಫತಃ ಅದನ್ನು 
ಪಾಲಿಸಿರುವದನ್ನು ನಾವು ಕಾಣುತ್ತೇವೆ. ಉದಾ:- ಒಂದನೆಯ ಅಮೋಘವರ್ಷನು ಜೈನಧರ್ಮವನ್ನು ಸ್ವೀಕರಿಸಿ 
ಜಿನಸೇನನನ್ನು ಗುರುವಾಗಿ ಪಡೆದಿದ್ದನು. ಮತ್ತು ಈತನ ಮಗನಾದ ಎರಡನೆಯ ಕೃಷ್ಣನು 


ಯುವರಾಜನಾಗಿದ್ದಾಗ ಗುಣಭದ್ರನು ಈತನ ಗುರುವಾಗಿದ್ದನು”. 


ಶಾಸನಗಳ ಪ್ರಾರ್ಥನಾ ಪದ್ಯಗಳು 


ರಾಷ್ಟ್ರಕೂಟರ ಶಾಸನಗಳಲ್ಲಿ ಪ್ರಾರಂಭದಲ್ಲಿ ಜಿನನನ್ನೇ ಪ್ರಾರ್ಥಿಸುವದನ್ನು ಕಾಣುತ್ತೇವೆ. 
ಉದಾಹರಣೆಗೆ ಕೃಷ್ಣನ ಸವದತ್ತಿಯ ಕ್ರಿ.ಶ.೮೭೫-೭೬ ರ ಶಾಸನದ ಪ್ರಾರಂಭದಲ್ಲಿ 
" ಶೀಮತ್ನರಮಗಂಭೀರಸ್ಕಾದ್ವಾದಾಮೋಘಲಾಂಛನಂ ಜೀಯಾತ್ಸೆಳೋಕ್ಕನಾಧಸ್ಯ ಶಾಸನಂ ಜಿನಶಾಸನಂ' 
ಎಂದಿದ್ದರೆ, ಕ್ರಿ.ಶ. ೯೦೨-೯೦೩ ರ ಮುಳಗುಂದ ಶಾಸನವೂ ಸಹಿತ "ಜಿನಶಾಸನವೃದ್ದಾ ಯೇ" ಎಂದು ಹೇಳಿ 


ಪ್ರಾರಂಭವಾಗುತ್ತದೆ ”. 


ಆಲೂರ ತಾಲೂಕಿನ ಹಲಹರವಿಯ ಕ್ರಿ.ಶ. ೯೨೨ ರ ಶಾಸನವೊಂದರಲ್ಲಿ *"ಭದ್ರಮಸ್ತು 
ಜಿನಶಾಸನಾಯ' ಎಂದಿದೆ. ಹೀಗೆ ಶಾಸನಗಳ ಪ್ರಾರಂಭದಲ್ಲಿ ಜಿನಸ್ತುತಿಯಿಂದಲೇ ಪ್ರಾರಂಭಿಸಿರುವದನ್ನು 
ನೋಡಿದಾಗ ಜೈನಧರ್ಮದ ಪ್ರಾಬಲ್ಯದ ಅರಿವಾಗುತ್ತದೆ. ರಾಷ್ಟ್ರಕೂಟರ ಕಾಲದಲ್ಲಿ ಜೈನಧರ್ಮದ 
ಉನ್ನತಿಯನ್ನು ನಾವು ಒಂದನೆಯ ಅಮೋಘವರ್ಷ, ಎರಡನೆಯ ಕೃಷ್ಣ, ಮೂರನೆಯ ಇಂದ್ರರಲ್ಲದೇ 
ಅನೇಕರು ಜೈನಧರ್ಮಕ್ಕೆ ನೀಡಿದ ಪ್ರೋತ್ಸಾಹದಿಂದಲೇ ಅರಿತುಕೊಳ್ಳ ಬಹುದಾಗಿದೆ. ಈ ಅವಧಿಯಲ್ಲಿ 
ಅರಸರು, ರಾಣಿಯರು, ಮಾಂಡಲಿಕರು, ಸಾಮಂತರು, ಅಧಿಕಾರಿಗಳೆನ್ನದೇ ಸಾಮಾನ್ಯಜನರೂ ಕೂಡಾ 
ಜೈನಧರ್ಮದ ಉನ್ನತಿಯಲ್ಲಿ ಪಾಲ್ಗೊಂಡು ಬಸದಿಗಳನ್ನು ಕಟ್ಟಿಸಿ, ಅವುಗಳಲ್ಲಿರುವ ಜೈನ ಆಚಾರ್ಯರ 
ಕಾಲತೊಳೆದು, ಹಲವಾರು ರೀತಿಯ ಭೂಮಿ, ಹಣ ದಾನ ಕೊಟ್ಟಿರುವುದು ರಾಷ್ಟ್ರಕೂಟರ ಶಾಸನಗಳಲ್ಲಿ 


ಉಲ್ಲೆ ಖತವಾಗಿದ್ದು, ಈ ಕೆಳಗಿನಂತೆ ನೋಡಬಹುದಾಗಿದೆ. 
ಬಸದಿಗಳ ನಿರ್ಮಾಣ ಮತ್ತು ದಾನ- ದತ್ತಿ 


ಅರಸ 


ಧ್ರುವರಾಜನ ಮೊದಲನೆಯ ಮಗನಾದ ಸ್ಥಂಭನು ಗಂಗವಾಡಿಯ ಮೇಲೆ ಆಡಳಿತನೆಡೆಸುತ್ತಿರುವಾಗ 
ಅವನು ತನ್ನ ಸಹೋದರನಾದ ಮೂರನೆಯ ಗೋವಿಂದನ ಅನುಮತಿಯನ್ನು ಪಡೆದು ಮಣ್ಣೆ ್ರಮದ 


ಬಸದಿಯೊಂದಕ್ಕೆ ದಾನ ನೀಡಿರುವದನ್ನು ಮಣ್ಣೆ ಶಾಸನವು ತಿಳಿಸುತ್ತದೆ "'. 


ಮೂರನೆಯ ಗೋವಿಂದನು ದಕ್ಷಿಣ ಭಾರತದ ದಂಡಯಾತ್ರೆ ಕೈಕೊಂಡ ಸಂಧರ್ಬದಲ್ಲಿ ಕಡಬಾ 
(ಶೀಲಾ) ಗ್ರಾಮದಲ್ಲಿರುವ ಜಿನೇಂದ್ರ ಬಸದಿಗೆ ಮತ್ತು ಅದರ ಆಚಾರ್ಯ ಅರ್ಕಕೀರ್ತಿಮುನಿಗೆ ಜಾಲಮಂಗಲ 
ಎಂಬ ಗ್ರಾಮವನ್ನು ದತ್ತಿಯಾಗಿ ನೀಡಿದನೆಂಬುದು ಕಡಬಾ ಶಾಸನದಿಂದ ತಿಳಿದುಬರುತ್ತದೆ'”. ಮೂರನೆಯ 


ಇಂದ್ರನು ವಡನೇರದ" ಉರಿಯಮ್ಮ ವಸತಿ” ಅಥವಾ “ಜ್ವಾಲ ಮಾಲಿನಿ' ಬಸದಿಗೆ ತನ್ನ ಪಟ್ಟಬಂಧೋತ್ಸವದ 


CD 


ನಿಮಿತ್ಯ ೬ ಗ್ರಾಮಗಳನ್ನು ದತ್ತಿಯಾಗಿ ನೀಡಿದಂತೆ, ಇದೇ ಇಂದ್ರನು ಚಂದನಪುರನಗರದ ಅಮೋಘ ವಸತಿ 
ಎಂಬ ಬಸದಿಗೆ ಇದೇ ಪಟ್ಟಬಂಧೋತ್ಸವದ ನೆನಪಿಗಾಗಿ ಎರಡು ಗ್ರಾಮಗಳನ್ನು ದತ್ತಿಯಾಗಿ ನೀಡುವದರ 
ಮುಖಾಂತರ ಜೈನಧರ್ಮದ ಮೇಲೆ ತನಗಿದ್ದ ಆಸ್ಥೆಯನ್ನು ತೋರಿಸಿಕೊಟ್ಟಿರುವುದು ವಜೀರಖೇಡ 


ಶಾಸನದಿಂದ ತಿಳಿದುಬರುತ್ತದೆ ''. 


ಮೂರನೆಯ ಕೃಷ್ಣನು ಹಲಹರವಿಯಲ್ಲಿ ಚಂದಿಯಬ್ಛೆ ಕಟ್ಟಿಸಿದ ಬಸದಿಗೆ ದಾನ ನೀಡಿದ್ದು ಹಲಹರವಿ 


(ನಂದವರ) ಶಾಸನದಿಂದ ತಿಳಿದುಬರುತ್ತದೆ 4ರ 
ಸಾಮಂತ ದಂಡನಾಯಕರು 


ರಾಷ್ಟ್ರಕೂಟ ಸಾಮಂತ ಮನೆತನದಲ್ಲಿ ಪ್ರಮುಖಸ್ಥಾನ ಪಡೆದಂತ ಸಲುಕಿ (ಚಾಲುಕ್ಕ) ಮನೆತನದ 
ಮಹಾನ್‌ ಸಾಮಂತರಸನಾದ ರಾಜಾದಿತ್ಯನು ಬನವಾಸಿ-೧೨೦೦೦ ನ್ನು ಆಳುತ್ತಿ ರುವಾಗ ಮುಧರೆಯ 
ದೇಮಲ್ಲ ವೆ ಬಸದಿಗೆ ೨೦ ಮತ್ತರ ಭೂಮಿಯನ್ನು ನೀಡುವದರ ಮೂಲಕ ಜೈನ ಧರ್ಮದ ಮೇಲಿನ ತನ್ನ 
ಅಭಿಮಾನವನ್ನು ತೋರ್ಪಡಿಸಿಕೊಂಡಿದ್ದಾನೆ ''. 


ರಾಷ್ಟ್ರಕೂಟ ಮನೆತನದ ಹತ್ತಿರದ ಸಂಬಂಧಿ ಜೈನಧರ್ಮದ ಅನುಯಾಯಿಯಾದ ಅಮೋಘವರ್ಷನ 
ಸಾಮಂತ ಚಲ್ಲಕೇತನ ಮನೆತನದ ಬಂಕೇಯರಸನು ಹಲವು ಬಸದಿಗಳಿಗೆ ದಾನ ನೀಡುವದರ ಜೊತೆಗೆ ಸ್ವತಃ 
ಬಸದಿಗಳನ್ನು ನಿರ್ಮಿಸಿ ನಿಜವಾದ ಜೈನಧರ್ಮೀಯನೆನಿಸಿಕೊಂಡಿದ್ದಾನೆ. ಅವನು ಕದರಮಂಡಲಗಿಯ 
ಜಳಗರ ಬಸದಿಗೆ ದಾನ ನೀಡಿದನಲ್ಲದೇ” ಕೊಣ್ಣೂರ ಗ್ರಾಮದಲ್ಲಿ ಬಸದಿಯನ್ನು ಕಟ್ಟಿಸಿ”, ದಾನವನ್ನು 
ಕೊಟ್ಟಿದ್ದನ್ನು ಶಾಸನಗಳು ಉಲ್ಲೇಖಿಸುತ್ತವೆ. ಎರಡನೆಯ ಕೃಷ್ಣನ ಸಾಮಂತ ಪೃಥ್ವೀರಾಮನು ಜೈನಧರ್ಮದ 
ಅನುಯಾಯಿಯಾಗಿರುವಂತೆ, ಅವನು ತನ್ನ ರಾಜಧಾನಿ ಸುಗಂಧವರ್ತಿ (ಸವದತ್ತಿ) ಹತ್ತಿರವಿರುವ 
ಪರಸಗಡದಲ್ಲಿ "ಜಿನೇಂದ್ರ ಭವನ' ಎಂಬ ಬಸದಿಯನ್ನು ಕಟ್ಟಿಸಿ ಅದಕ್ಕೆ ೮೦ ಮತ್ತರ ಭೂಮಿಯನ್ನು 
ದಾನ ನೀಡಿರುವದು ಶಾಸನದಿಂದ ತಿಳಿದುಬರುತ್ತದೆ”. ರಾಷ್ಟ್ರಕೂಟರ ಮತ್ತೊಂದು ಸಾಮಂತ ಮನೆತನವಾದ 
ಹಾನಗಲ್ಲ ಕದಂಬ ಮನೆತನದ ಅರಸ ಪೆರ್ಮದೇವ ಮತ್ತು ಧಡಿಯಮರಸರು ತಮಗೆ ಪುಣ್ಯವಾಗಲೆಂದು 


ಕೋಪಣದ (ಕೊಪ್ಪಳ) ಬಸದಿಯೊಂದಕ್ಕೆ ಕಳಸಾರೋಹಣ ನೆರವೇರಿಸಿದರು '. 


ಚಲ್ಲಕೇತನ ಮನೆತನದ ಲೋಕಟೆಯು ಬಂದಳಿಕೆಯಲ್ಲಿ” ಪೆರ್ಗಡೆ ಬದ್ದಯ್ಯ ಕಟ್ಟಿಸಿದ ಬಸದಿಗೆ 
ಭೂಮಿದಾನವನ್ನು ನೀಡಿದನಲ್ಲದೇ ಸ್ವತಃ ತಾನೇ ಕಟ್ಟಿಸಿದ ಲೋಕಾಪೂರ ಗ್ರಾಮದಲ್ಲಿ ಉಳಿದ 
ದೇವಾಲಯಗಳ ಜೊತೆಗೆ ಜಿನ ಬಸದಿಯೊಂದನ್ನು ಕಟ್ಟಿಸಿ ದಾನ ನೀಡಿದ ಕುರಿತು ಲೋಕಾಪೂರ ಶಾಸನದಲ್ಲಿ 


ಉಲ್ಲೇಖಗೊಂಡಿದೆ”. 


ಎರಡನೆಯ ಕೃಷ್ಣನ ಕಾಲದಲ್ಲಿ ತೈಲೋಕ್ಯಮಲ್ಲದೇವನೆಂಬವನು ನಂದವಾಡಿಗೆ ಗ್ರಾಮದಲ್ಲಿ 
ಮಹಾಪ್ರೀಮಂತೆ ಎಂಬ ಹೆಸರಿನ ಬಸದಿಯೊಂದನ್ನು ಕಟ್ಟಿಸಿದನು". ಪ್ರಖ್ಯಾತ ಸಾಮಂತನಾಗಿ 
ಬನವಾಸಿನಾಡನ್ನು ಆಳುತ್ತಿದ್ದ ಮಹಾಮಂಡಳೇಶ್ವರ ಶಂಕರಗಂಡನು ಕೊಪಣತೀರ್ಥದಲ್ಲಿ ಜಯಧೀರ ಎಂಬ 
ಜಿನಾಲಯವನ್ನು ಕಟ್ಟಿಸಿ ಅದರ ವ್ಯವಸ್ಥೆ ಗೆಂದು ಕುಕುನೂರು-೩೦ ಆಡಳಿತ ವಿಭಾಗದ ಶಾಂತವೂಳ ಗ್ರಾಮದಲ್ಲಿ 


೩೦೦ ಮತ್ತರ ಭೂಮಿಯನ್ನು ದತ್ತಿಯಾಗಿ ನೀಡಿದನು '. 


ವೇಮುಲವಾಡ ಚಾಲುಕ್ಯ ಮನೆತನದ ಎರಡನೆಯ ಅರಿಕೇಸರಿಯ ಸಮಕಾಲೀನ ತಾಂಬೂಲಪಾತಕ 
ಗ್ರಾಮದವನಾದ ಮತ್ತು ಜೈನ ಸಾಹಿತ್ಯದಲ್ಲಿ ಮೇರುಕೃತಿ ರಚನಾಕಾರನಾದ ಹಾಗೂ ಯಶಸ್ಥಿಲಕ ಚಂಪೂ 
ಕಾವ್ಯವನ್ನು ಬರೆದ ಸೋಮದೇವಸೂರಿಯ ತಂದೆ ಬದೇಗನು ಕಟ್ಟಿಸಿದ ಶುಭದಮ ಜಿನಾಲಯಕ್ಕೆ 
ಅರಿಕೇಸರಿಯು ಜಿನಾಲಯದ ಖಂಡಸ್ಸು ಟಿತಕ್ಕೆ ಅದರ ಆರಾಧನೆಗಾಗಿ ಸಬ್ಬಿ-೧೦೦೦ ದ ರೇಪಾಕ-೧೨ ರಲ್ಲಿ 
ಬರುವ ವಾಣಿಕದುಪುಲು ಗ್ರಾಮವನ್ನು ದತ್ತಿಯಾಗಿ ಬಿಟ್ಟರೆ ಈ ದತ್ತಿಯನ್ನು ಸೋಮದೇವಸೂರಿಯು 


ಸ್ವೀಕರಿಸಿದ್ದನ್ನು ಶಾಸನವು ಉಲ್ಲೇಖಿಸುತ್ತದೆ  . 
ಸಾಮಂತರಸರ ರಾಣಿಯರು 


ಬಸದಿಗಳ ನಿರ್ಮಾಣ ಹಾಗೂ ಅವುಗಳಿಗೆ ದತ್ತಿ ದಾನಗಳನ್ನು ನೀಡುವಲ್ಲಿ ಅರಸರು ಅವರ 
ಸಾಮಂತರಷ್ಟೆ ಆ ಕಾಲದಲ್ಲಿ ಸಾಮಂತರಸರ ರಾಣಿಯರೂ ಕೂಡಾ ಈ ಕಾರ್ಯದಲ್ಲಿ ತೊಡಗಿರುವದು 
ಶಾಸನಗಳಿಂದ ತಿಳಿದುಬರುತ್ತದೆ. ಅಂತಹವರಲ್ಲಿ ಎರಡನೆಯ ಅಮೋಘವರ್ಷನ ಸಮಕಾಲೀನ 
ಸಾಮಂತರಸನಾದ ಕನ್ನರಯ್ಯನ ಮಡದಿಯಾದ ಚಂದಿಯಬ್ಬೆ ಎಂಬುವಳು ಹಲಹರವಿ ಗ್ರಾಮದಲ್ಲಿ 
ಬಸದಿಯೊಂದನ್ನು ಕಟ್ಟಿಸಿದಳು. ಇವಳು ಕಟ್ಟಿಸಿದ ಈ ಬಸದಿಗೆ ಕನ್ನರಯ್ಯನು ದಾನ ನೀಡಿದ ವಿಷಯವನ್ನು 
ಶಾಸನವು ಉಲ್ಲೇಖಿಸುತ್ತದೆ”. ಅದೇರೀತಿ ಗಂಗ ಭೂತುಗನ ಮಡದಿಯಾದ ಪದ್ಧಬ್ಬರಸಿಯು ನರೇಗಲ್ಲ್‌ 
ಗ್ರಾಮದಲ್ಲಿ ಜೈನರಿಗಾಗಿ ಮತ್ತು ವಿದ್ಯೆಯ ಸಲುವಾಗಿ ಬಸದಿ ದಾನಶಾಲೆಯನ್ನು ಕಟ್ಟಿಸಿದಳು. ಪದ್ಮ ಬ್ಬರಸಿಯು 
ಕಟ್ಟಿಸಿದ ಈ ಬಸದಿ ಶಾಲೆಗೆ ಮಾರಸಿಂಗಯ್ಯ ಮತ್ತು ಇತರ ಪೆರ್ಗಡೆಗಳು ದಾನ ನೀಡಿದರು". ಖೊಟ್ಟಿಗದೇವನ 
ಸಮಕಾಲೀನಳಾದ ಮತ್ತು ಮಹಾಸಾಮಂತ ಚಾಲುಕ್ಕ ವಂಶದ ಪಂದಿಗನ ಮಡದಿ ಜಕ್ಕಿಸುಂದರಿಯು ಕಾಕಂಬಳ 


ಗ್ರಾಮದಲ್ಲಿ ಬಸದಿಯೊಂದನ್ನು ನಿರ್ಮಿಸಿದಳು" '. 


ಇವರು ಸಾಮಂತರಸರ ಮಡದಿಯರಾಗಿ ಬಸದಿಗಳನ್ನು ಕಟ್ಟಿಸಿ ದಾನ ನೀಡುವಂತ ಕಾರ್ಯ 
ಕೈಕೊಂಡಿದ್ದರೆ ಅಂದಿನ ಸಮಾಜದ ಸಾಮಾನ್ಯ ಮಹಿಳೆಯಾದ ನಾಗುಳರ ಪಲ್ಲ ಬ್ಫೆ ಅರಸಿನಗುಪ್ಪಿಯಲ್ಲಿ 


ಬಸದಿಯನ್ನು ಕಟ್ಟಿಸಿ ಜೈನಧರ್ಮದ ಪ್ರಗತಿಗೆ ಕಾರಣೀಭೂತಳಾಗಿದ್ದಾಳೆ"". 


ಈ ರೀತಿಯಾಗಿ ರಾಷ್ಟ್ರಕೂಟರ ಕಾಲದಲ್ಲಿ ಜೈನಧರ್ಮಕ್ಕೆ ರಾಷ್ಟ್ರಕೂಟ ಅರಸರು, ಸಾಮಂತರಸರು, 
ಸಾಮಂತರಸರ ರಾಣಿಯರು ಹಾಗೂ ಸಾಮಾನ್ಯ ಮಹಿಳೆಯರೆನ್ನದೆ ಎಲ್ಲರೂ ತಾವು ನಂಬಿ-ಆರಾಧಿಸಿದ 
ಧರ್ಮವಾದ ಜೈನಧರ್ಮದ ಬಸದಿಗಳನ್ನು ಕಟ್ಟಿಸಿ ಅವುಗಳ ನಿರ್ವಹಣೆಗಾಗಿ ಅನೇಕ ರೀತಿಯ 


ದಾನ-ದತ್ತಿಗಳನ್ನು ನೀಡಿ ಅಮರರಾಗಿದ್ದಾರೆ. 
ಪಂಡಿತ ಮುನಿಆಚಾರ್ಯರು 


ಬಸದಿ, ಜಿನಾಲಯಗಳು ಮೊದಮೊದಲು ದೇಶ ಪರ್ಯಟನದಲ್ಲಿದ್ದ ಜಿನಮುನಿಗಳ ತಾತ್ಪೂರ್ತಿಕ 
ವಾಸಸ್ಥಾನಗಳಾಗಿದ್ದು, ನಂತರ ಅವು ಜಿನಮುನಿಗಳು ವಾಸಿಸುವ ತಾಣಗಳಾದಂತೆ ತೋರುತ್ತ ದೆ. ಏಕೆಂದರೆ 
ಜಿನಾಲಯಗಳಲ್ಲಿ ಜಿನಮುನಿಗಳು ಇರುವ ಪ್ರಸ್ತಾಪ ಶಾಸನಗಳಲ್ಲಿ ಕಂಡುಬರುತ್ತಿದ್ದು, ಅಂತಹವರನ್ನು ಕುರಿತು 
ನಾವಿಲ್ಲಿ ನೋಡಬಹುದಾಗಿದೆ. 


ಧರ್ಮಪ್ರಚಾರಕ್ಕಾಗಿ ವೈದಿಕ ದೇವಾಲಯಗಳಲ್ಲಿ ಅವುಗಳ ಪೂಜೆ- ಪುನಸ್ಕಾರಕ್ಕೆಂದು ಸ್ಥಾನಪತಿಗಳು, 
ಸ್ಥಾನಾಚಾರ್ಯರು, ಪಂಡಿತರು, ಮಹಾಜನರಿರುವಂತೆ ಜೈನರಲ್ಲಿಯೂ ಸಹ ಆಚಾರ್ಯ ಪಂಡಿತ ಮುನಿಗಳು 
ಇರುತ್ತಿದ್ದರು. ಈ ಮುನಿಗಳಲ್ಲಿ ಕೆಲವರು ವಿದ್ವತ್‌ನ್ನು ಪಡೆದುಕೊಂಡವರಾಗಿದ್ದಾ ರೆ. ಇನ್ನು ಕೆಲವರು 
ಜೈನಗ್ರಂಥಗಳಲ್ಲಿ ಮಾತ್ರವಲ್ಲ ಇನ್ನುಳಿದ ಧರ್ಮ, ಸಾಹಿತ್ಯಗಳಲ್ಲಿ ಅದ್ಭುತವಾದ ಪಾಂಡಿತ್ಯವನ್ನು 
ಹೊಂದಿದವರಾಗಿರುತ್ತಿದ್ದರು. ಅಹಿಂಸೆಯೇ ಪರಮ ಧರ್ಮವೆಂದು ನಂಬಿ ಅದನ್ನು ಹೇಳುವ ಜಿನ ಮುನಿಗಳು 
ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರು. ಇವರು ಆಹಾರ ಸೇವಿಸುವದರಲ್ಲಿಯೂ ಬಲು ಎಚ್ಚರಿಕೆಯಿಂದ 
ಇರುತ್ತಿದ್ದರು. ಭಿಕ್ಲೆ ಎತ್ತಿ ಆಹಾರ ಸಂಪಾದಿಸಿ ಕೈಯಲ್ಲಿಯೇ ಅದನ್ನು ಭಂಜಿಸುತ್ತಿದ್ದರು. ಇಷ್ಟೊಂದು 
ಸಂಯಮಪೂರ್ಣವಾದ ಬಾಳನ್ನು ಸವೆಸಿದ ಜಿನಮುನಿಗಳನ್ನು ಕಂಡು ಆ ಕಾಲದ ಜನರು 
ಆಶ್ಚರ್ಯಪಟ್ಟಿರಬೇಕು.ಇಂತಹ ಕಠಿಣ ಜೀವನವನ್ನು ನಡೆಸಿ ಜೈನಧರ್ಮದ ಗುರುಪರಂಪರೆಯನ್ನು 
ಮುನ್ನೆ ಡೆಸಿದವರಲ್ಲಿ ನಾಗನಂದಿ, ದೇವೇಂದ್ರಮುನಿ, ವರ್ಧಮಾನ, ಖಷಭನಂದಿ, ಮಹೇಂದ್ರಪಂಡಿತ, 
ಗುಣಚಂದ್ರಪಂಡಿತ, ಕನಕಸೇನ, ಪದ್ಮ ನಂದಿಗಳಲ್ಲದೇ ಇವರಲ್ಲಿ ಹೆಚ್ಚು ಪ್ರಖ್ಯಾತಿಪಡೆದ ಅಮೋಘವರ್ಷನ 
ಗುರುವಾದ ಜಿನಸೇನ, ಮತ್ತು ಎರಡನೆಯ ಕೃಷ್ಣನ ಗುರುವಾದ ಗುಣಭದ್ರರು"' ರಾಜಗುರುಗಳಾಗಿ 
ಪ್ರಾಮುಖ್ಯತೆ ಪಡೆದಿದ್ದರು. ಇಂತಹ ಪ್ರಾಮುಖ್ಯತೆ ಪಡೆದಂತಹ ರಾಷ್ಟ್ರಕೂಟರ ಕಾಲದ ಹಲವು ಜಿನಮುನಿ 
ಪಂಡಿತಾಚಾರ್ಯರು ಶಾಸನಗಳಲ್ಲಿ ಕಾಣಿಸಿಕೊಂಡಿದ್ದು ಅಂತಹವರನ್ನು ಇಲ್ಲಿ ಹೆಸರಿಸಬಹುದಾಗಿದೆ. 


ಆಅರ್ಕಕೀರ್ತಿ 


ಅರ್ಕಕೀರ್ತಿಮುನಿಯು ಶೀಲಾ ಗ್ರಾಮದ (ಕಡಬಾ) ಜಿನೇಂದ್ರ ಬಸದಿಯ ಆಚಾರ್ಯನಾಗಿ ಕೆಲಸ 
ನಿರ್ವಹಿಸುತ್ತಿದ್ದು" 


ಶೀಕೀರ್ತ್ಕ್ಯಾಚಾರ್ಯ 


ಸಾಲಿಗ್ರಾಮದ ಶಾಸನದಲ್ಲಿ ಉಲ್ಲೇಖಿತನಾದ ಈ ಶ್ರೀಕೀರ್ತ್ಕ್ಯಾಚಾರ್ಯನು ಪುನಗರೋಕ್ಷ 
ಮೂಲಗಣ ಯಾಪನೀಯ ನಂದಿಸಂಘಕ್ಕೆ ಸೇರಿದವನಾಗಿದ್ದನು. ಬಹುಷಃ ಇವನು ಅಲ್ಲಿಯ ಬಸದಿಯ 
ಆಚಾರ್ಯನಾಗಿರಬೇಕು. ಏಕೆಂದರೆ ಶಾಸನದಲ್ಲಿ ಈತನ ಜೊತೆಯಲ್ಲಿ , ವಿಜಯಕೀರ್ತಿ, ಅರ್ಕಕೀರ್ತಿಯರ 
ಉಲ್ಲೇಖ ಬರುತ್ತಿದ್ದು ಅವರಿಗೆ ಇಡಿಯೂರು ವಿಷಯದ ಜಾಲಮಂಗಲ ಗ್ರಾಮವನ್ನು ದಾನ ನೀಡಿದ್ದನ್ನು 
ಶಾಸನ ಹೇಳುತ್ತದೆ. 


ಮೋನಿ ಗುರುವನ ಶಿಷ್ಯ 


ಮೇದೂರು ಶಾಸನದಲ್ಲಿ ಕೇವಲ ಆಚಾರ್ಯನ ಗುರುವಾದಸ ಮೋನಿ ಗುರುವಿನ ಹೆಸರು 


ಉಳಿದುಕೊಂಡಿದ್ದು , ಅದು ಪೋನಿ ಗುರುವನ ಶಿಷ್ಯ ಎಂದಷ್ಟೆ €ಹೆಸರಿಸುವದರಿಂದ ಆಚಾರ್ಯ ಯಾರೆಂಬುದು 


ತಿಳಿದುಬರುವದಿಲ್ಲ.. 


ಕಂಕಳಗೊರವ 


ಅರಶಿನಗುಪ್ಪಿ ಗ್ರಾಮದಲ್ಲಿರುವ ಜಳಗರ ಬಸದಿಯ ಆಚಾರ್ಯನಾಗಿ ಕಂಕಳಗೊರವ ಕೆಲಸ 


ನಿರ್ವಹಿಸುತ್ತಿದ್ದನು. ಈತನ ಕುರಿತು ಶಾಸನವು ಹೆಚ್ಚಿಗೆ ಏನನ್ನು ಹೇಳುವದಿಲ್ಲ. '. 
ದೇವೇಂದ್ರಮುನಿ 


ಒಂದನೆಯ ಅಮೋಘವರ್ಷನ ಕಾಲದಲ್ಲಿ ಕೊಣ್ಣೂ ರಿನಲ್ಲಿ ನೆಲೆಸಿದ್ದ ದೇವೇಂದ್ರಮುನಿಯು 
ಮೂಲಸಂಘದ ದೇಶಿಗಣ ಪುಸ್ತಕಗಚ್ಚದ ತ್ರಿಕಾಲಯೋಗೀಶನ ಶಿಷ್ಯನಾಗಿದ್ದನು. ಜೈನನಾದ 


ಅಮೋಘವರ್ಷನು ಈ ದೇವೇಂದ್ರಮುನಿಗೆ ತಲೆಯೂರು ಗ್ರಾಮವನ್ನು ದತ್ತಿಯಾಗಿ ಬಿಟ್ಟುಕೊಟ್ಟನು"”. 


ಇಂದ್ರಕೀರ್ತಿ ಭಟಾರ 


ರಟ್ಟರ ರಾಜಧಾನಿ ಸುಗಂಧವರ್ತಿಯೊಂದು ಪ್ರಮುಖ ಜೈನ ಕೇಂದ್ರವಾಗಿತ್ತು. ಇಲ್ಲಿ 
ಪೃಥ್ವೀರಾಮನೆಂಬುವನು ಪರಸಗಡ ಎಂಬ ಪರ್ವತದ ಅಡಿಯಲ್ಲಿ ಜಿನೇಂದ್ರಭವನ ಎಂಬ ಬಸದಿಯನ್ನು 
ಕಟ್ಟಿಸಿದ್ದನು. ಇದರ ಆಚಾರ್ಯನಾಗಿ ಗುಣಕೀರ್ತಿಭಟಾರನ ಶಿಷ್ಯ ಇಂದ್ರಕೀರ್ತಿಭಟಾರನು 
ಕಾರ್ಯ ನಿರ್ವಹಿಸುತ್ತಿದ್ದುದು ತಿಳಿದುಬರುತ್ತದೆ. ಈ ವಿಷಯವನ್ನು ಉಲ್ಲೇಖಿಸುವ ಶಾಸನವು ಕಾರ್ಯಗಣದ 


ಮೈಳಾಪತೀರ್ಥ ಮಾಳಭಟಾರರನ್ನು ಸಹ ಉಲ್ಲೇಖಿಸುತ್ತದೆ ''. 


ಕನಕಸೇನ 

ಮುಳಗುಂದ ರಾಷ್ಟ್ರಕೂಟರ ಕಾಲದ ಒಂದು ನಗರ ಪಟ್ಟಣವಾಗಿದ್ದು, ಅಲ್ಲಿ, ಶೈವ ಗುಡಿಗಳ ಜೊತೆಗೆ 
ಜೈನಬಸದಿಗಳೂ ಇರುವವು. ಈ ಗ್ರಾಮದ ಜನರು ಅಂದು ನೀಡಿದ ದಾನಗಳನ್ನು ನೋಡಿಕೊಳ್ಳಲು ಅಲ್ಲಿ 
ಒಂದು ಜೈನ ಆಚಾರ್ಯರ ಶ್ರೇಣಿ ಇರುವದನ್ನು ಶಾಸನವು ಉಲ್ಲೇಖಿಸುತ್ತದೆ. ಆ ಶ್ರೇಣಿಯಲ್ಲಿ ಬರುವ 
ಕನಕಸೇನನು ಬಸದಿಯ ಕಾರ್ಯವನ್ನು ನೋಡಿಕೊಳ್ಳುತ್ತಿದ್ದನು .. 


ಆಚಾರ್ಯರ ಶ್ರೇಣಿ 


ಸೇನಗಣ ಸೇನಾನ್ವಯದ ಆಚಾರ್ಯರು 
ಕನಕಸೇನ 
ವೀರಸೇನ 
ಕನಕಸೇನ 


ಮೋನಿ ಭಟಾರ 


ಇವನು ಐಹೊಳೆಯಲ್ಲಿದ್ದು ಹೆಚ್ಚಿನ ವಿಷಯ ತಿಳಿದುಬರುವದಿಲ್ಲ ಐಹೊಳೆಯಲ್ಲಿ ಈತನ ಹೆಸರಿನ 


ಮೋನಿ ಭಟಾರ ಎಂಬ ಗುಹೆ ಇದೆ''. 
ವರ್ಧವಕತಾನ 


ವರ್ಧಮಾನನು ದ್ರಾವಿಡ ಸಂಘ ವೀರಗಣ ವೀರಣ್ಣಾರ್ಯ ಆನ್ವಯದ ಲೋಕಭದ್ರನ 


ಶಿಷ್ಕನಾಗಿದ್ದ. ಇವನು ಅಲ್ಲಿಯ ಬಸದಿಗೆ ಅರಸನು ನೀಡಿದ ಗ್ರಾಮದತ್ತಿಯನ್ನು ಸ್ವೀಕರಿಸಿದ್ದನು ". 
ಚಂದ್ರಪ್ರಭಾ ಭಟಾರ 

ಮೂಲತಃ ಚಂದ್ರಪ್ರಭಾಭಟಾರನು ಬಂಕಾಪೂರದ ದೋರ ಜಿನಾಲಯದ ಆಚಾರ್ಯನಾಗಿದ್ದು 
ಪಸುಂಡಿ (ಅಸುಂಡಿ) ಯನ್ನು ಅಭ್ಯಂತರ ಸಿದ್ದಿಯಾಗಿ ಪಡೆದು ಅದರ ಮೇಲೆ ಆಡಳಿತ ನೆಡೆಸುತ್ತಿದ್ದನು. 
ಬಹುಷಃ ಮಹಾಜನ ಬ್ರಾಹ್ಮಣರಿಗೆ ಅಗ್ರಹಾರವಾಗಿ ನೀಡುವ ಗ್ರಾಮದಂತೆ ಜೈನನಾದ ಈತನಿಗೂ 


ಸರ್ವಬಾಧಾಪರಿಹಾರವಾಗಿ ಅಭ್ಯಂತರ ಸಿದ್ಧಿಯಾಗಿ ಆಡಳಿತ ನಡೆಸಲು ಅವನಿಗೆ ನೀಡಿರಬೇಕು '. 


ಪದ್ಮನಂದಿ ಭಟಾರ 


ಇವನು ಹಲಹರವಿಯಲ್ಲಿ ಸಾಮಂತ ಕನ್ನರಯ್ಯನ ಮಡದಿ ಚಂದಿಯಬ್ಬೆಯು ಕಟ್ಟಿಸಿದ ಬಸದಿಯ 
ಆಚಾರ್ಯನಾಗಿದ್ದು, ಇವನ ಕಾಲದಕರ್ಚಿ ದಳಪಯ್ಯ ಮತ್ತು ಮಹಾದೇವಯ್ಯ ಎಂಬುವರು ದಾನ 


58 
ನೀಡಿದ್ದರು ; 
ಗುಣಚಂದ್ರ ಪಂಡಿತ 


ಸರೇಗಲ್ಲದಲ್ಲಿ ಪದ್ಮ ಬ್ರರಸಿಯು ಕಟ್ಟಿಸಿದ ಬಸದಿಯ ಆಚಾರ್ಯನಾಗಿ ಗುಣಚಂದ್ರ ಪಂಡಿತ ಕಾರ್ಯ 
ನಿರ್ವಹಿಸುತ್ತಿದ್ದು, ಇವನು ಕೊಂಡಕುಂದಾನ್ವಯದ ದೇಶಿಗಣದ ವೀರನಂದಿ ಪಂಡಿತನ ಶಿಷ್ಯ. ಇವನ 
ಕಾಲದಕರ್ಚಿ ನಯಮಾರ ಮಾರಸಿಂಗಯ್ಯನು ಕೆರೆ ಕಿರುದೆರೆ ಗದ್ಯಾಣ ಒಂದು ವರುವಣ ಬಿಟ್ಟನು. ಈ 
ಶಾಸನದಲ್ಲಿ ಆಚಾರ್ಯಮುನಿ ಪರಂಪರೆ ಇದ್ದು, ಮಹೇಂದ್ರ ಪಂಡಿತ, ಅವನ ಶಿಷ್ಯ ವಿರನಂದಿ ಪಂಡಿತ, 
ಅವನ ಶಿಷ್ಯ ಗುಣಚಂದ್ರಪಂಡಿತರ ಉಲ್ಲೇಖಬರುತ್ತದೆ '. 


ನಾಗಣಂದಿ ಪಂಡಿತ ಭಟಾರ 


ನಾಗಣಂದಿ ಪಂಡಿತ ಭಟಾರನು ಶಂಕರಗಂಡ ಕಟ್ಟಿಸಿದ ಕೊಪ್ಪಳದ ಜಯಧೀರ ಜಿನಾಲಯದ 
ಆಚಾರ್ಯನಾಗಿದ್ದು, ಅವನು ಸುರಸ್ತಗಣದ ವಿನಯನಂದಿ ಸಿದ್ಧಾಂತ ಭಟಾರನ ಶಿಷ್ಯನಾಗಿದ್ದನು. ಮತ್ತು 
ಬಸದಿಗೆ ನೀಡಿದ ದಾನವನ್ನು ಸಹ ಸ್ವೀಕರಿಸಿದನು". 


ರಾಮಚಂದ್ರ ಭಟಾರ 


ಬೇವಿನಹಳ್ಳಿಯ ಬಸದಿಯ ಆಚಾರ್ಯನಾಗಿದ್ದ ರಾಮಚಂದ್ರ ಭಟಾರ ಕವಲಿಗಣದ ಆಚಾರ್ಯ 
ಮತ್ತು ಅಷ್ನ್ಞೋೊಪವಾಸಿ ಭಟಾರ ಇವರ ಶಿಷ್ಯನಾಗಿದ್ದನಲ್ಲದೇ, ಬಸದಿಗೆ ನೀಡಿದ ಗ್ರಾಮಗಳನ್ನು 


ಸ್ವೀಕರಿಸಿದನು". 
ಮಹೇಂದ ಶ್ರ ಪಂಡಿತ 


ಬಾಗಳಿಯಲ್ಲಿ ರುವ ಬಸದಿಯ ಆಚಾರ್ಯನಾಗಿ ಈ ಮಹೇಂದ್ರ ಪಂಡಿತನು ಕೆಲಸ ನಿರ್ವಹಿಸಿದ್ದನು". 
ತಿರಳಣಂದಿ ಗೊರವ 
ಇವನು ಕಳನೂರಗಣ (ಕೊಳನೂರಗಣ) ಕ್ಕೆ ಸೇರಿದ್ದು, ಯಷಬನಂದಿಗೊರವನ ಶಿಷ್ಕನಾಗಿದ್ದ, ಈತನ 


ಕಾಲದಕರ್ಚಿ ಸತ್ತ ಳಿಗೆ-೭೦ ರ ನಾಳ್ಗಾ ವುಂಡ ಮತ್ತು ಚಿಕ್ಕಂಬರಕುಳಗಾವುಂಡರು ಬಾವಿ, ತೋಟ ಹಾಗೂ 
ಭೂಮಿದಾನವನ್ನು ನೀಡಿದರು '. 


ಶಾಸನೋಕ್ತವಾಗಿ ಬರುವ ಸುಮಾರು ೧೬ ಜನ ಜೈನಮುನಿ, ಆಚಾರ್ಯ, ಪಂಡಿತರುಗಳ ಜೊತೆಗೆ 
ಸಾಹಿತ್ಯ ಕೃತಿಗಳನ್ನು ರಚಿಸಿದ ಅನೇಕ ಜೈನಗುರು ಪರಂಪರೆ ಹೆಸರುಗಳೂ ಕೂಡಾ ಈಕಾಲದಲ್ಲಿ ದೊರಕುತ್ತವೆ. 
ಈ ಜೈನಮುನಿಗಳ ಹೆಸರುಗಳು ಶೈವ ಸ್ಥಾನಾಚಾರ್ಯರಂತೆ ಕಂಡುಬರುತ್ತಿದ್ದರೂ ಇವರ ಹೆಸರಿನ ಕೊನೆಯಲ್ಲಿ 
ಬರುವ ಪದಗಳಿಂದ ಇವರನ್ನು ಪ್ರತ್ಯೇಕಿಸಬಹುದಾಗಿದ್ದು , ಆಚಾರ್ಯ, ಗೊರವ, ಗುರು, ಮುನಿ, ಭಟಾರ, 
ಸೇನ, ನಂದಿ, ಪಂಡಿತ ಎಂಬುವುಗಳು ಒಂದೇ ಅರ್ಥವನ್ನು ಹೊಂದಿದ್ದು, ಅವು ಅವರು ಹೊಂದಿದ ಗಣ, 
ಗಚ್ಛ, ಸಂಘ, ಅನ್ವಯ, ಬಳ್ಳಿ ಎಂಬುವುಗಳಿಂದ ಬಂದಿವೆ. ಮತ್ತು ಇವು ಅವರು ಹೊಂದಿದ, ಪಡೆದ 
ಸ್ಥಾನಮಾನಗಳ ಮುಖಾಂತರವಾಗಿ ಕಾಲದಿಂದ ಕಾಲಕ್ಕೆ ಹರಿದು ಬಂದಿವೆ. ಹೊರತು ಇವುಗಳ ಮಧ್ಯದಲ್ಲಿ 


ಯಾವುದೇ ಅಂತರ ಕಂಡುಬರುವದಿಲ್ಲ. 
ಸಂಘ, ಗಣ, ಗಚ್ಛ ಮತ್ತು ಅನ್ವಯಗಳು 


ಜೈನಮುನಿಗಳ ಹೆಸರನ್ನು ಹೇಳುವಾಗ ಅವರ ಸಂಘ, ಗಣ, ಗಚ್ಛ ಮತ್ತು ಅನ್ವಯ ಇವುಗಳ ಜೊತೆಗೆ 


ಬಳ್ಳಿಗಳನ್ನು ಹೇಳುವ ಸಂಪ್ರದಾಯ ಬಹುಕಾಲದಿಂದಲೂ ಕಂಡುಬರುತ್ತದೆ *". 
ಸಂಘಗಳು 


ಭಗವಾನ್‌ ಮಹಾವೀರನು ತನ್ನ ತತ್ವಜ್ಞಾನವು ಜನಸಾಮಾನ್ಯರಿಗೂ ಮುಟ್ಟುವದಕ್ಕಾಗಿ ಸಂಘದ 
ಯೋಜನೆಯನ್ನು ಹಾಕಿದನು. ಅದಕ್ಕೆ ಜೈನ ಸಂಘ ಎಂದು ಹೆಸರು. ಇದು ಮುನಿ ಆರ್ಯಿಕಾ ಮತ್ತು 
ಶ್ರಾವಕ-ಶ್ರಾವಿಕಾ ಇವರಿಂದ ಕೂಡಿದುದಾಗಿರುತ್ತದೆ. ಇವರಲ್ಲಿ ಮುನಿ-ಆರ್ಯಿಕೆಯರು ಗೃಹತ್ಯಾಗಿಗಳು. 
ಶ್ರಾವಕ-ಶ್ರಾವಿಕೆಯರು ಗೃಹಜೀವನದವರು''. ಮೂಲ, ನಂದಿ, ಯಾಪನೀಯ, ಯಾಪ ನೀಯ ನಂದಿ, 
ದ್ರಾವಿಡ, ಶ್ರೀಸಂಘ ಮೊದಲಾದವುಗಳು ಪ್ರಮುಖ ಸಂಘಗಳಾಗಿವೆ. ಸಾಮಾನ್ಯವಾಗಿ ಗಣ, ಗಚ್ಛ (ಬಲಿ), 
ಅನ್ವಯ ಎಂದೂ ಕರೆಯುವ ರೂಢಿಯುಂಟು. 


ಗಣಗಳು 


ದೇವ, ಸೇನ, ಬಲತ್ಕಾರ, ಬಳಗಾರಿ, ದೇಶೀಯ ದ್ರಮಿಳ, ಪುನ್ನಾಗ ವೃಕ್ಷ, ಮೂಲ, ನಂದಿಗವಾಟ, 


ಸುರಸ್ತ, ಕಾಣೂರ, ಕಾರೆಯ ಮತ್ತು ಆಜಿ" ಮೊದಲಾದವು. 
ಗಚ್ಛಗಳು 


ಉಪಕೇಶಗಚ್ಛ, ಖರತರಗಚ್ಛ, ತಪಾಗಚ್ಛ, ಪಾರ್ಶಚಂದ್ರಗಚ್ಛ, ಸಾರ್ಧಪೌರ್ಣಮೀಯಕ- ಗಚ್ಛ, 


ಅಂತಲಗಚ್ಛ ಮತ್ತು ಆಗಮಿಕಗಚ್ಛ'' ಮೊದಲಾದವುಗಳು. 


ಅನ್ವಯಗಳು 


ಪೊರಳ್‌, ಪಾಷಾಣ, ಕೊಂಡಕುಂದ, ಅರುಂಗಳ, ಕೀರ್ತಾಚಾರ್ಯ, ಹನಸೋಗೆ ಮತ್ತು ಮೈಲಾಪ 
ಇತ್ಯಾದಿ. ರಾಷ್ಟ್ರಕೂಟರ ಶಾಸನಗಳಲ್ಲಿ ಜೈನಮುನಿಗಳನ್ನು ಹೇಳುವಾಗ ಅವರ ಗಣ, ಗಚ್ಛ, ಸಂಘ ಮತ್ತು 


ಅನ್ವಯಗಳನ್ನು ಹೇಳಿರುವದನ್ನು ನೋಡಬಹುದು. 


ರಾಷ್ಟ್ರಕೂಟರ ಮಾನ್ಯಪುರದ ಶಿಲಾಗ್ರಾಮವೆಂಬ ಜಿನಮಂದಿರಕ್ಕೆ ಉಪಯೋಗಿಸುವದಕ್ಕಾಗಿ 
ಜಾಲಮಂಗಲ ಗ್ರಾಮವನ್ನು ವಿಜಯಕೀರ್ತಿ, ಅರ್ಕಕೀರ್ತಿ ಮುನಿಗಳಿಗೆ ದಾನ ಕೊಟ್ಟ ವಿಷಯವಿದೆ. ಈ 
ಶಾಸನದಲ್ಲಿ " ಶ್ರೀಯಾಪನೀಯ ನಂದಿ ಸಂಘ ಪುನ್ನಾಗವೃಕ್ನ ಮೂಲಗಣೇ' ಎಂಬ ಪದ 
ಪ್ರಯೋಗವಾಗಿರುವದು ಸಿಗುತ್ತದೆ". ಇಲ್ಲಿ ನಂದಿ ಸಂಘ ಪುನ್ನಾಗ ವೃಕ್ಷ ಮೂಲಗಣದ ಆಚಾರ್ಯರೆಂದು 


ಹೇಳಲಾಗಿದೆ. 


ರಾಷ್ಟ್ರಕೂಟರ ದೊರೆ ಎರಡನೆಯ ಕೃಷ್ಣನ ಆಳ್ವಿಕೆಗೆ ಸೇರಿದ ಕ್ರಿ.ರ್ಶ೯೦೨-೯೦೩ ರ ಶಾಸನದಲ್ಲಿ'' 
ಮಾಂಡಲೀಕ ದೊರೆಯಾದ ಹೆಸರಾಂತ ವೈಶ್ಯನಾದ ಚಿಕ್ಕಾರ್ಯನು ಮುಳಗುಂದದಲ್ಲಿ ಬಸದಿಯನ್ನು 
ಕಟ್ಟಿಸಿದನೆಂದು, ಅವನ ಪುತ್ರ ಅರಸಾರ್ಯ ಸಹೋದರ ನಾಗಾರ್ಯರು ಬಸದಿಗೆ ಹಲವು ಭುಮಿಯನ್ನು 


ದಾನವಾಗಿತ್ತು ಅದನ್ನು ಚಂದ್ರಿಕಾವಾಟದ ಸೇನಗಣದ ಕನಕಸೇನಸೂರಿಗಳಿಗೆ ಒಪ್ಪಿಸಲಾಯಿತೆಂದು 


ಹೇಳಲಾಗಿದೆ. 


ಈ ಮೇಲಿನ ಶಾಸನಗಳ ಉಲ್ಲೇಖಗಳನ್ನು ಅವಲೋಕಿಸಿದಾಗ ರಾಷ್ಟ್ರಕೂಟರ ಕಾಲದಲ್ಲಿಯೂ 


ಅನ್ವಯ, ಗಣ, ಗಚ್ಛ, ಸಂಘಗಳಿಗೆ ಸೇರಿದ ಜೈನಮುನಿಗಳು ಇದ್ದುದು ಕಂಡುಬರುತ್ತದೆ. 
ಶೈವ ಧರ್ಮ 


ದ್ವೆ 43 ವಿಶಿಷ್ಠಾ ದ್ರೆ ಟತೆಗಳು ವೈದಿಕಮೂಲದ ಪಂಥಗಳಾದರೆ, ಆಗಮ ಮೂಲದ ಲಕುಲೀಷ, 
ಪಾಶುಪತ, ಕಾಳಾಮುಖ ಹಾಗೂ ಕಾಪಾಲಿಕ ಮತಗಳು ಶೈವಧರ್ಮದ ಮೂಲ ಬೇರುಗಳಾಗಿವೆ. ಆಗಮ 
ಮೂಲವಾದ ಶೈವಧರ್ಮುವು ಪ್ರಾಚೀನ ಭಾರತದ ಎಲ್ಲ ಧರ್ಮಗಳಿಗಿಂತ ಪುರಾತನವಾದ 
ಧರ್ಮವೆನಿಸಿಕೊಂಡಿದೆ. ಇದು ಉತ್ತರ ಭಾರತವನ್ನೊಳಗೊಂಡು ದಕ್ಷಿಣ ಭಾರತದಲ್ಲಿ ಇತಿಹಾಸ 
ಪೂರ್ವಕಾಲದಿಂದ ಪ್ರಚಾರದಲ್ಲಿತ್ತೆಂದು ಸಂಪ್ರದಾಯ ಪರಂಪರೆಗಳು ಹೇಳುತ್ತವೆ”, ಶೈವಧರ್ಮದ 
ಪ್ರತೀಕವಾದ ಶಿವನ ಶಿಮೋಪಾಸನೆಯ ಚರಿತ್ರೆ ವೇದಗಳಿಗಿಂತಲೂ ಹಿಂದೆ ಇರುವ 


ಹರಪ್ಪ-ಮೊಹೇಂಜೋದಾರೋ ಸಂಸ್ಕೃತಿಗಳಲ್ಲಿ ದೊರೆಯುತ್ತಿದ್ದು, ಆ ಸಂಸ್ಕೃತಿಯಲ್ಲಿ ಕೊಂಬುಗಳಿರುವ 


ದೇವತೆಯ ಚಿತ್ರವಿರುವ ಮುದ್ರಿಕೆಗಳು ದೊರಕಿವೆ. ಯಗ್ವೇದದಲ್ಲಿಯೂ ಸಹ ಶಿವನು ರುದ್ರನಾಗಿ 
ದುಷ್ಕಶಕ್ತಿ ಗಳಿಗೆ ಅಧಿಪತಿಯೆಂಬಂತೆ ಚಿತ್ರಿತನಾಗಿದ್ದಾನೆ. ರುದ್ರ ಎಂದರೆ ಗರ್ಜಿಸು ಎಂಬರ್ಥದಲ್ಲಿ ಮುಂದೆ 
ಶಿವನಿಗೆ ಅನ್ವಯಿಸಲಾದ ಅನೇಕ ಲಕ್ಷಣಗಳನ್ನು ರುದ್ರನಿಗೆ ಅನ್ವಯಿಸಿ ಹೇಳಲಾಗಿದೆ”. ಈ ಹಿನ್ನೆಲೆಯಲ್ಲಿಯೇ 
ಆಗಮ ಮೂಲದ ಈ ಲಕುಲೀಷ, ಪಾಶುಪತ, ಕಾಳಾಮುಖ, ಮತ್ತು ಕಾಪಾಲಿಕಗಳನ್ನು ಒಂದುಗೂಡಿಸಿಕೊಂಡು 
ಶೈವಧರ್ಮ ಬೆಳೆದು ಬಂದಿದ್ದು ಅದಕ್ಕೆ ಆಧಾರಗಳೆಂದರೆ ೨೮ ಶೈವ ಆಗಮಗಳಾಗಿವೆ. ಈ ಆಗಮ ಮೂಲದ 
ಶೈವಪಂಥಗಳ ಒಟ್ಟು ಸ್ವರೂಪ ಶೈವ ಧರ್ಮವಾಗಿದ್ದು ಇವುಗಳ ಆಚಾರ್ಯರ ಹೆಸರುಗಳ ಕೊನೆಯಲ್ಲಿ 
ಕಂಡುಬರುವ ರಾಶಿ, ಶಕ್ತಿ, ಪಂಡಿತ, ಒಡೆಯ, ಭಟಾರ, ಗೊರವ ಇತ್ಕಾದಿ ಪದಗಳ ಬಲದಿಂದ ಬಂದಿದ್ದು, 
ರಾಷ್ಟ್ರಕೂಟರ ಕಾಲದ ಶಾಸನಗಳಲ್ಲಿ ಈ ಹೆಸರುಗಳನ್ನು ಗುರುತಿಸಿ ಶೈವಧರ್ಮದ ಚಿತ್ರಣವನ್ನು ಈ ಕೆಳಗಿನಂತೆ 


ಚಿತ್ರಿಸಬಹುದಾಗಿದೆ. 


ಈ ಪಂಥಗಳ ಆಚಾರ್ಯರು ನೈಷ್ಠಿಕ ಬ್ರಹ್ಮ ಚಾರಿಗಳಾಗಿದ್ದು, ಶ್ರೇಷ್ಠವಿದ್ವಾಂಸರೆನ್ನಿಸಿರುವರು. ಮಠ, 
ದೇವಾಸ್ಥಾನಗಳ ಸ್ಥಾನಪತಿಗಳಾಗಿ ನಿಂತು ತವ್ಮ ಕಾರ್ಯಸಾಧನೆ, ಬಹುಮುಖ ಪ್ರತಿಭೆ, ಉನ್ನತ 
ವ್ಯಾಸಂಗಗಳಿಂದಾಗಿ ಅವುಗಳನ್ನು ದೊಡ್ಡ ಧಾರ್ಮಿಕ ಕೇಂದ್ರಗಳನ್ನಾಗಿ ಬೆಳೆಸಿದ್ದ ರು. ವೇದ, ಆಗಮ, ವ್ಯಾಕರಣ, 


ಪುರಾಣಗಳ ಅಧ್ಯಯನದಲ್ಲಿ ಪ್ರಾವೀಣ್ಯತೆ ಪಡೆದ ಇವರು ಶೈವಧರ್ಮದ ಉನ್ನತಿಗೆ ಕಾರಣೀಭೂತರಾಗಿದ್ದರು. 


ರಾಷ್ಟ್ರಕೂಟರು ಮುನಿಗಳಿಗೆ ಶೈವದೇವಾಲಯಗಳಿಗೆ ದಾನ ನೀಡುವದರ ಮೂಲಕ ಶೈವಧರ್ಮವನ್ನು 
ಪ್ರೋತ್ಸಾಹಿಸಿದರು. ತಾವು ಬರೆಸಿದ ಶಾಸನಗಳನ್ನು "ನಮಃ ಶಿವಾಯ''? ಮತ್ತು "ಓಂ ನಮಃ ಶಿವಾಯ''' 
ಎಂದು ಪ್ರಾರಂಭಿಸುವದರಲ್ಲಿ ಶಾಸನಗಳ ಕೊನೆಯಲ್ಲಿ ಶಿವತೀರ್ಥಕ್ಷೆ ಆತ್ರಗಳನ್ನು ಹೇಳಿರುವರು. ನಾಗಾವಿ 
ಶಾಸನವೊಂದು” "ವಾರಾಣಾಸಿ ಕುರುಕ್ಸೇತ್ರ ಪ್ರಯಾಗೆಗಂಗೆ ಗಂಗಾಸಾಗರ ಶ್ರೀಪರ್ವತವೆಂಬ 
ಶಿವತೀರ್ಥಸ್ಥಾನಂಗಳೊಳ್ಳಾ.......' ಎಂದು ಉಲ್ಲೇಖಿಸುತ್ತದೆ. ಇದರಿಂದ ಅವರು ಶೈವಧರ್ಮಕ್ಕೆ ಪ್ರೊತ್ಲಾಹ 
ಕೊಟ್ಟಿರುವರೆಂಬುದು ವಿದಿತವಾಗುತ್ತದೆ. 


ನಳಚಂಪೂ ಕಾವ್ಯದಲ್ಲಿ ಬರುವ ಪಾತ್ರಗಳಲ್ಲಿ ಶಿವಭಕ್ತರು ಶಿವಾರಾಧನೆಯ ನಂತರ ವಿಷ್ಣುವನ್ನು 
ಪೂಜಿಸುವದು ಶಿವದರ್ಶನವನ್ನು ವಿನಾಯಕ ಮತ್ತು ಕಾರ್ತಿಕೇಯರ ಜೊತೆ-ಜೊತೆಗೆ ಮಾಡುವದನ್ನು 
ಪ್ರಶಸ್ತವೆಂದು ತಿಳಿಯಲಾಗಿತ್ತು. ಈ ಕಾವ್ಯದ ಪ್ರತಿಯೊಂದು ಉಚ್ಛಾಸವು ಹರಚರಣ ಸರೋಜದ್ವಂದ್ವ 
ಮುದ್ದಾಂಕಮೌಲೇಃ ಎಂದು ಕೊನೆಗೊಳ್ಳುತ್ತದೆ. ಮತ್ತು ರಾಷ್ಟ್ರಕೂಟ ಅರಸರು ಕೈಲಾಸ ದೇವಾಲಯ 
ನಿರ್ಮಿಸುವದರ ಮೂಲಕ ಶೈವ ಮಕಕ್ಕೆ ಪ್ರೊತ್ಸಾಹ ನೀಡಿದ್ದರೆಂಬ ಅಂಶವನ್ನು ತ್ರಿವಿಕ್ರಮಭಟ್ಟನ ನಳಚಂಪೂ 


ಕಾವ್ಯದಿಂದ ತಿಳಿದುಬರುತ್ತದೆ 


ದೇವಾಲಯ ನಿರ್ಮಾಣ, ಜೀರ್ಣೋದ್ದಾರ ಮತ್ತು ದತ್ತಿ -ದಾನಗಳು 


ರಾಷ್ಟ್ರಕೂಟರ ಕಾಲವು ಮೇಲ್ನೋಟಕ್ಕೆ ಜೈನಧರ್ಮದ ಪ್ರವರ್ಧಮಾನಕಾಲವೆಂಬಂತೆ 
ಕಂಡುಬಂದರೂ ಅದು ಶೈವಧರ್ಮದ ಏಳಿಗೆಯ ಕಾಲವೆಂತಲೂ ಕರೆಯಬಹುದಾಗಿದೆ. ಏಕೆಂದರೆ ಈ 
ಅವಧಿಯಲ್ಲಿ ಜೈನ-ವೈಷ್ಣವ ದೇವಾಲಯಗಳಿಗಿಂತಲೂ ಅಧಿಕ ಪ್ರಮಾಣದಲ್ಲಿ ಶೈವದೇವಾಲಯಗಳು 
ನಿರ್ಮಾ ಣಗೊಂಡಿರುವುದು ಭಾಸ ತಿಳಿದುಬರುತ್ತಿದ್ದು, ಶಾಸನೋಕ್ತವಾಗಿಯೇ ಸುಮಾರು ೮೦ ಕ್ಕೂ 
ಹೆಚ್ಚು ದೇವಾಲಯಗಳು ಕಂಡುಬರುತ್ತವೆ. ಶಾಸನಗಳು ಹೆಸರಿಸದ ಇನ್ನು ಎಷ್ಟೋ ಶೈವದೇವಾಲಯಗಳು 


ಇರುವುದು ಸಂಶೋಧನೆಯಿಂದ ತಿಳಿದುಬರುತ್ತದೆ. 
ಅರಸರು 


ರಾಷ್ಟ್ರಕೂಟ ಮನೆತನಕ್ಕೆ ಅಸ್ತಿಭಾರ ಹಾಕಿದವರಲ್ಲಿ ದಂತಿದುರ್ಗನು ಮೊದಲಿಗನಾದರೆ, ಅದನ್ನು 
ಸ್ಥಿರಗೊಳಿಸಿದವನು ಒಂದನೆಯ ಕೃಷ್ಣನಾಗಿದ್ದಾನೆ. ಇವನು ಶೈವಮತಾವಲಂಬಿಯಾಗಿದ್ದು ಎಲ್ಲೋರದಲ್ಲಿ 
ತನ್ನ ಹೆಸರಿನ ಕೈಲಾಸನಾಥ ದೇವಾಲಯವನ್ನು ಅಖಂಡಶಿಲೆಯಲ್ಲಿ ಕೊರೆಯಿಸಿದನು*. ಮೂರನೆಯ ಕೃಷ್ಣನು 
ದಕ್ಷಿಣ ದಂಡಯಾತ್ರೆಯನ್ನು ಕೈಕೊಂಡು ವಿಜಯಿಯಾಗಿ ರಾಮೇಶ್ವರದಲ್ಲಿ ವಿಜಯ ಸ್ಥಂಭವನ್ನು ನೆಡುವದರ 
ಜೊತೆಗೆ ತನ್ನ ಸಾಮರ್ಥ್ಯವನ್ನು ತೋರಿಸಿಕೊಟ್ಟು ಅದರ ಪ್ರತೀಕವಾಗಿ ರಾಮೇಶ್ವರದ ರಾಮೇಶ್ವರ 
ದೇವಾಲಯಕ್ಕೆ ದತ್ತಿ ಬಿಟ್ಟನು”. ಈ ದಂಡಯಾತ್ರೆಯಿಂದ ಮರಳಿಬರುವಾಗ ತುಂಗಭದ್ರಾನದಿಯ ದಡದ 
ಮೇಲೆ ತಂಗಿದ ಸಮಯದಲ್ಲಿ ಪುಷ್ಪಗಿರಿಯ ನಾಗೇಶ್ವರ ಮತ್ತು ಸರ್ಮೇಶ್ವರ ದೇವಾಲಯಗಳಿಗೆ 
ಭೂಮಿದಾನವನ್ನು ನೀಡಿದನು. ಮತ್ತು ತನ್ನ ಆಡಳಿತಾವಧಿಯಲ್ಲಿ ನಿರ್ಮಿತವಾದ ಕಂದಹಾರದ ಕೋಟೆಯಲ್ಲಿ 
ಕೃಷ್ಣೇಶ್ವರ ಎಂಬ ದೇವಾಲಯವನ್ನು ಕಟ್ಟಿಸಿ” ಅಲ್ಲಿರುವ ಇತರ ದೇವಾಲಯಗಳಿಗೆ ದತ್ತಿ ಬಿಡುವದರ 


ಮುಖಾಂತರ ಶೈವಧರ್ಮಕ್ಕೆ ತನ್ನ ಸೇವೆಯನ್ನು ಸಲ್ಲಿಸಿದ್ದಾನೆ. 


ಈ ಮನೆತನದ ಕೊನೆಯ ಅರಸನಾದ ಖೊಟ್ಟಿಗದೇವನೂ ಸಹ ಶಿವನ ಆರಾಧಕನಾಗಿದ್ದು, 
ಕುಡತಿನಿಯ ಕುಮಾರ (ಸ್ಕಂದ) ಮತ್ತು ಶಿವಪಾರ್ವತಿ ದೇವಾಲಯಗಳಿಗೆ ದಾನವನ್ನು ಕೊಟ್ಟನು '. 
ಸಾಮಂತರಸರಂ 


ಅರಸರಂತೆ ಅವರ ಸಾಮಂತರೂ ಕೂಡಾ ಶೈವಧರ್ಮದ ಆರಾಧಕರಾಗಿ ಆ ಧರ್ಮವನ್ನು ಅನುಸರಿಸಿ 


ಅದಕ್ಕೆ ಸಾಕಷ್ಟು ಪ್ರೊತ್ಸಾಹ ನೀಡಿದ್ದಾರೆ. 


ಶೀಮಾರ ಎಂಬುವನು ಒಂದನೆಯ ಕೃಷ್ಣನ ಸಮಕಾಲೀನವನಾಗಿದ್ದು, ಇವನು ಆಲಂಪೂರದಲ್ಲಿ 
ಉತ್ತರೇಶ್ವರ ಎಂಬ ದೇವಾಲಯವನ್ನು ಕಟ್ಟಿಸಿ ಅದಕ್ಕೆ ದಾನ-ದತ್ತಿಗಳನ್ನು ನೀಡಿದನು". ಒಂದನೆಯ 
ಅಮೋಘವರ್ಷನ ಸಾಮಂತನಾದ ಪಲ್ಲವಾದಿರಾಜನು ಚಿಕ್ಕಮಧುರೆಯಲ್ಲಿ ಗವಣೇಶ್ವರ ಎಂಬ 
ದೇವಾಲಯವನ್ನು ಕಟ್ಟಿಸಿ ಅದಕ್ಕೆ ದಾನಗೈದಿರುವದನ್ನು ಶಾಸನವೊಂದು ಉಲ್ಲೇಖಿಸುತ್ತದೆ". ಶಿಗ್ಗಾಂವ 
ಗ್ರಾಮದಲ್ಲಿ ಕುಪ್ಪಣ್ಣ ಎಂಬುವವನು ತನ್ನ ಹೆಸರಿನಲ್ಲಿ ಕುಪ್ಪೆಯದೇಗುಲವನ್ನು ಕಟ್ಟಿಸಿದನು. ಈತನು ಕಟ್ಟಿಸಿದ 
ದೇಗುಲಕ್ಕೆ ಸಾಮಂತ ಕುಂದಟ್ಟೆಯು ದಾನನೀಡಿದನು''. ಅಯ್ಯಪ್ಪರಸನೆಂಬುವವನು ಇದೇ ಅವಧಿಯಲ್ಲಿ 
ಅಣಜಿ ಗ್ರಾಮದಲ್ಲಿ ದೇಗುಲವನ್ನು ಕಟ್ಟಿಸಿ ಅದಕ್ಕೆ ದಾನಗೈದಿರುವ ವಿಷಯ ಅಲ್ಲಿಯ ಶಾಸನದಲ್ಲಿ 


ಉಲ್ಲೆ ಖತವಾಗಿದೆ”. 


ಮೂರನೆಯ ಇಂದ್ರನ ಸಾಮಂತ (ಹೆಸರು ಅಳಿಸಿದೆ) ಕಮಲಾಪೂರದಲ್ಲಿ ಮಕ್ಕಂಟೇಶ್ವರ ಹೆಸರಿನ 
ಶಿವನ ದೇವಾಲಯವನ್ನು ಕಟ್ಟಿಸಿದ ಈ ಸಾಮಂತನು ಕಟ್ಟಿಸಿದ ದೇವಾಲಯಕ್ಕೆ ಮತ್ತೊಬ್ಬ ಸಾಮಂತನಾದ 
ಪಲ್ಲವಧೀರನು ದಾನಗೈದನು'. ಮೂರನೆಯ ಕೃಷ್ಣನ ಅಳಿಯ ಹಾಗೂ ಸಾಮಂತನಾದ ಲೋಕಟೆಯು ತನ್ನ 
ಹೆಸರಿನಲ್ಲಿ ಕಟ್ಟಿಸಿದ ಲೋಕಾಪೂರ ಎಂಬಲ್ಲಿ ಇತರೆ ದೇವಾಲಯಗಳೊಂದಿಗೆ ಶಿವನ ದೇವಾಲಯವನ್ನು 
ಕಟ್ಟಿಸಿದನೆಂದು ಅಲ್ಲಿಯ ಶಾಸನವು ಉಲ್ಲೇಖಿಸುತ್ತದೆ *. ಸಿಡಿಲಂಕರಾಮನೆಂಬ ಬಿರುದಾಂಕಿತನಾದ 
ಸಾಮಂತರಸನು ಗುಂಡೇರಿ ಗ್ರಾಮದಲ್ಲಿ ಸಿಡಿಲೇಶ್ವರನೆಂಬ ತನ್ನ ಹೆಸರಿನ ದೇವಾಲಯವನ್ನು ಕಟ್ಟಿಸಿದನು. 


ಈತನು ಕಟ್ಟಿಸಿದ ದೇವಾಲಯಕ್ಕೆ ಸೂದ್ರಕಯ್ಯನೆಂಬವನು ದಾನಗೈದನು ". 
ಸಾಮಂತರಸರ ರಾಣಿಯರು ಮತ್ತು ಇತರೆ ಸ್ತ್ರೀಯರು 


ಅರಸರು ಅವರ ಸಾಮಂತರು ದೇವಾಲಯಗಳನ್ನು ನಿರ್ಮಿಸಿ ದಾನಗೈದಂತೆ ಅವರ ಮಡದಿಯರು, 
ಸಾಮಾನ್ಯವರ್ಗದ ಸ್ತ್ರೀಯರು ಸಹ ದೇವಾಲಯಗಳ ನಿರ್ಮಾಣ, ದತ್ತಿದಾನಗಳಲ್ಲಿ ಬಾಗಿಯಾಗಿದ್ದರು. 
ಅಂತಹವರಲ್ಲಿ ಪಲ್ಲವಾಧಿರಾಜನ ತಾಯಿಯಾದ ಗವಣಗಬ್ಬೆಯು ಚಿಕ್ಕಮಧುರೆಯ ಶಿವದೇವಾಲಯಕ್ಕೆ 
ದಾನ ನೀಡಿದಳೆಂದು ಶಾಸನವು ಉಲ್ಲೇಖಿಸುತ್ತದೆ". ಇದೇ ಗವಣಗಬ್ಬೆಯ ಮಗನಾದ ಪಲ್ಲವಾಧಿರಾಜನು 
ತಾಯಿ ಗವಣಗಬ್ಬೆಯ ಹೆಸರಿನಲ್ಲಿ ಮೇಲಿನ ಚಿಕ್ಕಮಧುರೆ ಗ್ರಾಮದಲ್ಲಿ ಗವಣೇಶ್ವರ ಶಿವದೇವಾಲಯವನ್ನು 


ಕಟ್ಟಿಸಿ ಅದಕ್ಕೆ ೧೨ ಮತ್ತರ ಮತ್ತು ೮ ಮತ್ತರ ಭೂಮಿಯನ್ನು ನೀಡಿದನು '. 


ದೇವಾಲಯದ ಸ್ಥಾನಾಚಾರ್ಯರ ಹೆಣ್ಣುಮಕ್ಕಳೂ ಸಹ ಅಂದು ದೇವಾಲಯ ನಿರ್ಮಾಣ 
ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವದು ತಿಳಿದುಬರುತ್ತ ದೆ. ಹೊನ್ನತ್ತಿ ಗ್ರಾಮದಲ್ಲಿ ಭಟರ ಮಗಳು (ಹೆಸರು 


ಅಳಿಸಿದೆ) ದೇಗುಲವೊಂದನ್ನು ಕಟ್ಟಿಸಿದ ವಿಷಯ ಹೊನ್ನಟ್ಟಿ ಶಾಸನದಲ್ಲಿದೆ ". ಕನ್ನಯ್ಯ ಎಂಬುವವನ 


ತಾಯಿಯಾದ ಬಿ....ಯಬ್ಬೆ ಅರಸಿಯು ಆಡನೂರ ಗ್ರಾಮದಲ್ಲಿ ಕಾಂತೇಶ್ವರಂ ಎಂಬ ದೇವಾಲಯ ಕಟ್ಟಿಸಿ 
ಅದರಲ್ಲಿ ಉಮಾ-ಮಹೇಶ್ವರ ದೇವರನ್ನು ಪ್ರತಿಷ್ಠಾಪಿಸಿದಳು. ಇವಳು ಪ್ರತಿಷ್ಠಾಪಿಸಿದ ದೇವರುಗಳಿಗೆ ಅಲ್ಲಿಯ 


ಗಾವುಂಡರು ಅನೇಕ ದಾನಗಳನ್ನು ನೀಡಿದರು '. 
ಮಹಾಜನ ಸ್ಥಾನಪತಿಗಳು 


ಅರಸರು, ಸಾಮಂತರು ಮತ್ತು ಅವರ ಮಡದಿಯರು ದೇವಾಲಯಗಳನ್ನು ನಿರ್ಮಾಣಮಾಡಿ ಬಾನ 
ದತ್ತಿಗಳನ್ನು ನೀಡಿದಂತೆ ದೇವಾಲಯಗಳ ಮೇಲ್ವಿಚಾರಣೆ, ಪೂಜೆ-ಪುನಸ್ಕಾರಗಳನ್ನು ಕೈಕೊಳ್ಳುವ 
ಆಚಾರ್ಯರು, ಮಹಾಜನರು, ಪಂಡಿತಾಚಾರ್ಯರು ಸಹ ದೇವಾಲಯ ನಿರ್ಮಾಣ ಮತ್ತು ಅವುಗಳ 


ಕಾರ್ಯಕ್ಕಾಗಿ ದಾನದತ್ತಿ ನೀಡಿರುವಂತಹ ಕೆಲವೇ ಕೆಲವು ಉದಾಹರಣೆಗಳು ನಮಗೆ ಇಲ್ಲಿ ದೊರೆಯುತ್ತವೆ. 


ರಾಮಸಾಗರದಲ್ಲಿ ಲಿಂಗಶಿವಜಿಯ ಎಂಬುವವನು ಕಲ್ಲುದೇಗುಲವನ್ನು ಸ್ವತಃ ಭಿಕ್ಷಾಟನೆಗೈದು 
ಅದರಿಂದ ಬಂದ ಹಣದಿಂದ ದೆಗುಲವನ್ನು ಕಟ್ಟಿಸಿದ ಮಹತ್ವದ ವಿಷಯವನ್ನು ಶಾಸನವು ಹೇಳುತ್ತದೆ”. 


ನಂತರದಲ್ಲಿ ಈ ದೇಗುಲವನ್ನು ಶಾಸನವು ಲಿಂಗಶಿವಜಿಯ ಹೆಸರಿನಿಂದಲೇ ಕರೆದಿದೆ''. 


ಕೊಳಗಲ್ಲು ಗ್ರಾಮದ ಕಾರ್ತಿಕೇಯನ ತಪೋವನದಲ್ಲಿ ಗದಾಧರಭಟ್ಕತಳ ಎಂಬುವನು ಈ 
ತಪೋವನದ ಮೇಲ್ವಿಚಾರಕನಾಗಿರುವದರ ಜೊತೆಗೆ ಅಲ್ಲಿ ಕಾರ್ತಿಕೇಯ ದೇವಾಲಯವನ್ನು ಕಟ್ಟಿ ಸಿರುವುದನ್ನು 


ಶಾಸನವೊಂದು ಸ್ಪಷ್ಟಪಡಿಸುತ್ತದೆ ನ 
ಗಾವುಂಡರು ಮತ್ತು ನಾಳ್ಗಾವುಂಡರು 


ಚಿಕ್ಕಮಧುರೆಯಲ್ಲಿರುವ ಶಿವದೇವಾಯಕ್ಕೆ ನಾಗಮಾರ ಎಂಬುವನು ದಾನ ನೀಡಿದನು ಎಂದು ಶಾಸನ 
ಉಲ್ಲೇಖಿಸುತ್ತದೆ". ಚಿಕ್ಕಾರ್ಯನ ಮಗ ಅರಸಾರ್ಯನು ಮುಳಗುಂದದಲ್ಲಿ ಶಿವದೇವಾಲಯವೊಂದನ್ನು 
ಕಟ್ಟಿಸಿದ ಕುರಿತು ಅಲ್ಲಿರುವ ಎರಡನೆಯ ಕೃಷ್ಣನ ಶಾಸನವು ಉಲ್ಲೇಖಿಸುತ್ತದೆ?5. ಬಾಸವೂರ-೧೪೦ ಆಡಳಿತ 
ವಿಭಾಗದಲ್ಲಿ ಬರುವ ಮಾಸಳಿಗೆ (ಮಾಸಂಗಿ) ಗ್ರಾಮದಲ್ಲಿ ಅಬ್ಬಿಯರ ತಿಪ್ಪಗಾವುಂಡನೆಂಬುವನು 
ಶಿವದೇವಾಲಯವನ್ನು ಕಟ್ಟಿಸಿ ಅದರ ನಿತ್ಯಕಾರ್ಯಕ್ಕೆ ಭೂಮಿ ದಾನ ನೀಡಿದನು'*. ಹಿರೇಮಾಗನೂರ 


ಗ್ರಾಮದಲ್ಲಿ ಮಾಗುಂದರ ಕೊಣ್ಣ ೦ದ ಗಾವುಂಡನು ದೇಗುಲವನ್ನು ಮಾಡಿಸಿ ಅದರ ಲಿಂಗಪ್ರತಿಷ್ಠಾ ಪಿಸಿ ಅದಕ್ಕೆ 
ದಾನಗೈದನು '. 


ಹಾವಂಗಿಯಲ್ಲಿ ನಿರ್ಮಿಸಲ್ಪಟ್ಟಂತಹ ಕಲಿದೇವ ದೇವಾಲಯದ ಮುಂದಿರುವ ದೀಪಸ್ಥಂಭದ ದೀಪ 


ಉರಿಸಲು ಎಡವಳ-೭೦ ರ ಸುಂಕವೆರ್ಗೆಡೆ ಕಾಮರಸನು ಭೂಮಿದಾನವನ್ನು ನೀಡಿದನು''. ಪಸುಂಡಿ 


ಗ್ರಾಮದಲ್ಲಿ ರಪ್ಪುರನಾಗಯ್ಯ ದೇಗುಲಮಾಡಿಸುವದರ ಜೊತೆಗೆ ಅದರ ನಿತ್ಯ ಕಾರ್ಯಕ್ಕೆ ೨೦ ಮತ್ತರ 
ಭೂಮಿಯನ್ನು ಕೊಂಡು ಅದನ್ನು ಮಾರಿಕೊಂಡು ೨೦ ಮತ್ತರಕ್ಕೆ ನಾಲ್ಕುಕೆಯ್ಯ ದೇವಮಾನ್ಯವಾಗಿ ಬಿಟ್ಟನು". 
ಕವಜಗೇರಿಯ ಗಾವುಂಡನಾಗಿ ಆಡಳಿತ ನೆಡೆಸಿದ ಬಳ್ಳಜ್ಞನು ಅಲ್ಲಿ ಸಿದ್ದೇಶ್ವರ ಹಾಗೂ ಮಠಮದೇವ ಎಂಬೆರಡು 


ಗುಡಿಗಳನ್ನು ಕಟ್ಟಿಸಿ ಅವುಗಳಿಗೆ ಸಿದ್ಧಾಯವನ್ನು ನೀಡಿದನು”'. 


ಇಸಮುದ್ರದಲ್ಲಿರುವ ಭೋಗೇಶ್ವರ ಎಂಬ ದೇವಾಲಯದ ಜೀರ್ಣೋದ್ದಾ ರ ಕಾರ್ಯಕ್ಕೆ ಅಲ್ಲಿಯ 
ಕಾಕಂಬರ ಕಂಬಗಾವುಂಡನು ದಾನ ನೀಡಿದನೆಂದು ಶಾಸನವು ಉಲ್ಲೇಖಿಸುತ್ತ ದೆ*'. ಲಕ್ಷಿ ಸಾಗರದ ಶಾಸನವು 
ಕಳ್ಳಪುಣಶೆಯ ಸೋಮನಾಥ ದೇವಾಲಯಕ್ಕೆ ಸೋಮಯ್ಯನೆಂಬುವನು ಈಗಾಗಲೇ ತನಗೆ ಆಚಾರ್ಯನು 
ನೀಡಿದ ದಾನವನ್ನು ದೇವಾಲಯಕ್ಕೆ ಬಿಟ್ಟುಕೊಟ್ಟ ವಿಷಯ ಈ ಶಾಸನದಿಂದ ತಿಳಿದುಬರುತ್ತದೆ "”. ಹೆಚ್ಚೆ 
ಗ್ರಾಮದಲ್ಲಿರುವ ಶೀಮಧಾತ್ಮನ ದೇಗುಲಕ್ಕೆ ತಳವೃತ್ತಿಯಾಗಿ ಲೀಮಾಚಿಗ ಸಜ್ಜೆ-ಗದ್ದೆ-೧ ಮತ್ತು 
ಶೀಕಂಠೇಶ್ವರದೇವರ ರಂಗಭೋಗ ಅಂಗಭೋಗ ಜಿರ್ಣೋದ್ಧಾರಕ್ಕೆ ಬನವಾಸಿಯ ಚಟ್ಟೆಯ ಹಾಗೂ 
ಮಾಚಿದೇವರ ಶ್ರೀರುದ್ರಶಕ್ತಿಪಂಡಿತ ದೇವರ ಕಾಲಕರ್ಚಿ ದಾನವನ್ನು ಕೈಕೊಂಡರು”. ಐಹೊಳೆಯನ್ನು 
ಆಳುತ್ತಿರುವ ಶಾಂತಗಾವುಂಡನು ದೇಗುಲವನ್ನು ಕಟ್ಟಿಸಿ ಅದಕ್ಕೆ ಗೋಸಹಸ್ರ ದಾನವನ್ನು ಮಾಡಿದನೆಂದು 
ಶಾಸನವು ಹೇಳುತ್ತದೆ””. 


ಶೆಟ್ಟಿಗಳು 


ಸಮಾಜದ ಸ್ವಾಸ್ಕ್ಯವನ್ನು ಕಾಪಾಡುವಲ್ಲಿ ಮತ್ತು ಅರ್ಥವ್ಯವಸ್ಥೆಯ ಸಮತೋಲನ ಕಾಪಾಡುವಲ್ಲಿ 
ವ್ಯಾಪಾರವನ್ನು ವೃತ್ತಿಯಾಗಿ ಕೈಕೊಂಡ ವೈಶ್ಯಕುಲೋತ್ತಮರಾದ ಶೆಟ್ಟಿಗಳು ಅಥವಾ ಬಣಂಜುಗಳು ಸಹ 
ಎಲ್ಲರಂತೆ ದೇವಾಲಯ ನಿರ್ಮಾಣದಲ್ಲಿ, ಅವುಗಳ ಜೀರ್ಣೋದ್ದಾರಗಳಂತಹ ಕಾರ್ಯಚಟುವಟಿಕೆಗಳಲ್ಲಿ 
ಭಾಗವಹಿಸಿ ಶೈವಧರ್ಮವನ್ನು ಉಳಿಸಿಬೆಳೆಸಿದ್ದಾರೆ. ಇಂತಹ ಶೆಟ್ಟಿ-ವ್ಯಾಪಾರಸ್ತರಲ್ಲಿ ಬಿಲ್ಲಮಾಲದೇವ, 
ನಾಯಕಲ್ಲದ ಬಣಂಜುಗಳು, ದೊಡ್ಡಿಕಮಲದ ಕರುಳಕಾಮಶೆಟ್ಟಿ, ಕೋಮರಯ್ಯ ಶೆಟ್ಟಿಗಳು 


ಪ್ರಮುಖರಾಗಿದ್ದಾ ರೆ. 
[0 


ಮೂಡಿಗೆರೆ ಅಥವಾ ತಾವರಕೆರೆಯ ವಾಟಿದೇವರಿಗೆ ಅಲ್ಲಿಯ ಕೋಮರಯ್ಯಶೆಟ್ಟಿಯು ಅರಸನ 
ಅನುಮತಿಯನ್ನು ಪಡೆದು ದೇವರ ನಿತ್ಯ ಕಾರ್ಯಕ್ಕೆ ಹೊಲದಿಂದ ಬೆಳೆದ ಬಳೆಯಲ್ಲಿ ೧೦ ಕೊಳಗ ಧಾನ್ಯವನ್ನು 
ದಾನವಾಗಿ ನೀಡಿದನು". ಭಿಲ್ಲಮಾಲದವನಾದ (ರಾಜಸ್ಥಾನದ ಜೋಧಪುರ ಜಿಲ್ಲೆಯ ಭಿಲ್ಲ ಮಾಲ) 
ಭಿಲ್ಲಮಾಲದೇವನೆಂಬ ವ್ಯಾಪಾರಿಯು ಸಂಯಾಮದಲ್ಲಿ ತನ್ನ ಹೆಸರಿನ ಭಿಲ್ಲಮಾಲದೇವ ದೇವಾಲವನ್ನು ಕಟ್ಟಿಸಿ 


ಅದಕ್ಕೆ ದಾನವನ್ನು ನೀಡಿದನು". 


ನಾಯಕಲ್ಲು ಗ್ರಾಮದ ವೀರಬಣಂಜು ಶ್ರೇಣಿಯ ವ್ಯಾಪಾರಸ್ಥರು ಸೇರಿ ತಮ್ಮ ವ್ಯಾಪಾರದ ಮೇಲಿನ 
ತೆರಿಗೆ ರೂಪದಲ್ಲಿ ನರವಡಿ-೫೦೦ ವಿಭಾಗದಲ್ಲಿ ತಾವು ಹೇರುವ, ಇಳಿಸುವ ವಸ್ತುಗಳ ಮೇಲೆ ಇರುವ 


ಸುಂಕವನ್ನು ದೇವಮಾನ್ಯವಾಗಿ ತಮ್ಮ ಕುಲದೇವರಾದ ನಾಯಕಲ್ಲದ ಗವರೇಶ್ವರ ದೇವಾಲಯಕ್ಕೆ ನೀಡಿದರು". 


ದೊಡ್ಡಿಕಮಲದ ಕುರುಳಕಾಮಶೆಟ್ಟಿಯು ಅಲ್ಲಿರುವ ಕಾಮೇಶ್ವರ ದೇವಾಲಯಕ್ಕೆ ಅದರ ಪರಿಚಾರಕ 
ವರ್ಗಕ್ಕೆ ೫೪ ಮತ್ತರು ಭೂಮಿ ನೀಡಿದ್ದು ಅದು ಇಂತಿದೆ. 

ದೇವಾಲಯ ಕಟ್ಟಿದ ಶಿಲ್ಪಿ ಕೊಂಡೋಜ ಗೆ-೧೨, 

ಬಾರಿಸುವವರಿಗೆ (ಪರಿಕಾರರು)-೧೧, 

ಹಾಡುವವರಿಗೆ-೬, 

ದೇವರ ಆಚಾರ್ಯ ಈಶಾನ್ಯದೇವಶಿವನಿಗೆ-೧೩, 

ಜೋತಿಷ್ಯ ಚಾವುಂಡನಿಗೆ-೪, 

ತೋಟಿಗರಿಗೆ-೪ ಮತ್ತರುಗಳಂತೆ ಭೂಮಿಯನ್ನು ದಾನಮಾಡಿದನು. 

ದೇವರ ನೈವೇದ್ಯಕ್ಕೆ-೨, 

ಕೆರೆಗೆ-೨ ಮತ್ತರ ಭೂಮಿಯನ್ನು ಪ್ರತ್ಯೇಕವಾಗಿ ಕೊಟ್ಟಿರುವನು" '. 


ಸ್ಥಾನಾಚಾರ್ಯರು/ ಸ್ಮಾನಪತಿಗಳು 


ಶೈವದೇವಾಲಯವೊಂದು ನಿರ್ಮಾಣವಾದಾಗ ಅದರ ವ್ಯವಸ್ಥೆಗಾಗಿಯೇ, ವಿದ್ವತ್ತು ಹಾಗೂ 
ತಪಸ್ಸುಗಳಿಂದ ಶೋಭಿಸುವ ಆಚಾರ್ಯರೊರ್ವರು ನಿಯುಕ್ತರಾಗುತ್ತಿದ್ದರು. ಇವರು ದೇವಾಲಯಗಳಲ್ಲಿ 
ವಾಸಿಸುತ್ತ ಅದನ್ನೊಂದು ಧಾರ್ಮಿಕ ಹಾಗೂ ಶೈಕ್ಷಣಿಕ ಕೇಂದ್ರವನ್ನಾಗಿ ಊರ್ಜಿತಗೊಳಿಸುತ್ತಿದ್ದರು. ಇವರೇ 
ಸ್ಥಾನಪತಿಗಳು. ಪ್ರತಿಯೊಂದು ದೇವಾಲಯಕ್ಕೂ ಇವರ ನಿಯುಕ್ತಿ ಕಡ್ಡಾಯವಾಗಿರಲಿಲ್ಲ ಇದಕ್ಕೆ ಬದಲಾಗಿ 
ಒರ್ವ ಸ್ಥಾನಪತಿ ಹಲವಾರು ದೇವಾಲಯಗಳನ್ನು ನಿರ್ವಹಿಸುತ್ತಿದ್ದುದೂ ಇದೆ. ರಾಷ್ಟ್ರಕೂಟರ ಕಾಲದ 
ಬಹುತೇಕ ದೇವಾಲಯಗಳಿಗೆ ಕಾಳಾಮುಖ, ಪಾಶುಪತ ಪಂಥದ ಆಚಾರ್ಯರು ಸ್ಥಾನಪತಿಗಳಾಗಿದ್ದು, ಈಗ 


ಶಾಸನಗಳಲ್ಲಿಉಕ್ತವಾಗಿರುವ ಅವರ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. 
ಶಿವಧಾರಿ 
ಶಿವಧಾರಿಯು ರಾಮೇಶ್ವರ ದೇವಾಲಯದ ಆಚಾರ್ಯನಾಗಿದ್ದು, ಇವನಿಗೆ ಮೂರನೆಯ 


ಗೋವಿಂದನು ದಕ್ಷಿಣ ದಂಡಯಾತ್ರೆಯ ಸಮಯದಲ್ಲಿ ರಾಮೇಶ್ವರದವರೆಗೆ ಹೋದಾಗ ಅಲ್ಲಿಯ 


ರಾಮೇಶ್ವರ ದೇವರನ್ನು ಆರಾಧಿಸಿ ದೇವರಿಗೆ ಮತ್ತು ಆಚಾರ್ಯ ಶಿವಧಾರಿಗೆ ದಾನವನ್ನು ನೀಡಿದನು". 


CanD 
ಶಿವಧಾರಿ ಗೊರವ 


ಆಲಂಪೂರ ರಾಮತೀರ್ಥದ ದೇವರ ಆಚಾರ್ಯನಾದ ಶಿವಧಾರಿ ಗೊರವನು ಬಹುಷಃ ಮೇಲಿನ 
ರಾಮೇಶ್ವರ ಶಿವಧಾರಿಯೇ ಈ ಆಲಂಪೂರ ರಾಮತೀರ್ಥದ ಶಿವಧಾರಿ ಗೊರವನಾಗಿರಬೇಕು. ಈ ಶಿವಧಾರಿ 
ಗೊರವನಿಗೆ ಮೂರನೆಯ ಗೋವಿಂದನು ಕಂಚಿಯ ಮೇಲೆ ಧಾಳಿಮಾಡಿ ವಿಜಯಿಯಾಗಿ ಮರಳುವಾಗ 
ರಾಮತೀರ್ಥದಲ್ಲಿ ಬೀಡುಬಿಟ್ಟ ಸಮಯದಲ್ಲಿ ಈ ರಾಮತೀರ್ಥಕ್ಕೆ ಚಾಲುಕ್ಕ ಕೀರ್ತಿವರ್ಮನು ನೀಡಿದ 


ದತ್ತಿಯನ್ನು ಪುನರ್‌ದತ್ತಿಯಾಗಿ ನೀಡಿದನು" '. 
ಪರಮೇಶ್ವರ 


ಪರಮೇಶ್ವರನು ಚಿಕ್ಕಮಧುರೆ ದೇವಾಲಯದ ಆಚಾರ್ಯನಾಗಿದ್ದ, ಇವನು ವಿನಿತಾತ್ಮಚಾರ್ಯನ 


ಶಿಷ. ಇವರ ಪರಂಪರೆ ಹೀಗಿದೆ" : 
ಖ್ಯ 


ಸಾಗವಂತರ 


ಎನಿತಾತ್ಮ ಚಾರ್ಯ (ಕೋಳೂರು ನಕರೇಶ್ವರದ ಆಚಾರ್ಯ) 
ಪರಮೇಶ್ವರ 
ಕಲ್ಕರೆತಿ ಭಟಾರ ಮತ್ತು ಲೋಣಕ್ಷರ ಭಟಾರ 


ಪ್ರೀ ಕಲ್ಕರೆತಿ ಭಟಾರ ಮತ್ತು ಲೋಣಕ್ಸರ ಭಟಾರ ಇವರು ಒಬ್ಬರ ನಂತರ ಒಬ್ಬರು 


ಸ್ಥಾನಪತಿಗಳಾಗಿದ್ದು, ಯಾವ ದೇವಾಲಯಗಳ ಆಚಾರ್ಯರಾಗಿದ್ದರೆಂಬುದು ತಿಳಿದುಬರುವದಿಲ್ಲ"'. 
ಗೋಕರ್ಣ ಪಂಡಿತ 


ಮಂತ್ರವಾಡಿಯಲ್ಲಿ (ಶಿಗ್ಗಾಂವ) ಈ ಮೊದಲಿದ್ದ ಆದಿತ್ಯಭಟಾರ (ಬ್ರಾಹ್ಮಣ) ಸ್ಥಾನಪತಿ ಯಾಗಿದ್ದ, 
ಅವನು ಅಸಮರ್ಥನೆಂದು ತಿಳಿದು ಗೋಕರ್ಣಪಂಡಿತಗೊರವ ಸಮರ್ಥನೆಂದು ಸ್ಥಾನಪತಿ ಅಧಿಕಾರವನ್ನು 
ನೀಡಲಾಯಿತು. ಈ ಮೊದಲಿದ್ದ ಕೆಲವು ಸ್ಥಾನಪತಿಗಳು ಬ್ರಹ್ಮಚಾರ ಹೀನರಾಗಿದ್ದುದರಿಂದ ಅಧಿಕಾರಕ್ಕೆ 
ಬಂದ ಗೋಕರ್ಣಪಂಡಿತನು ಅವರನ್ನು ಆ ಸ್ಥಾನದಿಂದ ಕಿತ್ತುಹಾಕಿದನೆಂದು ಶಿಗ್ಗಾಂವ ಶಾಸನವು 
ಉಲ್ಲೇಖಿಸುತ್ತದೆ”". 


ಓಂಕಾರ ಶಿವಭಟಾರ 


ಓಂಕಾರ ಶಿವಭಟಾರ ಯಾವ ದೇವಾಲಯದ ಆಚಾರ್ಯನಾಗಿದ್ದನೆಂಬುದು ತಿಳಿದುಬರುವದಿಲ್ಲ 
ಬಹುಷಃ ಇವನು ಕುಣಿಮೆಲ್ಲಿ ಹಳ್ಳಿಯ ಸ್ಥಾನಪತಿಯಾಗಿರಬೇಕು" '. 


CD 


ಚಂದ್ರತೇಜ ಭಟಾರ 


ಚೆಂದ್ರತೇಜ ಭಟಾರನು ಮಲ್ಲಿಕಾರ್ಜುನ ಭಟಾರನ ಶಿಷ್ಯನಾಗಿದ್ದು ಇವನು ವೆಂಕಟಾಪೂರದ 


ಸ್ಥಾನಪತಿಯಾಗಿದ್ದನು'' ". 
ಬಾಲಚಂದ್ರ ಭಟಾರ 


ಬಾಲಚಂದ್ರ ಭಟಾರನು ಮೋಘಗ್ರಾಮದ ಆದಿತ್ಯ ದೇವಾಲಯದ ಆಚಾರ್ಯನಾಗಿ 


ಕಾರ್ಯ ನಿರ್ವಹಿಸುತ್ತಿದ್ದನು"'?. 
ಸೋಮರಾಸಿ ಭಟಾರ 
ಈತನು ಖಂಡೆಬಾಗೂರ ದೇವಾಲಯದ ಸ್ಥಾನಪತಿಯಾಗಿದ್ದನು" '. 
ಈಶಾನ್ಯ ಶಿವ 
ಇವನು ದೊಡ್ಡಿಕಮಲದ ಕಾಮೇಶ್ವರ ದೇವಾಲಯದ ಆಚಾರ್ಯನಾಗಿದ್ದನು' , 
ಬಾಳಚಂದ್ರ ಪಂಡಿತದೇವ 


ಇಸಮುದ್ರದ ಭೋಗೆಶ್ವರ ದೇವರ ಆಚಾರ್ಯನಾಗಿದ್ದ ಬಾಳಚಂದ್ರಪಂಡಿತದೇವನು "ಸ್ವಸ್ತಿ 
ಯಮನಿಯಮ ಸ್ವಾಧ್ಹಾಯ ದಾನ ಧಾರಣ ಮೊನಾನುಷ್ಠಾನ ಜಪತಪಸಮಾಧಿ ಶೀಲಸಂಪನ್ನ 'ನಾಗಿದ್ದನು. 


ಈತನ ಕಾಲಕರ್ಚಿ ದಾನ ನೀಡಲಾಗಿತ್ತು ik 
ಧರ್ಮರಾಶಿ ಭಟಾರ 


ಈತನು ಇಸಮುದ್ರದ ಗೊಗ್ಗಿ ದೇಗುಲದ ಆಚಾರ್ಯನಾಗಿದ್ದ, ಇವನ ಕಾಲಕರ್ಚಿ ಅನೇಕರು 
ದಾನವನ್ನು ನೀಡಿದರು". 


ಭುಜಂಗ ಭಟಾರ 


ಕುರ್ತುಕೋಟೆಯ ಮೂಲಸ್ಥಾನದೇವರ ಆಚಾರ್ಯನಾಗಿ ಭುಜಂಗ ಭಟಾರನು ಕೆಲಸ 
ನಿರ್ವಹಿಸಿದ್ದು, ಇವನ ಕಾಲಕರ್ಚಿ ಲೋಕಯ್ಯ ಗಾವುಂಡನು ತನ್ನ ವೃತ್ತಿ ಯಲ್ಲಿ ಭೂಮಿದಾನವನ್ನು 
ಮಾಡಿದನು". 


GD 


ಸೋಮಯ್ಯ 


ಈ ಸೋಮಯ್ಯನು ಕಳ್ಳಪುಣಸೆ (ಲಕ್ಷ್ಮೀಸಾಗರ) ಯ ಸೋಮನಾಥ ದೇವಾಲಯದ 


ಆಚಾರ್ಯನಾಗಿದ್ದನು. ಈತನ ಕಾಲಕರ್ಚಿ ಕನ್ನಯ್ಯನು ಭೂಮಿದಾನ ಮಾಡಿದನು" '. 
ಭೀಮರಾಶಿ ಭಟಾರ 


ಸೊರಟೂರದ ಸ್ಥಾ ನಪತಿಯಾಗಿ ಭೀಮರಾಶಿ ಭಟಾರನು ಕಾರ್ಯಮಾಡುತ್ತಿದ್ದ, ಇವನ ಕಾಲಕರ್ಚಿ 


ಸಾಮಿಕಳ್ಲೆಯಮ್ಮನು ೫೦ ಮಹಾಜನರ ಸಮ್ಮುಖದಲ್ಲಿ ೧೦೦೦ ಎಲೆ ತೋಟವನ್ನು ದಾನವಾಗಿ ನೀಡಿದನು". 
ಲಿಂಗಶಿವಜಿಯ 

ಇವನು ರಾಮಸಾಗರ (ಸಿದ್ದಾಪುರ)ದಲ್ಲಿ ತಾನೇ ಕಟ್ಟಿಸಿದ್ದ ಕಲ್ಲುದೇಗುಲದ ಆಚಾರ್ಯನಾಗಿದ್ದನು"". 
ಸತ್ಯರಾಶಿ ಭಟಾರ 


ಸತ್ಯರಾಶಿ ಭಟಾರನು ಕೋಳಗಲ್ಲದ ಸ್ಥಾನಪತಿಯಾಗಿದ್ದು, ಇವನ ಕಾಲಕರ್ಚಿ ನಾಲ್ಕು ಜನ 


ಗಾವುಂಡರು ದಾನ ನೀಡಿದರು ". 
ಅಮೃತರಾಶಿ ಭಟಾರ 


ಅಡ್ಡೂರ ಗ್ರಾಮದ ಸ್ಥಾನಪತಿ ಮತ್ತು ದೇವಾಲಯದ ಆಚಾರ್ಯನಾಗಿ ಅಮೃತರಾಶಿ ಭಟಾರನು 


ಕೆಲಸ ನಿರ್ವಹಿಸಿದ್ದು, ಈತನಿಗೆ ಗಾವುಂಡರು ಭೂಮಿದಾನವನ್ನು ನೀಡಿದ್ದರು""'. 
ಬ್ರಹ್ಮ ಭೋಜಂಗ ಪರಮಸ್ವಾಮಿ 

ಈತನು ಹೆಚೈಗ್ರಾಮದ ಶ್ರೀ ಮಾದಾತ್ಮ ದೇಗುಲದ ಆಚಾರ್ಯನಾಗಿದ್ದನು'. 
ಶೀರುದ್ರಶಕ್ತಿ ಪಂಡಿತದೇವ 


ಯಮ ನಿಯಮ ಸ್ವಾಧ್ಯಾಯ ಧ್ಯಾನ ಧಾರಣ ಮೊನಾನುಷ್ಠ್ಮಾನ ಜಪತಪಸವಮಾಧಿಶೀಲ 


ಗುಣಸಂಪನ್ನನಾದ ಶ್ರೀ ರುದ್ರಶಕ್ತಿ ಪಂಡಿತದೇವನು ಶ್ರೀಕಂಠೇಶ್ವರ ದೇವಾಲಯದ ಆಚಾರ್ಯನಾಗಿದ್ದನು"”. 


ತಿಪ್ಪಯ್ಯಗೊರವ ಮತ್ತು ಕಾಳಿದೇವ 


ರಾಮೇಶ್ವರ ದೇವಾಲಯದ ಆಚಾರ್ಯರಾಗಿ ತಿಪ್ಪಯ್ಯಗೊರವ ಮತ್ತು ಕಾಳಿದೇವರು ಕೆಲಸ 


ನಿರ್ವಹಿಸಿದ್ದರು. ಇವರಿಗೆ ಮೂರನೆಯ ಕೃಷ್ಣನು ಗದ್ಯಾಣ-೩೦, ಪೊನ್ನ-೩೦ ಮತ್ತು ೫೦ ಮತ್ತರು 


ಭೂಮಿಯನ್ನು ದಾನಮಾಡಿದನು?. 
ಳಾಕುಳಿದೇವ 


ತಪೋ ನಿಷ್ಠನಾದ ಳಾಕುಳಿದೇವನು ನಾಗಾವಿಯ ರಾಮೇಶ್ವರ ದೇವಾಲಯದ 


ಆಚಾರ್ಯನಾಗಿದ್ದನು '. 


ರಾಷ್ಟ್ರಕೂಟರ ಕಾಲದಲ್ಲಿ ಹಲವಾರು ಶೈವದೇವಾಲಯಗಳಿರುವ ನೆಲೆಗಳೆಲ್ಲ ದೇವಸ್ಥಾನಗಳಲ್ಲಿ ಈ 
ಸ್ಥಾನಾಚಾರ್ಯರ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದ್ದು ಇವು ಪಾಶುಪತ, ಕಾಳಾಮುಖರ 
ಶಿಷ್ಯ ಪರಂಪರೆಯ ಶಾಖೆಗಳಾಗಿದ್ದುಅದರಲ್ಲಿ ಪರ್ಷೆ, ಅವಳಿ ಸಂತತಿಗಳೆಂದು ಕನ್ನಡ ಶಾಸನಗಳಿಂದ 


ತಿಳಿದುಬರುತ್ತದೆ"”. 
ಪಾಶುಪತ ಕಾಳಾಮುಖ 
ಸಿಂಹಪರ್ಷೆ ಶಕ್ತಿಪರ್ಷೆ 
ಪರ್ವತಾವಳಿ ಭುಜಂಗಾವಳಿ 
ಅಗಸ್ತೇಶ್ವರ ಸಂತತಿ ಬೆಳ್ಳಿಯ ಸಂತಾನ ಕಿಟ್ಟ ಗಾ 
ಮೂವರ ಕೋಣೆಯ ಸಂತತಿ ಇಟ್ಟಿಗೆಯ ಸಂತತಿ 


ಎಸ್‌.ಕೆ. ಕೊಪ್ಪಾರವರು ಶಕ್ತಿ ಪರ್ಷೆಗಿಂತ ಸಿಂಹಪರ್ಷೆ ಪ್ರಾಚೀನವೆಂದು ಹೇಳುತ್ತಾ ಪ್ರಾಚೀನ ಉಲ್ಲೇಖ 
ಆಂದ್ರಪ್ರದೇಶದ ತಾಂಡಿಕೊಂಡದ ಕ್ರಿ.ಶ್ಪ೯೫೮ ರ ಶಾಸನವನ್ನು ಆಧರಿಸಿ ಹೇಳಿದ್ದಾರೆ". ಆದರೆ ಅದಕ್ಕೂ 
ಮುಂಚೆ ರಾಷ್ಟ್ರಕೂಟರ ಕಾಲದಲ್ಲಿಯೇ ಸಿಂಹಪರ್ಷೆಗಿಂತ ಪ್ರಾಚೀನವಾದದ್ದು ಶಕ್ತಿಪರ್ಷೆಯ ಉಲ್ಲೇಖ 
ಒಂದನೆಯ ಅಮೋಘವರ್ಷನ ಕಾಲದ ಅಣಜಿ ಶಾಸನದಲ್ಲಿ ಬರುತ್ತದೆ "*, ಹೀಗಾಗಿ ಶಕ್ಷಿಪರ್ಷೆಯು 
ರಾಷ್ಟ್ರಕೂಟರ ಕಾಲದಲ್ಲಿ ಪ್ರಚಲಿತವಾಗಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿತ್ತೆಂಬುದು ಈ ಶಾಸನದಿಂದ 


ತಿಳಿದುಬರುತ್ತ ದೆ. 


ಸುಮಾರು 5೨೫ ಜನ ಶೈವ ಸ್ಥಾನಾಚಾರ್ಯರು ನಮ್ಮ ಅಧ್ಯಯನದ ಕಾಲಾವಧಿಯಲ್ಲಿ ಶಾಸನಗಳಲ್ಲಿ 


ಉಲ್ಲೇಖಿತರಾಗಿದ್ದು, ಇವರು ವಿದ್ಯಾಪ್ರೇಮಿಗಳಾಗಿದ್ದು ದೇವಸ್ಥಾನ ಮಠಗಳಲ್ಲಿನ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ 


GD 


ನೀಡಿದ್ದಾರೆ. ದೇವಾಲಯ ಮಠಗಳ ಜೀರ್ಣೋದ್ಧಾರ ಮಾಡುವದರ ಜೊತೆಗೆ ಅಲ್ಲಿಯ ಶೈಕ್ಷಣಿಕ 
ಚಟುವಟಿಕೆಗಳ ಮೂಲಕ ನಾಡಿನ ಸಂಸ್ಕೃತಿಯ ನಿರ್ಮಾಣದಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದ ಈ 


ಸ್ಥಾನಾಚಾರ್ಯರು ಜನಸಾಮಾನ್ಯರಿಂದ, ರಾಜಮನೆತನಗಳಿಂದ ಗೌರವಿಸಲ್ಪ ಟ್ಟಿ ವರಾಗಿದ್ದಾ ರೆ. 
ಶಾಕ್ತ ಧರ್ಮ 


ಶೈವಧರ್ಮದಲ್ಲಿ ತಾತ್ವಿಕ ಲಾಕುಳ, ಪಾಶುಪತ, ಕಾಳಾಮುಖ ಪಂಥಗಳಿದ್ದ ಂತೆ ವಾಮಾಚಾರಗಳನ್ನು 
ಅನುಸರಿಸಿದ ಕಾಪಾಲಿಕ, ನಾಥ, ಭೈರವ, ಕೌಳ (ಶಾಕ್ತ ) ಪಂಥಗಳಿದ್ದವು. ಇವುಗಳಲ್ಲಿ ನಾಥ, ಕೌಳ ಪಂಥಗಳು 


ರಾಷ್ಟ್ರಕೂಟರ ಕಾಲಾವಧಿಯಲ್ಲಿ ಸಹ ಪ್ರಚಲಿತದಲ್ಲಿದ್ದವು. 


ರಾಷ್ಟ್ರಕೂಟರ ಕಾಲದಲ್ಲಿ ನಾಥಪಂಧದ ಖಯಷಿಮನಿಗಳ ಹೆಸರುಗಳು ನೇರವಾಗಿ 
ದೊರೆಯುವದಿಲ್ಲವಾದರೂ ಈ ಕಾಲದ ದೇವಾಲಯಗಳ ಹೆಸರುಗಳು ನಾಥ ಎಂಬ ಪದದಿಂದಲೇ 
ಅಂತ್ಯಗೊಳ್ಳುವದರಿಂದ ಚರ್ಚೆಗೆ ಆಸ್ಪದಮಾಡಿ ಕೊಟ್ಟಿದೆ. ಉದಾ: ಕೈಲಾಸನಾಥ", ರಾಮನಾಥ”, 
ಸೋಮನಾಥ" ಮುಂತಾದವುಗಳು. ಇವುಗಳನ್ನು ಗಮನಿಸಲಾಗಿ ಇವು ಮೂಲತಃ ನಾಥಪಂಥದ 


ಕೇಂದ್ರಶಾಖೆಗಳಾಗಿರಬಹುದೆಂದು ತೋರುತ್ತದೆ. 


ಕೌಳರು ಅಥವಾ ಶಾಕ್ತರು ಶಕ್ತಿಯ ಉಪಾಸಕರಾಗಿದ್ದರಿಂದ ಇವರನ್ನು ಶಾಕ್ತರು ಅಥವಾ ಕೌಳ 
ಪಂಥದವರೆಂದು ಕರೆಯಲಾಗಿದೆ. ಈ ಶಾಕ್ತರ ಕುರಿತು ಶಾಸನಗಳಲ್ಲಿ ಪ್ರಸ್ತಾಪಬರುವದಿಲ್ಲ ಇದು ಕೇವಲ 
ಗ್ರಂಥಾರಾಧನೆಯಾಗಿದೆ”'. ಬಹುಷಃ ಈ ಕೌಳರು ಅಥವಾ ಶಾಕ್ತರು ಸಮಾಜದ ನಿಂದೆಗೆ ಮತ್ತು ವರ್ಣರಹಿತ 
ಜನರಾಗಿರಬಹುದು. ಏಕೆಂದರೆ ಇಂದಿಗೂ ಕೆಳವರ್ಗದ ಜನರು ಆರಾಧಿಸುವ ದೈವ (ದೇವರು) ಗಳು 
ಶಕ್ತಿದೇವತೆಗಳಾಗಿದ್ದು, ಭಟರಿ, ಬಳರಿ, ಭಗವತಿ, ದುರ್ಗೆ, ಕಾಳಿ, ಬಾದುಬ್ಬೆ, ಲಕ್ಷ್ಮೀ ಇತ್ಯಾದಿ ದೇವತೆಗಳನ್ನು 
ಪೂಜಿಸುತ್ತಿ ರುವದನ್ನು ಕಾಣುತ್ತೆ €ವೆ. ಇವುಗಳನ್ನೆ ಜನರು ದುರ್ಗಮ್ಮ, ಮರಗಮ್ಮ ದ್ಯಾಮವ್ವ, ಉಡಚವ್ವ, 
ಪಿಲೇಕೆವ್ವ ಇತ್ಯಾದಿ ಹೆಸರುಗಳಿಂದ ಇಂದಿಗೂ ಪೂಜಿಸುವದುಂಟು. ರಾಷ್ಟ್ರಕೂಟರ ಕಾಲದಲ್ಲಿಯೂ ಕೂಡಾ 
ಶಾಕ್ತರು ಸಾಕಷ್ಟು ಪ್ರಮಾಣದಲ್ಲಿ ಇದ್ದುದು ಮತ್ತು ದೇವಾಲಯಗಳನ್ನು ಕಟ್ಟಿಸಿರುವ ಉದಾಹರಣೆಗಳು 
ಶಾಸನಗಳಲ್ಲಿ ದೊರೆಯುತ್ತವೆ. ಈ ಕಾಲದಲ್ಲಿ ಅರಸರನ್ನೊಳಗೊಂಡು ಸಾಮಂತ, ಸಾಮಾನ್ಯವರ್ಗದವರು 


ಶಾಕ್ತ ದೇವಾಲಯಗಳನ್ನು ಕಟ್ಟಿ ಸಿ ದಾನ ದತ್ತಿ ಗಳನ್ನು ನೀಡಿರುವದನ್ನು ಕಾಣುತ್ತೆ ವೆ. 
ಶಾಕ್ಸ ದೇವಾಲಯಗಳ ನಿರ್ಮಾಣ ಮತ್ತು ದತ್ತಿ -ದಾನ 


ಶಾಕ್ತದೇವತೆಗಳಲ್ಲಿ ಒಬ್ಬಳಾದ ಕೊಲ್ಲಾಪೂರದ ಮಹಾಲಕ್ಷ್ಮೀಯು ಈ ಕಾಲದ ಗಮನಾರ್ಹದೇವತೆ 


ಎನಿಸಿಕೊಂಡಿದ್ದು, ರಾಷ್ಟ್ರಕೂಟ ಒಂದನೆಯ ಅಮೋಘವರ್ಷನು ಕೊಲ್ಲಾಪುರಕ್ಕೆ ಬಂದು ಅಲ್ಲಿಯ 
ಮಹಾಲಕ್ಷ್ಮೀಯನ್ನು ಆರಾಧಿಸಿ, ತನ್ನ ರಾಜ್ಯದ ಜನತೆಯ ಕಲ್ಯಾಣಕ್ಕೋಸ್ಕರ ತನ್ನ ಎಡಗೈಬೆರಳನ್ನು ಕತ್ತರಿಸಿ 


ಮಹಾಲಕ್ಷಿ ಒಗೆ ಬಲಿಯಾಗಿ ಕೊಟ್ಟನೆಂದು ಸಂಜನ ತಾಮ್ರಪಟ ಶಾಸನವು ಉಲ್ಲೇಖಿಸುತ್ತ al 


ಆಲಂಪುರದಲ್ಲಿ ದುರ್ಗ ಭಟಾರಿಯ ದೇವಾಲಯವಿದ್ದುದು ತಿಳಿದುಬರುತ್ತದೆ” '. ಕಚ್ಚಾಎ 
ಗ್ರಾಮದಲ್ಲಿ ಮಲೆಯಮರಸನು ಬಾರಿಬ್ಬೆ ಹೆಸರಿನ ದೇವಾಲಯವನ್ನು ಕಟ್ಟಿಸಿದನು”. ಲೋಕಬ್ಬೆ ಎಂಬವಳು 
ಜವಳಿ ಗ್ರಾಮದಲ್ಲಿ ಬಳ್ಳದೇವ (ಬಳರಿ ದೇವ) ಎಂಬ ಹೆಸರಿನ ಗುಡಿಯನ್ನು ಕಟ್ಟಿಸಿ ಅದಕ್ಕೆ ದಾನ ನೀಡಿದಳು” 
'. ಅದೇರೀತಿ ಕಪ್ಪೆಯರಸನು ಶಿಗ್ಗಾಂವ ಗ್ರಾಮದಲ್ಲಿರುವ ಕಲ್ಕೆರತಿ ಭಟರಿ ಗುಡಿಗೆ ದಾನನೀಡಿದ್ದನ್ನು ಶಾಸನ 
ಹೇಳುತ್ತದೆ"'. ಥಾನಾ ಜಿಲ್ಲೆಯ ಚಿಂಚಣಿ ಗ್ರಾಮದಲ್ಲಿ ಅನ್ನಯ್ಯ ಎಂಬುವನು ಭಗವತಿ ಮಟಿಕವನ್ನು ಕಟ್ಟಿಸಿ 


ಅದಕ್ಕೆ ದಾನಬಿಟ್ಟಿರುವದನ್ನು ಚಿಂಚಿಣಿ ತಾಮ್ರಪಟ ಶಾಸನವು ಉಲ್ಲೇಖಿಸಿದೆ". 


ಕವಜಗೇರಿಯ ಬಳ್ಳಜ್ಞನು ಕವಜಗೇರಿಯಲ್ಲಿ ಇತರ ದೇವಾಲಯಗಳನ್ನು ಕಟ್ಟಿಸುವದರ ಜೊತೆಗೆ 
ಭಟರಿ ದೇಗುಲವನ್ನು ಕಟ್ಟಿಸಿದನು”'. ಖಂಡೇಬಾಗೂರದಲ್ಲಿಯೂ ಸಹ ಭಟರಿ ದೇವಾಲಯವಿದ್ದುದು 
ಶಾಸನದಿಂದ ತಿಳಿದುಬರುತ್ತದೆ"”.ಬಾಂಬೆ ಪ್ರಾಂತದ ಸಂಯಾಮದಲ್ಲಿ ಕೌತುಕನೆಂಬುವವನು ಭಗವತಿ 
ಮಟಿಕವನ್ನು ಕಟ್ಟಿಸಿದನು. ' 


ನಿಟ್ಟಿಪಳ್ಳಿಯಲ್ಲಿರುವ ಪಾರ್ವತಿ ಗುಡಿಗೆ ಲಬ್ಬರಸಿಯು ದಾನ ನೀಡಿದ ಕುರಿತು ತಿಳಿದುಬರುತ್ತದೆ”. 
ಸೊರಟೂರದಲ್ಲಿರುವ ಮಟಿಕ ಅಥವಾ ಮಠಕ್ಕೆ ಪೆರ್ಗಡೆ ಆಚಪಯ್ಯನು ದಾನಬಿಟ್ಟಿದ್ದನ್ನು ಗಮನಿಸಿದರೆ ಈ 
ಮಟಿಕವು ಬಹುಷಃ ಸರಸ್ವತಿ ಗುಡಿಯಾಗಿರಬೇಕು'. ಕುಡತಿನಿಯಲ್ಲಿ ಆಚಾರ್ಯ ಮತ್ತು ಸ್ಥಾನಪತಿಯಾದ 
ಗದಾಧರ ಬಟ್ಕತಳನು ಕಾರ್ತಿಕೇಯ ದೇವಾಲಯದ ಜೊತೆಗೆ ಶಿವ, ಬ್ರಹ್ಮ, ವಿಷ್ಣು, ಏನಾಯಕನ ಗುಡಿಗಳ 
ಜೊತೆಯಲ್ಲಿ ಪಾರ್ವತಿದೇವಿಯ ಗುಡಿಯನ್ನು ಕಟ್ಟಿಸಿ ದಾನ ನೀಡಿದ ವಿಷಯವು ಶಾಸನದಲ್ಲಿದೆ”. 
ಲೋಕಟೆಯು ಸಹ ಗದಾಧರನಂತೆ ಲೋಕಾಪೂರ ಗ್ರಾಮದಲ್ಲಿ ಹರಿ, ಹರ, ಬುದ್ಧ ಹಾಗೂ ಜಿನರ ಜೊತೆಗೆ 


ಲೋಕೇಶ್ವರಿ ದೇಗುಲವನ್ನು ಕಟ್ಟಿ ದಾನ ನೀಡಿರುವದನ್ನು ಅದೇ ಶಾಸನದಲ್ಲಿ ಉಲ್ಲೇ ಖಿತಗೊಂಡಿದೆ"'. 


ಸವಡಿ ಗ್ರಾಮದಲ್ಲಿ ಏಚಿನಾಯಕನು ಮಟಿಕಾ ಹೆಸರಿನ ಭಗವತಿ ಗುಡಿಯನ್ನು ಕಟ್ಟಿಸಿದನು. ಇದಕ್ಕೆ 
ಬಲ್ಲಯ್ಯನು ದಾನವನ್ನು ನೀಡಿದನು”. ಹುಲಗೂರು ಗ್ರಾಮದಲ್ಲಿರುವ ಪುಲ್ಲಂಗುರಬ್ಬೆ ಗುಡಿಗೆ 


ಅಂಕಬ್ಬರಸಿಯು ಭೂದಾನ ನೀಡಿದಳು" '. 


GD 


ಸೂರ್ಯ, ಗಾಣಪಾತ್ಮ, ಬ್ರಹ್ಮ ಮತ್ತು ತೈಪುರುಷ 


ರಾಷ್ಟ್ರಕೂಟರ ಕಾಲದಲ್ಲಿ ಶೈವ, ವೈಷ್ಣ ವ, ಜೈನ ಮತ್ತು ಶಾಕ್ತಧರ್ಮದ ದೇವರುಗಳನ್ನು ಪೂಜಿಸಿದಂತೆ, 
ದೇವಾಲಯಗಳನ್ನು ನಿರ್ಮಿಸಿದಂತೆ ಸೂರ್ಯ, ಗಣಪತಿ, ಬ್ರಹ್ಮ ಮತ್ತು ತೈಪುರುಷ ದೇವರುಗಳನ್ನು ಆರಾಧಿಸಿ 
ಅವುಗಳಿಗಾಗಿ ದೇವಾಲಯಗಳನ್ನು ಕಟ್ಟಿಸಿ ದಾನ-ದತ್ತಿಗಳನ್ನು ನೀಡಿರುವದನ್ನು ಶಾಸನಗಳು 


ಪ್ರಚುರಪಡಿಸುತ್ತವೆ. 


ಬಳ್ಳಜ್ಜನು ಕವುಜಗೇರಿಯಲ್ಲಿ ವಿನಾಯಕನ ಗುಡಿ ಕಟ್ಟಿಸಿ ದಾನ ನೀಡಿದರೆ”, ಗದಾಧರಬಟ್ಕತಳನು 


ಕುಡತಿನಿಯಲ್ಲಿ ವಿನಾಯಕನ ಗುಡಿಯನ್ನು ಕಟ್ಟಿಸಿ ದಾನಗೈದನು. '. 


ಆಲಂಪೂರದಲ್ಲಿ ಶ್ರೀಮಾರನು ಆದಿತ್ಯ ಗುಡಿಯನ್ನು ಕಟ್ಟಿಸಿ ದಾನ ನೀಡಿದರೆ”, ಶಿಗ್ಗಾಂವದಲ್ಲಿರುವ 
ಆದಿತ್ಯನ ಗುಡಿಗೆ ಕಪ್ಪೆಯರಸನು ದಾನ ನೀಡಿದನು”. ಅದೇರೀತಿ ಮೋಘ ಗ್ರಾಮದಲ್ಲಿ ಚಂದಿಗನು ಸೂರ್ಯನ 
ಗುಡಿಯನ್ನು ಕಟ್ಟಿಸಿ ದಾನ ನೀಡಿದರೆ”', ಕುರ್ತಕೋಟೆಯ ಸೂರ್ಯ ದೇವಾಲಯಕ್ಕೆ ಲೋಕಯ್ಯನು ದಾನ 


ನೀಡಿದನು" '. 


ಈ ಸೂರ್ಯ ವಿನಾಯಕರಂತೆ ಈ ಕಾಲದಲ್ಲಿ ಕೇಶವಾದಿತ್ಯರನ್ನು ಒಂದೇ ಕಡೆ ಪ್ರತಿಷ್ಠಾಪಿಸಿ 
ಆರಾದಿಸಿದ್ದನ್ನು ಕಾಣುತ್ತವೆ. ಉದಾ: ಕವಜಗೇರಿಯ ಬಳ್ಳಜ್ಞನು ಉಳಿದೆಲ್ಲ ದೇವರುಗಳ ಗುಡಿಗಳನ್ನು 
ಕಟ್ಟಿಸಿದಂತೆ ಕೇಶವಾದಿತ್ಯರ ಗುಡಿಯನ್ನು ಕೂಡಾ ಕಟ್ಟಿಸಿ ದಾನಗೈದಿದ್ದು ತಿಳಿದುಬರುತ್ತದೆ"”. ಕೇಶವಾದಿತ್ಯರನ್ನು 
ಒಂದೇ ಕಡೆಗೆ ಪ್ರತಿಷ್ಠಾಪಿಸಿ ಆರಾಧಿಸಿದಂತೆ ಈ ಕಾಲದಲ್ಲಿ ಬ್ರಹ್ಮ, ಎಷ್ಟು, ಮಹೇಶ್ವರರೆಂಬ ತೈಪುರುಷರನ್ನು 
ಒಂದೇ ಕಡೆ ಪ್ರತಿಷ್ಠಾಪಿಸಿ ಆರಾಧಿಸಿದ ಉದಾಹರಣೆಗಳು ದೊರೆಯುತ್ತಿದ್ದು, ಮೂರನೆಯ ಕೃಷ್ಣನ ಮಂತ್ರಿ 
ಗಜಾಂಕುಶನಾರಾಯಣನು ಪಾಏಿಟ್ಟಿಗೆಯಲ್ಲಿ ಶಾಲೆಯನ್ನು ಕಟ್ಟಿಸಿ ಅಲ್ಲಿ ತೈಪುರುಷರನ್ನು ಪ್ರತಿಷ್ಠಾ ಪಿಸಿರುವದು 


ಈ 
ಕಂಡುಬರುತ್ತದೆ” ". 


ಈ ಮೇಲಿನ ದೇವರುಗಳಂತೆ ಬ್ರಹ್ಮನನ್ನು ಆರಾಧಿಸಿರುವದು ಕಂಡುಬರುತ್ತದೆ. ಮಾನೋರ"", 


ಕುಡತಿನಿಗಳಲ್ಲಿ”' ಬ್ರಹ್ಮನ ಗುಡಿ ಇದ್ದುದು ತಿಳಿದುಬರುತ್ತದೆ. 
ವೈಷ್ಣವಧರ್ಮ 
ದ್ವೈತ ಮತ್ತು ಏಶಿಷ್ಠಾದ್ವೈತಗಳು ವೈದಿಕ ಧರ್ಮದ ಪಂಥಗಳು. ಈ ಮತಗಳನ್ನು ಒಟ್ಟುಗೂಡಿಸಿಯೇ 


ವೈಷ್ಣವ ಧರ್ಮವೆಂದು ಕರೆಯಲಾಗುತ್ತದೆ. ಶಾತವಾಹನರ ಕಾಲದ ನಂತರ ದಕ್ಷಿಣಭಾರತದಲ್ಲಿ 


ರಾಜ್ಯಭಾರನೆಡೆಸಿದ ಪಲ್ಲವ, ಕದಂಬ, ಚಾಲುಕ್ಯ ಅರಸರುಗಳು ಈ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡಿ 


| 


ಪ್ರೋತ್ಸಾ ಹಿಸಿದಂತೆ ರಾಷ್ಟ್ರಕೂಟ ಅರಸರೂ ಸಹ ರಾಜಾಶ್ರಯ ನೀಡಿ ವೈಷ್ಣವ ಧರ್ಮದ ಉನ್ನತಿಗೆ 


ಕಾರಣೀಭೂತರಾಗಿದ್ದಾರೆ. 


ವೈಷ್ಣವ ಮತಗಳಿಗೆ ಅನುಗುಣವಾಗಿ ಬಂದ ಬ್ರಾಹ್ಮಣರ ಗೋತ್ರ, ಶಾಖೆಗಳ ಕುರಿತು ತಾಮ್ರಪಟಗಳಲ್ಲಿ 
ಸಾಕಷ್ಟು ಮಾಹಿತಿ ದೊರೆಯುತ್ತದೆ. ಹೆಚ್ಚಾಗಿ ಕೃಷ್ಣನನ್ನು ದೇವರನ್ನಾಗಿ ಮಾಡಿಕೊಂಡ ಭಾಗವತಮತವು 
ರಾಷ್ಟ್ರಕೂಟರ ಕಾಲದಲ್ಲಿ ಹೆಚ್ಚು ಪ್ರಸಿದ್ಧಿ ಗೊಂಡಿತು. ರಾಷ್ಟ್ರಕೂಟರ ಶಾಸನಗಳನ್ನು ಅವಲೋಕಿಸಿದಾಗ ವೈಷ್ಣವ 
ಪರವಾದ ದೇವತಾನಾಮ, ವ್ಯಕ್ತಿ ನಾಮಗಳು ಬಹು ಸಂಖ್ಯೆಯಲ್ಲಿ ಕಂಡುಬರುವದಲ್ಲದೇ ಅವರ ಲಾಂಛನ 
ಹಾಗೂ ಧ್ವಜಗಳು ಸಹ ವೈಷ್ಣವ ಪರವಾದ ಹೆಸರುಗಳನ್ನು ಹೊಂದಿರುವದನ್ನು ಕಾಣಬಹುದಾಗಿದೆ. ವಿಷ್ಣುವಿನ 
ವಾಹನವಾದ ಗರುಡವನ್ನು ತಮ್ಮ ಲಾಂಛನವನ್ನಾಗಿ" ಪಡೆದಿದ್ದಲ್ಲದೇ ಗರುಡ ಧ್ವಜವನ್ನು” 


ಹೊಂದಿರುವದನ್ನು ಕಾಣಬಹುದು. 


ರಾಷ್ಟ್ರಕೂಟರ ಬಹುಸಂಖ್ಯೆಯ ಅರಸರುಗಳು ವಿಷ್ಣುವಿನ ವಿವಿಧ ಹೆಸರುಗಳಾದ ಪರಮಬ್ರಾಹ್ಮಣ್ಯ, 
ಪರಮಭಾಗವತ, ಕೃಷ್ಣ, ಇಂದ್ರ, ಧೃವ ಮೊದಲಾದ ಹೆಸರುಗಳನ್ನು ಇಟ್ಟುಕೊಂಡಿರುವದು ಕಂಡುಬರುತ್ತದೆ. 


ಉದಾ: ನನ್ನರಾಜನು ಪರಮಬ್ರಾಹ್ಮ ಣ್ಯ ಮತ್ತು ಪರಮಭಾಗವತ"” ಎಂಬವಿಷ್ಣುವಿನ ಪರವಾದ ಹೆಸರುಗಳನ್ನು 
ಪಡೆದಿದ್ದನು. 


ಮೂರನೆಯ ಗೋವಿಂದನ ಮಣ್ಣೆಯ ಶಾಸನವು"' ಕೃಷ್ಣರಾಜನನ್ನು ಕೃಷ್ಣನಿಗೆ ಹೋಲಿಸಿರುವದನ್ನು 
ಕಾಣುತ್ತೇವೆ. 
"ಫ್ರೀ ಕೌಸ್ತು ಭ-ಆಯಾತಕರೈರ- ಉಪಗೂಧಾ- ಕಾಂತಹ- 
ಸ್ಮ್ಯಾನ್ವಿತೋವಿಪುಲಾ- ಬಾಹು- ವಿನಿರ್ಜಿತಾರಿ- ಚಕ್ರೊಪ್ಯಾ- 
ಅಕೃಷ್ಣನಚರಿತೋಭುವಿಕೃಷ್ಣರಾಜಃ ’ ಎಂದಿದೆ. 
ಕೃಷ್ಣನ ಅವತಾರಗಳಲ್ಲಿ ಒಂದಾದ ವರಾಹ ಅವತಾರವನ್ನು ಗಂಗರಣವಿಕ್ರಮ ರಾಚಮಲ್ಲನ 
ಕ್ರಿ.ರ್ಶ೮೦ ರ ಶಾಸನವೊಂದು ಉಲ್ಲೇಖಿಸುತ್ತದೆ"'. ರಾಷ್ಟ್ರಕೂಟರ ದೊರೆಗಳಾದ ಗೋಎಂದ, ಕೃಷ್ಣ, ಧೃವ, 
ಇಂದ್ರರ ಹೆಸರುಗಳೂ ಸಹ ವೈಷ್ಣವ ಧರ್ಮವನ್ನೇ ಸೂಚಿಸುತ್ತವೆ. ರಾಷ್ಟ್ರಕೂಟರ ತಾಮ್ರ ಶಾಸನಗಳ ಪ್ರಾರ್ಥನಾ 


ಪದ್ಯದಲ್ಲಿ ಶಿವ-ವಿಷ್ಣು ವರನ್ನು ಪ್ರಾರ್ಥಿಸಿಯೇ ಪ್ರಾರಂಭವಾಗಿರುವದನ್ನು ಈ ಕೆಳಗಿನ ಉದಾಹರಣೆಗಳಿಂದ 
ನೋಡಬಹುದಾಗಿದೆ. 


ಯುವರಾಜ ಗೋವಿಂದನ ಅಲಾಸ ತಾಮ್ರಶಾಸನವು"' "ವಿಷ್ಣುವಿನ-ಸವಾಯುವ್ಯದ ಮಹಾವಿಷ್ಣು' 


ಯೆಂದೇ ಪ್ರಾರಂಭವಾಗಿರುವದನ್ನು ಕಾಣಬಹುದು. ಅಮೋಘವರ್ಷನ ಸಂಜನ ತಾಮ್ರಶಾಸನವು" ಶಿವ 


ಮತ್ತು ವಿಷ್ಣುವನ್ನು ಪ್ರಾರ್ಥಿಸಿಯೇ ಪ್ರಾರಂಭವಾಗಿದೆ. ರಾಷ್ಟ್ರಕೂಟರ ಕೆಲವು ಶಾಸನಗಳಲ್ಲಿ ವಿಷ್ಣುವನ್ನು 


171 


ಮುರಾರಿ”, ಕೃಷ್ಣ'”, ಕೇಶವ" ಮತ್ತು ಗರುಡ'' ಎಂದೂ ಪ್ರಾರ್ಥಿಸಿರುವದನ್ನು ನೋಡುತ್ತೇವೆ. 


ರಾಷ್ಟ್ರಕೂಟರ ಕಾಲದ ಬ್ರಾಹ್ಮಣರು ಇಟ್ಟುಕೊಂಡಿರುವ ವೈಷ್ಣವ ಪರವಾದ ಹೆಸರುಗಳನ್ನು ಇಲ್ಲಿ 
ಗಮನಿಸಬಹುದಾಗಿದೆ. ಭಟ್ಟವಾಸುದೇವ”, ಶ್ರೀಧರ"", ಕೇಶವ'”, ನಾರಾಯಣಭಟ್ಟ'”, ವಾಸುದೇವಭಟ್ಟ'', 
ದಾಮೋದರಭಟ್ಟ'”, ಭಟ್ಟದಾಮೋದರ"”, ನರಸಿಂಹದೀಕ್ಷಿತ"', ಗೋವಿಂದಭಟ್ಟ"', ತ್ರಿವಿಕ್ರಮ, 

145 186 137 18s 149 190 
ವಿಷ್ಣುಭಟ್ಟ , ಹರಿಭಟ್ಟ , ಕೇಶವದೀಕ್ಲಿತ , ವೀರನಾರಾಯಣ , ಕನ್ನಪೇರ , ಬಲದೇವ , 


ಗೋವನಯ್ಯ”', ನರಸಿಂಘ *:, ಬಿಟ್ಟಿ ಗ, ಗೋನಾಥ ', ವಾಸುದೇವ”, ಚಕ್ರಾಯುಧಭಟ್ಟ ಸ y 


ಬ್ರಾಹ್ಮ ಣರಲ್ಲದೇ ಇತರ ಅಧಿಕಾರಿಗಳು ಶಿಲ್ಪಿಗಳು, ಸಮಾನ್ಯ ಜನರು, ಮಹಿಳೆಯರು ವೈಷ್ಣವ 
ಪರವಾದ ಹೆಸರುಗಳನ್ನು ಹೊಂದಿರುವದನ್ನು ಶಾಸನಗಳು ಉಲ್ಲೇಖಿಸುತ್ತವೆ. ಉದಾಹರಣೆಗೆ: ಗೋವಂದ", 
19g 199 200 pe 212 203 204 
ನರಸಿಂಹ”, ಶ್ರೀಧರ”, ಕನ್ನ”, ನರಸಿಂಘಯ್ಕಾ”', ಕೇಶವಯ್ಯಾ”', ಮಾದಿವರ್ಮ"', ರಾಮಗಾವುಂಡ", 
205 206 207 208 209 210 211 
ನಾನಪ್ಪ , ಜನ್ನಯ್ಯ , ವಿಟ್ಟರಸ , ಕೇಶಿಮುನಿ ಕನ್ನ ರದೇವ , ನಾರಾಯಣ , ಮಾಧವಗಾವುಂಡ , 


112 


ಮಾದಯ್ಯ””, ಬಿಟ್ಟಯ್ಯ””, ಬಿಟ್ಟೋಜ"", ಪರುಷರಾಮಯ್ಯ'", ಮಧುಕಮ್ಸೋಜ.", ಗೋವಿಂದಬ್ಬೆ"”, 


218 219 


ಕೃಷ್ಣ ', ವಾಮನನಾಗ . 


ಸಾಮಾನ್ಯವಾಗಿ ವೈಷ್ಣವ ಮತಸ್ಥರು ವೇದ ಪಾರಂಗತರಾಗಿ ದ್ವಿವೇದ, ಚತುರ್ವೆದಗಳನ್ನು 
ಕರಗತಮಾಡಿಕೊಂಡಿದ್ದರಲ್ಲದೇ ಇವರು ಅಗ್ರಹಾರದ ಮಹಾಜನರೆ ನಿಸಿ ಅದರ ಆಡಳಿತವನ್ನು 
ನೋಡಿಕೊಳ್ಳುತ್ತಿರುವದು ಇವರ ಕರ್ತವ್ಯವಾಗಿತ್ತು. ಅದರ ಜೊತೆಯಲ್ಲಿ ಯಜನ, ಯಾಜನ, ಅಧ್ಯಯನ, 
ಅಧ್ಯಾಪನ, ದಾನ, ಪ್ರತಿಗ್ರಹ ಎಂಬ ಷಟ್ಕರ್ಮಗಳನ್ನು ಮಾಡುವದರಲ್ಲಿ ನಿರತರಾಗಿರುತ್ತಿದ್ದರು. ಅಂದಿನ 
ಸಮಾಜವ್ಯವಸ್ಥೆಯಲ್ಲಿ ವರ್ಣಾಶ್ರಮ ಪದ್ದತಿಯನ್ನು ತಪ್ಪದೇ ನಡೆಸಿಕೊಂಡು ಬಂದ ವೈಷ್ಣವರು ರಾಜಕೀಯ 
ರಂಗದಲ್ಲಿಯೂ ಕೂಡಾ ಪ್ರಮುಖ ಸ್ಥಾನ ಪಡೆದಿದ್ದರು. ಇವರಲ್ಲಿ ಅನೇಕರು ಮಂತ್ರಿ, ದಂಡನಾಯಕ, 
ಸಾಮಂತ, ಮಂಡಳೇಶ್ವರ, ಅಧಿಕಾರಿ, ವಿಪ್ರಕುಳ ತಿಲಕರಾಗಿ, ರಾಷ್ಟ್ರಕೂಟ ರಾಜಕೀಯ ವ್ಯವಸ್ಥೆಯ 
ಅಧ್ಯಾಯದಲ್ಲಿ ಬರುವ ಅಧಿಕಾರಿಗಳ ಹೆಸರು ಮತ್ತು ಅವರು ಹೊಂದಿದ ಹುದ್ಮೆಯಿಂದ 
ಮನಗಾಣಬಹುದಾಗಿದೆ. 


ವೈಷ್ಠವರಿಗಿರುವ ಜ್ಞಾನ ಮತ್ತು ಶಾಸ್ತ್ರಪರಿಜ್ಞಾನಗಳು ಅಂದಿನ ಸಮಾಜದಲ್ಲಿ ವಿಶೇಷಮನ್ನಣೆಯನ್ನು 
ತಂದುಕೊಟ್ಟಿದ್ದವು. ವೈಷ್ಣವರ ಪ್ರಾಮುಖ್ಯತೆ ಅಂದಿನ ಸಮಾಜದಲ್ಲಿ ಹೆಚ್ಚಾಗಿದ್ದಂತೆ ತೋರುತ್ತದೆ. ಏಕೆಂದರೆ 


ಅಗ್ರಹಾರ, ಬ್ರಹ್ಮಪುರಿಗಳಲ್ಲಿ ಇರುವ ಅವರ ಸಂಖ್ಯೆಯು ಮತ್ತು ಅವರು ಇದ್ದ ಸ್ಥಳದಿಂದ ಮತ್ತೊಂದು 


ಸ್ಥಳಕ್ಕೆ ಬಂದು ನೆಲೆಸಲು ಸ್ವತಃ ರಾಷ್ಟ್ರಕೂಟ ಅರಸರೆ ಕಾಳಜಿ ವಹಿಸಿರುವದನ್ನು ಶಾಸನದಲ್ಲಿ” ಕಾಣುತ್ತೇವೆ. 


<>) 


ವೇದಪಾರಂಗತರಾದ ವಿಪ್ರರು ಕೇವಲ ಅಗ್ರಹಾರ, ಬ್ರಹ್ಮಪುರಿ, ಘಟಿಕಾಸ್ಥಾನಗಳ ಆಡಳಿತ 
ನೋಡಿಕೊಳ್ಳುವದರಲ್ಲಿಯೇ ಕಾಲಕಳೆಯದೇ ಅವರೂ ಸಹ ತಾವಿದ್ದ ಅಗ್ರಹಾರ, ಬ್ರಹ್ಮಪುರಿ ರಾಜಧಾನಿ 
ಪಟ್ಟಣಗಳಲ್ಲಿ ಅರಸರಿಗೆ ಸಾಮಂತರಿಗೆ, ರಾಜಕೀಯ ಸಲಹೆ-ಸೂಚನೆಗಳನ್ನು ನೀಡುತ್ತಿದ್ದರು. ಮತ್ತು 
ಸಾಮಾಜಿಕ ಜೀವನದಲ್ಲಿ ಧಾರ್ಮಿಕ ಚಟುವಟಿಕೆಗಳನ್ನು ಕೈಕೊಂಡು ಉಳಿದ ವರ್ಗದ ಜನರು ಮಾಡಿದ, 
ನೆರವೇರಿಸಿದ ಕಾರ್ಯಗಳಾದ ದೇವಾಲಯಗಳ ನಿರ್ಮಾಣ, ಜೀರ್ಣೋದ್ದಾರ, ನೈವೇದ್ಯ ಇತ್ಯಾದಿ ಕಾರ್ಯಕ್ಕೆ 
ದತ್ತಿ- ದಾನಗಳನ್ನು ನೀಡಿರುವದನ್ನು ಶಾಸನಗಳಲ್ಲಿ ಕಾಣುತ್ತೇವೆ. ಮಹಾಜನರೆನಿಸಿಕೊಂಡ ಬ್ರಾಹ್ಮಣರ ಕುರಿತು 
ಸಾಮಾಜಿಕ ವ್ಯವಸ್ಥೆಯ ಅಧ್ಯಾಯದಲ್ಲಿ ವಿವರ ಬಂದಿರುವದರಿಂದ ಇದರಲ್ಲಿ ಕೆಲವರು ಸ್ಥಾನಪತಿ 


ಅಧಿಕಾರವನ್ನು ನೆಡೆಸಿದವರಾಗಿದ್ದು ಅಂತಹವರನ್ನು ಕುರಿತು ನಾವಿಲ್ಲಿ ಚರ್ಚಿಸಿದ್ದೇವೆ. 
ವೈಷ್ಣ ವ ಆಚಾರ್ಯರು 


ವೈಷ್ಣ ವರೂ ಕೂಡಾ ತಮ್ಮ ಪಾಂಡಿತ್ಯ ದಿಂದ ಅಗ್ರಹಾರದ ಆಡಳಿತ ನಡೆಸುವ ಸಮಯದಲ್ಲಿಯೇ 
ಶೈವ, ವೈಷ್ಣ ವ, ಆದಿತ್ಯ ದೇವಾಲಯಗಳ ಆಚಾರ್ಯರಾಗಿ ಕೆಲಸ ನಿರ್ವಹಿಸಿದ್ದು ಈ ಕಾಲದ ಶಾಸನಗಳಲ್ಲಿ 


ಲ 


ಮಾತ್ರ ದೇವಾಲಯದ ಆಚಾರ್ಯರಾಗಿ ಇದ್ದರೆಂಬ ಉಲ್ಲೇಖ ಮಾತ್ರ ನಮಗೆ ಕಂಡುಬರುವದಿಲ್ಲ. 


ಗೋವಿಂದ ಭಟ್ಟ 


ಗೋವಿಂದಭಟ್ಟನು ಗೊಗ್ಗವಾಟ ಗ್ರಾಮದವನಾಗಿದ್ದು, ಮದ್ದ್ಯಾಂದಿನ ಶಾಖೆಗೆ ಸೇರಿದವನು. 
ಇವನಿಗೆ ಕರ್ಕರಾಜನು ಭೂಮಿದಾನ ನೀಡಿದನೆಂದು ಖಕುರ್ಧ ಶಾಸನವು ಉಲ್ಲೇಖಿಸುತ್ತದೆ *"'. 


ಯುಷಿಯಪ್ಪ ಭಟ್ಟ 


ಶೈವ ಆಚಾರ್ಯರಂತೆ ಬ್ರಾಹ್ಮಣನಾದ ಯುಷಿಯಪ್ಪ ಭಟ್ಟನು ಆಲಂಪುರದ ದೇವಾಲಯದ 


222 


ಆಚಾರ್ಯನಾಗಿ ಕೆಲಸ ನಿರ್ವಹಿಸಿದ ಕುರಿತು ರುಖಾರಿಕಾ ಶಾಸನದಿಂದ ತಿಳಿದುಬರುತ್ತದೆ 


ದಾಮೋದರ ಭಟ್ಟ 


ದಾಮೋದರ ಭಟ್ಟನು ಚತುರ್ವೇದ ಪಂಡಿತನಾಗಿದ್ದು ತೈತ್ತಿ ರಿಯ ಶಾಖೆ, ಭಾರದ್ವಾಜಗೋತ್ರಕ್ಕೆ 
ಸೇರಿದವನು. ಈತನು ವೆಂಗಿಸಭೆಯಲ್ಲಿ ಪಾಲ್ಗೊಂಡು ತನ್ನ ಪಾಂಡಿತ್ಯವನ್ನು ಪ್ರದರ್ಶಿಸಿದ ಸಲುವಾಗಿ 
ಮೂರನೆಯ ಗೋವಿಂದನು ಈತ ನಿಗೆ ಅಂಬಿಕ ಗ್ರಾಮವನ್ನು ಉಂಬಳಿಯಾಗಿ ನೀಡಿದನು ''. 


ದುಗ ಯ 
೧ ಫೆ 


ದುಗ್ಗಯ್ಯನು ಖುಗ್ವೇದ ಪಾಂಡಿತ್ಯ ಪಡೆದುಕೊಂಡವನಾಗಿದ್ದನು. ಅವನ ಪಾಂಡಿತ್ಯಕ್ಕೆ ಮೆಚ್ಚಿದ 
ಮೂರನೆಯ ಗೋವಿಂದರಸನು ಅಣಹೆ ಗ್ರಾಮವನ್ನು ಉಂಬಳಿಯಾಗಿತ್ತನು."". 


ಯುಷಿಯಪ್ಪ ಭಟ್ಟ 

ಇವನು ಯುಗ್ವೇದವನ್ನು ಕಲಿತು ಧಾರ್ಮಿಕ ಆಚಾರ್ಯನಾಗಿ ಕೆಲಸ ನಿರ್ವಹಿಸಿದನು. ಈತನು 
ಕಾಶಪ್ಪ ಗೋತ್ರಕ್ಕೆ ಸೇರಿದ ನಾಲ್ಕು ವೇದ ಪಂಡಿತ ವಿಷ್ಣುವಿನ ಮಗ, ಯಗ್ವೇದದಲ್ಲಿ ಪಾಂಡಿತ್ಯ ಪಡೆದ 
ಅನ್ನಸ್ವಾಮಿಭಟ್ಟನ ಮಗ. ಇವನ ಪಾಂಡಿತ್ಯಕ್ಕೆ ಮೆಚ್ಚಿದ ಮೂರನೆಯ ಗೋವಿಂದ ಮಯೂರಖಂಡಿಯಲ್ಲಿ 
ತಂಗಿದಾಗ ಸಿಸವಾಯಿ ಗ್ರಾಮವನ್ನು ದಾನವಾಗಿ ನೀಡಿದನು "'. 


ಮವೇದವಾಹನ ಭಟಾರ 


ಮೇವುಂಡಿಯ ೫೦೦ ಮಹಾಜನರಲ್ಲಿ ಒಬ್ಬನಾದ ವೇದವಾಹನ ಭಟಾರನು ದೇವಾಲಯದ 
ಆಚಾರ್ಯನಾಗಿಹ್ಲೆ, ದಾನವನ್ನು ಸಹ ಸ್ವೀಕರಿಸಿದನು". 


ಪಂಡಿತಯ್ಯ 


ಬೆಳವಟ್ಟಿ ಗ್ರಾಮದ ವಿಶ್ಲಾಮಿತ್ರಗೋತ್ರದ ಸವಸ್ಥೆ ಶಾಖೆಗೆ ಸೇರಿದ ಪಂಡಿತಯ್ಯ ಬಹುಷಃ 

pe ವ ತ್‌ ತ್‌) ಬ್ರ $ 
ದೇವಾಲಯದ ಆಚಾರ್ಯನಾಗಿರುವಂತೆ ತೋರುತ್ತದೆ. ಈತನಿಗೆ ಪೆರ್ಗಡೆ ನಾರಾಯಣನು ಭೂಮಿದಾನ 
ನೀಡಿದನು 


227 


ಚಟ್ಟಿಮ ಭಟ್ಟ 


ಕುಕನೂರು ಗ್ರಾಮದ ತೈತ್ತೀರಿಯ ಶಾಖೆ, ವಿಶ್ವಾಮಿತ್ರ ಗೋತ್ರದ ನಾಗಚಂದ್ರಭಟ್ಟನ ಮಗನಾದ 
ಚಟ್ಟಮಭಟ್ಟ ಹಿರೇಕೋಗಿಳೂರಲ್ಲಿ ನೆಲೆಸಿದಂತೆ ತೋರುತ್ತದೆ. ಇವನಿಗೆ ಚಾಲುಕ್ಯವಂಶದ ಕಚ್ಚೆ ಗನ ಮಗ 
ರಾಜಾದಿತ್ಯನು ಕುಕವಾಡಿ-೩೦೦ ರ ಕೋಡಂಗವಳ್ಳಿಯನ್ನು ಮತ್ತು ಚಂದಿಯಬ್ಬೆಯು ಮಂಗಲಗ್ರಾಮವನ್ನು 
ದತ್ತಿಯಾಗಿ ನೀಡಿದಳು "'. 


ದೇವಾಲಯ ನಿರ್ಮಾಣ ಮತ್ತು ದತ್ತಿ -ದಾನ 
ಅರಸ 


ಎಲ್ಲೋರಾದಲ್ಲಿ ರಾಷ್ಟ್ರಕೂಟ ಅರಸ ದಂತಿದುರ್ಗನು ಎಷ್ಣುವಗಾಗಿ ದಶಾವತಾರ ಗುಹೆಯನ್ನು 


229 


ಕೊರೆಯಿಸಿ ಅದಕ್ಕೆ ದಾನ ನೀಡಿದನು 


ರಾಣಿ 


ಧೃವರಾಜನ ಮಡದಿಯಾದ ಶೀಲಮಹಾದೇವಿಯು ಇಬ್ಬರು ಬ್ರಾಹ್ಮಣರಿಗೆ ನಂದಿಪುರ ದಾರಿಯಲ್ಲಿ 
ಬರುವ ಕೊಲೆಪದ್ರಕ ಗ್ರಾಮವನ್ನು ದಾನಮಾಡಿದಳು ”'. 


| 


ಸಾಮಂತರು ಮತ್ತು ಇತರರು 


ಮೇವುಂಡಿ ಗ್ರಾಮದಲ್ಲಿ ಹೆಸರಿಲ್ಲದ ಒಬ್ಬ ಸಾಮಂತರಸನು ಕೋಯಿಗೇಶ್ವರನೆಂಬ ವಷ್ಟು 


ದೇವಾಲಯವನ್ನು ಕಟ್ಟಿಸಿದನು '' 


-ಲಕ್ಸ್ಮೇಶ್ವರದಲ್ಲಿರುವ ಬೀರನಾರಾಯಣ ದೇವಾಲಯಕ್ಕೆ ಶಟ್ಟಿ ಮತ್ತು ಕೇಶವರೆಂಬುವವರು 
ದತ್ತಿಯನ್ನು ಬಿಟ್ಟರು”. ಕೊಳುಗಲ್ಲು ಗ್ರಾಮದಲ್ಲಿ ಗದಾಧರಬಟ್ಕತಳನು ಇತರ ಗುಡಿಗಳ ಜೊತೆಗೆ 
ವಷ್ಣುಗೃಹವನ್ನು ಕಟ್ಟಿಸಿ ದಾನ ನೀಡಿದನು”. ಮೂರನೆಯ ಕೃಷ್ಣನ ಸಾಮಂತ ಮತ್ತು ಅಳಿಯನಾದ 
ಲೋಕಟಿಯು ಲೋಕಾಪೂರದಲ್ಲಿ ಹರಿ ಎಂಬ ವಿಷ್ಣುವಿನ ಗುಡಿಯನ್ನು ಕಟ್ಟಿಸಿದನೆಂದು ಶಾಸನ ಹೇಳುತ್ತದೆ". 
ಥಾನಾ ಜಿಲ್ಲೆಯ ಚಿಂಚಣಿ ಗ್ರಾಮದಲ್ಲಿ ಕೌತುಕಿ ಎಂಬುವನು ಮಧುಸೂದನ ದೇವಾಲಯವನ್ನು ಕಟ್ಟಿಸಿದರೆ"', 
ಬಹಾದೂರಪುರ (ಕಂದಹಾರ) ದಲ್ಲಿ ಇರುವ ವೀರನಾರಯಣ ದೇವಾಲಯಕ್ಕೆ ಮೂರನೆಯ ಕೃಷ್ಣನು ದಾನ 


236 
ನೀಡಿದನು . 
ಸಾಮಂತ ರಾಣಿಯರು 


ಸಾಮಂತರಸರಂತೆ ಅವರ ರಾಣಿಯರೂ ಸಹ ದೇವಾಲಯ ಕಟ್ಟಿಸಿ ದಾನವನ್ನು ನೀಡಿದ್ದಾರೆ. ಪಲ್ಲವ 
ನೊಳಂಬ ಪೆರ್ಮಾಡಿಯ ಮಡದಿ ಗವಣಗಬ್ಬೆಯು ಮದಕರಿಕಲ್ಲ ರಾಜ್ಯಾಡಳಿತದಲ್ಲಿ ಇದ್ದಾಗ ಅವರ 
ನಾಗಮಾರಬೆ ಮಾಡಿಸಿದ ಶಿವಾಲಯಕ್ಕೆ ವಿಷ್ಣುಪಾದ ಮೆಲುದು ೧೪ ಮತ್ತರು ಭೂಮಿಯನ್ನು ನೀಡಿದಳು ”' 
ನೊಳಂಬಾದಿರಾಜ ಎರಡನೆಯ ಪೊಳಲ್‌ಚೋರನ ಮಡದಿ ಕದಂಬವಂಶೋದ್ಭವೆ ದೀವಳಬ್ಬರಸಿ ಪತಿಯ 
ಮರಣಾನಂತರ ಆತನ ಹೆಸರಿನಿಂದ ಪೊಳಲ್ವೊರ ಮಂಗಲವೆಂಬ ಅಗ್ರಹಾರ, ಮಗ ಮಹೇಂದ್ರನ ಹೆಸರಿನಿಂದ 
ಒಂದು ಕೊಳವನ್ನು ಹಾಗೂ ಏಷ್ಟುಗ್ರಹವೊಂದನ್ನು ನಿರ್ಮಿಸಿ ದಾನಗೈದಳು'” ಮತ್ತು ಅವನಿ ಗ್ರಾಮದಲ್ಲಿ 
ನೊಳಂಬನಾರಾಯಣೇಶ್ವರ ದೇವಾಲಯ ಕಟ್ಟಿಸಿ ಘಂಟೆಯ ದಾನ ಮಾಡಿ ಯಶನಗರವನ್ನು 


ಸರ್ವಬಾಧಾಪರಿಹಾರವಾಗಿ ದಾನ ನೀಡಿದಳು" [ 


ಈ ಮೇಲಿನ ರಾಷ್ಟ್ರಕೂಟರ ಕಾಲದ ಧಾರ್ಮಿಕ ಪರಿಸ್ಥಿತಿಯನ್ನೂ ಅವಲೋಕಿಸಲಾಗಿ 
ಸರ್ವಧರ್ಮಗಳಲ್ಲಿ ಏಕತೆಯನ್ನು ಅಂದಿನ ಅರಸರು ಸಾಧಿಸಿದ್ದುದು ಮತ್ತು ಜನರು ಧಾರ್ಮಿಕವಾಗಿಸಂಪೂರ್ಣ 


ಸ್ವತಂತ್ರರಾಗಿದ್ದು ದು ಎಧಿತವಾಗುತ್ತ ದೆ. 


‘46-030-0 Ate Rr Sopra -- ಉನಾಲಗಂಣ ೧ಎ -- sues yp aynee a 

"06-08'R0-0 LU ಐಂಹಿಟಲಂಲುಲೂ ಐಂಧೀಟಲಂಟೂಲ ಯೂ "ಇಂಟ ಉಂ ೪ ೦3a" ಧೀ ೧ Uwnಜo ಬಾ 

‘CU-0R'AR- R30 B00 -- -- ರಾಬೀಲಂ ಐಎ -- ಉಣ un yee ce 

'RA-00"2-ow'R'ಅ Regs -- ೧ನ ಐಎ -- epg afaus  Revoevae x 

“ಇಲಿ-೦ಬ"೧೦-೦೫ ಐಂ -- Au ೧೧ ೧೮ಊಲ ಐಎ -- pee Uno Rhee 06 

ಇಐಎ -- -- ರಾಲದೀಜೀಂ $೧೧ -- Hoy  upmoce ಅಂಥಾ. 30 

ಇಐಎ -- -- ಉಣಾಣ" ಜಣ ಐಎ -- uy  uomocs ಅಂಥಾ, ೧೦ 

ಐಂ -- -- ಬತ ಧಾ ಐಎ -- uoy Uopocy ಅಂಥಾ ಇಂ 

‘0%-0N'0-Ued ‘0O-0¥ BB -- -- [NS ೧ಎ -- uou vamos ಅಂಥಾ ಇಂ 

moe nou 

“R-OR-0e'0R-030'c woh Reo ಇಂ" ಉಂಣಾಧಿ ೧ -- ಧೀ uo ores Wo 

“RE-0W'0-He ‘00-0 BB toe -- ಉಲ ಐಎ a03% Wo uo GRR & 

'ANC-0u'2-ou'8'e Qos Hoos ೧% ಐಂ 4038 "% Wee 0c ove wo 

‘CC-0GC-ne'co-ox'oh'e -- -- Uerneo Ha 0-H  mTgaum OO Nous upeenos G0 

“0-0೫ ೦ಡಿ" -- heron ಉಂ Pipes o-Co3e% Wo uo noua 0 

‘-ok30cLah OO soko soo ap RENTER op O Nn ಣಾ ೧ಬಿ ೩೮ಎ ೦ 
“RO-'0-0x B's ‘Roce Ll ೧೮ ಔಣ ೨ನಾಣಲಲRE MEO K-80 ಉಂ so sole 3 
‘Voc-E'2-or'B's -- -- ರಾಲೀಂ ನಔ ೨ನಾನಲೊಲನಂ ಉಂ ೦ oR ಭೀ no noWe ೧ 
“ಇಂC-oNಇs-Ka300B'0 -- -- noua ೨ಜಲನಲRE ೪p O EP r ಭೀ Rune Hevea 2 
"೬-0೦-೦೬8೮ neಲೀಬದಿಣ ಣೀಂಲೀದ"ಓಿಜ ೧'ಕಾಟಂಟ ನನರ ಉಂ ೦ RnR DEN pg hm ೧ಣಣ ಇ 
“0a-0N'0%- 383000 -- -— ಬೂವಿನಿಣ MHoceun ಬವ ರಾಜಂ ೧೮೧p೪೧% ಇಂಲುಂಳ ೬ 
“0-000-0 nespen -- Ree sb C3೫R% 3uc0'en 98 ಜೂ 
"0-000-0" hues -- ಉಂಟಾಗ nh cave" 3ucen 28% phe 
“3-kc-n ‘kc -oroee OO Rigg Bee deur} $% wow -- ೧ಿಜಾuಂಂg ಉಂ ಕಾಂ € 
"00-00-330" 'e'0'h ೧ ೧ೀಲಣಧ ೧'ಔಾಂೌಊ Be op Ake pues  ndkocR ಊಂ ೦ 

Ror "0೪ 

cAUARA UL BUREN COUR AUROCCTIN ೫೧೧ Nees ಇ ೩ಊ೧ ow [2 


‘(«0d2 wauerce) 55 


SE 
ರುದಾನ್‌ 


284 


EL 


“(woe Twaperce) 


'KC-00 R30 Bah 
"ಇ-ok AUER To RR Nea 
"RE-00'00-08'RC 
"ಇಹಿ-೦ಟ'2-೦೫9' 
'RR-00'0-MC' 3-08 BB 
"38-000-0 

CUR CEI D0 
20-0030‘ 
'ARC-02'40-08 0B 
'ದಾ-೦ಟ' 3-೦೫9 
‘000-083 30-0'n 


`ನಿಲ೧ಳಿದಿ೧ಿ೧N೦R ಂRcoU ೮೦೮ 


‘CX-0R'Ry-ox 0B 
KE-00'0-NC 00-08 BD 
“UU 3-0¥ BB 

‘REC -0N 2C-3U'C LR 
"AB-0B'0-NT0-08 BB 
ಇಂ-ಂಒ'೦k-೨೩೨30''ಅ'0 
‘RE-ACC-HE'CO-0 RB 


AUR 


BR pv 
copra tog 


opoep 
Hoenn 
onos 
sonoma 
ನಿಐಂಲಾಲ 
Bn 
Ree 
೧ಾಲಿಣ'"ದಿಣ oye 
ಜಿ 

NEES Loon 


AUC 


ಬಣ 
fe voNv 
conre ong 


ನಿವಂಲಾಲ 
ಣಿ 
ಇ'ಣ 


Roce 


ಢಿ 3೮0೮ 
AUREeSH 


wR 


LL 


ಐಎ ಐಂ p ji «© 08 
೧80೧ ೧ಎ ೨೧ಎ u F «0% 
೧ ಓಣ ೧ಎ ೧ಎ | « “0 
oy hoy ೧ಎ ೧೧ p u “u KA 
೧ ೧ಎ $೧ ವ 4 Fs ಹಿಸಿ 
(pow) (peenoa) (oteemen) 
02k ಐಎ 3% oly ole ೧೫ ಔಲ 
a Runocy ೧ಎ 3% suey ; VNR ಉಆಲಂಎ ಹಿ 
ಉಲ or 0K3'R Leu pu pean 0s 
೧ು'ಔಣ pe OK-೨8ಿ38% -- -- 0೪£ 08 
ಸಾಹು ೧೧ 43% 0% an ena 3x 
ದೀಬಯಾಲ್ಲ ೧ಎ was son seen ove gx 
morons ೧ಎ ಇಷಿ3'0"% Mo yoy mepen 2 
0 poe ಐಎ 6೩3% ಟಾಲಧ ಟಾಲ ಆಣ ಇ 
೧೮ಊ Reh opr 083% pene overs hepanke Ke 
೧'ಔಾಭೂಲಧು ಐಎ 3RR  suoee sen Reene ax 
caw ley ಐಎ 33% seen nen ಆಲ 
ಉಂದಾಜಾಲ ಐಂ 33 suncy 7 Qlkewe ಗಿಬಂಂ 
೧'ಡಾಐಂಲಾಲ ೨ನಾನಧೊಲವ ಉಂRಫ 33% ee pn ೧ಊಂಎ ೦೪ 
0D ೧ಎ 3% oy ಆಧ ayaa Ot 
೧'ಾಂಲ ಇಂಲಾಲ ೪೦೪4 03% swe O WepR maT x 
pos ಇಂಜಿ ಇಂ ೪% 3% ಆನೂ ೧ ೧ ೧ 
ಇಲಲ ಐಎ KG3@ How uou ewe 
ರಾಲಧೂ ಐಎ R038" ಉಣ uN uosee 
oye ಐಂ 0-0 ಉಣ -- RR KC 
ಜಣ "0೫ 
ನಿಟಳಂಂ ೫೧೧ ಜೀ ಓಣ ೩ ‘ew ‘೧ 


RRA RE 


RUE TERE 


285 


(K00R WAUCTCE) BUNCE SG 


ಇಡಿ-ಡ 30ರ" ಆಜ'0'ಲ ಣನ ಗನಿ (02) p -- ಲಬ ನಿಲೀ ೧ಟಲ 
ಸಿಐಎ § -- 0Ruಧoce ಬ -- ಲ § p 
‘€C-ox HA < ನ ಣಣಲ ¥ ಸಂ 3“ nrg ಯಣಂಣ 
ಐಂ N ಪ ogo Rhos -- ಲೂ 0 veh Rage 
ಐ § ವ 03s ಏಂ -- ್ಯ i «4 
(ove) 
"0-3-08 BB RB op ವ oye Fer -- pe ಜಬ aus 
ಐಂ py ಹ 0p or -- & FS ್ಯ 
“ಇಾಷಿ-೦ಬ'೧-೦೫'೩'ಲ ues ಛಿ Roe ೧a -- epg npey he 
‘0-00 woh ಚಿ -- ನಾಭಿ ಐಂ ಸತ ಧೀ vp ಇಲಿ 
"kh-00'Ce-0v 00 ನಾಲಂದ ಲುವ್ಭಂಯ'ದಿಂ ೧ರ ಲಂ -- ಣಂ ಣಂ Seepo 
೧೧ ವ § RHEE ಐಎ § 4 4 ye 
“ORCC -0v 0" a QHeou N03 ಐಎ IR" 0% 0% euncg 
‘03-08 RR-CRIO'C ‘0h AUREUS -- oops ಐಂ 3% ೧೨೮೧ 3M ಣಢ%ಂ 
'R2-oR'3-0K'g'C uy yoy uu Hoy open ಐಂ 3% ಯವಿನ  ಜಣಭಿಲದ 
"08-08 'U-UOU-08'B Be -- -- ೧ ಐಎ KU3IR% ೧೮ ಲಲಾಭಣ'ಣ Uexas 
(0 eee) 
"0%-0N‘0U-0¥'a'e caupoRseu cpupmofeeu ೧'ಔಾಭಂ ಐಎ ೩3% 34cn en 0a ೧ಊಣಎ 
‘ce-on‘2-os'a © poe toepycoe pop trewpycoe ap ಐಎ ೬33% ep ee 4೧೧ 
(0%) 
“RC-0N'00-08 ae -- -- RoREQUOG ೧ಎ C3" suc ee sue  scgeouotn 
(of) 
"92-0N'0-o'R'e -- woReRuog ೧ಯೂಭ"ದಿತ pT) SET uo‘ 4u'en pueceeo 
ಐಂ -- -- pRyace ೫೧೧ ೧ಎ « F ¥ 
ಐಎ ಎ ಸಾ 0 noe ಲಂ po ಸ ್ಯ 
ಉದ 3೮0೮ ಜಣ 
BURA cBUCe ನಟಳಂಂಲಾಲ BUREN ೧a ನೀ ಔಣ 3ಊ "w 


ರಾ 


3 
೧ 
ಇಇ 
ಇಇ 
#3 


2a oon oan -- 4 4 ಉಣ. ‘ಓಟ 08೧s 0೦೧ 

“~nc-0n ಇa-Ka30'0'w'0h onan tonco -- ಬಾಭೀಣಂಭ ೨88 ೩3% ಭೀ “ಓಟಿನ ammo 32 
‘OK-0N'C-030'e'w0 -- -- weds sepuhog -- poe eee eee ೧ 
‘036-0'03-030'ew'0 pogseutro Fe mogeeutro ke ಉಂಬ -- ಉಧೀಲ une uous 2 
‘03-083-300 Goran -- ೧'ಔಾಭ' ಧಂ 4 C23 ಬೀಲಧೀರಿ ಔಣ ಣಂ“ ಇ 
'&4-08'0-Ue 00-08 HEE ಐಂಔಟಧಂ poRweoc ಇಲೂಲ ¥ «0 RORCU ಐಂಯುಬಣ ಗಿಲಿ 
"02-0೪'೦-ಟ೪ಲ' 3-0 HON pues ashtodoy  (oxsa)no'k 38% 9 0% ರೀಬಣ 8 
'4&-02'0-UehU-ox HA PON o'eeyou Mo@cphocpo” «4 02-0238 uo ಟಾಲಧ ಅಜ ೪ 
"04-08'0-Uh ‘0-0 BB -- ~~ [oT 4 Hou uou ಇಲಲ 6 
‘OR-09'U0-0¥ BC ಉಂ£8ಈ ಹಟ ೧" ಭು «Men sen pos U2 
"RC-08'00-0u'8'e oe Rew ಯಂನಂಲಳ oor eovheye ೧33% une 0a ಲಂ“ ೦ 
ಉaಣ೨eಾy ಜಣ "೦೫ 

chULLRN cue AURoTN ನ೪RಂಣಲಾH ೫೧೧ ನೀ ಓಇ ಆ cw ಇ 

‘(%00R “wauvrce) SUNOS EE 


287 


‘0s 30'0w0 


4 ರಾಲಿ & cpu Heys ಶಾ" uou vou 
ಸ 5 ಮುವನೀಂ § 4 -- ] i 
RE EB iS cow soy roe eo M ಮ eee ue 
ಡಿ-ಬ'೧-೦೬'ಡ'ಲ --  ಧಾಲನಲಂಜಧೊ ಬುಧ ಧಂ 4 ps « « 
0೮ ಂಯಬಂದ ೧ಊಧ 
"ಇಾಷಿ-ಂಬ"೧-೦೫'ಡ'ಲ ಭಜ vows BR ಇಂಧ ( ~~ opr no 
RR-0R'U-Ue ‘3-0 ‘BB ಬ Qensigeo en ಹಪ ye ಎ 9% ata 
'ಹಿಡಿ-೦೫"೦೦-೦೫೬8' como neice ea ಸ ೩3% pl 0a 
'N2-08'00-08 4" ಭನೆ ಉಬER್ರಂE ೧ಲಳೂಲಯಿ pt 03% sen Uru 
‘co-0%" 0% Reo Aa ೧ನ -- «0 GR-ORSIRG Hou you 
'ತಿಡಿಜ'ಲಲ-೦೫' pops Ko Ra pose ಕೀಟ p 83% sue suen 
೦-೦೫ 30'C'H''R ಓಂಖಲಧ tere eens 3 op ಇಷಿ3R"% uoy vou 
RE VOR co Roe oho coup voy 4 F « 
'N2-08'00-0u "8೮ ಬಂಥಿಟ೧ಣಂಡ ನಲಾಲ£ಲಂಬ'ಇಂಣಣ aye REORLE KORY 303% Jucp'en cope 
"0%-08'0-ueN'3-0x ‘WB ತ neers Regen ಬಂಲಾಲ ಉಂಬಸಿ 03% ೧3೮೩ ಅಲನ 
ಇಐಎ ಜ್ತ neice -- i a3 % ಯೀಲ ೧೮ 
‘CARON SR-AKS0'C ‘Bo k ಸ Qe Pome $೦೧ "ಉಂಟ ೪% R03R ೨3ರಣಲು ಮಿಲಣಂಣ 
CR-0RRCSIOCB O'R ಖಿ ೧೮g Hom -- ಇಂ3'@"% ou vou 
ಗ ನಾ ೧೮೧ -- %% mop ಇಇ 4 kk 
ಇಐಎ -- ೧೮೧ ಔಲೂಲ ಈ « u 4 k 
40-೧E'0-08'ಡಿ's -- ೧೮೪೧s -- Ne ಇಇಂ'R"% Ny «« 
“va-0w'6a30'c'w0h ಉಬಣಔಂಇ ನಲಂಜ3ಟನುಲು -- ್ನ KR % ಉಂ 
"A%-0N'00-0'8'0 -- ೧'ುಂಾ೧ದ ೧'ಾಂಂಣ ೨ನಂನಿಲನಂ ೪೦ KON u'en 38% 
“RAV-0N 03-3830 wah $೧೧ ಲಿ ೨ರೀಂಂಂಂ «s ೧00 Quon ೧ಊಔಂಣಎ 
We Ne ಐಂದಾಲy RoW ೧೫ ೧ ಐಂದಾಲy a0" ನತ ಹ್‌ 
ರಾ ರಾರಾ ನ್‌್‌ 
AURA caUGeN co3%oeenಔ AUER ೫೧೧ ನೀಂ [x ೩೪೧ 


SE SESE AR SATE SAE SNA 


“(voan "wavcrce) 3ರ ನ ನರನ 


% 


[x1 
ne 
euncg 
0a 
Quercsco 
nemary 

kL 
Quew 4 
ಗಾಲR3eca 
Reese 
‘Reese 
arc Len 
೧ಊೀಣಲಂ೩ 
ಮೀಲಣ 
೧p 
ಓಲ ಧೀಣಟc 
so 

UY 
ಬಂ 
(geo) 

UY 
ಬಂ 
posh 
೨3ರ 
oem uot 


RR 


pa 


2838 


i 


"R-oW'U-Hech 3-0 “ಡಿದ -- Mf N ; C23 yur benno ೪ 
‘0-0೪ pa -- ಸ £ py a y nee 
"&2-0R'00-0೫'4'e -- ono ou pu Reye 3% won  oen ಕನಾಣ Cc 
ಇ8-8 30ರ" ಲ'್ಲ ಗಿರಿಲದ ಖಲ ಬಣ | P -- pov pede ಹಲಳ WK 
"3-ಔ'ಐಲಂಂಭಾಧ ನೆನ ೦೫8೦೧ ube  qoceup eli p 3% -- -- (eer oF 
CA-0N'-KI0'CB0 mounaog movpaoe RO ಭಣ KI ate ನಿಲ Wyn 3 
"R-0N'0-U 00-08 BB ceup sue woh Le ೧ೀೂನೀಣ ೫೧ % vopy 043'a uo ಟಾಲp ಜಂಟ ೧ 
'$R-00'ಹಿ-೦ಜ 'ಡು'ದಿ ಈ ನಿಐಂಲಾಲ ಬಂ A -- ನೂ ಲುಲಳಲಂಳಣ ಐಯಣಣನೀಂ ಇಲ 
“wa-on'0-ue'3-ox ‘weer (Bh rose) woos heovon ೫೧ ಾಣದಿಲRAPEG G3 % ೧3೮% ೧೮೧ ಅಂ೫ಂಜ ಇಂ 
‘AR-08'0-Ued ‘00-07 ‘BB -- trouew 0೫೧ * KC3R% uo uou ove wo 
‘ (Geerc’e) 

‘Ne-ox Be 4 -- 0೫ ಾಂಊ ( ಡಳಲು -  ಬಾಣರಾಣಣ 4೦ 

We-ouB'e ‘Hoe Pop -- ನನಲಲ ‘no Pop ROI ಢು -- ಲ ಭಿಣಾಂಣ ಇ 

'06-08'RU-0x ‘WU -- - Rಳಂಲಾಣಿಲುಲಾ «GUUS MegoUe  poyee ನಿಆಣಂ 6೦ 
9-KC-0N'0-Ue 00-0 BB -- ಕಾಲದಿ" ಜಂಬ ಧೀen js ಒ  ಗಾಲ್ಣಾಂಟಲಂ ಮಲಂ yon 0 
"೦-೦೫'ಕು'ಲ 390" 30% ೦೫೧ «  X0-C038% uoy Hou nowuace 00 
30 00s vn oh soannee Bsn Go Dap sue ೫ G038%  Uepee ae ಢಡಿಲಂ೧ 3 
cause go Pe ART wongenಿ ಬಲಿದ -- 0೫೧ $% wee 309% leg peg Rvs 0 
“RU-0N'OCF-ox WB woth wh ಇಂಧಣ 0 RNR ೦೮ುಗಿಣ ಇಂಧಜ ಇಂಟ 
ಇC-KC-R-o'ಡಲ ಉಂಢ೦೧ ಉಂ8೦೧ ೦೫೧ i 0a" uo ಬಂಧ bury 
TS capo OO Rhode ಅಜ § MT ಲಉಾಜೀಣ Rue OO Royevee .K 
ಇಂ-0೪'ಇaಿ-k8300'w0% ಛಂ -- ಲಜಣ ಗಿಂಟಗಿನ ೨ಂದಯಲವಿ ಉಂಜಲ 30% pee QUwnuea. yonoTone A 
CRC-0R'8-08H' ೧ಂಆಲ ೪೦೪೬ ಘನ "ಐಂ i UCN -- -- “ne 
BI -n'NG-ox Be (10%) ¢aoa -- 0೫೧ ೫ Co08"% -- -- (Rae)he 
‘CoK-0u'3k-2830'c'w'0R ಔಲಲಾಂ -- ಲಜಣ ಬ'ದಿಂಾಣ DoದTY SORE AUN TITR GR ಭಲ ಮ೧೮ಊಂಇ ೧ಬಿ ಲ 
ರಣ 3೧2೮ ೨೫ 

AUER AUN ನಿಟಳಂಗೀಲಭ ಜಾ ನಿಟಉಂಲಾಲ ಜ೧೧ ನೀ ಇ ಡಊ Rar ಎ 


“2೬-೦೧೦-೦೫ ರ್‌ ಸ SReYV0UANE KR ವ -- ee ೧UWಣಜಲo ಬಂNಂe್ಭಂne 2 
“2-0 0-H 3-0 BU -- £ಲಂಣ ಕುಲ" ಐಂ ೫೧ pu Regs C23" UU Gennoe ec ಇ 
"ನಾಗಿ" ೨-0೫9 -- nen Homoco Ou i RR seen sen ಾಣದಣ wo 
“CA-0N'KR- 33000 --  ೧ಆಧಿನಲಂಣ ಅಂಟೀ ಇಂಬ ರುಲಿಛಂಣ ie 3% Avg Teg yan av 
‘CR0-08 RC 30C wera -- ನಲಂಜ"ಬಂಣಟಲ ೦೫೧ % opr 083'@% uo ಟಾಲಭ ಓಟೋಂe wo 
"CR-0N'0-Heh'3-0x BB -- coxa ೦೫ ಐಂಲಾಲ ಉಂಭಿಷಿ Gx3R% ೧3೮೫ ೧೮೫ ಂ೫ಂe 6 
“CRU-0N2C IC BOR -- ನೀ Hon ಉಂಬ ಸ 3% uou uoy ೪ಎ ಲ 
‘R-on'n-orL'e -- ನೀಂ ೨ರ -- ‘Hoe PORE RO3'R ew -- ಣುಣ OU 
‘cec-n'cu-ox' oe -- ೧೮ರ ಇಳ «COUR gon Non ಹೀ 3 
‘030-0 x-ox Be -- ನಾಭೂಬ ೦೫ «  X0°C038% oy uoy povace 9 
“RU-0R'0F-0೫ "ರಿಕ್‌ -- R೪30 Rಂರ ೦೫೧ ಐಂಜಣ Bh goec 2-0 ೦೮ Rony ಇಂಣಜ ಇ 
"030°C Bah -- ೧೮೫೫ ೧೨3೮೭೩೧೧ -- py -- ಗಾಲಾ ಲಂಬ ಧಿಂ ಇ 
‘CU-08'nU-o ‘BB ಮಯಲ ಉಂ ಅಂಬಾಲ -- | ಸ 0% % uo ಬಂಟ Vu & 
“ಇa-8a 3000 -- ಬಂಲಆಭಗಿಷಂ9 O೫೧ AQUAR  SEENTRAYORO 380'R% ಜೀ uve Rue 4 
"804-0N'AKR-2k30'0'w'ah -- oye -- x -- -- -- ೧ ಇ 
OU-NBGU-08RC -- ET) -- ಸ Cone 3uoen ಓಂ ewer OF 
‘CU-0w'a-0x'B'e -- 39439೧ ೦೫೧ Rಂಭಜ ಬಂದಾ REY  U-CUNRG Tas ~~ ne 0 

AU 3RONR ಜಾ ‘08 

Hag Aue £000 ek OO Aue ೫೧೧ ನೀಣ೧a ಓಣ ಊಂ ow ೧ 


0೧೧ ಬಡಿಬರನಜee) ಉತ3ಂeneಲಂಜ ಲಂಜNR 


R00-E ‘RC 30-'0'n ಲಾಲ Rahn -- 3 opr OK3'R% -- -- ಲಲ್ಲಾ 3 
ಇಷಿ-ಇಡಿಲ'ಆ'ಅ'ಂ% ಆಛಂೀಂಬ ೨೪ಂಲಂಣ -- "ಇಂ ಇಂಬ 3% ಉಲ “ಓಿ್ಭನen Rean 9 
“~k-0n'೧C 30'S BR -- ೧ೀಣಗಿಬನೀಆಲಾಧ -- %% ogc 2308 % Hou Vamos N೮೪ ನಾ 
‘406-HBC-or'B'e ಇಐಎ Ra feowere -- : ಇಐಎ 200% ೧ಎ ಲಿಲಿ ಯಜ 
‘0E-nW-ov Be ಇಐಎ po on -- ಣಂ ಇಂ-ಇಂ% ರಾಡಿ ಎ ೧ಉಊಗ « 
“30-0 Be ಇಐಎ ಗಿಂಲುಲಾn -- ಇಐಎ ಇಂ -- -- ೧೫ಲಲೀಂ 
“CU-nB'AR-ov'B'e ಇಐಎ Rhus -- ಇಐಎ 09a Rowan ನಂಊಗನಿಣ ಇಂಟ ಇ 
CRONE 'Ge-08 BCS NOVY RONG Re ecrowere - ಐಂದಾಲy RoR 00 Cy ೧೮ ತಂದ oe [7 
‘R0-0R'ak-2k30'C wah poXCee TT ಇನಐಂಲಾಲy ps MORN -- ಸಿಇ ಐಂಊಗಾಂ ೨೦೧ 3) 
ou cov 0೫ 

HUoaR CAUCE 930 tates UE ೫೧೧ NeRnc ಓಣ 8೮ 0" ‘ಎ 

(x0&e tupuercc) SIS UR EEEE 

'A-00'CR-0r Be ತತ 3 ಬಬಿಆಜಂಬಿಂಣ ಹ -- ಬು ey: ಜಬಣಂpಣ 0 
4-C6 300 Be Uy He‘ ನಿಲ ಗಲ ೫ ್ಯ -- ಣಾಲಣಟಣ  ಧಾಲಧಿಂಾ ೧೮ ಲು 
"0-0 -08'ge -- afeou Ko ಹ 3% 0% 0% touavs 00 
‘Re-or'w'e % vow -- ಆಛಂಂಲಧಾಲ RB gopy -- ಬಾಲಂ ೧ಣಂ. ೧ಔಂಊಣಂ 3 
"R0C-08'n೩-K4 300 Rh cep “He -- ಚಂದಾ noe SORE -- [oe Ren ೧8"%ಂ 
"08-08 ‘0-H ‘00-0x BUS -- --  ಂದೀಬಾಭಿ ಟಳಂೀೀಲ -- 43% ೧೮೧ ಲೀಲಾಭೀಂ ೧ uaros 2 
‘NE-0U'0-ue ‘3-0 BH ಚಂ ಟಂ ಉಣ ಕೋಂ  ಇೀಂಲೀಣಂನಿ 38% (Bon)odeome neo ಲಅಂe ಇ 
"ONovy'n-ow'p'e ಔಂಾಲ -- ಉಂದಾಲ ಐ nek 3% Ueeee Weprg pa 
‘Re-0w'0-Heh'00-or BB ಬಂ ಇಂ ಘಂಟಾ ನಣಾಢ  ಲಂದಾಲy ಉಂಬಸಿ “IR 4 ನೀಂ ಬೀಆ೧ಿ WYN &ಿ 
“R-00'0-Ue'3-0x BB Rohe -- Qoehisun ಉಣ --  (Poa)oeonae pdeowa ouoae 
‘CC-0R'0-U 00-0 BB -- pT ong BR cop ಇಂ ಇ uou vomocsw ಇಂಥಾ 6 
3C-KRC-0'kC-0r BC MORON MDNeoN ಉಳ ೧eeEn MON CA-0೩2'e OUOLY ONUONY ಲಾ 9) 

ಡದ 3 "೫ 

cAunsR AUC ನಿಟಳುರಾುಲ ಉಜನಿಟಿಳಂಲಾಲ ೫೧ಎ ನೀ ದಂ 8ಊ ow ಇ 


ಇ0೧R wauerc BUNGEE ೫ 


(«0dr tuausrce) 


ನಾಲಂದಾ ನಡ 


‘46-00-08 ೨- -- ಓನಣಯ% hoe 038% wee sme uhm 
-0¥ BBN ಟಂ 88cm mon” To “G Ren 
pan see coup "0೫ 
CALAN AUTO ASH AUTOR ೫೧೧ ನೀಂ ಓಣ ave RCT ‘a 
(v0de twaurrce) SHEE 

'ಲೌ-೧ಔ'ಾ-೦ಜ ಡಲ %0' ಓಂ ೬ Row gf 23" ಉಂ so ug awe «oo 

‘0-೧ 30'c'w'a "ದ avoewne (suc) cae wpuRege ಲಾಇ Hou ಟಾಂ eer a0 
4-CA300 Be He‘ ಣನಲ ನಲದ ಹುಲ p -- TRC ನೌಲಿ ೧ಲರೂಲಳಾ ಲ 
"02-0w'U-ued' 3-05 BW ಿೊಗಿಂಬೀಲಟ ನಿಐಔಗಿಂಬೀಲಟ ೨3೧ p 23% 0%ಣ 0೬೧ ene CU 
3R-0W'0-He'Vo-0೫ “BB one su -- ೫ 4 0K3@% vou vou meer UW 
‘ac-ox wRes 1 O wekha --  (e3e)ons i ಎ ಜೀ ೧'Wಣಜeಂ b%e 0೦ 

wk-kk 0c woh ಎ oS eur $% eope - oe ಗಂಜ ers 3 
R-oW'36-08 30GB KN ಪ ೦೫  ಮಲಂಲಾಲy ಇಂಬಳ -- ಉರ ೧೮೪% ಂಊಲಬಭಂಡೂ ೧ 
R-0R'0-He'V-0 ‘BW ಗಂ ಣ ೧೧6 3% uo ಚಾಲಧ aynre 
‘C-orB'e yo Pa “oa Cun Rok %oNY sR" ಬಲಿ ಬಣ enon 
“&0-0w'0-08'B'a ಜ೧vಂ"a -- one ha % gop ~~ ಉಣ ou soe 
"೦0-3-೧ ಡಲ ae ರುಣ %% gogo 340% ಲೀ ೧೮೧ ಬಣ 
RR-N2R-KEI0B'0 a0 -- ಜವಿಧಾಂಧಂದ hoes py y ಉಣ ೧೮ಊಫ೧ಇ hae 
‘G0-08' 30-030 'B'a'h -- ದಿencE% ಬಕ ಇ CATR ೧೮೫" ಭಂ oteeee CF 
“40-00'03-3K30' eo Rh -- -- nau 2% gogo K-28  uenenecg ೧೮೫೦೧೧ 0೫೧ಎ 0 
RR 3H ಜಣ "೦ಬ 

AULA cAUCeo BUREN AUCH N ೫೧೧ ಬೀಗ ಓಂ ae ew ‘ಎ 


“02-0'0-ಟದ 3-05 ಅರಿ ನನನ ೧ದಿೀo್ರ ಸಿನಿ ವಲೀಲಟ 2ಬ poe FaE- ೧'ಆಣ ೧೧ ಎಂಐ € 
“RR-0N'0-Uh 00-0 ‘BB ಸಣ ಸೆಂ Ree ಐಂಲಾಆಭ ಉಂಜಿಸಿ 03% vou ಚಾಣ ಲಾಭ o 
ಉದರ ಜಾ "೦೫ 

CAUARR caUCN ನಬಬುಿ೧ಲಾಐ AUCH ೪೧೧ ಬೀಾ೧ ಓಂ ಊಂ oe‘ ‘ಎ 


ಗಾಗಾ 


(vod waucrce) SINS ESS 


ರಾ 


“RE-00'0- 00-08 ‘Be ಸಣ ಸಿಂ ಔಣ ಐಂಲಾಲ ಉಂಜಪಿ $3" wou ಚಾಲು ಲಾಭಣಣೂ ೦ 
SSR OHSS CORNET SE 
ಉಣ ೨3೮ರ re "0೫ 
AULA CAUCE AUTON BURCH ೫೦೧ Nec ಭಂ ೩8ಊಂ ew ಎ 


ರಾ 


CSN SS 
(vod “wauerce) SUS ರಹ 


"0-೫0-0೫ 'ರಿ'ಲ್‌ ನಿನಓಟಿಂಬೀಲಭ ನಿಂಔಗಿಂಬೀಲಟ p 2೧” ೦% olka uae 

"2%-0R"0- ಬಣ 0೦-೦೫ 'ಅ'ಕು್‌ ಜಲಾ ಫಿ ಸ % cope ಇಷಿ3'R vou uoy Nepsece % 

‘-oe300wo uQom Hoop é "ಇಂದ ೪೦೪% 03% 3ಹಿಣ೧ಂು ಹೀಲಣಂಣ ಮೊಲ ಷಿ 

“U-0R'0-0'B'R ° xoxo -- ೬ ತಹನಿನೌಲಬಣ ಉಂಜಲ K30e% ಜಣ. ol sole 

"ನಿಲಿ-೦೫'ಈಿ'ಲ -- ki | ೯R%. €ಲಂಣ ಲಾಲಾ ಐಂಣಿ (ನ 

“00-00-30 ೧ಬ ೧ೀಣಾಧಿ ಔ೦ಎ % vog% NK-KTeG our ೧೮೦೧ಣ ೧೮ಿಂ೧ಬ 0 

ಧಾರ್‌ ರಾವಾ ರ್‌ ರ್‌ ರ್‌ ರಾ ರಾ 

CAUSA chuರen ನಿಬಳಂಲಾವ ನಿಟಛಂೀದಾಲ ೫೧೧ ಜೀ ಓಂ ಊಂ ww a 


Ee 


(«02 Tusucrce) INES ರವ 


“ORC NE'OC-0x "ಲ er ಐಎ § § 3% R ike K 
"02-00 ‘0-Ueh ‘3-08 BD ಸಿಂಗ ೧೦ೀoy aehh oHeou ಹಿಇ BR cor 238% 0%ಣ 0% ೮a GF 
£-0N'KC-0 
೨೪,೦೧. ೧8೦ ಕಂ ಬಲಂಲಂಕಿ ಲ Ree ನಿಳೂಲಥು (2) Rope 3ueon 0-3೩7 % ಮಹಿಷ he Seis f 
ದಬ 3೧೮ ಮ 
chunaR chUGen ನಿಟಳಂ೧ಲಾದ  ಉಜಣಗಿಟಳಂ೧ಲುಲ ೫೧೧ ನೀ ಓಂ ಡಊ ಜಬ ಎ 


(«008 tuaurrce) SUNCEE KR 


ಅಡಿಟಿಪ್ಪಣೆಗಳು 


1.ಶಿವರುದ್ರಪ್ಪ,ಎಚ್‌.ಎಲ್‌., ಶೈವ ಮತ್ತು ವೀರಶೈವ ಒಂದು ತಾತ್ವಿಕ ವಿಶ್ಲೇಷಣೆ, ಪುಟ-೫೫೦. 
2.ಇ.ಆಯ್‌., ಸಂ-೧೩, ನಂ-೨೯, ಪುಟ-೩೨೬, ಕ್ರಿ.ರ್ಶರ೯. 

3.The Discriptive List of Stone and Copper Plate Insrciptions, 1940-41. 
4.ಇ.ಆಯ್‌., ಸಂ-೧೩ಿ, ನಂ-೨೯, ಪುಟ-೩ಿ೨೬, ಕ್ರಿ.ಶ್ರ೯೨೯. 

s.The Discriptive List of Stone and Copper Plate Insrciptions, 1940-41. 
6. ಸೌ.ಇ.ಇ., ಸಂ-೧, ಭಾಗ-೧, ನಂ-೩೫, ಪುಟ-೨೧, ಕ್ರಿ.ರ್ಶ್ವ೩ಪಿ. 

7.ತಾಳ್ತ ಜೆ ವಸಂತಕುಮಾರ., ಕರ್ನಾಟಕದಲ್ಲಿ ಬೌದ್ಧ ಸಂಸ್ಕೃತಿ, ಪುಟ-೪೩. 

8. ೨೫೦೦ ಇಯರ್ಲ ಆಫ್‌ ಬುದ್ಧಿಸಂ, ಪುಟ-ಸಿಸಿಲೆ. 

9. ಚಿದಾನಂದಮೂರ್ತಿ, ಎಂ., ಬುದ್ಧಿಸಂ ಇನ್‌ ಕರ್ನಾಟಕ, (ಕ್ವಾಟರಲೀ ಜರ್ನಲ್‌ ಆಫ್‌ ಮಿಥಿಕ್‌ ಸೊಸಾಯಿಟಿ, ಸಂ-೪, ನಂ-೩, 
ಪು-೬೩). 

10.The Discriptive List of Stone and Copper Plate Insrciptions, 1940-41. 
11.೩ ಆಯ್‌., ಸಂ-೧೩,ನಂ-೨೯, ಪುಟ-೩ಿ೨೬, ಕ್ರಿ. ಶ್ರ. 

12.The Discriptive List of Stone and Copper Plate Insrciptions, 1940-41. 
13. ಆಯ್‌.ಎ., ಸಂ-೧೩, ನಂ-೧೫, ಪುಟ-೧೩೫, ಕ್ರಿ.ಶ.೮೭೭. 

14. ಇಆಯ್‌., ಸಂ-೬, ನಂ.೨೮, ಪುಟ-೨೮೫ ₹4 ಕ್ರಿ.ಶ.೮೬೭. 

15. ಸೌ.ಇ.ಇ., ಸಂ-೧೧, ಭಾಗ-೧, ನಂ-೨೨, ಪುಟ-೧೩, ಕ್ರಿ. ಶರ್ಲ೭. 

16. The Discriptive List of Stone and Copper Plate Insrciptions, 1940-41. 
17. ಕಲಘಟಗಿ, ಟಿ. ಜಿ., ಕರ್ನಾಟಕ ಮತ್ತು ಜೈನ ಸಂಸ್ಕೃತಿ, (೬ ಉಪನ್ಯಾಸಗಳು), ಪುಟ-೨೨. 

18. ಮಿರ್ಜಿ, ಆಣ್ಣಾರಾಯ,, ಜೈನಧರ್ಮ, ಪುಟ-೧೨. 

19. ಆಯ್‌.ಎ.., ಸಂ-೭,ನಂ-೩೬, ಪುಟ-೩೫-೩೭, ಸು.ಜಔ ನೆಯ ಶತಮಾನ. 

20. ಪ್ರೀಕಾಂತ ಶಾಸ್ತ್ರಿ, ಎಸ್‌., ಶ್ರೀಕಂಠಿಕಾ, ಪುಟ-೬೧. 

21. ಎ.ಕ., ಸಂ-೭, ನಂ-೪, ಸು.೬ ನೆಯ ಶತಮಾನ. 

22. ಆಯ್‌.ಎ.., ಸಂ-೮, ನಂ-೫೫, ಪುಟ-೨೩೭, ಕ್ರಿ.ಶ.೬೩ಿ೪. 

23. ರಾಜಶೇಖರ, ಎಸ್‌., ಕರ್ನಾಟಕ ವಾಸ್ತುಶಿಲ್ಪ ಮತ್ತು ಚಿತ್ರಕಲೆ, ಪುಟ-೩೨. 

24.ಕೆಲಬುರ್ಗಿ, ಎಂ.ಎಂ., ಮಾರ್ಗ, ಸಂಪುಟ-೧, ಪುಟ-೫೪. 

25. ಪಂಚಮುಖಿ, ಆರ್‌. ಎಸ್‌., ಕರ್ನಾಟಕ ಇತಿಹಾಸ, ಪುಟ-೩೩೦. 

26.ಸೌ.ಇ.ಇ., ಸಂ-೨೦, ನಂ-೧೩, ಪುಟ-೧೧, ಕ್ರಿ.ಶ. ೮೭೫-೭೬. 

27.ಇ.ಆಯ್‌., ಸಂ-೧೩,ನಂ-೧೫.ಕೆ, ಪುಟ-೧೯೦, ಕ್ರಿ.ರ್ಶಂ೦೨-೯೦೩. 

28.ಸೌ.ಇ.ಇ., ಸಂ೯, ಭಾಗ-೧, ನಂ-೬೨,ಪುಟ-೩೫, ಕ್ರಿ.ಶ್ರ೯೩ಿ೨. 

29.ಇ.ಆಯ್‌., ಸಂ-೨8, ನಂ-೪೮, ಪುಟ-೯೩, ಕ್ರಿ.ಶ.೮೮೦೨. 


30.ಎ.ಕ., ಸಂ-೧೨, ನಂ-ಜಿ.ಬಿ.೬೧, ಪುಟ-೨೮, ಕ್ರಿ.ಶ.೮೧೩. 


31.ಇ.ಆಯ್‌., ಸಂ-೩ರ, ನಂ-೨, ಪುಟ-೫, ಕ್ರಿ.ರ್ಶ೧೪. 

32. ಸೌ, ಸರೀ, ಭಾಗ-೧, ನಂ-೬೨, ಪುಟ-೩೫, ಕ್ರಿ.ರ್ಶು೩೨. 
33.ಆ್ಯ.ರಿ.ಇ.ಏ-೧೯೫೮-ರ೯, ನಂ-ಬಿ.೫೮೨, ಪುಟ-೮೩, ಸರ್ಸ್ನು ನೆಯ ಶತಮಾನ. 
34, ಅದೇ, -೧೯೪೫-೪೬, ನಂ-೨೦೭, ಪುಟ-೨೮, ಕ್ರಿ. ಶ.೮&೯. 
35.ಇ.ಆಯ್‌., ಸಂ-೬, ನಂ-೪, ಪುಟ-೨೫-೨೬, ಕ್ರಿ.ಶ.೮೬೦. 
36.ಸೌ.ಇ.ಇ., ಸಂ-೨೦, ನಂ-೧೩, ಪುಟ-೧೧, ಕ್ರಿ.ಶ.೮೭೫-೭೬ 

37. ಕೊಪ್ಪಳ ಜಿಲ್ಲೆಯ ಶಾಸನಗಳು, ನಂ-೨೦, ಸು ನೆಯ ಶತಮಾನ. 
38.ಎ.ಕ., ಸಂ-೭, ನಂ-ಎಸ್‌.ಕೆ.-೨೧೯, ಪುಟ-೨೯೮, ಕ್ರಿ.ಶ. ೯೧೨. 
39.The Discriptive List of Stone and Copper Plate Insrciptions, 1940-4]. 
40. ಸೌ.ಇಇ, ಸಂ-೧೧, ಭಾಗ-೧, ನಂ-೨೬, ಪುಟ-೧೬, ಕ್ರಿ.ರ್ಶ೯೦೩ಿ. 
41. ಆ್ಯ.ರಿಇ.ಎ-೧೯೬೪-೬೫, ನಂ-೪೨೩, ಪುರ್ಲ೯೭, ಕ್ರಿಶ೯೬೫. 

42. The Chalukyas of Vemulwadu, p-92, A.D.966. 
4. ಸೌ.ಇಇ., ಸಂ, ಭಾಗ-೧, ನಂ-೬೨, ಪುಟ-೩೫, ಕ್ರಿ.ರ್ಶ೩೨. 
44, ಅದೇ, ಸಂ-೧೧, ಭಾಗ-೧, ನಂ-ಸಿಲೆ, ಪುಟ-೨೩, ಕ್ರಿರ್ಶ೫೦. 

45. ಏ.ಕೆ, ಸಂ-೧೧, ನಂ-೭೪, ಕ್ರಿ.ರ್ಶೇ೬ಲೆ. 

46. ಆೈ.ರಿ.ಇ.ಎ.,೧೯೪೫-೪೬, ನಂ- ಬಿ.ಕೆ. ೨೦೭, ಪುಟ-೨೮, ಕ್ರಿ.ಶ.೮ರ೯. 
47. ಪಂಚಮುಖಿ, ಆರ್‌. ಎಸ್‌., ಕರ್ನಾಟಕ ಇತಿಹಾಸ, ಪುಟ-೩೩೦. 

48. ಏ.ಕ., ಸಂ-೧೨, ನಂ-ಜಿ.ಬಿ. ೬೧, ಪುಟ-೨೮, ಕ್ರಿ.ಶ. ೮೧೩. 

49. ಏ.ಕ., ಸಂ-೧೨, ನಂ-ಜಿ.ಬಿ. ೬೨, ಪುಟ-೨೮, ಕ್ರಿ.ಶ. ೮೧೯. 

50. ಆ. ರಿ.ಇ.ಏ-೧೯೫೮-ರ೯, ನಂ- ಬಿ. ೫೮೨, ಪುಟ-೮೩, ಮೂರನೆಯ ಗೋವಿಂದ. 
51. ಅದೇ-೧೯೪೫-೪೬, ನಂ-೨೦೭, ಪುಟ-೨೮, ಕ್ರಿ.ಶ.ಲರ್ಜ. 

52. ಸೌ.ಇಇ., ಸಂ-೧೮, ನಂ-೧೨, ಪುಟ-೭, ಕ್ರಿಶ. ೮೬೦. 

53. ಸೌ.ಇ.ಇ., ಸಂ-೨೦, ನಂ-೧೩, ಪುಟ-೧೧, ಕ್ರಿ.ಶ.೮೭೫-೭೬ 

54. ಇ.ಆಯ್‌., ಸಂ-೧೩, ನಂ-೧೫.ಕೆ, ಪುಟ.೧೯೦, ಕ್ರಿಶ್ಪ೯೦೨-೯೦೩. 
$5. ಆಯ್‌.ಎ., ಸಂ-೧೨, ನಂ-೧೩೦, ಪುಟ-೨೨೨, ಕ್ರಿ.ಶ. ೬೩೪. 

$6. ಇ.ಆಯ್‌., ಸಂ-ಸಿಲೆ, ಭಾಗ-೧, ನಂ-೨, ಪುಟ-೫, ಕ್ರಿ.ರ್ಶ೧೪. 

57. ಸೌ.ಇ.ಇ, ಸಂ-೧, ಭಾಗ-೧, ನಂ-೩೪, ಪುಟ-೨೦, ಕ್ರಿ.ರ್ಶ೯೨೫. 
58. ಅದೇ, ಸರೀ, ಭಾಗ-೧,ನಂ-೬೨, ಪುಟ-೩೫, ಕ್ರಿ.ಶ.೯೬೩೨. 

59. ಅದೇ, ಸಂ-೧೧, ಭಾಗ-೧, ನಂ-೩೮ೆ, ಪುಟ-೨೩, ಕ್ರಿ. ಶ್ಶ್ವ೫೦. 

60. ಆ. ರಿ.ಇ.ಏ-೧೯೬೪-೬೫, ನಂ-೪೨೩, ಪುರ್ಟ೯೭, ಕ್ರಿಶು೬ಗೆ. 

61. ಏ.ಕ., ಸಂ೯, ನಂ-ಸಿ.ಡಿ.-೭೪, ಕ್ರಿ.ರ್ಶ್ಪ೬ಲ. 


62. ಸೌ.ಇಇ., ಸರೀ, ಭಾಗ-೧,ನಂ-೭೧, ಪುಟ-೪೩, ಕ್ರಿ.ರ್ಶ೭೨. 


63. ಅದೇ, ಸಂ-೧೮, ನಂ- ೩೮, ಪುಟ-೨೪, ರಸ್ಸ್ನು ನೆಯ ಶತಮಾನ. 

64. ಚಿದಾನಂದಮೂರ್ತಿ, ಎಂ., ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪುಟ-೮೬. 
65. ಮಿರ್ಜಿ, ಅಣ್ಣಾರಾಯ., ಜೈನಧರ್ಮ, ಪುಟ-೫೧. 

66. ಚೆದಾನಂದಮೂರ್ತಿ, ಎಂ., ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪುಟ-೮೬. 
67. ಮಿರ್ಜಿ, ಅಣ್ಣಾರಾಯ,, ಜೈನಧರ್ಮ, ಪುಟ-ರ೯-೮೧. 

68. ಏ.ಕ., ಸಂ-೨, ನಂ-೧೬೩, ಪುಟ-೧೦೬, ಸು.೬ ನೆಯ ಶತಮಾನ. 

69. ಇ.ಆಯ್‌., ಸಂ-೧೩, ಪುಟ-೧೯೨-೧೯೪, ಕ್ರಿ.ಶ್ರ೯೦೨-೯೦೩. 

7. ನಂದಿಮಠ, ಎಸ್‌.ಸಿ. ಮತ-ಸಮಾಜ-ಸಂಸ್ಯೃತಿ, ಕರ್ನಾಟಕ ಪರಂಪರೆ, ಸಂಪುಟ-೧, ಪುಟ-೧೮೦. 
7. ಚಿದಾನಂದಮೂರ್ತಿ, ಎಂ., ಕನ್ನ ಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪುಟ-೧೨೫. 
72. ಸೌ.ಇಇ., ಸಂ-೧೮, ನಂ-೨೭, ಪುಟ-೧೭, ಕ್ರಿ.ಶ.೯೯೫೭. 

7. ಏ.ಕ., ಸಂ-೩ಿಜೆ, ಪುಟ-೧೦೫ , ಸುಲೆ ನೆಯ ಶತಮಾನ. 

14. ಸೌ.೩.ಇ., ಸಂ-೧೧, ಭಾಗ-೧, ನಂ-೪೧, ಪುಟ-೨೫, ಕ್ರಿರ್ಶ೨೬. 

75. ರತ್ನಕುಮಾರಿ, ಬೆಂ.ಶಾ., ರಾಷ್ಟ್ರಕೂಟರ ಕಾಲದ ಸಾಂಸ್ಕೃತಿಕ ಅಧ್ಯಯನಕ್ಕೆ ತ್ರಿವಿಕ್ರಮಭಟನ ನಳಚಂಪೂ, ಇತಿಹಾಸ ದರ್ಶನ, ಸಂ-೫, 
ಪುಟ-೧೬೯. 

16. ಇ.ಆಯ್‌., ಸಂ-೨೫, ನಂ-೪, ಪುಟ-೨೫-೨೯, ಕ್ರಿ.ಶ.೭೪೧. 

7. ಸೌ.ಇಇ., ಸಂ, ಭಾಗ-೧, ನಂ-೬೮, ಪುಟ-೩೯, ಮೂರನೆಯ ಕೃಷ್ಣ. 

78. ಅದೇ, ಸರೀ, ಭಾಗ-೧, ನಂ-೬೯, ಪುಟ-೪೨, ಸು.೧೧ ನೆಯ ಶತಮಾನ. 

79. ಅದೇ, ನಂ-೭೦, ಪುಟ-೪೩, ಕ್ರಿ.ರ್ಶ೭೧. 

80. ಆ್ಯ.ರಿಇಏ-೧೯೫೯-೬೦, ನಂ-ಬಿ. ೧೧೦, ಪುಟ-೫೫, ಒಂದನೆಯ ಕೃಷ್ಣ. 

81. ಏ.ಕ., ಸಂ-೧೧, ನಂ-೩೩, ಒಂದನೆಯ ಅಮೋಘವರ್ಷ. 

82. ಇ.ಆಯ್‌., ಸಂ-೩೫, ನಂ-೧೦, ಪುಟ-ಲೆ೫-೮ಲ೮, ಕ್ರಿ. ಶ.ಲ೬೬. 

8. ಆ.ರ.ಇ.ಏ-೧೯೫೮-ರ೯,ನಂ-ಬಿ. ೫೩೦, ಪುಟ-೭೮, ರ್ಸು ನೆಯ ಶತಮಾನ. 
84.ಅದೇ, ೧೯೩೮, ನಂ-ಬಿ. ೨೩೫, ಕ್ರಿ.ಶ್ಪ೯೬೨. 

85. The Discriptive List of Stone and Copper Plate Insrciptions, 1940-41. 
86. ಏ.ಕ., ಸಂ-೧೧, ನಂ-೨೩, ರ್ಸ್ನು ನೆಯ ಶತಮಾನ. 

87. ಅದೇ, ಸಂ-೧೧, ನಂ-ಸಿ.ಆಯ್‌-೩೩, ಮೂರನೆಯ ಗೋವಿಂದ. 

88. ಅದೇ. 

89. ಸೌ.ಇಇ., ಸಂ-೧೮, ನಂ-೧೭, ಪುಟ-೧೦, ಮೂರನೆಯ ಗೋವಿಂದ. 

90. ಅದೇ, ನಂ-ಸಿ. ಆಯ್‌.೩೦, ಕ್ರಿ.ರ್ಶ೬೫. 

91. ಅದೇ, ನಂ-೭೮, ಕ್ರಿ.ಶ.೯೯೬೧. 

92. ಅದೇ, ನಂ-೨೭, ಕ್ರಿ.ಶ್ರ೯೬೧. 


93.ಇ. ಆಯ್‌., ಸಂ-೨೧, ನಂ-೪೦, ಪುಟ-೨೬೦, ಕ್ರಿ.ರ್ಶು೬೭. 


94. ಏ.ಕ., ಸಂ-೧೧, ನೆಂ-ಸಿ. ಆಯ್‌.೩೩, ಮೂರನೆಯ ಗೋವಿಂದ. 
95, ಇ ಆಯ್‌., ಸಂ-೧ಿ೩ಿ, ನಂ-೧೫.ಕ, ಪುಟ-೧೯೦, ಕ್ರಿ.ಶ್ಚ೯೦೨-೦೩. 
96. ಆ್ಯ. ರಿ.ಇ.ಏ-೧೯೬೦-೬೧, ನಂ-೪೪೦, ಪುರ್ಟ೪, ಕ್ರಿ.ರ್ಶ೩೬. 
97,ಸೌ.ಇ.ಇ., ಸಂ-೧೮, ನಂ-೨೦, ಪುಟ-೧೨, ಕ್ರಿ. ಶ್ಚ್ವ೯೧೫-೧೬. 

98. ಲ್ಯ, ರಿ.ಇ.ಏ-೧೯೪೯-೫೦, ನಂ-೮೭, ಪುಟ-೨೫, ಕ್ರಿ.ಶ್ಶ೧೮. 

99. ಸೌ.ಇಇ., ಸಂ-೧, ಭಾಗ-೧, ನಂ-ಸಿ೪, ಪುಟ-೨೦, 'ಕ್ರಿ.ಶ.೯೨೫. 
100. ಅದೇ, ನಂ-೩೫. ಪುಟ-೨೧, ಕ್ರಿ.ರ್ಶ೯೩೩. 

101. ಏ.ಕ., ಸಂ-೨, ನಂ-ಸಿ.ಡಿ.೭೭, ಪುಟ-ರ್ಷ೯ಿ, ಕ್ರಿ.ರ್ಶರಿ. 

102. ಅದೇ, ನಂ-೪೯, ಕ್ರಿ.ರ್ಶಳ೪೬. 

103. ಅದೇ, ಸಂ-೮, ನಂ-ಎಸ್‌.ಬಿ.೪೭೬, ಪುಟ-೨೧೪, ಕ್ರಿ.ಶ.6೯೩೯. 

104. ಸೌ.ಇ.ಇ., ಸಂ-೧೧, ಭಾಗ-೧, ನಂ-೪೪, ಪುಟ-ರ೯, ಕ್ರಿ.ರ್ಶ೭೧. 
105. ಮೈ.ಆ್ಯ.ರಿ., ೧೯೧೭-೨೪, ನಂ-೭೦, ಪುಟ-೬೨, ಕ್ರಿ.ಶ-೯೨೮. 

106. ಇ. ಆಯ್‌., ಸಂ-೧೮, ನಂ-೨೬, ಪುಟ-೨೩೫, ಕ್ರಿ.ಶ.೮೭೧.. 

107. ಲ್ಯ. ರಿ.ಇ.ಏ-೧೯೫೨-೫೩, ನಂ-ಬಿ.೨೯೦, ಪುಟ-೫೫, ಕ್ರಿ.ರ್ಶ೬೭. 


108. ಸೌ.ಇ.ಇ, ಸಂ೯, ಭಾಗ-೧, ನಂ.೬೦, ಪುಟ-೩೪, ಕ್ರಿ.ರ್ಶ೩೧. 


109. ಪಾಟೀಲ, ಭೋಜರಾಜ. ಬ., ನಾಗರಖಂಡ-೭೦ ಒಂದು ಅಧ್ಯಯನ, ಪುಟ-೨೩೩. 


110 ಇ. ಆಯ್‌., ಸಂ-೩೩ಿ, ನಂ-೪೩, ಪುಟ-೩೨೭, ಕ್ರಿ.ಶರ೪. 


m1. ಲ್ಯ.ರಿಇಏ-೧೯೫೯-೬೦, ನಂ-ಬಿ.೧೧೦, ಪುಟ-೫೫, ಮೂರನೆಯ ಗೋವಿಂದ. 


112. ಏ.ಕ., ಸಂ-೧೧, ನಂ-ಸಿ. ಆಯ್‌.೩ಿ೩, ಮೂರನೆಯ ಗೋವಿಂದ. 
113. ಇಆಯ್‌,, ಸಂ-೩೫, ನಂ-೧೦, ಪುಟ-೮೫-೮೮, ಕ್ರಿ.ಶ.೮೬೫. 
114. ಅದೇ. 

115. ಅದೇ, ಸಂ-೧೬, ನಂ-೨೧, ಪುಟ-೨೭೭, ಕ್ರಿ.ಶರ್ಲ೬. 

116. ಅದೇ, ಸಂ-೨೬, ನಂ-೪, ಪುಟ-ರ೯, ಕ್ರಿ.ರ್ಶ೦೬. 

117. ಆ. ರಿ.ಇ.ಎ-೧೯೫೮-೫೯, ನಂ-ಬಿ.೬೩೨, ಪುಟ-ರ್ರ, ಕ್ರಿ.ರ್ಶು೧೭. 
118. ಅದೇ,ನಂ-ಬಿ.೫೬%, ಪುಟ-೮೧,ಕ್ರಿ.ಶ.೯೨೪. 

119. ಸೌ.ಇ.ಇ., ಸರ, ಭಾಗ-೧, ನಂ-೬೦, ಪುಟ-ಸಿ೪, ಕ್ರಿ.ರ್ಶ೩೧. 
120. ಏ.ಕ., ಸಂ-೨, ನಂ-ಸಿ.ಡಿ.೭ಲೆ, ಪುಟ-ರಿ, ಕ್ರಿ.ರ್ಶರಿ. 

12. ಆಯ್‌., ಸಂ-5, ನಂ-೭೬, ಪುಟರಿ, ಕ್ರಿ.ರ್ಶರ. 

122. ಸೌ.ಇೀಇ., ಸಂ-೧೧, ಭಾಗ-೧, ನಂ-೩೭, ಪುಟ-೨೨, ಕ್ರಿ.ರ್ಶಳ೪೬. 
123. ಏ.ಕ., ಸಂ-೧೧, ನಂ-೪೯, ಕ್ರಿ.ಶ್ಶ೯ಳ೪೬. 

124. ಇ. ಆಯ್‌., ಸಂ-೧೩, ನಂ-೧೫. ಜಿ, ಪುಟ-೧೭೬, ಕ್ರಿ.ಶ.೮6೬೯. 


125. ಏ.ಕ., ಸಂ-೧೧, ನಂ-೭೮, ಕ್ರಿ.ರ್ಶ೬೧. 


126. 


127. 


128, 


129, 


130. 


131. 


132. 


133. 


134, 


135. 


136. 


137. 


138, 


139. 


140. 


141. 


142. 


143 


144 


145 


146 


147 


148. 


ಸೌ.ಇ.ಇ., ಸಂ೯, ಭಾಗ-೧, ನಂ-೬೭, ಪುಟ-ಸಿಲೆ, ಕ್ರಿ.ಶ್ಶ೯೬೬. 

ಏ.ಕ., ಸಂ-೧೧, ನಂ-ಹೆಚ್‌.ಕೆ.-೩೩, ಕ್ರಿ.ರ್ಶ೬೫. 

ಅದೇ, ಸಂ-೮ೆ, ನಂ-ಎಸ್‌.ಬಿ.೪೭೬, ಪುಟ-೨೧೪, ಕ್ರಿ.ಶ೯ರಿ. 

ಅದೇ. 

ಸೌಒಇ., ಸರೀ, ಭಾಗ-೧, ನಂ-೬೮ೆ, ಪುಟ-ರ್ಷಿ, ಮೂರನೆಯ ಕೃಷ್ಣ. 
ಅದೇ, ಸಂ-೧೧, ಭಾಗ-೧, ನಂ-೪೧, ಪುಟ-೨೫೬, ಕ್ರಿ.ಶ. 

ಕೊಪ್ಪಾ, ಎಸ್‌.ಕೆ., ತರ್ದವಾಡಿ ನಾಡು ಒಂದು ಅಧ್ಯಯನ, ಪುಟ-೨೭೮. 

ಅದೇ. 

ಆ.ರಿ.ಇ.ಏ-೧೯೫೮-ರ೯, ನಂ-ಬಿ.೫೩೦, ಪುಟ-೭೮, ಒಂದನೆಯ ಅಮೋಘವರ್ಷ. 
ಇ. ಆಯ್‌, ಸಂ-೨೫, ನಂ-೪. ಪುಟ-೨೫-೨೯, ಕ್ರಿ.ಶ.೭೪೧. 

ಸೌ.ಇಇ., ಸಂ-೧೧, ಭಾಗ-೧, ನಂ-೩೦, ಪುಟ-೧೭, ರಸ್ನು ನೆಯ ಶತಮಾನ. 
ಏ.ಕ., ಸಂ-೧೧, ನಂ-೪೯, ಕ್ರಿ.ಶರ್ಶೇ೪೬. 

ಕೌಳರು ಒಂದು ವಿವೇಚನೆ, ಸಂಶೋಧನಾ ತರಂಗ, ಸಂಪುಟ-೨, ಪುಟ-೮೮. 

ಇ. ಆಯ್‌, ಸಂ-೧೮, ನಂ-೨೬, ಪುಟ-೨೩೫, ಕ್ರಿ.ಶ.೮೭೧. 

ಆ್ಯ.ರಿ.ಇ.ಏ-೧೯: ೫೯-೬೦, ನಂ-ಬಿ.೧೪೩, ಪುಟ-ರ್ಜಿ, ಮೂರನೆಯ ಗೋವಿಂದ, 
ಅದೇ,-೧೯೫೮-ರ೯, ನಂ- ಬಿ.೫೫೮, ಪುಟ-೮೧, ಧ್ರುವರಾಜ. 

ಅದೇ, ನಂ-ಬಿ.೨೯೨, ಪುಟ-೪೬, ಕ್ರಿ.ಶ.೮೧೯. 

.ಇಆಯ್‌, ಸಂ-೩೫, ನಂ-೧೦, ಪುಟ-೮೫-೮೮, ಕ್ರಿ.ಶ.೮೬೫. 

. ಅದೇ, ಸಂ-೩೨, ನಂ-೪, ಪುಟ-೫೦, ಕ್ರಿ.ರ್ಶ ೨೬. 

. ಸೌ.ಇ.ಇ., ಸಂ-೧೧, ಭಾಗ-೧, ನಂ-೨೯, ಪುಟ-೧೭, ಕ್ರಿ.ರ್ಶ೧೨. 

X ಆ್ಯ.ರಿ.ಇ.ಏ-೧೯೫೮-ರ೯, ನಂ-ಬಿ. ೫೬೬, ಪುಟ-೮೧, ಕ್ರಿ. ಶ್ರ೯೨೪. 

. ಜಆಯ್‌, ಸಂ-೧೮, ನಂ-೨೬, ಪುಟ-೨೩೫, ಕ್ರಿ.ಶ.೮೭೧. 


ಸೌ.ಇಇ., ಸಂ-೧೮, ನಂ-೩೨, ಪುಟ-೨೦, ಮೂರನೆಯ ಕೃಷ್ಣ. 


149. ಅದೇ, ಸಂ-೧೧, ಭಾಗ-೧, ನಂ-ರ೯ಿ, ಪುಟ-೨೪, ಕ್ರಿ.ಶ.೯೯೫೧. 


150 


[| 


Ww 


1 


152 


153 


154. 


155. 


156. 


157 


. ಅದೇ, ಸಂ೯, ಭಾಗ-೧, ನಂ-೭೦, ಪುಟ-೪೩, ಕ್ರಿ.ರ್ಶ೭೧. 

. The Discriptive List of Stone and Copper Plate Insrciptions, 1940-41. 
. ಸೌ.೩ಇ., ಸಂ-೧೧, ಭಾಗ-೧, ನಂ-೪೨, ಪುಟ-೨೭, ಕ್ರಿ.ಶ್ಶ೯೭೦. 

. ಇ ಆಯ್‌., ಸಂ-ಸಿ೪, ನಂ-೧೨, ಪುಟ-ರ೯-೬೦, ಕ್ರಿ.ರ್ಶ೭೧. 

ಸೌ.ಇಇ, ಸಂ-೧೧, ಭಾಗ-೧, ನಂ-೩೫, ಪುಟ-೨೧, ಕ್ರಿ.ರ್ಶ೩ಿ೩ಿ. 

ಅದೇ, ಸೇ, ಭಾಗ-೧, ನಂ-೭೦, ಪುಟ-೪೩, ಕ್ರಿ.ಶ.೯೯೭೧. 

ಆ್ಯ.ರಿ.ಇವಎ-೧೯೫೯-೬೦, ನಂ-ಬಿ.೧೪೩, ಪುಟ-ರಿ, ಮೂರನೆಯ ಗೋವಿಂದ. 


- ಇ ಆಯ್‌., ಸಂ-೩೫, ನಂ-೧೦, ಪುಟ-೮೫-೮೮, ಕ್ರಿ.ಶ.ಲ೬೫. 


158. 


159. 


160. 


16 


162. 


163. 


164, 


165. 


uh 


166. 


167. 


~~ 


168, 
169. 


170. 


17 


_ 


172. 


173. 


174, 


17 


[3 


176. 


177. 


178. 


179. 


180. 


181. 


182. 


183. 


184, 


185. 


186. 


187. 


188. 


189. 


ಲ್ಯ. ರಿ.ಇ.ಏ-೧೯೫೮-೫೯,ನಂ-ಬಿ.೬೩೨, ಪುಟ-ರ್ರೆ, ಕ್ರಿ.ಶ.೯೯೧೭. 
ಸೌ.ಇ.ಇ., ಸಂ-೧೧, ಭಾಗ-೧, ನಂ-ಹಿ೭ಿ, ಪುಟ-೨೨, ಕ್ರಿ.ಶ್ಪಳ೪೬. 


ಅದೇ, ನಂ-೩೫, ಪುಟ-೨೧, ಕ್ರಿ.ಶ.೯೯೩೩. 


. ಅದೇ, ಸಂ-೧೮, ನಂ-೨೬, ಪುಟ-೧೬, ಕ್ರಿ.ಶ್ಶಳ೪೫. 


ಐ.ಎಚ್‌.ಕ್ಕೂ., ಸಂ-೨೫, ನಂ-೩೦, ಕ್ರಿ.ಶ.೭೪೯. 

ಸೌ.ಇಇ., ಸಂ೯, ಭಾಗ-೧, ನಂ-೭೦, ಪುಟ-೪೩, ಕ್ರಿ.ರ್ಶ೭೧. 
ಇಆಯ್‌., ಸಂ-೧೦, ನಂ-೧೯, ಪುಟ-೮೧, ಕ್ರಿ.ಶ.೭೭4೫. 

ಅದೇ, ಸಂ-೬, ನಂ-೧೧, ಪುರ, ಕ್ರಿ.ಶ.ಲ೬೬. 

ಅದೇ, ಸಂ-೨೯, ನಂ-೧೪, ಪುಟ-೧೦೯ , ನನ್ನರಾಜ. 

ಅದೇ, ಸಂ೯, ನೆಲಮಂಗಲ-೬೧, ಪುಟ-೧೧೦, ಮೂರನೆಯ ಗೋವಿಂದ. 
ಏ.ಕ., ಸಂ-೪, ಎಡತೊರೆ-೬೦, ಕ್ರಿ.ರ್ಶಲ೮೦. 

ಇ.ಆಯ್‌., ಸಂ-೭, ನಂ-೨೮, ಪುಟ-೨೩೦, ಕ್ರಿ.ಶ.೭೭೦. 


ಅದೇ, ಸಂ-೧೮, ನಂ-೨೬, ಪುಟ-೨೩೫, ಕ್ರಿ. ಶ.೮೭೧. 


. ಆಯ್‌.ಎ., ಸಂ, ಪುಟ-೩೩, ಸು.೧೦ ನೆಯ ಶತಮಾನ. 


ಜೆ. ಬಿ. ಬಿ.ಎ. ಆರ್‌.ಎಸ್‌., ಸಂಪುಟ-೧೮, ಪುಟ-೨೫೭, ಸು.ಲೆ ನೆಯ ಶತಮಾನ. 
ಇ.ಆಯ್‌., ಸಂ-೭, ನಂ-೬, ಪುಟ-ಹ೬, ಕ್ರಿ.ಶ.4೯೩೦. 


ಇ.ಆಯ್‌., ಸಂ-೬, ನಂ-೧೧, ಪುರಿ, ಕ್ರಿ.ಶ.ಲ೬೬. 


. ಏ.ಕ., ಸಂ-೧೨, ಪುಟ-೨೭೫, ರಸ್ಸ್ನು ನೆಯ ಶತಮಾನ. 


ಇ.ಆಯ್‌., ಸಂ-೭, ನಂ-೨೮. ಎಫ್‌, ಪುಟ-೨೦೮, ಕ್ರಿ.ಶ.೮೭೪-೭೫. 
ಲದೇ. 


ಅದೇ. 


ಆ. ರಿಸೌ.ಇ.ಏ., ೧೯೩೪-೩೫, ನಂ-೮೫, ಪುಟ-೩ಲೆ, ಸು ೯ ನೆಯ ಶತಮಾನ. 


ಇ. ಆಯ್‌., ಸಂ-೧೧, ಪುಟ-೧೫೭, ರ್ಸ್ನು ನೆಯ ಶತಮಾನ. 

ಇ.ಆೆಯ್‌., ಸಂ-೧೨, ನಂ-೧೩, ಪುಟ-೭೭, ರಸ್ನೇ ನೆಯ ಶತಮಾನ. 
ಅದೇ, ಸಂ-೧೮, ನಂ-೨೬, ಪುಟ-೨೩೫, ಕ್ರಿ.ಶ.೮೭೧. 

ಅದೇ. 

ಅದೇ. 

ಅದೇ. 

ಅದೇ. 

ಆಯ್‌.ಎ., ಸಂ-೧೨, ನಂ-೧೩೩, ಪುಟ-೨೪೯, ಕ್ರಿ.ರ್ಶಣಿ೩ಿ. 
ಸೌ.ಇಇ., ಸಂರ೯, ಭಾಗ-೧, ನಂ-ರೆ, ಪುಟ-೪, ರ್ಸ್ನು ನೆಯ ಶತಮಾನ. 


ಅದೇ. 


190. ಅದೇ, ನಂ-೧೩, ಪುಟ-೫, ರ್ಸ್ನು ನೆಯ ಶತಮಾನ. 

191. ಅದೇ. 

192. ಸೌ.ಇ.ಇ, ಸಂ-೯, ಭಾಗ-೧, ನಂ-೧೩, ಪುಟ-೫, ರ್ಸ್ನು ನೆಯ ಶತಮಾನ. 
193. ಅದೇ. 

194. ಅದೇ. 

195. ಇ.ಆಯ್‌., ಸಂ-೩೨, ನಂ-೪, ಪುಟ-೪೫, ಕ್ರಿ.ರ್ಶ೨೬. 

196. ಅದೇ, ಸಂ-೪, ಪುಟ-೫೭, ರಸ್ಸ್ನು ನೆಯ ಶತಮಾನ. 

197. ಏ.ಕ., ಸರ೯, ಪುಟ-೨೭೯, ಸು.ಲೆ ನೆಯ ಶತಮಾನ. 

198. ಅದೇ. 

99. ಆಯ್‌.ಎ., ಸಂ-೧೧, ಪುಟ-೧೨೬, ರ್ಸ್ನು ನೆಯ ಶತಮಾನ. 

20. ಸೌ.ಇ.ಇ, ಸರ, ಭಾಗ-೧, ನಂ-೫೫, ಪುಟ-೩೧, ಕ್ರಿ.ಶ.ರ೯೩-೯೪, 
201. ಏ.ಕ., ಸಂ-೬, ಚಿಕ್ಕಮಗಳೂರ-ಸಿ, ರ್ಸು ನೆಯ ಶತಮಾನ. 

202. ಅದೇ. 

203. ಅದೇ, ನಂ-೧೦೯, ರ್ಸ್ನು ನೆಯ ಶತಮಾನ. 

204. ಅದೇ. 

205. ಏ.ಕ., ಸಂ-೯, ನಂ-ಸಿ.೧೪೧, ರ್ಸ್ನು ನೆಯ ಶತಮಾನ. 

206. ಅದೇ, ಸಂ-೩(ಹೊಸ), ಗುಂಡ್ಲುಪೇಟ. ಸು ನೆಯ ಶತಮಾನ. 
207. ಅದೇ, ಸಂ-೮ೆ, ನಂ-ಸೊರಬ.೮ಲೆ, ಪುಟ-೩೮, ರ್ನ ನೆಯ ಶತಮಾನ. 
208. ಅದೇ. 

209. ಏ.ಕ., ಸಂ-೫, ಅರಕಲಗೂಡ-೩೫. ರ್ಸ್ನು ನೆಯ ಶತಮಾನ. 

210. ಸೌ.ಇಇ., ಸಂ-೧೧, ಭಾಗ-೧, ನಂ-೩೫, ಪುಟ-೨೧, ಕ್ರಿ.ರ್ಶ್ವ೩ಿ೩ಿ. 
211. ಅದೇ, ಸಂ೯, ಭಾಗ-೧, ನಂ-೨೪, ಪುಟ-೧೨, ಕ್ರಿ.ರ್ಶಹಿ೬. 

212. ಮೈ.ಆ್ಯ.ರಿ., ೧೯೩೫, ನಂ-೩೩, ಸ್ಸ್ನೇ ನೆಯ ಶತಮಾನ. 

213. ಅದೇ, ೧೯೨೯, ನಂ-ಶಿವಮೊಗ್ಗಾ.೭ಲೆ, ರ್ನ ನೆಯ ಶತಮಾನ. 

214. ಅದೇ. 

215. ಏ.ಕ., ಸಂ-ಜಔ, ನಂ-ಅರಕಲಗೂಡ.೫, ಸ್ನ ನೆಯ ಶತಮಾನ. 

216. ಅದೇ, ಸಂ-೬, ನಂ- ಚಿಕ್ಕಮಗಳೂರ.ಸ, ಸು೯ ನೆಯ ಶತಮಾನ. 
217. ಆ್ಯ.ರಿಸೌ.ಇಎಏ., ೧೯೩೦-೩೪, ಪುಟ-೨೩೫, ಸು.ಲೆ ನೆಯ ಶತಮಾನ. 
218. ಇಆಯ್‌., ಸಂ-೩, ನಂ೯, ಪುಟ-೫೪, ಕ್ರಿ.ಶ.೮೧೩. 

219. ಅದೇ, ಸಂ-೧೪, ನಂ-೬, ಪುಟ-೧೨೩, ಕ್ರಿ.ಶ.೭೭೨. 

220. ಇ.ಆಯ್‌., ಸಂ-೨ಹ, ಪುಟ-೧೦೬, ರ್ಸು ನೆಯ ಶತಮಾನ. 


21. ಆ.ರಿ.ಇ.ಏ, ೧೯೫೭-೫೮, ನಂ-೧೮, ಪುಟ-೧೫, ಸು.೧೦ ನೆಯ ಶತಮಾನ. 


222. 


ಆಯ್‌.ಎ., ಸಂ-೩೨, ನಂ-೧೮, ಪುಟ-೧೫೭. ಕ್ರಿ.ಶ.೮೦೩. 


. ಅದೇ, ಸಂ-೬, ನಂ.೨೩, ಪುಟ-೨ರ೯, ಕ್ರಿ.ಶ.೮೦೮. 

. ಆೈ.ರಿಇ.ಏ, ೧೯೬೪-೬೫, ನಂ-ಎ.೩ಿ೬ಿ, ಪುಟ-೪೬, ಮೂರನೆಯ ಗೋವಿಂದ. 

ಲ್ಯ. ರಿಸೌ.ಇಎಏ, ೧೯೨೯, ನಂ-ಬಿ.ಕೆ.೨೪೬, ಪುಟ-೪೨, ಕ್ರಿ.ಶ.೮೭೧. 

. ಸೌ.ಇಇ., ಸಂ-0, ಭಾಗ-೧, ನಂ-೩೦, ಪುಟ-೧೭, ಒಂದನೆಯ ಅಮೋಘವರ್ಷ. 
-ಆ್ಯರಿಇಏ, ೧೯೪೬-೪೭, ನಂ-ಬಿ. ೫೨, ಪುಟ-ಸಿ೬, ಕ್ರಿ.ರ್ಶ೯೨೮. 

k ಮೈ. ಆ್ಯ. ರಿ.,೧೯೩೫, ನಂ-೪೦, ರ್ಸ್ನ೯ ನೆಯ ಶತಮಾನ. 

. ಇಲೆಯ್‌., ಸಂ-೨೫, ನಂ-೪, ಪುಟ-೨೫-೨೯, ಕ್ರಿ.ಶ.೭೪೧. 

. ಅದೇ, ಸಂ-೨೨, ನಂ-೧೭, ಪುರ೮, ಕ್ರಿ.ಶ.ಲ೮೬. 

. ಸೌಇ.ಇ, ಸಂ-೧೧, ಭಾಗ-೧, ನಂ-೨೨, ಪುಟ-೧೩, ಕ್ರಿ.ಶರ್ಲ೬. 

- ಆ-ರಿಇ.ವಏ, ೧೯೪೭-೪೮, ನಂ-ಬಿ.೨೦೩, ಪುಟ-೨೫, ಕ್ರಿ.ಶ.೯೯೨೪. 

.ಸೌ.ಇ.ಇ, ಸಂ-೧ಿ, ಭಾಗ-೧, ನಂ-೬೭, ಪುಟ-೩ರೆ, ಕ್ರಿ.ಶ್ರ೯೬೬. 

. The Discriptive List of Stone and Copper Plate Insrciptions, 1940-41. 
. ಇ. ಆಯ್‌, ಸಂ-ಓ೨, ನಂ-೪, ಪುಟ-೫೦, ಕ್ರಿ.ರ್ಶ೨೬. 

. ಅದೇ, ಸಂ-೩೫, ನಂ-೧೪, ಪುಟ-೧೦೫, ಮೂರನೆಯ ಕೃಷ್ಣ. 

. ಏಕ. ಸಂ-೧, ನಂ-ಸಿ.ಆಯ್‌.೩ಿಸ೩ಿ, ರ್ನ ನೆಯ ಶತಮಾನ. 

. ಅದೇ, ಸಂ-೧೦, ನಂ-ಮು.೩ಿ೮ೆ, ಪುಟ-೭ಲೆ, ಕ್ರಿ.ಶ.೮೪೦. 


. ಅದೇ, ನಂ-೫೦, ಪುಟ-೮೦, ಕ್ರಿ.ಶ.೮೪೦. 


Chap” ¥ 


ಅಧ್ಯಾಯ ಏಳು. 
ಪಿಕ್ಷಣ ಹಾಗೂ ಸಾಹಿತ್ವ 
ಹಿನ್ನೆಲೆ 


ಪ್ರಾಚೀನ ಕಾಲದಿಂದಲು ನಮ್ಮ ಜನರು ಶಿಕ್ಷಣ(ವಿದ್ಯ)ದ ಕುರಿತು ಅಪಾರ ಗೌರವನ್ನಿಟ್ಟುಕೊಂಡು 

ಬಂದಿದ್ದಾ ರೆ. ವೇದಕಾಲದ ಜನರ ಬದುಕನ್ನು ನಿಯಂತ್ರಿಸಿದ ವಿದ್ಯಾಭ್ಯಾಸ (ಶಿಕ್ಷ ಣ) ವ್ಯವಸ್ಥೆ ಯ ವಿಷಯದಲ್ಲಿ 
ನಮ್ಮ ದೇಶವು ಹಿಂದೆ ಬೀಳದೆ ಅದನ್ನು ಮುನ್ನೆ ಡೆಸಿಕೊಂಡು ಬಂದಿದೆ. ವಿದ್ಯೆಯ ಮಹತ್ವವನ್ನು ಹೀಗೆ 
ಸಂಗ್ರಹಿಸಬಹುದು. 

“ಸರ್ವದ್ರವ್ಯೇಷು ವಿದ್ಯೆ ಪವ ಧನಮಾಹುರನುತ್ತಮಂ 

ಆಹಾರ್ಯ ತದನರ್ಫ್ಯತ್ವಾದ ಕ್ಷಯತ್ಪಾಚ್ಛ ಸರ್ವದಾ ॥ 

ವಿದ್ಯಾದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ 

ಪಾತ್ರತ್ವಾದ್ಧನಮಾಪ್ನೋತಿ ಧನಾದ್ಭರ್ಮಃ ತತಃ ಸುಖಃ' ” 


ಅಂದರೆ ವಿದ್ಯೆಗಿಂತ ಶ್ರೇಷ್ಠವಾದದ್ದು ಮತ್ತೊಂದಿಲ್ಲ, ಸರ್ವದ್ರವ್ಯಗಳಲ್ಲಿ ವಿದ್ಯೆಯೇ ನಿಜವಾದ ಧನ. 
ಏಕೆಂದರೆ ಅದನ್ನು ಯಾರೂ ಅಪಹರಿಸಲಾರರು. ಅದು ಅನರ್ಫ್ಯ ಮತ್ತು ಅಕ್ಷಯವಾದುದು. ಅದು ಶಿಕ್ಷಣದ 
ಪರಮ ಪ್ರಯೋಜನ ಆತ್ಮ ಸಿದ್ದಿ ಎನ್ನುವಲ್ಲಿ ಸಾಕಾರಗೊಂಡಿದೆ. ಸಾಮಾಜಿಕ ರಚನೆಯನ್ನು ನೋಡಿದರೆ ಶಿಕ್ಷಣ 
ವ್ಯವಸ್ಥೆಯು ವ್ಯಕ್ತಿಯನ್ನು ಕೇಂದ್ರವಾಗಿಟ್ಟುಕೊಂಡು ರೂಪಿತವಾದಂತೆ ಕಂಡುಬರುತ್ತಿದ್ದು, ಅದರ ಗುರಿಯು 
ಸಹ ವ್ಯಕ್ತಿಯ ವಿಕಾಸವಾದುದರಿಂದ ಶಿಕ್ಷಣ ಅಭ್ಯಾಸದ ವ್ಯವಸ್ಥೆ ಅದಕ್ಕೆ ಹೊಂದಿಕೊಂಡೆ ವೈದಿಕಯುಗದಿಂದ 
ನಡೆದು ಬಂದಿದೆ. ವೈದಿಕಯುಗದಲ್ಲಿ ಗುರುವಿನ ಮನೆಯೇ ಪಾಠಶಾಲೆಯಾಗಿತ್ತು. ವಿದ್ಯಾರ್ಥಿಯು ಗುರುವಿನ 
ಮನೆಯಲ್ಲಿ ಗುರುಸೇವೆ ಮಾಡುತ್ತಾ ವಿದ್ಯೆಯನ್ನು ಕಲಿಯುತ್ತಿದ್ದನು. ವೈದಿಕಯುಗದಿಂದ ರಾಷ್ಟ್ರಕೂಟರ 
ಕಾಲದವರೆಗೆ ವೃತ್ತಿ ಶಿಕ್ಷಣವು ವ್ಯಕ್ತಿ ಯ ಅವಿಭಾಜ್ಯ ಅಂಗವೆಂಬಂತೆ ಬೆಳೆಯಿತಾದರೂ, ಸಾಮಾನ್ಯ ಶಿಕ್ಷಣವು 


ಉನ್ನ ತ ವರ್ಗದವರ ಸ್ಪತ್ತಾ ಗಿಯೇ ಉಳಿದಿತ್ತು R 


ಆದಾಗ್ಯೂ ಕ್ರಿ.ಶ.ಪೂರ್ವ ೨ ನೆಯ ಶತಮಾನದ ಬೌದ್ಧವಿಹಾರಗಳು ಬೆಳೆದು, ಅವು ಮುಂದೆ 
ವಿದ್ಯಾಕೇಂದ್ರಗಳಾಗಿ ಹೊರಹೊಮ್ಮಿ ದವು. ಈ ಕೇಂದ್ರಗಳು ಭಿಕ್ಷು- ಭಿಕ್ಷಿಣಿಯರ ಶಿಕ್ಷಣಕ್ಕಾಗಿ ಮೀಸಲಿದ್ದರೂ, 
ಅವು ಕ್ರಮೇಣ ಉಳಿದವರು ಸೇರಿಕೊಳ್ಳಲು ಅವಕಾಶಮಾಡಿಕೊಟ್ಟವು. ಹಿಂದೂಗಳ ಸುವ್ಯವಸ್ಥಿತ 
ವಿದ್ಯಾಸಂಸ್ಥೆಗಳು ನಲಂದೆಗಿಂತ (ಕ್ರಿ.ಶ.೫ನೆಯ ಶತಮಾನ) ಪ್ರಾಚೀನವು. ಇವು ಸಹ ಬೌದ್ಧ ವಿಹಾರಗಳು 


ಶಿಕ್ಷಣಕೇಂದ್ರಗಳಾಗಿ ಮಾರ್ಪಟ್ಟ ಪರಿಣಾಮಕ್ಕೆ ಸಿಲುಕಿ ಅವುಗಳ ಪ್ರೇರಣೆಯಿಂದ ಹಿಂದೂ ವಿದ್ಯಾಸಂಸ್ಥೆಗಳು 


ಹುಟ್ಟಿರಬಹುದೆಂದು ಡಾ. ಎ.ಎಸ್‌.ಅಲ್ತೆಕರರ ಅಭಿಪ್ರಾಯ” ಸಾಧುವಾದುದಲ್ಲ. ಏಕೆಂದರೆ 
ಕ್ರಿ.ಶ.ಪೂರ್ವದಲ್ಲಿಯೇ ಮಹಾನ್‌ ಕೃತಿಗಳ ರಚನೆ ಮಾಡಿದ ಕೌಟಿಲ್ಯ ಹಾಗೂ ಇತರರು ಹಿಂದೂ ಪ್ರಮುಖ 
ವಿದ್ಯಾಸಂಸ್ಥೆ ಗಳಿಂದ ಶಿಕ್ಷಣ ಪಡೆದಿರಲೇಬೇಕು. ಇಲ್ಲವಾದರೆ ಮಹಾನ್‌ ಕೃತಿಗಳ ರಚನೆಯು 
ಸಾಧ್ಯವಾಗುತ್ತಿರಲಿಲ್ಲ. ಅಲ್ತೇಕರರ ಅಭಿಪ್ರಾಯವನ್ನು ನಮ್ಮ ಕನ್ನಡ ಶಾಸನಗಳು ಪೋಷಿಸುತ್ತವೆಯಾದರೂ 


ಅಂದಿನ ದೇವಾಲಯಗಳು ವ್ಯವಸ್ಥಿತ ಶಿಕ್ಷಣ ಕೇಂದ್ರಗಳಾಗಿರುವದನ್ನು ಅಲ್ಲಗಳೆಯಲಾಗುವದಿಲ್ಲ. 


ರಾಷ್ಟ್ರಕೂಟ ಪೂರ್ವ ಮತ್ತು ರಾಷ್ಟ್ರಕೂಟರ ಕಾಲದಲ್ಲಿ ಎದ್ಯಾರ್ಥಿಗಳು ಶಿಕ್ಷ ಣವನ್ನು ಕಲಿಯುತ್ತಿ ದ್ದ - 
ರೆಂಬುದನ್ನು ಅನೇಕ ದಾಖಲೆಗಳು ವಿವರಿಸುತ್ತಿದ್ದು, ಚೀನಿ ಪ್ರವಾಸಿ ಹ್ಯೂಯನ್‌ ತ್ಹಾಂಗ್‌ನು ವಿದ್ಯಾರ್ಥಿಗಳು 
ತಮ್ಮ ವಿದ್ಯೆಯು ಮುಗಿದ ನಂತರ ಯಾವುದಾದರೂ ವೃತ್ತಿಯನ್ನು ಆರಂಭಿಸುತ್ತಾರೋ ಆಗ ಅವರು ಮಾಡುವ 
ಮೊದಲ ಕೆಲಸವೆಂದರೆ ತಮ್ಮ ಗುರುಗಳಿಗೆ ಸಂಭಾವನೆ ಅಥವಾ ಗುರುದಕ್ಷಿಣೆಯನ್ನು ನೀಡುವದು ಎಂದು 
ಹೇಳುತ್ತಾನೆ '. ರಾಷ್ಟ್ರಕೂಟರ ಸಮಕಾಲೀನ ಸಾಹಿತ್ಯ ಕೃತಿಯಾದ ಶಿವಕೊಟ್ಟಾಚಾರ್ಯನು ಬರೆದ 
ವಡ್ಡಾರಾಧನೆಯು ಸಹ ಸುಕುಮಾರ ಸ್ವಾಮಿಯ ಕಥೆ ಎಂಬ ಕಥೆಯಲ್ಲಿ ಕಾಶ್ಯಪಿ ಎಂಬಾಕೆಯು ತನ್ನ ಮಕ್ಕಳಾದ 
ಅಗ್ನಿ ಭೂತಿ ಮತ್ತು ವಾಯುಭೂತಿಯರನ್ನು ತನ್ನ ಅಣ್ಣ ಸೂರ್ಯಮಿತ್ರನ ಹತ್ತಿರ ಕಳುಹಿಸಿದ ಪ್ರಸಂಗವನ್ನು 
ಹೇಳುತ್ತಾ, ಸೂರ್ಯಮಿತ್ರನು ಸಹೋದರಿಯ ಮಕ್ಕಳಿಂದ ಯಾವುದೇ ಪ್ರತಿಫಲವನ್ನು ಬಯಸದೆ 
ಮನೆಯಲ್ಲಿಯೇ ಇಟ್ಟುಕೊಂಡು ಪಾಠ ಹೇಳಿಕೊಟ್ಟನೆಂದು, ಅವರಿಬ್ಬರೂ ಭಿಕ್ಸೆ ಯಿಂದ ಆಹಾರವನ್ನು 
ಸಂಪಾದಿಸಿಕೊಂಡು ಜೀವಿಸುತ್ತಿದ್ದರು ಎಂದು ಹೇಳುತ್ತದೆ ". ಹೀಗಾಗಿ ಶಿಕ್ಷಣವು ಗುರುವಿನ ಮನೆಯಲ್ಲಿ 
(ಗುರುಕುಲದಲ್ಲಿ) ಯೇ ನಡೆಯುತ್ತಿತ್ತೆಂದು ತಿಳಿದುಬರುತ್ತಿದ್ದರೂ ಶಾಸನಗಳು ಶಿಕ್ಷ ಣವ್ಯವಸ್ಥೆಯು 
ದೇವಸ್ಥಾನ, ಅದಕ್ಕೆ ಹೊಂದಿಕೊಂಡಿರುವ ಮಠಗಳಲ್ಲಿ ನಡೆಯುತ್ತಿತ್ತೆಂಬುದನ್ನು ಸ್ಪಷ್ಟ ವಾಗಿ 
ಹೇಳುತ್ತವೆಯಲ್ಲದೆ, ಪ್ರಾಥಮಿಕ ಶಿಕ್ಷಣದಿಂದ ಪ್ರೌಢ ಶಿಕ್ಷಣದ ವಿದ್ಯಾರ್ಥಿಗಳು ಅಗ್ರಹಾರ, ಬ್ರಹ್ಮಪುರಿ, 
ದೇವಸ್ಥಾನ, ಮಠ ಮತ್ತು ಘಟಿಕಾಸ್ಥಾನಗಳಲ್ಲಿ ವಿದ್ಯೆಯನ್ನು ಕಲಿಯುತ್ತಿದ್ದ ಕುರಿತು ಮತ್ತು ಅವರ ಕಲಿಕೆಗಾಗಿ 
ಅನೇಕರು ಭೂಮಿ, ಹಣದಾನಗಳನ್ನು ಮಾಡಿರುವದನ್ನು ಉಲ್ಲೇಖಿಸುತ್ತವೆ. ಹೀಗಾಗಿ ಈ ಕಾಲದಲ್ಲಿ ಶಿಕ್ಷಣವು 
ಅಗ್ರಹಾರ, ಬ್ರಹ್ಮಪುರಿ, ಹಾಗೂ ದೇವಸ್ಥಾನ ಮಠಗಳಲ್ಲಿ ನಡೆಯುತ್ತಿತ್ತೆಂದು ಸಹಜವಾಗಿ 
ಊಹಿಸಬಹುದಾಗಿದೆ. ಅಗ್ರಹಾರಗಳಲ್ಲಿರುವ ಮಹಾಜನರು ವೇದ, ವೇದಾಂಗ, ವ್ಯಾಕರಣ, ತರ್ಕಸಿದ್ದಾಂತ 
ಮುಂತಾದ ವಿಷಯಗಳನ್ನು ಬಲ್ಲವರಾಗಿ ಅವುಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸುತ್ತಿದ್ದರೆಂದು ಧೃವರಾಜನ 
ಕ್ರಿ.ಶ.೭೭೯ ರ ಧುಲಿಯಾ ಶಾಸನವು ಉಲ್ಲೇಖಿಸುತ್ತದೆ. 


ಪ್ರಾಚೀನ ಗುರುಕುಲ ಶಿಕ್ಷೆ ಣವ್ಯವಸ್ಥೆಯು ನಂತರದ ಸಾಮೂಹಿಕ ಶಿಕ್ಷಣ ಸಂಸ್ಥೆಗಳಿಗೆ 


ದಾರಿಮಾಡಿಕೊಟ್ಟಿತು. ಇದಕ್ಕೆ ಬೌದ್ಧ ವಿಹಾರಗಳ ಪಾತ್ರ ಹಿರಿದಾಗಿದೆ. ಸಾಂಸ್ಥಿಕ ವಿದ್ಯಾಕೇಂದ್ರಗಳಾದ 


ಬೌದ್ಧವಿಹಾರ, ವೈದಿಕ ಅಗ್ರಹಾರ ಬ್ರಹ್ಮಪುರಿ, ದೇವಸ್ಥಾನ, ಘಟಿಕಾಸ್ಥಾನ ಹಾಗೂ ಮಠಗಳು, ಜೈನಬಸದಿ, 
ಚೈತ್ಯಾಲಯಗಳು ಬೆಳೆದುಬಂದಿದ್ದರಿಂದ ಗುರುಕುಲಗಳು ಹಿಂದಕ್ಕೆ ಸರಿದವಾದರೂ ಗ್ರಾಮಗಳು 
ಅಲ್ಪಪ್ರಮಾಣದಲ್ಲಿ ಇದನ್ನು ಪ್ರೋತ್ಸಾಹಿಸಿಕೊಂಡು ಮುನ್ನೆಡೆದಿದ್ದವು. ವಿದ್ಯೆಯ (ಶಿಕ್ಷಣದ)ಪರಮ 
ಪ್ರಯೋಜನ ಆತ್ಮಸಿದ್ಧಿ, ಆತ್ಮಜ್ಞಾನ ಎನ್ನುವಲ್ಲಿ ಪ್ರಚುರಗೊಂಡಿದ್ದು ನಮ್ಮವರು ಲೌಕಿಕತೆಗಿಂತ 
ಪಾರಮಾರ್ಥಿಕಕ್ಕೆ ಹೆಚ್ಚು ಒತ್ತು ಕೊಟ್ಟಿರುವದು ಸ್ಪಷ್ಟವಾಗುತ್ತದೆ. ಅದೇ ರೀತಿ ಸಮಾಜಕ್ಕೆ ಅಪೇಕ್ಷಿ ತವಾದ 
ನಾಲ್ಕುದಾನಗಳಲ್ಲಿ ವಿದ್ಯಾದಾನವು ಎಲ್ಲ ದಾನಗಳಲ್ಲಿ ದೇಶೋನ್ನತಿಯ ದೃಷ್ಟಿಯಿಂದ ಅತೀ 
ಮುಖ್ಯವಾದುದೆಂದು ಇತಿಹಾಸ ಕಾಲದ ಜನರು ಅರಿತಿದ್ದರೆಂಬುದನ್ನು ಈ ಕಾಲದ ಶಾಸನಗಳು ಸಾರುತ್ತ ವೆ. 
ರಾಷ್ಟ್ರಕೂಟ ಅರಸರು, ಸಾಮಂತರು, ಅಧಿಕಾರಿಗಳು, ಮಹಾಜನರು, ಸಾಮಾನ್ಯರಲ್ಲದೆ ಸ್ತ್ರೀಯರು ಸಹ 
ಒಳ್ಳೆಯ ಆಸ್ಥೆಯಿಂದ ತತ್ನರತೆಯಿಂದ ದಾನದತ್ತಿ ನೀಡುವದರ ಮುಖಾಂತರ ದಾನ ಶಾಲೆಗಳನ್ನು ಕಟ್ಟಿಸುವದರ 
ಮೂಲಕ ನೆಡೆಸಿಕೊಟ್ಟರುವದನ್ನು ಶಾಸನಗಳು ಉಲ್ಲೇಖಮಾಡುತ್ತವೆ. ಜನರು ದೇವಾಲಯಗಳಿಗೆ 
ದಾನ- ದತ್ತಿಗಳನ್ನು ಬಿಟ್ಟುಕೊಡುವಾಗ ವಿದ್ಯಾಭ್ಯಾಸಕ್ಕಾಗಿ ಇಂತಿಷ್ಟು ಎಂದು ನಿಗದಿಪಡಿಸುತ್ತಿದ್ದರು. ಹೀಗಾಗಿ 
ದೇವಸ್ಥಾನಗಳು ವಿದ್ಯಾಭ್ಯಾಸದ ಕೇಂದ್ರಗಳೆನಿಸಿದ್ದವು. ಕನ್ನಡನಾಡಿನಲ್ಲಿ ಇಂದಿಗೂ ಜಂಗಮರ ಹೆಸರುಗಳಲ್ಲಿ 
ಸಾಲಿಮಠ, ಓದಿಸುವಮಠ ಎಂಬುದಿದ್ದು ಇದು ಮೊನ್ನೆ ಮೊನ್ನೆ ಯವರೆಗೂ ಮಠ, ದೇವಸ್ಥಾನಗಳಲ್ಲಿ ಶಾಲೆ ' 
ಕಲಿಸುವದನ್ನು ಸೂಚಿಸುತ್ತಿರುವಂತಿದೆ. ಎಂಬ ಡಾ. ಎಸ್‌.ಕೆ.ಕೊಪ್ಪಾರವರ ಹೇಳಿಕೆಯು ಒಪ್ಪುವಂತಾಗಿದೆ ". 
ಏಕೆಂದರೆ ಎಂದೋ ಹುಟ್ಟಿ ಬೆಳೆದು ಇಂದು ಪ್ರಚಲಿತದಲ್ಲಿರುವ ಎಷ್ಟೋ ರೂಢಿ ಪರಂಪರೆಗಳು ನಮ್ಮಲ್ಲಿ 


. 


ಸಾಕಷ್ಟು ಉಳಿದುಕೊಂಡು ಬಂದಿರುವದು ಇದನ್ನು ಸಮರ್ಥಿಸುತ್ತವೆ. 


ಶಿಕ್ಷಣ ಕೇಂದ್ರಗಳಾದ ದೇವಸ್ಥಾನಗಳಲ್ಲಿ ತಪೋಧನರು ಛಾತ್ರರು ವಿದ್ಯಾಭ್ಯಾಸದಲ್ಲಿ 
ನಿರತರಾಗುತ್ತಿದ್ದರು. ತಪೋಧನರು ನೈಷ್ಟಿಕ ಬ್ರಹ್ಮಚಾರಿಗಳಾಗಿದ್ದೂ, ವಿದ್ಯಾಭ್ಯಾಸದ ನಂತರ 
ಮಠ-ದೇವಾಲಯಗಳಲ್ಲಿ ಸ್ಥಾನಪತಿಗಳಾಗುತ್ತಿದ್ದರು. ಛಾತ್ರರು ವಿದ್ಯಾಭ್ಯಾಸ ಮುಗಿದ ಮೇಲೆ ಗೃಹಸ್ಥಾಶ್ರಮಕ್ಕೆ 
ಮರಳುತ್ತಿದ್ದರು. ತಪೋಧನರು ಯಮನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಜಪ, 
ತಪ ಸಂಪನ್ನರಾದ ಸ್ಥಾನಪತಿಗಳಿಂದ ಉಪದೇಶ ಪಡೆಯುತ್ತಿದ್ದರೆಂದು ತೋರುತ್ತದೆ. ದೇವರ 
ಮಠದಲ್ಲೋದುವ ಕೇಳುವ ತಪೋಧನರ್ಯ್ಯಂಚ್ಛಾತ್ರರ್ಯ್ಯ ಎಂಬ ಶಾಸನಗಳ ಉಲ್ಲೇಖಗಳು ತಪೋಧನರು 
ಛಾತ್ರರಂತೆ ಓದುವ ವದ್ಯಾರ್ಥಿಗಳಲ್ಲ ಅವರು ಕೇಳುವ ವಿದ್ಯಾರ್ಥಿಗಳಾಗಿದ್ದರೆಂಬುದನ್ನು ಸ್ಪಷ್ಟಪಡಿಸುತ್ತವೆ. 
ದೇವಸ್ಥಾನ ಮಠಗಳ ಸಮಸ್ತ ಹೊಣೆಗಾರಿಕೆಯನ್ನು ಹೊತ್ತುಕೊಂಡ ಸ್ಥಾನಾಚಾರ್ಯರು ನೈಷ್ಠಿಕ 
ಬ್ರಹ್ಮ ಚಾರಿಗಳಾಗಿರುವದರೊಂದಿಗೆ ಇವರು ವಿದ್ಯಾಪಕ್ಷಪಾತಿಗಳಾಗಿದ್ದರು. “ಸ್ವಸ್ತಿಯಮನಿಯಮಸ್ವಾಧ್ವಾಯ 


ಧ್ಯಾನ, ಧಾರಣ ಮೌನಾನುಷ್ಠಾನ, ಜಪ, ಸಮಾಧಿಶೀಲಗುಣ ಸಂಪನ್ನರಪ್ಪ ಲೀಮತು ರುದ್ರಶಕ್ತಿ 


ಪಂಡಿತದೇವ””, “ಸ್ವಸ್ತಿಯಮನಿಯಮ ಸ್ವಾದ್ಯಾಯದಾನ ಮೋನಾನುಷ್ಠಾನ ಪಾರಾಯಣರಪ್ಪ ಪಶ್ರೀಮತು 
ಶತ್ಯರಾಸಿ ಭಟಾರರರ್ಗೆ ಕಾಲಂ ಕಳ್ಳಿ ವಿದ್ಯಾದಾನ ಸತ್ರವಾಗೆ ಮಠಕ್ಕೆ ಕೊಟ್ಟದಾನ” ', “ ಅಂತೆನಿಸಿ 
ತಪೋಮದಿಮತ್ಯಂತರ್ಸ್ಗ್ನಲೆ ನೆಗಳ್ಮಾಯತಿ ಶಿಷ್ಯಳಾಕುಳಿದೇವ” ', “ಮಠದ ಅಧಿಪತಿ (ಇಂದಿನ ಮಠಪತಿ) 
ಸೋಮಡಿಭಟ್ಟ”'” ರಲ್ಲದೆ ಅನೇಕರು ಇಲ್ಲಿ ವರ್ಣಿತರಾಗಿದ್ದಾರೆ. ಇವರಲ್ಲಿ ಹಲವರು ಅಧ್ಯಯನದೊಂದಿಗೆ 
ಅಧ್ಯಾಪನದಲ್ಲಿ ತೊಡಗಿರಬೇಕು. ಹೀಗೆ ಮಠ, ದೇವಸ್ಥಾನ, ಅಗ್ರಹಾರ, ಘಟಿಕಾಸ್ಥಾನಗಳಲ್ಲಿ ಓದುವ, ಕೇಳುವ, 
ಹೇಳುವ, ಛಾತ್ರ, ತಪೋಧನ, ಸ್ಥಾನಾಚಾರ್ಯರಿಗೆ ಅನೇಕರು ವಿದ್ಯಾದಾನವೆಂದು ಭೂಮಿ, ಹಣ, ಧಾನ್ಯಗಳನ್ನು 


ನೀಡಿರುವದನ್ನೂ, ದಾನಶಾಲೆಗಳೆಂಬ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ ಕುರಿತು ಶಾಸನಗಳಿಂದ ತಿಳಿದುಬರುತ್ತದೆ. 


ಗೌಜೆ ಎಂಬ ಅಗ್ರಹಾರ ಗ್ರಾಮದ ಗೌತಮೇಶ್ವರ ದೇವರಿಗೆ, ಅಲ್ಲಿಯ ಮಹಾಜನ ರಿಗೆ, ಹಲವಾರು 
ಜನರು ದಾನಶಾಲೆಯನ್ನು ನೀಡಿ ಅದರಲ್ಲಿ ದೀಪ ಉರಿಸಲು ಗೋಸಾಸಿದಾನಗಳನ್ನು ನೀಡಿದರೆಂದು ಶಾಸನ 
ಹೇಳುತ್ತದೆ ''. ಚಿಕ್ಕಾಂಬರ ಕುಳು ಗಾವುಂಡ, ಸತ್ಯಳಿಗೆ- ಎಪ್ಪತ್ತರ ನಾಳ್ಗಾವುಂಡರು ಕೂಡಿ ವೃಷಭಣಂದಿ 
ಗೊರವರ್ಗೆ ಅವರ ಕಾಲಂಕರ್ಚಿ ವಿದ್ಯಾದಾನವಾಗಿ ಹಾಗೂ ಬಸದಿಗೆ ತೋಟ ಮತ್ತು ಭೂಮಿಗಳನ್ನು 
ದಾನಮಾಡಿದರು”. ಸೊರಟೂರ ಗ್ರಾಮದ ದೇವಾಲಯ (ಇಂದಿನ ವೀರಭದ್ರೇಶ್ವರ ದೇವಾಲಯಕ್ಕೆ 
ಹತ್ತಿಕೊಂಡ ಮಠದ ವಿದ್ಯಾದಾನಕ್ಕೆ ಗ್ರಾಮದ ೫೦ ಮಹಾಜನರ ಹಾಗೂ ಊರೊಡೆಯ ಪಿಟ್ಟಯ್ಯರ 
ಸಮ್ಮುಖದಲ್ಲಿ ಗಾವುಂಡ ಸಾಮಿಕಳ್ತೆ ಯಮ್ಮ ಹಾಗೂ ಪೆರ್ಗಡೆ ಆಚಪ್ಪಯ್ಯರು ಕೂಡಿಕೊಂಡು ಭೂಮಿ ಹಾಗೂ 
ಹಣದಾನ ಮಾಡಿದರು”. ಅದೇ ರೀತಿಯಾಗಿ ಕಾಲಮೇಘ ಎಂಬುವನು ವಿದ್ಯಾರ್ಥಿಗಳ ಹಾಗೂ ಪಾಠ ಮಾಡುವ 
ಬ್ರಾಹ್ಮಣರಿಗೆ ಅನುಕೂಲವಾಗಲೆಂದು ಪ್ರತಿದಿನ ಎರಡು ಪ್ರಸ್ತ ಎಣ್ಣೆ, ಒಂದು ಪ್ರಸ್ತ ಉಪ್ಪನ್ನು ಉಚಿತವಾಗಿ 
ಗೋದಾವರಿ ನದಿಯ ಉಪನದಿಯಾದ ನಾದಿ ನದಿದಡದ ಮೇಲಿರುವ ವಿದ್ಯಾಲಯ (ಇಂದಿನ ಕಂದರ 
ಗ್ರಾಮ?) ಕೈ ನೀಡಿದನು". ಹಾಗೆಯೇ ಕೊಳಗಲ್ಲು ಗ್ರಾಮದ ಚಂಗಗಾವುಂಡನು ಅಲ್ಲಿಯ ವಿದ್ಯಾದಾನ 
ಸತ್ರಮಠಕ್ಕೆ ಭೂಮಿದಾನ ಮಾಡಿದ್ದನ್ನು ಶಾಸನ ಹೇಳುತ್ತದೆ , ನಾಗಾವಿಯ (ಗದಗ ತಾಲೂಕ) ಕ್ರಿ.ಶ೬೯ 
ರ ಶಾಸನವೊಂದು ಗ್ರಾಮದ ರಾಮೇಶ್ವರ ಸತ್ರಕ್ಕೆ ಹಾಗೂ ವಿದ್ಯಾದಾನಕ್ಕೆಂದು ಮತ್ತು ಸತ್ರದ ನಾಲ್ಕು 
ತಪೋಧನರಿಗೆಂದು ರಾಜಮಾನ್ಯವಾಗಿ ಸರ್ವಬಾಧಾಪರಿಹಾರವಾಗಿ ಗ್ರಾಮದ ಬೋಳುಗ ಮತ್ತು ರಾಮಯ್ಯರು 
ಕೂಡಿಕೊಂಡು ೨೫ ಮತ್ತರು ಭೂಮಿ ಹಾಗೂ ತೋಟವೊಂದನ್ನು ದಾನಮಾಡಿದರು". ಈ ಮೇಲಿನ ಶಾಸನಗಳು 


ದಾನ ಶಾಲೆಯ ವಿದ್ಯಾದಾನಕೆಂದು ದಾನಮಾಡಿದರೆ, ಇನ್ನೂ ಕೆಲವರು ವದ್ಯಾಲಯಗಳನ್ನೆ e ಕಟ್ಟಿ ಸಿ ದಾನ 
ನೀಡಿದ್ದಾ ರೆ. 


ಮೂರನೆಯ ಕೃಷ್ಣನ ಮಂತ್ರಿ ಹಾಗೂ ಮಹಿಷವಿಷಯದ ಕಂಚಿನ ಮುದುವೊಳಲ ಗ್ರಾಮದ 


ನಿವಾಸಿಯಾದ ಗಜಾಂಕುಶನಾರಾಯಣನು ಇಂದಿನ ವಿಜಾಪೂರ ಜಿಲ್ಲೆಯ ಇಂಡಿ ತಾಲೂಕಿನ ಗ್ರಾಮವಾದ 


ಸಾಲೋಟಿಗೆ (ಅಂದಿನ ಪಾವಿಟ್ಟಿಗೆ) ಯಲ್ಲಿ ಕ್ರಿ.ಶ.೯೯೪೫ ರಲ್ಲಿ ಶಾಲೆಯೊಂದನ್ನು ಕಟ್ಟಿಸಿದನು. ಇವನು ಕಟ್ಟಿಸಿದ 
ಶಾಲೆಗೆ ಬ್ರಾಹ್ಮ ಣನಾದ ಗೋವಿಂದಭಟ್ಟನ ಮಗ ಚಕ್ರಾಯುದನು ಭೂಮಿದಾನ ಮಾಡಿದನು". ಗಂಗಭೂತುಗನ 
ಮಡದಿ ಪದ್ಮಬ್ಬರಸಿಯು ನರೇಗಲ್ಲ ಗ್ರಾಮದಲ್ಲಿ ಬಸದಿಗೆ ಹೊಂದಿಕೊಂಡಂತೆ ದಾನಶಾಲೆಯನ್ನು 
ಮಾಡಿಸಿದಳು". ಒಟ್ಟು ಶಾಸನ ಉಲ್ಲೇಖಿತ ಒಂಭತ್ತು ಶಿಕ್ಷ ಣಸಂಸ್ಥೆಗಳು ಶಿಕ್ಷಣ ನೀಡುತ್ತಿದ್ದವು. ನಾಲ್ಕನೆಯ 
ಗೋವಿಂದನು ತನ್ನ ಸಿಂಹಾಸನಾರೋಹಣದ ಅವಧಿಯಲ್ಲಿ ೪೦೨ ಅಗ್ರಹಾರಗಳನ್ನು ಸ್ಥಾಪಿಸಿದ 
(ಹಿಂದಿನವುಗಳನ್ನು ಮುಂದುವರಿಸಿದ) ನೆಂದು ಶಾಸನದಿಂದ ತಿಳಿದುಬರುತ್ತದೆ ”. ಬ್ರಾಹ್ಮ ಣರಿಗೆ ಹಾಗೂ 
ಮಹಾಜನರಿಗೆ ನೀಡಿದ ಗ್ರಾಮ ಹಾಗೂ ಭೂದಾನಗಳು ಮೇಲಿನ ಗೋವಿಂದನ ಕಾಲದ ೪೦೨ ಅಗ್ರಹಾರಗಳ 


ಅಥವಾ ಅಗ್ರಹಾರಗಳ ಮುಂದುವರಿಕೆಯನ್ನೆ ಸಮಧರ್ಥಿಸುವಂತಿದೆ ??. 


ಶಿಕ್ಷಣ ಕೇಂದ್ರಗಳು 
ಇ 


ರಾಷ್ಟ್ರಕೂಟರ ಕಾಲದಲ್ಲಿ ಶಿಕ್ಷಣವು ನಡೆದಿರುವದು ಮುಖ್ಯವಾಗಿ ನಾಲ್ಕು ಕೇಂದ್ರಗಳಲ್ಲಿ 
ಅವುಗಳೆಂದರೆ, ಅಗ್ರಹಾರ, ದೇವಸ್ಥಾನಕ್ಕೆ ಹೊಂದಿಕೊಂಡಂತಿರುವ ಮಠ, ಬ್ರಹ್ಮಪುರಿ ಮತ್ತು 
ಘಟಿಕಾಸ್ಥಾನಗಳಾಗಿವೆ. ಆದರೆ ಬ್ರಹ್ಮಪುರಿ ಎಂಬುದು ನಗರಪ್ರದೇಶದಲ್ಲಿ ನೆಲೆಸಿದ ಬ್ರಾಹ್ಮಣರ ಕೇರಿಯಾಗಿದ್ದು 


ಅದು ಶಿಕ್ಷಣ ಕೇಂದ್ರವಾಗಿತ್ತೆಂಬುವದರ ಬಗ್ಗೆ ಇನ್ನು ವಿವರವಾಗಿ ತಿಳಿಯಬೇಕಾಗಿದೆ. 
೧) ಅಗ್ರಹಾರ 


ಅಗ್ರಹಾರ ಇದರ ಮೂಲ ರೂಪ ಅಗ್ರಹಾರ ಎಂದಿರಬೇಕೆಂದೂ, ಅದು ಅಗ್ರ*ಆಹಾರ ಎಂಬ 
ಎರಡು ಪದಗಳ ಸಮಾಸವೆಂದು ಡಿ.ಎಲ್‌.ನರಸಿಂಹಾಚಾರ್ಯರ ಅಭಿಪ್ರಾಯ. ಅಗ್ರ ಎಂದರೆ ಶ್ರೇಷ್ಠ, ಆಹಾರ 
ಎಂದರೆ ದೇಶ ಅಥವಾ ಸ್ಥಳ. ಅಗ್ರಹಾರವೆಂದರೆ ಶ್ರೇಷ್ಠರಿಗೆ ಕೊಟ್ಟಿರುವ ಸ್ಥಳ ಅಥವಾ ಊರು ಎಂದರ್ಥ. 
ಅಗ್ರಹಾರದಲ್ಲಿ ಬ್ರಾಹ್ಮಣರೇ ಇರಬೇಕಿಲ್ಲ, ಬೇರೆ ಜಾತಿಯ ಜನಾಂಗಗಳೂ ಇರಬಹುದು. ಆದರೆ ಗ್ರಾಮದ 
ಉತ್ಪನ್ನದ ಮೇಲಿನ ಕಂದಾಯ ಬ್ರಾಹ್ಮಣರಿಗೆ ಸಲ್ಲುತ್ತಿತ್ತು. ಶಾಸನಗಳು ಇದನ್ನು ಸರ್ವಬಾದಾಪರಿಹಾರವಾಗಿ 
ಕೊಟ್ಟಭೂಮಿ, ಸರ್ವಬಾದಾಪರಿಹಾರವಾಗಿ ಬಿಟ್ಟ ಗ್ರಾಮವೆಂದು ಕರೆಯುವದು ಇಲ್ಲಿ ಗಮನೀಯ. ವೈದಿಕ 
ಪ್ರಭಾವವಿರುವವರೆಗೆ ಕೇವಲ ಬ್ರಾಹ್ಮಣರೇ ಸಮಾಜದಲ್ಲಿ ಅಗ್ರ (ಶ್ರೇಷ್ಠ) ರೆನಿಸಿಕೊಂಡಿದ್ದರು. ಆದರೆ 
ನಂತರದಲ್ಲಿ ಅಂದರೆ ರಾಷ್ಟ್ರಕೂಟರ ಕಾಲಕ್ಕೆ ಬರುತ್ತಿದ್ದಂತೆ ಶಿಕ್ಷ ಣವ್ಯವಸ್ಥೆಯಿಂದ ಶೈವ ಮಠಪತಿಗಳಿಗೂ, 
ಜೈನ ಆಚಾರ್ಯರಿಗೂ ಸಹ ಆಗ್ರಸ್ಥಾನ ದೊರಕಿರುವದನ್ನು ಶಾಸನಗಳಿಂದ ತಿಳಿದುಕೊಳ್ಳ ಬಹುದು. ಏಕೆಂದರೆ 
ರಾಷ್ಟ್ರಕೂಟರಕ್ಕಿಂತಲೂ ಹಿಂದಿನ ಭಾರತೀಯ ಇತಿಹಾಸ ಗಣನೆಗೆ ತೆಗೆದುಕೊಂಡರೆ ಕ್ರಿ.ಪೂ. ೬ ನೆಯ 


ಶತಮಾನದಿಂದ ಬೌದ್ಧ-ಜೈನರ ಚೈತ್ಯ- ವಿಹಾರಗಳು ಶಿಕ್ಷಣ ಕೇಂದ್ರಗಳಾಗಿ ಮಾರ್ಪಟ್ಟವು. ಅವುಗಳಲ್ಲಿ ಶಿಕ್ಷಣ 


ನೀಡುವ ಬೌದ್ಧ- ಜೈನ ತಪೋಧನರು ಸಮಾಜದಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡು ಬ್ರಾಹ್ಮಣರ 
ಶ್ರೇಷ್ಠತೆಯನ್ನು ಕಸಿದುಕೊಂಡರು. ಹೀಗಾಗಿ ಕೇವಲ ಅಗ್ರಹಾರಗಳು ಅಥವಾ ಗ್ರಾಮಗಳನ್ನು 
ಸರ್ವಬಾದಾಪರಿಹಾರವಾಗಿ ನೀಡಿರುವದು ವೈದಿಕ ಬ್ರಾಹ್ಮಣರಿಗೆ ಅಷ್ಟೇ ಅಲ್ಲ ಈ ಕಾಲದಲ್ಲಿ 
ಶೈವ-ಜೈನ-ಬೌದ್ಧರಿಗೂ ಸಹ ನೀಡಲಾಗುತ್ತಿದ್ದುದನ್ನು ಶಾಸನಗಳು ಹೇಳುವ ದೇವಾಲಯಗಳಿಗೆ 
ಹೊಂದಿಕೊಂಡ ಮಠ, ಬಸದಿಗೆ ಹೊಂದಿಕೊಂಡ ಮಠ, ದಾನಶಾಲೆಗಳು, ಶೈವ-ಜೈನ ಆಚಾರ್ಯ ಪಂಡಿತರ 
ಉಲ್ಲೇಖಗಳಿಂದ ಸ್ಪಷ್ಟವಾಗುತ್ತದೆ. ಇದರ ಕುರಿತು ಈವರೆಗೆ ವಿದ್ವಾಂಸರಿಂದ ಸಮಗ್ರ ಚರ್ಚೆಯಾಗದಿರುವದು 
ವಿಷಾದದ ಸಂಗತಿಯೇ ಸರಿ. ನಾಲ್ಕನೆಯ ಗೋವಿಂದನ ಸಾಮ್ರಾಜ್ಯದ ತುಂಬೆಲ್ಲ೪೦೨ ಅಗ್ರಹಾರಗಳಿರುವದನ್ನು 
ಹಿಂದೆಯೇಗುರುತಿಸಲಾಗಿದ್ದು ಅವು ಮುಖ್ಯವಾಗಿ ಶೈವ, ಬ್ರಾಹ್ಮಣ, ಜೈನ ಆಚಾರ್ಯರು ನೆಲೆಸಿದ ಗ್ರಾಮಗಳು 
ಆಗಿರಲೇಬೇಕು. ದಾನದತ್ತಿ ಶಾಸನಗಳನ್ನು ಗಮನಿಸಿ ನೋಡುವದಾದರೆ ರಾಷ್ಟ್ರಕೂಟರ ಕಾಲದಲ್ಲಿ 
ಹತ್ತಿಮತ್ತೂರು” (ಮಳಟಪುರ), ಕೊಣ್ಣೂರು” (ಕೊಳನೂರು), ಹಿಲೋಳ" (ಹಿಲೆಹಿಲ), ಜಾವಖೇಡ 
(ವಾಯಿಪದ್ರಕ?), ಹಿರೇಕೋಗಿಳೂರ” (ಕೊಂಡಗವಳ್ಳಿ), ಜಟವಾಯಿ* (ಕೊಲೆಪಾತ್ರ?), ಸಿಸವಾಯಿ" 
(ಸಿಸವಾಯಿ), ಅಂಜಶಿ”, (ಅಂಜನಾವತಿ), ನೇಸಾರಕಾ” (ನವಸಾರಿಕಾ), ಕರಾಡ” (ಕರ್ದಾ ಡ), ಪಂಗಾರಿಕಾ'', 
ಹಿಪ್ಪರಿಗೆ” (ಹೂವಿನ ಹಿಪ್ಪರಗಿ), ಬೈರೊಂಡಿ” (ಪೈಠಣದ ಹತ್ತಿರ) ಗಳಲ್ಲದೆ ಇತರ ಗ್ರಾಮಗಳನ್ನು ದಾನವಾಗಿ 
ಬಿಡಲಾಗಿತ್ತು. ಇವು ಮುಖ್ಯವಾಗಿ ಬ್ರಾಹ್ಮಣರಿಗೆ ನೀಡಿದ ಗ್ರಾಮಗಳಾಗಿವೆ. ಇನ್ನೂ ಕೆಲವು ಶಾಸನಗಳು 
ಮಹಾಜನ, ಸ್ಥಾನಾಚಾರ್ಯ, ಜೈನ ಪಂಡಿತ ಆಚಾರ್ಯರಿಗೆ ದಾನ ಬಿಟ್ಟಿದ್ದನ್ನು ಹೇಳುತ್ತಿದ್ದು ಇವು 
ಬ್ರಾಹ್ಮ ಣೇತರ ಪಂಡಿತರಿಗೆ ಅವರ ವಿದ್ಯಾಭ್ಯಾಸಕ್ಕೆ ನೀಡಿದ ದಾನದತ್ತಿ ಗಳಾಗಿವೆ. ಇವರು ನೆಲಸಿದ ಗ್ರಾಮಗಳು 
ಬ್ರಾಹ್ಮಣೇತರ ಅಗ್ರಹಾರಗಳಾಗಿ ಕಲ್ಯಾಣಿ ಚಾಲುಕ್ಕರ ಕಾಲದಲ್ಲಿ ಮಾರ್ಪಟ್ಟಿದ್ದು ಅಲ್ಲಿ ಬ್ರಾಹ್ಮಣ, ಶೈವ, 
ಜೈನರೆಲ್ಲರಿಗೂ ಸಹ ಅಗ್ರಹಾರದ ಆದಾಯವನ್ನು ಹಂಚಿಕೊಂಡ ಮತ್ತು ಸರ್ವಮಾನ್ಯ ಗ್ರಾಮಗಳನ್ನು 
ಪ್ರತ್ಯೇಕವಾಗಿ ಪಡೆದ ಉಲ್ಲೇಖಗಳು ಕಲ್ಯಾಣಿ ಚಾಲುಕ್ಯರ ಶಾಸನಗಳಲ್ಲಿ ದೊರಕುತ್ತವೆ. ಮಹಾಜನರು 
ಬ್ರಾಹ್ಮಣರೆಃ ಆಗಿರಬೇಕಿಲ್ಲವೆಂದೂ, ಮಹಾಜನಗಳಲ್ಲಿ ಬ್ರಾಹ್ಮಣೇತರರು ಕಡಿಮೆ ಸಂಖ್ಯೆಯಲ್ಲಾದರೂ 
ಇದ್ದಿರಬಹುದೆಂದೂ ಡಾ.ಎ.ಎಸ್‌. ಅಲ್ತೇಕರರ ಅಭಿಪ್ರಾಯವು ನಮ್ಮವಾದವನ್ನು ಪುಷ್ಪಿಕರಿಸುತ್ತದೆ”. 
ಅಲ್ಲೇಕರರ ಅಭಿಪ್ರಾಯವನ್ನು ಅಲ್ಲಗಳೆದು ಡಾ.ಎಂ. ಚಿದಾನಂದಮೂರ್ತಿ ಅವರು ಶಾಸನಗಳು 
ಮಹಾಜನರನ್ನು ಹೊಗಳುವ ಪದ್ಯಗಳನ್ನು ಉದಾಹರಿಸುತ್ತಾರೆ *. ಶಾಸನಗಳು ದಾನನೀಡಿದ ಬ್ರಾಹ್ಮಣೇತರ 
ದಾನಿ ಹಾಗೂ ದಾನ ಸ್ವೀಕರಿಸಿದ ಮಠದ ಆಚಾರ್ಯ, ಸ್ಥಾನಪತಿ, ಜೈನಪಂಡಿತರ ಕುರಿತು ಹೇಳುವ 


ಶಾಸನಪದ್ಯಗಳನ್ನು ಚಿದಾನಂದಮೂರ್ತಿಯವರು ಗಮನಿಸಿದಂತೆ ಕಾಣುವದಿಲ್ಲ. 


ಅದೆನೇ ಇರಲಿ ಅಗ್ರಹಾರಗಳು ದಕ್ಷಿಣ ಭಾರತದಲ್ಲಿ ಕ್ರಿ.ಶ.೪೨೦ ರಿಂದ ಕ್ರಿ.ಶ.೪೪೫ ರ ಸುಮಾರಿನಲ್ಲಿ 
ಆಳ್ಸಿಕೆಮಾಡಿದ ಪಲ್ಲವ ನಂದಿವರ್ಮನ ತಾಮ್ರಪಟ ಶಾಸನದಲ್ಲಿ ಕುರುವಕ ಶ್ರೀವರ ಎಂಬ ಹೆಸರಿನ 
ಅಗ್ರಹಾರವಿದ್ದ ಬಗ್ಗೆ ತಿಳಿದುಬರುತ್ತದೆ *. ಹೀಗಾಗಿ ಗ್ರಾಮವನ್ನು ದತ್ತಿಯಾಗಿ ಬ್ರಾಹ್ಮಣರಿಗೆ ಬಿಟ್ಟುಕೊಡುವ 
ಸಂಪ್ರದಾಯವು ಸಾಕಷ್ಟು ಪ್ರಾಚೀನ ಕಾಲದಲ್ಲಿಯೇ ಪ್ರಚಲಿತಗೊಂಡಿರುವದು ಇದರಿಂದ ತಿಳಿದುಬರುತ್ತದೆ. 
ಕರ್ನಾಟಕದಲ್ಲಿ ಅಗ್ರಹಾರ ಪದ್ಧತಿಯು ಪ್ರರಂಭವಾದದ್ದು ಕದಂಬರ ಕಾಲದಲ್ಲಿ. ಬಹುಷಃ ಕರ್ನಾಟಕದ 
ಪ್ರಥಮ ಅಗ್ರಹಾರ ತಾಳಗುಂದವಾಗಿದ್ದು ಕದಂಬ ಮಯೂರಶರ್ಮನೇ ಇದರ ಸ್ಥಾಪಕನೆಂದು ಅಲ್ಲಿಯ 
ಶಾಸನವೊಂದು ಹೇಳುತ್ತದೆ”. ಅಗ್ರಹಾರಗಳಲ್ಲಿ ವಾಸಿಸುವ ಬ್ರಾಹ್ಮಣ ಕುಟುಂಬಗಳ ಸದಸ್ಯರ ಸಂಖ್ಯೆಯ 
ಮೇಲಿಂದ ಶಾಸನಗಳು ಅವರನ್ನು ಮಹಾಜನರೆಂದು ಕರೆಯುತ್ತಿದ್ದು ಅದು ಇನ್ನೂ ಚರ್ಚಾಸ್ಪದ ವಿಷಯವಾಗಿ 
ಉಳಿದುಕೊಂಡಿದೆ. ಆದಾಗ್ಯೂ, ಸಿಸುಹಾಳಿಯ (ಸಿಸುವಿನಹಳ್ಳಿ) ೫೦ ಮಹಾಜನರು ಬ್ರಹ್ಮಸ್ಮೃತಿ, ಸ್ಕ್ಯೃತಿ, 
ವ್ಯಾಕರಣ, ಕಾವ್ಯ, ನಾಟಕ, ತರ್ಕ ಮತ್ತು ಆಗಮಗಳನ್ನು ಬಲ್ಲವರಾಗಿದ್ದರೆಂದು ಹೇಳಿದರೆ *, ಸಾಲೂರು 
ಶಾಸನವು ಅಲ್ಲಿಯ ಸಾವಿರ ಮಹಾಜನರು ವೇದಗಳನ್ನು ಮತ್ತು ತರ್ಕಶಾಸ್ತ್ರ ಬಲ್ಲವರು, ಯೋಗಸಿದ್ದಿಯನ್ನು 
ಪಡೆದವರೆಂದು ಹೇಳುತ್ತದೆ”. ನೀಲಗೇರಿಯ ಶಾಸನವೊಂದು ಮಹಾಜನರ ವಿಷಯವನ್ನು ಹೇಳುತ್ತಿದ್ದು, 
ಕೆರೆಯೂರಿನಲ್ಲಿ ಎಮ್ಮೆ ಯವರ ರೇಚನು ಗ್ರಾಮದಲ್ಲಿ ಬ್ರಾಹ್ಮಣ ಕುಟುಂಬಗಳು ಬಂದು ನೆಲೆಸಲು ಅವರನ್ನು 
ಕರೆತಂದು ಅವರಿಗೆ ಅನುಕೂಲವನ್ನು ಮಾಡಿಕೊಟ್ಟನೆಂದು ಹೇಳುತ್ತದೆ". ಅಗ್ರಹಾರಗಳು ವೈದಿಕ 
ಸಂಪ್ರದಾಯದ ವಿದ್ಯಾಕೇಂದ್ರಗಳು. ಮಹಾಜನರು ಮಹಾವಿದ್ವಾಂಸರೆಂಬುದನ್ನು ಮೇಲೆ ನೋಡಿದ್ದೇವೆ. 


ಅವರು ಷಟ್ಕರ್ಮನಿರತರು ಎಂದು ಶಾಸನಗಳು ಬಣ್ಣಿ ಸಿವೆ. 


ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ ಇವೇ ಆರು ಕರ್ಮಗಳು. ಇವು 
ಪ್ರತಿಯೊಬ್ಬ ಬ್ರಾಹ್ಮಣನು ಮಾಡಲೇಬೇಕಾದ ವಿಧಿಗಳು. ಇವುಗಳಲ್ಲಿ ಅಧ್ಯಯನ ಎನ್ನುವದು. 
ಜ್ಞಾನಾರ್ಜನೆಯನ್ನೂ , ಅಧ್ಯಾಪನ ಎನ್ನುವದು ಜ್ಞಾ ನದಾಹವನ್ನು ಸೂಚಿಸುತ್ತ ದೆ. ವೈದಿಕರು ತಮ್ಮ ವಿದ್ಯಾರ್ಥಿ 
ಜೀವನದಲ್ಲಿ ಕಲಿತಷ್ಟಕ್ಕೆ ತೃಪ್ತರಾಗದೆ ಗೃಹಸ್ಥರಾದ ಮೇಲೂ ತಮ್ಮ ಅಭ್ಯಾಸವನ್ನು ಮುಂದುವರೆಸಬೇಕಿತ್ತು. 
ಇದೇ ಅಧ್ಯಯನ ಅಧ್ಯಾಪನ ಎಂದರೆ ಪಾಠವನ್ನು ಬೋಧಿಸುವದು ಎಂದರ್ಥ". ವಡ್ಡಾರಾಧನೆಯು ಸಹ 
ಶಿಕ್ಷಣದ ಕುರಿತು ಹೇಳುವಾಗ ಅಗ್ರಹಾರ (ದೇವಸ್ಥಾನ, ಮಠ) ಗಳಲ್ಲಿ ನಾಲ್ಕುವೇದ, ಆರು ಅಂಗಗಳು, 
ಹದಿನೆಂಟು ಧರ್ಮಶಾಸ್ತ್ರಗಳು, ಮೀಮಾಂಸಾ, ನ್ಯಾಯವಿಸ್ತಾರ, ವ್ಯಾಕರಣ, ಪ್ರಣಾಮ, ಛಂದ, ಅಲಂಕಾರ, 
ನಿಘಂಟು, ಕಾವ್ಯ, ನಾಟಕ, ಚಾಣಕ್ಯ, ಸಾಮುದ್ರಿಕಾ, ಶಾರಿಹೋತ್ರ, ಪಾಳಕಾಪ್ಯ, ಹಾಗಿತ, ಚರಕ, ಅಶ್ವಿನಿವಾತ, 
ಬಾಹಲ, ಸುಶ್ರುತ, ಕ್ಷರಪಾಣಿಯ ಇತ್ಯಾದಿಗಳನ್ನು ಕಲಿಸಲಾಗುವ ವಿಷಯಗಳಾಗಿದ್ದ ವೆಂದು ಹೇಳುವದರಿಂದ್‌ 
ಅಗ್ರಹಾರದ ಅಧ್ಯಾಪಕರು (ಬ್ರಾಹ್ಮಣ ಮಹಾಜನರು) ಇವನ್ನು ಬಲ್ಲವರಾಗಿರುತ್ತಿದ್ದರೆಂದು 


ತಿಳಿಯಬಹುದಾಗಿದೆ. 


ಮೇಲೆ ತಿಳಿಸಿದ ಕೆಲವು ಬ್ರಾಹ್ಮಣ ಮಹಾಜನರು ನೆಲೆಸಿದ ನೆಲೆಗಳು ಶಿಕ್ಷಣ ಕೇಂದ್ರಗಳೆನಿಸಿದಂತೆ, 
ಈ ಕಾಲದಲ್ಲಿ ಡಂಬಳ “, ಕನ್ನೆ೦"“, ಪೈಠಣ”, ನಾಸಿಕ “, ಕರಾಡ"' ಪಟ್ಟಣಗಳು ಸಹ ಪ್ರಮುಖ ಕಲಿಕೆಯ 
ಕೇಂದ್ರಗಳಾಗಿ ಮುಂದುವರೆದಿದ್ದವು. ಮುಖ್ಯವಾಗಿ ದಾನಶಾಲೆಗಳ ಅಸ್ತಿತ್ವವು (ವಿದ್ಯಾಕೇಂದ್ರಗಳು)ಗೌಜೆ"', 
ಕದರಮಂಡಲಗಿ”, ಸೊರಟೂರ *, ಕಂಧರ"', ಕೊಳಗಲ್ಲು”, ನಾಗಾವಿ *, ಸಾಲೋಟಗಿ *, ನರೇಗಲ್ಲ”, 
ಚೆನ್ನೂರ್‌, ಸಾಲೂರ"', ಬೀರವೂರ", ಬಿದಿರ್ವಳ್ಳಿ”, ಕಾಡಿಯೂರ" (ಕಳಸ)ಗಳಲ್ಲಿ ಪ್ರಚಲಿತದಲ್ಲಿದ್ದವು. 
ಇವುಗಳೆಲ್ಲವೂ ಅಗ್ರಹಾರಗಳಿನಿಸಿ ವಿದ್ಯಾಕೇಂದ್ರಗಳಾಗಿ ಪ್ರಖ್ಯಾತಿಯನ್ನು ಗಳಿಸಿದ್ದವು. ಕೆಲವು ಅಗ್ರಹಾರಗಳ 
ಕುರಿತು ಇಲ್ಲಿ ನೋಡಬಹುದಾಗಿದೆ. 


೧) ಸಾಲೋಟಗಿ 


ರಾಷ್ಟ್ರಕೂಟರ ಕಾಲದ ಕನ್ನಡ ನಾಡಿನ ಅಗ್ರಹಾರಗಳಲ್ಲಿ ಪಾವಟ್ಟಿಗೆ ಅಗ್ರಹಾರವು ಪ್ರಖ್ಯಾತಿಯನ್ನು 
ಪಡೆದಿತ್ತು. ಮೂರನೆಯ ಕೃಷ್ಣನ ಮಂತ್ರಿ, ಸಂಧಿವಿಗ್ರಹಿ, ಮಹಿಷವಿಷಯದ ಕಂಚಿನ ಮುದುವೊಳಲು ಗ್ರಾಮದ 
ನಿವಾಸಿಯಾದ ಗಜಾಂಕುಶ ನಾರಾಯಣನು ಇಲ್ಲಿ ಶಾಲೆಯನ್ನು ಸ್ಥಾಪಿಸುವದರ ಜೊತೆಗೆ ಅಲ್ಲೊಂದು ತೈಪುರುಷ 
ದೇವಾಲಯವನ್ನು ಪ್ರತಿಷ್ಟಾಪಿಸಿದನು. ಮತ್ತು ಅಲ್ಲಿಯ ಶಾಲೆಯಲ್ಲಿ ಅಧ್ಯಯನಮಾಡಲು ಬೇರೆ ಕಡೆಯಿಂದ 
ಎದ್ಯಾರ್ಥಿಗಳುಬರುತ್ತಿದ್ದರು. ಅವರ ವಸತಿಗಾಗಿ ಇಪ್ಪತ್ತೇಳು ವಸತಿಕೊಠಡಿಗಳನ್ನು ಕಟ್ಟಿಸಿದ್ದನು. ಶಾಲೆಯ 
ದೀಪದ ವ್ಯವಸ್ಥೆಗೆ ೧೨ ನಿವರ್ತನ, ಶಾಲೆಗೆ (ವಿದ್ಯಾರ್ಥಿಗಳಿಗೆ) ೫೦೦ ನಿವರ್ತನಗಳನ್ನು, ವ್ಯಾಖ್ಯಾನ 
ಮಾಡುವವರಿಗೆ ೫೦ ನಿವರ್ತನ ಭೂಮಿ, ಒಂದು ಮನೆಯನ್ನು ಬಿಟ್ಟುಕೊಟ್ಟಿದ್ದನು. ಈ ಗ್ರಾಮದ ಜನರು 
ತಮ್ಮ ಪ್ರತಿಮದುವೆಯಲ್ಲಿ ೫ ಪುಷ್ಪ (ಬಂಗಾರದ ನಾಣ್ಮ)ಗಳನ್ನು, ಉಪನಯನದ ಸಮಯದಲ್ಲಿ ೧%, 
ಪುಷ್ಪಗಳನ್ನು, ಚೂಡಾಕರ್ಮ (ಚೌಲ) ಸಮಯದಲ್ಲಿ ೧ p/R ಪುಷ್ಪಗಳನ್ನು ಶಾಲೆಯ ಉಪಯೋಗಕ್ಕೆ 
ಬಿಟ್ಟು ಕೊಡಲು ಒಪ್ಪಿ ದ್ದರು. ಹಾಗೆಯೇ ಗ್ರಾಮದ ಜನರು ಬ್ರಾಹ್ಮಣರಿಗೆ ಭೋಜನ ಮಾಡಿಸುವಾಗ ಶಾಲೆಯ 
ಉಪಾಧ್ಯಾಯ ಮತ್ತು ವಿದ್ಯಾರ್ಥಿಗಳನ್ನು ಆಹ್ವಾನಿಸಬೇಕಾಗಿತ್ತು. ಇದು ಶಾಲೆಯ ವಿದ್ಯಾಭ್ಯಾಸದ ಕುರಿತು 
ಊರಿನ ಜನತೆಯ ಸಹಕಾರ, ಆಸಕ್ತಿಯನ್ನು ಎತ್ತಿ ತೋರಿಸುತ್ತದೆ. ಶಾಲೆಯನ್ನು ಕಟ್ಟಿಸಿ ಅದರ ವ್ಯವಸ್ಥೆಯನ್ನು 
ನಾರಾಯಣ ಮಾಡಿಸಿದರೆ, ಅದಕ್ಕೆ ಬ್ರಾಹ್ಮಣನಾದ ಗೋವಿಂದಭಟ್ಟನ ಮಗ ಚಕ್ರಾಯುಧನು ಸಹ ಶಾಲೆಯ 
ವಿದ್ಯಾಭ್ಯಸಕ್ಕೆ ಭೂಮಿದಾನ ಮಾಡಿದನು"'. ಶತಮಾನದ ನಂತರದಲ್ಲಿ ಈ ಶಾಲೆಯ ಕಟ್ಟಡವು ಕುಸಿದು ಬಿದ್ದಾಗ 
ಶಿಲಾಹಾರ ಕಂಚಿಗನು ಧರ್ಮವನ್ನು ಎತ್ತಿ ನಿಲ್ಲಿಸುವಂತೆ ಶಾಲೆಯ ಕಂಭಗಳನ್ನು ಕೆಲಸಗಾರರೊಂದಿಗೆ 
ಎತ್ತಿನಿಲ್ಲಿಸಿದನೆಂದು ಶಾಸನವು ಹೇಳುತ್ತದೆ". ಈ ಶಾಲೆಯಿಂದಾಗಿಯೇ ಮುಂದೆ ಇದಕ್ಕೆ ಶಾಲಾ ಪಾವಟ್ಟಿಗೆಯು 


ಸಾಲೋಟಗಿಯಾಗಿ ಪರಿವರ್ತನೆಯಾಯಿತೆಂದು ಗೊತ್ತಾಗುವದರಿಂದ ಈ ಶಾಲೆಯ ಪ್ರಖ್ಯಾತಿಯನ್ನು 
ಆರಿಯಬಹುದಾಗಿದೆ. 


ಅದೇ ರೀತಿ ಮಹಾಮಂಡಳೇಶ್ವರ ತರ್ದವಾಡಿ-ಸಾಸಿರದ ಮನ್ನೆಯ ಆಹವಮಲ್ಲರಸ ಕೈಯಿಂದ 
ಸಡಗರದ ಕೊಡುಗೆಯೊಳೆಗೆ ಪ್ರೀ ಮನ್ಮಹಾಪ್ರಧಾನ ಕೊಡಲಿಯ ಗೋವಿಂದರಸ ೪೪೦ ಮತ್ತರು 
ಭೂಮಿಯನ್ನು ಕೊಂಡು ಪಾವಿಟ್ಟಿಗೆಯ ಶಾಲೆಗೆ ಅಲ್ಲಿರುವ ವಿದ್ಯಾರ್ಥಿಗಳ ಭೋಜನಕ್ಕೆ ಬಿಟ್ಟನು"'. ಮತ್ತು 
ಮಹಾಮಂಡಳೇಶ್ವರ ತರ್ದವಾಡಿ ಮನ್ನೆಯ ಚೌಡರಸನು ಪಾವಿಟ್ಟಿಗೆಯ ಶಾಲೆಗೆ, ಅನ್ನಸತ್ರಕ್ಕೆ ಹಿರಿಯ 
ಕಮತದ (ಒಕ್ಕಲುತನದ) ಮಗ್ಗುಲಲ್ಲಿ ಬಿಟ್ಟ ಮಾಣಿಕೇಶ್ವರ ಮತ್ತರು ೧೨೦ ಭೂಮಿಯನ್ನು ದಾನಮಾಡಿದ 
ಉಲ್ಲೇಖ ಕಲ್ಯಾಣಿಚಾಲುಕ್ಕರ ಕಾಲದ ಶಾಸನಗಳಿಂದ ತಿಳಿದುಬರುತ್ತದೆ “, ಇಲ್ಲಿ ಓದುವ, ಓದಿಸುವ" 
ವಿದ್ಯಾರ್ಥಿ- ಅಧ್ಯಾಪಕರುಗಳ ಸಂಖ್ಯೆ ಪಠ್ಯಕ್ರಮದ ಕುರಿತು ಶಾಸನಗಳು ಯಾವುದೇ ಮಾಹಿತಿಯನ್ನು 
ಒದಗಿಸುವದಿಲ್ಲ. ಗಜಾಂಕುಶ ನಾರಾಯಣನು ಶಾಲೆಯನ್ನು ಕಟ್ಟಿಸಿದ ವಿಷಯವನ್ನು ಹೇಳುವ ಸಂಸ್ಕೃತ 
ಶಾಸನದಿಂದ ಅಲ್ತೇಕರರು ಬಹುಷಃ ಅದೊಂದು ವೈದಿಕ ಪಾಠಶಾಲೆಯಾಗಿರಬೇಕೆಂದಿದ್ದಾರೆ*'. ಶಾಸನಗಳನ್ನು 


ಗಮನಿಸಿದರೆ, ಇದೊಂದು ವೈದಿಕ ವಿದ್ಯಾಕೇಂದ್ರವಾಗಿರುವದು ಸ್ಪ ಷ್ಟ ವಾಗುತ್ತ ದೆ. 
೨) ಸೊರಟೂರು 


ಸೊರಟೂರು ಗ್ರಾಮವೂ ಸಹ ಕ್ರಿ.ಶ್ಶ೯೫೧ರ ಸುಮಾರಿನಲ್ಲಿ ವಿದ್ಯಾಕೇಂದ್ರವಾಗಿದ್ದು ಇಲ್ಲಿಯ 
ದೇವಾಲಯಕ್ಕೆ ಹೊಂದಿಕೊಂಡ ಮಠದ ವಿದ್ಯಾದಾನಕ್ಕೆಂದು (ಇಂದಿನ ವೀರಭದ್ರ ದೇವಾಲಯ) ಗ್ರಾಮದ 
೫೦ ಮಹಾಜನ ಹಾಗೂ ಊರೊಡೆಯ ಪಿಟ್ಟಿಯಾರ ಸಮ್ಮುಖದಲ್ಲಿ ಗಾವುಂಡ ಸಾಯಿಕಳ್ಲೆ ಯಮ್ಮ ಹಾಗೂ 
ಪೆರ್ಗಡೆ ಆಚಪಯ್ಯರು ಕೂಡಿಕೊಂಡು ಭೂಮಿ ಹಾಗೂ ಹಣದಾನವನ್ನು ಮಾಡಿದರು. ಇವರು ನೀಡಿದ ಈ 
ಎದ್ಯಾದಾನವನ್ನು ದೇವಾಲಯದ ಮಠದ ಆಚಾರ್ಯ ಭೀಮರಾಶಿ ಭಟಾರನು ಸ್ವೀಕರಿಸಿದನು" ". ಮೇಲಿನ 


ಸಾಲೋಟಗಿಯು ವೈದಿಕ ಅಗ್ರಹಾರ- ವಿದ್ಯಾಶಾಲೆಯಾದರೆ ಸೊರಟೂರು ಶೈವರ ವಿದ್ಯಾಕೇಂದ್ರವಾಗಿತ್ತು k 
೩) ನಾಗಾವಿ 


ಗದಗ ತಾಲೂಕಿನ ನಾಗಾವಿ ಗ್ರಾಮವೂ ಸಹ ಕ್ರಿ.ಶ.೭೭೬೯ ರ ಸುಮಾರಿನಲ್ಲಿ 
ವಿದ್ಯಾಕೇಂದ್ರವಾಗಿರುವದನ್ನು ಶಾಸನವು ಉಲ್ಲೇಖಿಸುತ್ತದೆ. ಗ್ರಾಮದ ರಾಮೇಶ್ವರ ದೇವಾಲಯಕ್ಕೆ 
ಹೊಂದಿಕೊಂಡಿರುವ ಮರ ಅಧವಾ ಶಾಲೆಯ ವಿದ್ಯಾದಾನವಾಗಿ, ರಾಜಮಾನ್ಯವಾಗಿ, 
ಸರ್ವಬಾದಾಪರಿಹಾರವಾಗಿ ಬೋಳುಗ ಮತ್ತು ರಾವಯ್ಯರು ಸೇರಿಕೊಂಡು ೨೫ ಕೈ ಮತ್ತರು ಭೂಮಿ ಮತ್ತು 


ಒಂದು ತೋಟವನ್ನು ಅಲ್ಲಿಯ ಸತ್ರದ ತಪೋಧನರಿಗೆ ನೀಡಿದರು". ಇದೂಸಹ ಶೈವ ವಿದ್ಯಾಕೇಂದ್ರ ಶ್ರವಾಗಿತ್ತು. 


೪) ನರೇಗಲ್ಲ 


ರೋಣ ತಾಲೂಕಿನ ನರೇಗಲ್ಲ ಗ್ರಾಮವೂ ಸಹ ಕ್ರಿ.ಶ್ಶ೫೦ ರ ಸುಮಾರಿಗೆ ವಿದ್ಯಾಕೇಂದ್ರವಾಗಿದ್ದು 


ಅಲ್ಲಿ ಈ ವಿದ್ಯಾಕೇಂದ್ರವನ್ನು ಗಂಗಭೂತುಗನ ಮಡದಿ ಪದ್ಮಬ್ಬರಸಿಯು ಬಸದಿಗೆ ಹತ್ತಿಕೊಂಡಂತೆ 


ದಾನಶಾಲೆಯನ್ನು ಮಾಡಿಸಿದಳು *. ನರೇಗಲ್ಲ ಇದೊಂದು ಜೈನ ವಿದ್ಯಾಕೇಂದ್ರವಾಗಿತ್ತು , 


೫) ನಾದಿ ನದಿದಡದ ಮೇಲಿನ ವಿದ್ಯಾಲಯ 


ಆಂಧ್ರಪ್ರದೇಶದ ನಾಂದೇಡ ಜಿಲ್ಲಾ-ತಾಲೂಕಿನ ಕಂಧರ ಗ್ರಾಮದ ಮೂರನೆಯ ಕೃಷ್ಣನ ಶಾಸನವು 
ವಿದ್ಯಾಲಯವನ್ನು ಕುರಿತು ಹೇಳುತ್ತದೆ. ಇದು ಗೋದಾವರಿ ನದಿಯ ಉಪನದಿಯಾದ ನಾದಿ ನದಿಯ ದಡದ 
ಮೇಲಿದೆ. ಈ ವಿದ್ಯಾಲಯಕ್ಕೆ ಕಾಲಮೇಘ ಎಂಬುವವನು ವಿದ್ಯಾಲಯದ ವಿದ್ಯಾರ್ಥಿಗಳ ಹಾಗೂ ಅಲ್ಲಿ ಪಾಠ 
ಮಾಡುವ ಬ್ರಾಹ್ಮಣರಿಗೆ ಅನುಕೂಲವಾಗಲು ಪ್ರತಿದಿನ ಎರಡು ಪ್ರಸ್ತ ಎಣ್ಣೆ, ಒಂದು ಪ್ರಸ್ತ ಉಪ್ಪನ್ನು 


ಉಚಿತವಾಗಿ ನೀಡಿದನು”. 
೬) ಕೊಳಗಲ್ಲು 


ಕೊಳಗಲ್ಲು ಗ್ರಾಮವುಕ್ರಿ.ಶ್ಶ್ವ೯೬೪ ರ ಸುಮಾರಿನಲ್ಲಿ ವಿದ್ಯಾಕೇಂದ್ರವಾಗಿದ್ದು ಅಲ್ಲಿಯ ದೇವಾಲಯದ 


ಸತ್ರದ ಮಠಕ್ಕೆ ಚಂಗಗಾವುಂಡನು ಭೂಮಿದಾನಮಾಡಿದನು”". 
೭) ಕದರಮಂಡಲಗಿ 


ಇದೇ ಅವಧಿಯಲ್ಲಿ ಕದರಮಂಡಲಗಿಯೂ ಸಹ (ಕ್ರಿ.ಶ.೯೯೨೯) ವಿದ್ಯಾಕೇಂದ್ರವಾಗಿತ್ತು. ಚಿಕ್ಕಂಬರ 
ಕುಳಗ ಗಾವುಂಡ ಮತ್ತು ಸತ್ತಳಿಗೆ-ಎಪ್ಪತ್ತರ ನಾಳ್ಗಾವುಂಡರು ಕೂಡಿ ಅಲ್ಲಿರುವ ಬಸದಿಯ ವೃಷಭಣಂದಿ 
ಗೊರವರ್ಗೆ ವದ್ಯಾದನವಾಗಿ ಅವರ ಕಾಲಂಕರ್ಚಿ ತೋಟ ಹಾಗೂ ಭೂಮಿಗಳನ್ನು ದಾನಮಾಡಿದರು'. ಈ 


ಅಗ್ರಹಾರವೂ ಕೂಡಾ ರಾಷ್ಟ್ರಕೂಟರ ಕಾಲದ ಶಾಸನೋಕ್ತ ಜೈನ ವಿದ್ಯಾಕೇಂದ್ರವಾಗಿತ್ತು k 
೮) ಗೌಜೆ ಅಗ್ರಹಾರ 


ಇದೇ ಅವಧಿಯ ಮತ್ತೊಂದು ಅಗ್ರಹಾರವೆಂದರೆ ಗೌಜೆಗ್ರಾಮ. ಈ ಗ್ರಾಮದ ಗೌತಮೇಶ್ವರ 
ದೇವರಿಗೆ ಅಲ್ಲಿರುವ ಮಹಾಜನರಿಗೆ ಹಲವಾರು ಜನರು ಕೂಡಿ ದಾನಶಾಲೆಯಲ್ಲಿ ದೀಪ ಉರಿಸಲು ಗೋಸಾಸಿ 
ದಾನಗಳನ್ನು ನೀಡಿದರು”. 
೯) ಚೆನ್ನೂರ 


ಗೋದಾವರಿ ನದಿಯ ದಡದ ಮೇಲಿರುವ ಚೆನ್ನೂರ ಅಂದಿನ ಒಂದು ಪ್ರಮುಖ ಅಗ್ರಹಾರವಾಗಿತ್ತು. 


ಇಲ್ಲಿಯ ನನಯಾರ ತಮ್ಮ ಯ್ಯಂಗೆ ಚಾಲುಕ್ಯ ಮನೆತನದ ಗುಣಗರಸನ ಮಗ ಬದ್ದೆಗನು ದಾನ ನೀಡಿದನು''. 


GD 


೧೦) ಸಾಲೂರ 


ಸಾಲೂರ (ಸಾಲಿವೂರ) ಅಂದು ಅಗ್ರಹಾರವಾಗಿತ್ತು. ಇಲ್ಲಿ ಅನೇಕ ಗುಣ ಸಂಪನ್ನ ಬ್ರಾಹ್ಮ ಣರಿದ್ದರು. 
ಅವರು ಯಮ-ನಿಯಮ-ದಾನ-ಸ್ವಾಧ್ಯಾಯ-ಧ್ಯಾನ-ಧಾರಣ- ಮೌನಾನುಷ್ಠಾ ಣ-ಜಪ-ತಪ-ಸಮಾಧಿ- ಶೀಲ 


ಗುಣ ಸಂಪನ್ನ ರಾಗಿದ್ದು ಅನೇಕ ತರ್ಕಶಾಸ್ತ್ರ ಪವೇದ ಪಾರಾಂಗತರಾಗಿದ್ದ ರು”. 
೧೧) ಬೀರವೂರ, ಬಿದಿರ್ವ್ಯಳ್ಳಿ 


ಈ ಎರಡೂ ಅಗ್ರಹಾರಗಳ ಕುರಿತು ಹೆಚ್ಚಿನ ಮಾಹಿತಿ ಲಭ್ಯವಾಗುವದಿಲ್ಲ. ಈ ಬೀರವೂರ” ಮತ್ತು 


ಬಿದಿರ್ವ್ಯಳ್ಳಿ” ಅಗ್ರಹಾರಗಳನ್ನು ಅಣ್ಣ ಯ್ಯನೆಂಬುವನು ಸ್ಥಾಪಿಸಿದನು. 
೧೨) ಕಾಡಿಯೂರ (ಕಳಸ):- 


ರಾಷ್ಟ್ರಕೂಟ ಕಾಲದ ಮತ್ತೊಂದು ಪ್ರಮುಖ ಅಗ್ರಹಾರವೆಂದರೆ ಕಾಡಿಯೂರ (ಕಳಸ). ಈ 
ಅಗ್ರಹಾರವು ೩೦೦ ಮಹಾಜನ ಬ್ರಾಹ್ಮಣರನ್ನು ಒಳಗೊಂಡಿತ್ತು”. ಈ ಅಗ್ರಹಾರವು ಮುಂದೆ ಉನ್ನತ ಶಿಕ್ಷಣ 


ಕೇಂದ್ರವಾದ ಘಟಿಕಾಸ್ಟಾನವಾಗಿ ಪರಿವರ್ತನೆಯಾಯಿತು. 


ಈ ಕಾಲದ ಅಗ್ರಹಾರಗಳಲ್ಲಿ ವಾಸಿಸುವ ಜನರ ಹೆಸರುಗಳನ್ನು ನೋಡಿದರೆ ಅಗ್ರಹಾರಗಳು ಎಂತಹ 
ದೊಡ್ಡ ವಿದ್ಯಾಕೇಂದ್ರಗಳಾಗಿದ್ದವೆಂದು ಮನವರಿಕೆಯಾಗುತ್ತದೆ. ಇವರಲ್ಲಿ ಹಲವರು ವಿದ್ವಾಂಸರಾಗಿದ್ದರು, 
ಕೆಲವರು ರಾಜ್ಯದ ಆಡಳಿತದಲ್ಲಿ ಅಧಿಕಾರಿಗಳಾಗಿದ್ದರು, ಪ್ರಾಚೀನಕಾಲದಲ್ಲಿ ರಾಜ್ಯವು ವಿದ್ಯಾಭ್ಯಾಸದ 
ಹೊಣೆಯನ್ನು ಪ್ರತ್ಯಕ್ಷವಾಗಿ ವಹಿಸದಿದ್ದರೂ, ಅಗ್ರಹಾರಗಳನ್ನು ಸ್ಥಾಪಿಸುವದರ ಮೂಲಕ ಪರೋಕ್ಷವಾಗಿ 
ಸಹಾಯ ಮಾಡಿದೆ ಎನ್ನಬಹುದು. ಹೊಟ್ಟೆ ಬಟ್ಟೆಗಳ ಚಿಂತೆಯನ್ನು ರಾಜ್ಯವು ಹೋಗಲಾಡಿಸಿದ್ದರಿಂದ 
ಆಗ್ರಹಾರಗಳ ಬ್ರಾಹ್ಮಣರು ತಮ್ಮ ಸಂಪೂರ್ಣ ಗಮನವನ್ನು ವಿದ್ಯಾಭ್ಯಾಸದ ಕಡೆಗೆ, ವಿದ್ಯಾದಾನದ ಕಡೆಗೆ 


ಕೊಡಲು ಸಾಧ್ಯವಾಯಿತು”. 
೨) ಬ್ರಹ್ಮಪುರ 


ನಗರಗಳಲ್ಲಿ ಅಥವಾ ಪಟ್ಟಣಗಳಲ್ಲಿ ಬ್ರಾಹ್ಮ ಣ ವಿದ್ವಾಂಸರು ವಾಸಿಸುವ ಭಾಗವೇ (ಕೇರಿ) ಬ್ರಹ್ಮಪುರಿ. 
ಅಗ್ರಹಾರಗಳು ಊರುಗಳಾದರೆ, ಬ್ರಹ್ಮಪುರಿಗಳು ಪಟ್ಟಣಗಳ ಭಾಗಗಳು. ಹೀಗಾಗಿ ಬ್ರಹ್ಮಪುರಿಗಳ ಸಂಖ್ಯೆ 
ಅಗ್ರಹಾರಗಳಿಗಿಂತ ಕಡಿಮೆ”. ಬ್ರಹ್ಮಪುರಿಗಳು ರಾಷ್ಟ್ರಕೂಟರ ನಂತರ ಅಗ್ರಹಾರ ಊರುಗಳಲ್ಲಿ ರುವದನ್ನು 
ಶಾಸನಗಳು ಹೆಸರಿಸುತ್ತವೆ. ಅಗ್ರಹಾರಗಳಲ್ಲಿದ್ದ ಬ್ರಾಹ್ಮಣರು ಆ ಊರುಗಳ ಒಡೆಯರು. ಆದರೆ 


ಬ್ರಹ್ಮಪುರಿಗಳಲ್ಲಿದ್ದ ಬ್ರಾಹ್ಮಣರು ಆ ಊರಿನ ಇತರ ಪಂಗಡಗಳ ಜನರಿದ್ದಂತೆ ಅಷ್ಟೇ. ಅಗ್ರಹಾರದ 


GD 


ಬ್ರಾಹ್ಮಣರಿಗಿದ್ದ ಅಧಿಕಾರವು ಇವರಿಗಿರುವದಿಲ್ಲ. ಅನೇಕ ರಾಜರೂ, ದಂಡನಾಯಕರೂ ಬ್ರಹ್ಮಪುರಿಗಳನ್ನು 
ಸ್ಥಾಪಿಸಿದ ವಿಷಯ ಶಾಸನಗಳಲ್ಲಿ ಬಂದಿವೆ. ಈ ಕಾಲದಲ್ಲಿ ಪುಲಿಗೆರೆ(ಲಕ್ಸ್ಮೇಶ್ವರ) ಯಲ್ಲಿ ಬದ್ಮೇಗ 
ಬ್ರಹ್ಮಪುರಿಯನ್ನು ಸ್ಥಾಪಿಸಿದ್ದನ್ನು ಶಾಸನ ಉಲ್ಲೇಖಿಸುತ್ತದೆ *. ಇದೊಂದೆ ಈ ಕಾಲದ ಶಾಸನಗಳಲ್ಲಿ 


ಉಲ್ಲೇಖಗೊಂಡ ಬ್ರಹ್ಮಪುರಿಯಾಗಿದೆ. ವಿದ್ಯಾಭ್ಯಾಸದ ವಿಷಯದಲ್ಲಿ ಬ್ರಹ್ಮಪುರಿಗಳು ಯಾವುದೇ 


ವೈಶಿಷ್ಟ ವನ್ನು ತೋರ್ಪಡಿಸಿಲ್ಲ. ಅವು ಬಹುಮಟ್ಟಿ ಗೆ ಅಗ್ರಹಾರಗಳನ್ನು ಹೋಲುತ್ತ ವೆ. 


ಇ 


೩) ದೇವಸ್ಥಾನ, ಮಠ 


[+ 


ಪ್ರಾಚೀನ ದೇವಸ್ಥಾನಗಳು ಶೈವಯತಿಗಳ, ಜೈನ ಆಚಾರ್ಯರ, ಬ್ರಾಹ್ಮಣ ಪಂಡಿತರ, ಬೌದ್ದ 
ಸನ್ಯಾಸಿಗಳ ಮಠ, ವಿಹಾರ ಹಾಗೂ ವಿದ್ಯಾಕೇಂದ್ರಗಳಾಗಿದ್ದವು. ಶೈವ, ಜೈನ, ಬ್ರಾಹ್ಮಣ, ಬೌದ್ಧರು ಒಂದು 
ಕಡೆ ನೆಲೆನಿಂತರು. ಇವರು ಮಹಾವಿದ್ವಾಂಸರು ಆಗಿದ್ದರಿಂದ ವೈಯಕ್ತಿಕವಾದ ತಪಃ ಕರ್ಮದ ಜೊತೆಯಲ್ಲಿ 
ವಿದ್ಯಾದಾನವನ್ನು ಕೈಕೊಂಡರು. ಭಕ್ತರು ದೇವಸ್ಥಾನಗಳ ಪೂಜಾರಿಗಳಿಗೆ ದಾನದತ್ತಿ ಗಳನ್ನು ನೀಡುವಾಗ 
ವಿದ್ಯಾಭ್ಯಾಸಕ್ಕಾಗಿಯೇ ದತ್ತಿಗಳನ್ನು ಕೊಡಲು ಪ್ರಾರಂಭಿಸಿದರು. ಹೀಗಾಗಿ ದೇವಸ್ಥಾನವು ಎಂಟು ಮತ್ತು 
ಒಂಭತ್ತನೆಯ ಶತಮಾನಗಳಲ್ಲಿ ವಿದ್ಯಾಕೇಂದ್ರವಾಗಿ ಮಾರ್ಪಡಹತ್ತಿತು. ಜೈನ ಹಾಗೂ ಬೌದ್ಧ 
ಚೈತ್ಯ-ವಿಹಾರಗಳನ್ನು ಗಮನಕ್ಕೆ ತೆಗೆದುಕೊಂಡರೆ ಇದು ಇನ್ನೂ ಹಿಂದಕ್ಕೆ ಹೋಗುತ್ತದೆ. ದೇವಸ್ಥಾನಗಳಲ್ಲಿ 
ಅಧ್ಯಯನ ಮಾಡುತ್ತಿದ್ದ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿ ತಪೋಧನ ಮತ್ತು ವಿದ್ಯಾರ್ಥಿಮಾಣಿಯರು ಎಂದು 
ಒಂದು ಶಾಸನವು ಕರೆಯುತ್ತದೆ". ಪಾಣಿನಿಯು ಸಹ ಮಾಣಿ ಎಂದರೆ ವಿದ್ಯಾಭ್ಯಾಸವನ್ನು ಆರಂಭಿಸುವ ಬಾಲಕ 
ಎಂದು ಹೇಳುತ್ತಾನೆ *. ಇದರಲ್ಲಿ ವಿದ್ಯಾರ್ಥಿ ತಪೋಧನರನ್ನು ನೈಷ್ಠಿಕ ತಪೋಧನ ಅಥವಾ ನೈಷ್ಠಿಕ 
ಬ್ರಹ್ಮ ಚಾರಿಗಳೆಂದು ಕರೆಯಲಾಗುತ್ತದೆ. ವಿದ್ಯಾರ್ಥಿ ತಪೋಧನರು ಅಥವಾ ನೈಷ್ಠಿಕ ಬ್ರಹ್ಮಚಾರಿಗಳು ಆ 
ದೇವಸ್ಥಾನದ ಯತಿಗಳ ಸಂಪ್ರದಾಯಕ್ಕೆ ಸೇರಿದವರು. ಇವರು ಅಜೀವ ಪರ್ಯಂತ ಬ್ರಹ್ಮ ಚಾರಿಗಳಾಗಿ ಉಳಿದು 
ತಮ್ಮ ಅಧ್ಯಯನ ಮುಗಿದಮೇಲೆ ಬೇರೆ ಬೇರೆ ಮಠಗಳಲ್ಲಿ ಸ್ಥಾನಪತಿ, ಆಚಾರ್ಯ, ಪಂಡಿತರಾಗುತ್ತಿ ದ್ದ ರು. 
ಈ ನೈಷ್ಠಿಕ ಬ್ರಹ್ಮಚಾರಿಗಳ ಎಕ್ಳಕ ಗುರಿ ಜ್ಞಾನಾರ್ಜನೆ. ವಿದ್ಯಾರ್ಥಿ ಮಾಣಿಯರೆಂದರೆ ಆ ಮಠದಲ್ಲಿ ಓದಿ 
ಅಧ್ಯಯನ ಮುಗಿದ ನಂತರ ಗ್ರಹಸ್ಥರಾಗ ತಕ್ಕಂತಹವರು" 


ಅಧ್ಯಯನದ ಸಲುವಾಗಿ ದೇವಸ್ಥಾನ ಮಠಗಳಿಗೆ ಬಿಟ್ಟುಕೊಡುವ ಕೆಲವು ದತ್ತಿಗಳನ್ನು ನಾಎಲ್ಲಿ 
ನೋಡಬಹುದು. ದಾನ ದತ್ತಿ ಗಳನ್ನು ದೇವಸ್ಥಾನ- ಮಠದಲ್ಲಿ ಓದುವ ವಿದ್ಯಾರ್ಥಿಗಳ ಎಲ್ಲ ಅವಶ್ಯಕತೆಗಳನ್ನು 
ಗಮನದಲ್ಲಿರಿಸಿಕೊಂಡು ದತ್ತಿಗಳನ್ನು ಬಿಟ್ಟುಕೊಟ್ಟಿರುವದನ್ನು ಶಾಸನಗಳು ಉಲ್ಲೇಖಿಸುತ್ತವೆ. ಗೌಜೆ 
ಅಗ್ರಹಾರದ ಗೌತಮೇಶ್ವರ ದೇವರಿಗೆ ಅಲ್ಲಿಯ ಜನರು ದಾನಸಾಲೆಯನ್ನು ನೀಡಿದರಲ್ಲದೆ ಅಲ್ಲಿ ದೀಪ 


ಉರಿಸಲು ಅದಕ್ಕೆ ಮಹಾಜನರು ಜೊತೆಗೂಡಿಯೇ ಗೋಸಾಸಿ ದಾನಗಳನ್ನು ನೀಡಿದನ್ನು ಶಾಸನ ಹೇಳುತ್ತ ದೆ". 


ಕದರಮಂಡಲಗಿಯ ಬಸದಿ ಹಾಗೂ ಬಸದಿಯ ಆಚಾರ್ಯ ವೃಷಭಣಂದಿ ಗೊರವರ್ಗ್ಗೆ 
ವದ್ಯಾದಾನಕ್ಕಾಗಿ ಚಿಕ್ಕಂಬರ ಕುಳಗಗಾವುಂಡ, ಸತ್ತಳಿಗೆ-ಎಪ್ಪತ್ತರ ನಾಳ್ಗಾವುಂಡರು ಕೂಡಿಕೊಂಡು ಭೂಮಿ 
ಹಾಗೂ ತೋಟ ದಾನ ನೀಡಿದರು". ಸೊರಟೂರದ ದೇವಾಲಯ ಮಠದ ವಿದ್ಯಾದಾನವಾಗಿ ಅಲ್ಲಿಯ ಗಾವುಂಡ 
ಸಾಮಿಕಳ್ಲೆಯಮ್ಹ ಮತ್ತು ಪೆರ್ಗಡೆ ಆಚಪ್ಪಯ್ಯರು ಕೂಡಿಕೊಂಡು ಭೂಮಿ ಹಾಗೂ ಹಣದಾನ ಮಾಡಿದ್ದಾರೆ”. 
ನಾದಿ ನದಿ ದಡದ ಮೇಲಿರುವ ವಿದ್ಯಾಲಯದ ವಿದ್ಯಾರ್ಥಿಗಳ ಮತ್ತು ಪಾಠಮಾಡುವ ಬ್ರಾಹ್ಮಣರಿಗೆ ಪ್ರತಿದಿನ 
ಅನುಕೂಲವಾಗಲು ಕಾಲಮೇಘ ಎಂಬುವನು ಎರಡು ಪ್ರಸ್ತ ಎಣ್ಣೆ, ಒಂದು ಪ್ರಸ್ತ ಉಪ್ಪನ್ನು ಉಚಿತವಾಗಿ 
ನೀಡಿದ್ದಾನೆ *'.ಅದೇ ರೀತಿಯಾಗಿ ಕೊಳಗಲ್ಲುವಿನ ದೇವಸ್ಥಾನ ಮಠದ ಸತ್ರಕ್ಕೆಂದು ಅಲ್ಲಿಯ 


ಚಂಗಗಾವುಂಡನು ಭೂಮಿದಾನ ನೀಡಿದ್ದಾನೆ ". 


ನಾಗಾವಿಯ ರಾಮೇಶ್ವರ ದೇವಸ್ಥಾನ ಸತ್ರಕ್ಕೆ ಸತ್ರದ ತಪೋಧನರ ವಿದ್ಮಾದಾನವೆಂದು 
ರಾಜಮಾನ್ಯವಾಗಿ ಬೋಳುಗ ಮತ್ತು ರಾಮಯ್ಯರು ಸೇರಿ ೨೫ ಮತ್ತರು ಭೂಮಿ ಹಾಗೂ ಒಂದು ತೋಟವನ್ನು 
ದಾನವಾಗಿ ಬಿಟ್ಟಿದ್ದಾರೆ”. ಕೇವಲ ವಿದ್ಯಾಭ್ಯಾಸಕ್ಕಾಗಿಯೇ ಕೊಟ್ಟ ಇಂತಹ ದತ್ತಿದಾನಗಳು ಈ ಕಾಲದಲ್ಲಿ ಬಹಳ 
ಅಪರೂಪ. ಹೆಚ್ಚಾಗಿ ಶಾಸನಗಳು ದೇವಸ್ಥಾನದ ಅಂಗ-ರಂಗಭೋಗ, ಧೂಪ-ದೀಪ, ಜೀರ್ಣೋದ್ದಾರ 
ಇತ್ಯಾದಿಗಳಿಗೆ ಕೊಟ್ಟ ದಾನಗಳ ಸಾಲಿನಲ್ಲಿ ವಿದ್ಯಗೋಸ್ಕ್ಯರ ಕೊಟ್ಟದಾನವನ್ನು ಹೇಳುತ್ತವೆ. ಒಂದು ಶಾಸನವು 
“ಇದು ವಿದ್ಯಾದಾನಂ, ದೇವಾರಂಗೆಯ್ದಬ್ರತಿಗಳುಣ್ಬುನ್‌'” ಎಂದು ಹೇಳುತ್ತದೆ. ಈ ಶಾಸನಗಳನ್ನು 
ಗಮನಿಸಿದರೆ, ತರಗತಿಗಳು ನಡೆಯುತ್ತಿದ್ದುದು ಬಹುಮಟ್ಟಿಗೆ ದೇವಸ್ಥಾನಗಳಲ್ಲಿಯೇ ಎಂದು ಗೊತ್ತಾಗುತ್ತದೆ. 
ಹೀಗೆ ಮಹಾಜನರಿಂದ ಒಂದು ಕಡೆ ವೈದಿಕ ವಿದ್ಯಾಭ್ಯಾಸದ ಅಗ್ರಹಾರ, ಬ್ರಹ್ಮ ಪುರಿ, ಘಟಿಕಾಸ್ಥಾನಗಳು ಬೆಳೆದಂತೆ 


ಶೈವ, ಲಕುಲೀಶ, ಪಾಶುಪತರಿಂದ ದೇವಾಲಯಗಳು, ಮಠಗಳು ವಿದ್ಯೆಯ ಕೇಂದ್ರಗಳಾಗಿ ಅಸ್ತಿತ್ವಕ್ಕೆ ಬಂದವು. 
೪) ಘಟಿಕಾಸ್ಮಾನ 


ಅಗ್ರಹಾರ, ಬ್ರಹ್ಮಪುರಿ, ದೇವಸ್ಥಾನ ಮಠಗಳಂತೆ ಘಟಿಕಾಸ್ಥಾನಗಳೂ ವಿದ್ಯಾಕೇಂದ್ರಗಳಾಗಿದ್ದವು. 
ಬೌದ್ಧ ವಿಹಾರಗಳಂತೆ ಘಟಿಕಾಸ್ಥಾನಗಳು ವಿದ್ಯಾಪ್ರಸಾರದಲ್ಲಿ ಮಹತ್ವದ ಪಾತ್ರವಹಿಸಿದ್ದು, ಕದಂಬ 
ಮಯೂರಶರ್ಮ ಕಂಚಿಯ ಘಟಿಕಾಸ್ಥಾನದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಇತಿಹಾಸ ಪ್ರಸಿದ್ಧವಾಗಿದೆ ”'. ಈ 
"ಘಟಿಕಾಸ್ಮಾನ' ಎಂಬ ಹೆಸರು ಬಿಕೆ ಬಂದಿರಬಹುದೆಂಬುದನ್ನು ಕೇವಲ ಉಊಹೆಯಿಂದ 
ನಿರ್ಧರಿಸಬೇಕಾಗಿದೆಯೆಂದು ಚಿದಾನಂದಮೂರ್ತಿ ಯವರು ಅನೇಕರ ಅಭಿಪ್ರಾಯಗಳನ್ನು ಗಮನಿಸಿ 
ಹೇಳಿದ್ದಾರೆ. “ಘಟಿಕಾ” ಎಂಬ ಪದಕ್ಕೆ ಮಣ್ಣಿನ ಪಾತ್ರೆ, ಕಾಲವನ್ನು ಅಳೆಯಲು ಉಪಯೋಗಿಸುತ್ತಿದ್ದ ಮಣ್ಣಿನ 


ಪಾತ್ರೆ ಎಂಬ ಅರ್ಥಗಳಲ್ಲದೆ ಇನ್ನಾವ ಅರ್ಥವು ಸಂಸ್ಕೃತದಲ್ಲಿಲ್ಲ. ಇಲ್ಲಿ ಇಪ್ಪತ್ನಾಲ್ಕು ನಿಮಿಷಗಳ ಕಾಲದ 


GD 


ಅವಧಿಗೂ "ಘಟಿಕಾ' ಎಂದು ಹೆಸರು. ಅಂದಿನ ಕಾಲದಲ್ಲಿ ಕಾಲವನ್ನು ನಿರ್ಧರಿಸಲು ರಂಧ್ರವಿರುವ ಮಣ್ಣಿನ 
ಪಾತ್ರೆಯಲ್ಲಿ ನೀರನ್ನೋ, ಮರಳನ್ನೋ ತುಂಬುತ್ತಿದ್ದರು ಎಂಬುದು ಪ್ರಸಿದ್ಧ ವಿಷಯವಾಗಿದೆ '”. ಇಂತಹ 
ಕಾಲಮಾನ ಯಂತ್ರಗಳು ಪ್ರಾಚೀನ ಕರ್ನಾಟಕದ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಇದ್ದವೆಂಬುದಕ್ಕೆ ಶಾಸನ 
ಆಧಾರಗಳಿವೆ. ಈಗಿನ ಶಿಗ್ಗಾಂವ ತಾಲೂಕಿನ ಕಳಸ ಅಂದಿನ ಕಾಡಿಯೂರು ಘಟಿಕಾಸ್ಥಾನದಲ್ಲಿ ದೇವಸ್ಥಾನವು 
ಫಳಿಗೆಯು, ಸತ್ರವು ಇದ್ದವು ಎಂದು ಅಲ್ಲಿಯ ಶಾಸನವೇ ಹೇಳುತ್ತದೆ”. ಬಹುಷಃ ಘಳಿಗೆ (ಘಟಿಕಾ) ಗಳನ್ನು 
ದೇವಸ್ಥಾನಗಳಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಇಡುತ್ತಿರಬೇಕು. ಅವುಗಳನ್ನು ನೋಡಿಕೊಳ್ಳಲು 
ದೇವಸ್ಥಾನಗಳಲ್ಲಿ ಅಭ್ಯಾಸಮಾಡುತ್ತಿದ್ದ ವಿದ್ಯಾರ್ಥಿಗಳನ್ನು ನೇಮಿಸಿ ಅವರಿಗೂ ದತ್ತಿಗಳನ್ನು 
ಕೊಟ್ಟಿರುವದುಂಟು. ಉದಾ:- ಕಲ್ಯಾಣಿ ಚಾಲುಕ್ಯರ ಶಾಸನವೊಂದು ವಿದ್ಯಾದಾನವು ನಡೆಯುತ್ತಿದ್ದ 
ಮೋರಿಂಗೆರೆಯ ಮಠದಲ್ಲಿನಾಲ್ವರು "ಘಳಿಗೆಯ ಮಾಣಿ'ಗಳಿಗೆ ಎಂಟು ಮತ್ತರು ಭೂಮಿಯನ್ನು 
ನೀಡಿರುವದನ್ನು ಹೇಳುತ್ತದೆ”. ಅದೇ ಮೇಲಿನ ಕಳಸ ಶಾಸನವು ಗೊಜ್ಜಿ ಗದೇವನು ರೇವದಾಸ ಎಸೋತ್ತರ 
ದೀಕ್ಷಿತ ಎಂಬ ವೈದಿಕನಿಗೆ ದಂಡನಾಥ ಪದವಿಯ ಜೊತೆಯಲ್ಲಿ ಗುಡಿ, ಶಂಖ, ಚಾಮರ, ಬೆಳ್ಳೊಡೆ 


ಮುಂತಾದವುಗಳಲ್ಲದೇ ಫಘಳಿಗೆಯನ್ನೂ ಕೊಟ್ಟನೆಂದು ಹೇಳುತ್ತದೆ ಕ 
ಕಾಡಿಯೂರು ಘಟಿಕಾಸ್ಮಾನ (ಕಳಸ) 


ಶಿಗ್ಗಾಂವ ತಾಲೂಕಿನ ಇಂದಿನ ಕಳಸ ಗ್ರಾಮವೇ ಅಂದಿನ ಶಾಸನೋಕ್ತ ಪ್ರಸಿದ್ಧ ಅಗ್ರಹಾರ 


ಘಟಿಕಾಸ್ಮಾನವೆಂದು ಹೆಸರಾಗಿರುವ ಕಾಡಿಯೂರು ಗ್ರಾಮ. ಗ್ರಾಮದಲ್ಲಿ ಅನವದ್ಯತತ್ವವಿದರೂ, 


ಆಗಮಜ್ಞರೂ, ಶಬ್ದವಿದ್ಯಾಗಮ ಪಂಡಿತರೂ ಆದ ಇನ್ನೂರ್ವ್ಯ್ವರು ವಿಭುದರು ಅಲ್ಲಿದ್ದರು. ಇಲ್ಲಿ ವ್ಯಾಕರಣ, 
ಅರ್ಥಶಾಸ್ತ್ರ R ಸಾಹಿತ್ಯ, ಇತಿಹಾಸ, ಏಿಕಾಕ್ಷರ ಎಂಬ ವಿಷಯಗಳನ್ನು ಕಲಿಸಲಾಗುತ್ತಿತ್ತು. ಇಲ್ಲಿ ಕಲಿತವರು ಆ 
ವಿಷಯಗಳಿಗೆ ಟೀಕೆ ಬರೆಯುವಷ್ಟು ಪಾಂಡಿತ್ಯವನ್ನು ಗಳಿಸಿಕೊಂಡಿದ್ದರು. ಇದನ್ನು ಶಾಸನ ಬರೆದ ಕವಿಯು- 

“ಕಂ॥ ಕವಿರಾಜರಾಜ ವಿಭುದ 

ಪ್ರವರಂ ಶ್ರೀ ಕಾಡಿಯೂರಿನಲ್ಲಿ ಕಮಳೋ 

ದೃವವಂಶ ಪ್ರೋತ್ತಮರಂ 

ನವಿನವಣ್ಣ ೯ನೆಯಿನೆಸೆಲಭಿವಣ್ಣಿ ೯ಸಿದಂ” 


ಎಂದು ವಣ್ಣಿ ೯ಸಿಕೊಂಡಿದ್ದ ಕಂದ ಪದ್ಯದಿಂದಲೇ ಕಾಡಿಯೂರ ಅಗ್ರಹಾರ ಘಟಿಕಾಸ್ಥಾನದಲ್ಲಿ 
ಎಂತಹ ವಿದ್ವತ್‌ಪೂರ್ಣ ವಿದ್ಯಾಭ್ಯಾಸ ಕಲಿಕೆ ನಡೆಯುತ್ತಿತ್ತೆಂಬುದುಸ್ತ ಷ್ಟವಾಗುತ್ತದೆ*. ಈ ಘಟಿಕಾಸ್ಲಾನಗಳಿಗೆ 


ಹೊಂದಿಕೊಂಡು ತೈಪುರುಷ ದೇವಾಲಯವಿರುವದು ಸರ್ವೆಸಾಮಾನ್ಯ. ಆದರೂ ಒಮ್ಮೊಮ್ಮೆ 


ಅಗ್ರಹಾರಗಳಲ್ಲಿಯೂ ಸಹ ತೈಪುರುಷ ದೇವಾಲಯಗಳು ಇರುತ್ತಿದ್ದವು. ಆದರೆ ಅವು ಎಲ್ಲಾ 
ಅಗ್ರಹಾರಗಳಲ್ಲಿಕ ಇರುತ್ತಿರಲಿಲ್ಲ. ಸಾಲೋಟಗಿ ಅಗ್ರಹಾರದಲ್ಲಿ ಮೊದಲು ತ್ಲೈಪುರುಷ ದೇವಾಲಯವನ್ನು 
ಕಟ್ಟಿಸಿ ಅಲ್ಲಿ ವಿದ್ಯಾಶಾಲೆಯನ್ನು ಸ್ಥಾಪಿಸಿದ್ದನ್ನು ಹಿಂದೆ ನೋಡಿದ್ದೇವೆ. ಈ ದೇವಸ್ಥಾನಗಳನ್ನು 
ನಿರ್ಮಾಣಮಾಡುವ ಉದ್ದೇಶ ವಿದ್ಯಾರ್ಥಿಗಳಲ್ಲಿ "ಸರ್ವಧರ್ಮ ಸಮತಾಭಾವ' ಬೆಳೆಯಲೆಂಬ ದೃಷ್ಠಿಯೇ 
ಇದಕ್ಕೆ ಕಾರಣವಾಗಿರಬೇಕು. ಇಲ್ಲಿ ವಿದ್ಯಾಪಾರಂಗತನಾದವನಿಗೆ “ಘಟಿಕಾ ಸಾಹಸಿ” ಎಂದು ಹೆಸರು. ಇಂದು 
ವಿಶ್ವವಿದ್ಯಾಲಯಗಳು ಪದವಿಗಳನ್ನು ನೀಡುವ ಸಮಾರಂಭಕ್ಕೆ ಘಟಿಕೋತ್ಸವ ಎಂಬ ಹೆಸರು ಬಂದಿದ್ದು 


ಇದರಿಂದಲೇ ಆಗಿರಬೇಕು. 
ಬಾಲ ಶಿಕ್ಷಣ (ಪ್ರಾಥಮಿಕ) 


ಬಾಲ ಶಿಕ್ಷಣ (ಪ್ರಾಥಮಿಕ) ವಿದ್ಯಾಭ್ಯಾಸದ ಕುರಿತು ಹೆಚ್ಚಿನ ಶಾಸನಾಧಾರಗಳು ಲಭ್ಯವಿಲ್ಲ. 
ಮಗುವಿನ ಚೂಡಾಕರ್ಮವಾದ ನಂತರ (ಉಪನಯನ) ಅಕ್ಟರಾಭ್ಯಾಸ ಆರಂಭವಾಗಿ ಎಂಟು ವರ್ಷಕ್ಕೆ 
ಓದು- ಬರಹ, ಸಾಮಾನ್ಯಗಣಿತ, ನಿಘಂಟು, ವ್ಯಾಕರಣ ಮುಂತಾದ ಬಾಲ ಶಿಕ್ಸೆ ಗಳು ದೇಶಿ ಭಾಷೆಗಳಲ್ಲಿ 
ಕಲಿಸಲ್ಪಡುತ್ತಿದ್ದವು. ಕೆಲವು ಶಾಸನಗಳಲ್ಲಿ ಬಾಲಶಿಕ್ಸೆ, ಕನ್ನಡಕ್ನರ ಶಿಕ್ಷೆಯ ಉಲ್ಲೇಖಗಳು 
ಬರುವುದುಂಟು. ಕನ್ನಡ ಶಿಕ್ಷೆಯ ಉಪಾಧ್ಯಾಯನಿಗೆ ಐದು ಗದ್ಯಾಣಗಳ ಸಂಭಾವನೆ ನೀಡಿದ 
ಉಲ್ಲೇಖ ತಾಳಗುಂದದ ಶಾಸನದಲ್ಲಿ ಬಂದಿದೆ". ದೇವಸ್ಥಾನ ಮಠಗಳಲ್ಲಿಯೇ ಬಾಲಶಿಕ್ಷಣವು 
ನಡೆಯುತ್ತಿತ್ತೆಂದು ಹೇಳಲು ಶಾಸನ ಆಧಾರಗಳು ಇರದಿದ್ದರೂ ಪ್ರಾಥಮಿಕ ಹಂತದಿಂದ ಉನ್ನತ 
ಶಿಕ್ಷಣದವರೆಗಿನ ಅಧ್ಯಯನ- ಅಧ್ಯಾಪನ ಇಲ್ಲಿ ನಡೆಯುತ್ತಿತ್ತೆಂದು ಹೇಳಬಹುದು. ಸಿಂದಗಿ 
ತಾಲೂಕಿನ ಮಲಘಾಣ ಶಾಸನವು “ದಿವಾಕರೇಶ್ವರ ದೇವರಲ್ಲಿಯ ಪುರಾಣಂ ಬಾಲಶಿಕ್ಲೆಗಂನ್ಯಾಸದ 
ವಕ್ಟಾಣಕ್ಕಂ” ವೃತ್ತಿಯ ಭೂಮಿಯೊಳಗೆ ಬಿಟ್ಟ ಭಟ್ಟವೃತ್ತಿಯನ್ನು ನೀಡಿದ ಉಲ್ಲೆಖ ನೋಡಿದರೆ, 
ಒಬ್ಬ ಉಪಾಧ್ಯಾಯ ಪುರಾಣ, ಬಾಲಶಿಕ್ಸೆ ನ್ಯಾಸದ ವ್ಯಾಖ್ಯಾನ ಮಾಡುತ್ತಿದ್ದುದು ತಿಳಿದುಬರುತ್ತದೆ *. 
ಇಲ್ಲಿ ಬಾಲಶಿಕ್ಷೆ ವಿದ್ಯಾಭ್ಯಾಸದ ಪ್ರಾರಂಭಿಕ ಹಂತವನ್ನು ಸೂಚಿಸಿದರೆ, ನ್ಯಾಸದ ವ್ಯಾಖ್ಯಾನ ಪ್ರೌಢ 
ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದುದಾಗಿದೆ. ಪುರಾಣ ಸಾಮಾನ್ಯರ ಕುರಿತಾದುದು. ಬಾಲಶಿಕ್ಷೆಯಲ್ಲಿ ಏನನ್ನೂ 
ಕಲಿಸುತ್ತಿದ್ದರು, ಹೇಗೆ ಕಲಿಸುತ್ತಿದ್ದರು ಎಂಬುದರ ಕುರಿತು ಇನ್ನೂ ಚರ್ಚೆಯಾಗಬೇಕಾಗಿದೆ. ಇಂತಹ 
ಪಾಶ ಶಾಲೆಗಳಲ್ಲಿ ಮಕ್ಕಳು ಕಪ್ಪುಹಲಗೆಗಳ ಮೇಲೆ ಬಿಳಿ ಬಳಪದಿಂದ ಎಡದಿಂದ ಬಲಕ್ಕೆ 
ಬರೆಯುವದನ್ನು ವಿದೇಶಿ ಪ್ರವಾಸಿ ಅಲ್ಪೇರೂನಿ ಉಲ್ಲೇಖಿಸಿದ್ದಾನೆ”. ಬಾಲಕರಿಗೆ ಯುಗ್ವೇದದ 


ಮಂತ್ರಗಳನ್ನು ಸಹ ಬಾಯಿಪಾಠ ಮಾಡಿಸುತ್ತಿದ್ದ ಉಪಾಧ್ಯಾಯನನ್ನು ಶಾಸನವೊಂದು ಬಾಲಶಿಕ್ಷೆ 


GD 


ಶಾಸ್ತ್ರದವನೆಂದು ಕರೆದರೆ, ಹಾಗೆಯೇ ಕನ್ನಡಕ್ಟರ ಶಿಕ್ಷೆಗಾಗಿ ಕನ್ನಡದ ಉಪಾಧ್ಯಾಯನಿಗೂ ದತ್ತಿ 
ಬಿಟ್ಟ ವಿಷಯವೂ ಸಹ ತಾಳಗುಂದದ ಶಾಸನದಲ್ಲಿ ಬಂದಿದೆ". ಪ್ರಾಥಮಿಕ ವಿದ್ಯಾಭ್ಯಾಸ ಆಯಾ 
ಊರುಗಳಲ್ಲಿಯೇ ವೈಯಕ್ತಿಕ ಇಲ್ಲವೇ ಸಾಮೂಹಿಕವಾಗಿ ನೆಡೆದು ಮುಂದೆ ಪ್ರೌಢವಿದ್ಯಾ ಭ್ಯಾಸಕ್ಕೆ 


ಅಗ್ರಹಾರ ಇಲ್ಲವೆ ಘಟಿಕಾಸ್ಥಾನ ಮಠಗಳಿಗೆ ಹೋಗುವ ವಾಡಿಕೆಯಿತ್ತು. 
ಪೌ 
ಪ್ರೌಢ ಶಿಕ್ಷಣ (ಮಾಧ್ಯಮಿಕ) 


ಪ್ರೌಢ ವಿದ್ಯಾಭ್ಯಾಸ ಮಾಡುವ ವಿದ್ಯಾ ರ್ಥ್ಧಿಗಳೇ ಛಾತ್ರರಿಗೆ ಆಶನಾಚ್ಛಾದನ 
ಪ ಥ್ಕೌಷದಾತ್ಮ ೯ವಾಗಿ ದಾನ ಬಿಟ್ಟಿ ದ್ದನ್ನು ಶಾಸನಗಳು ಅರಹುತ್ತವೆ. ಛಾತ್ರರಿಗೆ ವಿದ್ಯಾಭ್ಯಾಸ ಮಾಡಿಸುವ 
ಉಪಾಧ್ಯಾಯರಿಗೆ ಭಟ್ಟವೃತ್ತಿ ಬಿಟ್ಟುಕೊಡುವದನ್ನು ಡಾ. ಚಿದಾನಂದಮೂರ್ತಿಯವರು ಅನೇಕ 
ಶಾಸನಗಳಿಂದ ಗುರುತಿಸಿದ್ದಾರೆ". ಭಟ್ಟವೃತ್ತಿಯನ್ನು ಪುರಾಣ, ಬಾಲಶಿಕ್ಷೆ, ನ್ಯಾಸದ, ವಾಖ್ಯಾನ 
ಮಾಡುವವರಿಗೆ ನೀಡಿರುವದನ್ನು ಮಲಘಾಣ ಶಾಸನ ಹೇಳಿರುವದನ್ನು ಇಲ್ಲಿ ಗಮನಿಸಬೇಕು. 
ಕಾಡಿಯೂರ (ಕಳಸ) ದ ಮಹಾಜನರು ಭಟ್ಟವೃತ್ತಿಗೆ ದತ್ತಿಯನ್ನು ಕೊಟ್ಟಿದ್ದನ್ನು ಕ್ರಿ.ಶ.4೯೩೦ ರ ಶಾಸನ 
ಹೇಳುತ್ತದೆ "”. ಇದನ್ನು ಸಾಮಾನ್ಯವಾಗಿ ಉತ್ತಮ ವಿದ್ವಾಂಸರು ಅತ್ಯುತ್ತಮ ರೀತಿಯಲ್ಲಿ ಬೋಧಿಸಲು 
ಅನುಕೂಲವಾಗುವದಕ್ಕಾಗಿ ಅವರಿಗೆ ನೀಡಲಾಗುತ್ತಿತ್ತು. ಪ್ರೌಢ ಉಪಾ ಧ್ಯಾಯರ 
ಜೀವನೋಪಾಯಕ್ಕಾಗಿ ಕೊಟ್ಟ ದಾನವನ್ನು ಭಟ್ಟವೃತ್ತಿ ಎಂದು ಕರೆದರೆ, ಪ್ರೌಢ ವಿದ್ಯಾರ್ಥಿಗಳ 
ಜೀವನೋಪಾಯಕ್ಕಾಗಿ ಕೊಟ್ಟ ದಾನವನ್ನು ಚಟ್ಟವೃತ್ತಿ ಎಂದು ಕೆಲವರು ಕರೆದಿದ್ದು ಅದು ಶಾಸನದ 
ಚಟ್ಟುಗೆಯಿ ಎಂಬುದರ ಚಟ್ಟವೃತ್ತಿಯಾಗಿದೆ "”. ಈ ಭಟ್ಟವೃತ್ತಿಯನ್ನು ಸ್ವೀಕರಿಸುವವನು ವೇದ, 
ವ್ಯಾಕರಣ, ಮೀಮಾಂಸೆ, ಎರಡು ದರ್ಶನಗಳಲ್ಲಿ ಪರಿಣಿತನಾಗಿರಲೇಬೇಕೆಂದೂ, ಅವನು ಆ ಊರಿನ 
ಮಠದಲ್ಲಿ ಕೊನೆಯ ಪಕ್ಸ ಮೂರು ವರ್ಷವಾದರೂ ಇದ್ದು ಅಧ್ಯಯನವನ್ನು ನೀಡಬೇಕಾಗಿದ್ದಿತೆಂದು 


ಕ್ರಿ.ಶ.೧೦೫೦ ರ ಶಾಸನವೊಂದು ಮಹತ್ವಪೂರ್ಣ ವಿಷಯವನ್ನು ಹೇಳುತ್ತದೆ". 
ವಿದ್ಯಾ ಭ್ಯಾಸ ಕ್ರಮ 
ರಾಷ್ಟ್ರಕೂಟರ ಕಾಲದ ವಿದ್ಯಾಭ್ಯಾಸ ಕ್ರಮದ ಕುರಿತು ತಿಳಿದುಕೊಳ್ಳಲು ನಾವು ಅವರ ಹಿಂದಿನ 


ಮತ್ತು ಅವರ ನಂತರದ ಕಾಲದ ಕೆಲವು ಶಾಸನಗಳ ಸಹಾಯವನ್ನು ಹಿನ್ನೆಲೆ ಮುನ್ನೆಲೆಗಾಗಿ ಇಲ್ಲಿ 


ಪಡಿದುಕೊಂಡಿದ್ದೇವೆ. 


ಈ ಕಾಲದ ಅಧ್ಯಯನದ ವಿಷಯಗಳಲ್ಲಿ ವೇದಗಳಿಗೆ ಮೊದಲ ಸ್ಥಾನ ದೊರೆತಿದ್ದು ವೇದಗಳು, 


ವೇದಾಂಗಗಳು, ವೇದದಉಪಾಂಗಗಳು, ವೇದಾಧ್ಯಯನದ ವಿಷಯಗಳಾಗಿದ್ದವು. ವೇದಗಳನ್ನು 


ಭಾಗಭಾಗವಾಗಿ ಅಧ್ಯಯನ ಮಾಡುವದನ್ನು ವೇದ ಖಂಡಿಕವೆಂದೂ, ಪಾಠಹೇಳುವ ಉಪಾಧ್ಯಾಯನನ್ನು 
ಖಂಡಿಕೋಪಾಧ್ಯಾಯನೆಂದು, ವಿದ್ಯಾರ್ಥಿಯನ್ನು ಖಂಡಿಕ ವಿದ್ಯಾರ್ಥಿಯೆಂದು ಶಾಸನಗಳು ಕರೆದಿವೆ *'. 
ವೇದಗಳ ವಿದ್ಯಾಭ್ಯಾಸದಲ್ಲಿ ವೇದಗಳ ಶುದ್ಧವಾದ ಉಚ್ಛಾರಣೆಗೆ ಅತೀ ಪ್ರಮುಖ ಸ್ಥಾನವಿದೆ. 
ವೇದಾಂಗಗಳಲ್ಲಿ ಒಂದಾದ “ಶಿಕ್ಷಾ” ಎಂಬುದು ಈ ಉಚ್ಛಾರಣೆಯನ್ನು ಭೋದಿಸುತ್ತದೆ. ಶಾಸನಗಳು 
ಸಹ ದತ್ತಿಗಳಲ್ಲಿ “ಯಗ್ವೇದ ಬಾಲಶಿಕ್ಷೆ” , "ಯಜುರ್ವೇದ ಬಾಲಶಿಕ್ಸೆ', ಮುಂತಾದವುಗಳಿಗೆ 
ಸ್ಥಾನಕಲ್ಲಿಸಿಕೊಟಿವೆ. ವೇದಗಳಲ್ಲಿ ಪರಿಣಿತರಾಗಿದ್ದ ಬ್ರಾಹ್ಮಣ ಮಹಾಜನರು (ಉಪಾದ್ಯಾಯ) ಗ್ರಸ್ತ, ನಿರಸ್ತ, 

[ ಒ pl ಇ [ ೬ $ - ಮಿ 
ಮುಂತಾದ ಉಚ್ಛಾರಣಾ ದೋಷಗಳನ್ನು ವರ್ಜಿಸಿದ ಪದ, ಕ್ರಮ ಮುಂತಾದ ರೀತಿಯಲ್ಲಿ ಅಂದರೆ ಪದಪಾಠ, 


ಕ್ರಮಪಾಠ, ಜಟಪಾಠ, ಘನಪಾಠಗಳ ಮುಖಾಂತರ ವೇದಗಳನ್ನು ವಾಚಿಸುತ್ತಿದ್ದ (ಆ 


“ಪ್ರಣಮವನುಚ್ಚರಿಸಿ ಸ್ವರವರ್ಣ ಬೇದದಿಂದಂ ಪ್ರಥಮ ಚುತುಃ ಷಷ್ಠಿ ಸಂಹತಿಗಳಂ ಪದಕ್ರಮ 
ಚೇದದಿಂ ಬ್ರಾಹ್ಮಣ ಆರಣಸೂತ್ರಂ ಮೊದಲಗೊಡೆಯವ ನೋದಿ ಖಯಗ್ಯಜುಸ್ನಾ ಮಾರ್ಥರ್ವಣ ವೇದಂಗಳಂ 
ಸ್ವರವರ್ಣ ಭೇದದಿಂದಂ ಮಂತ್ರಸಹಿತ ಪಾಳಿ ಪದಕ್ರಮ ಜಟೆಭೇದದಿಂ ಶತಸೂತ್ರಂ ಮೊದಲಾಗೆಲ್ಲಂ ಯತಾ 
ಕ್ರಮದಿಂದುಚ್ಛ್ಚರಿಸಿ ” ವೇದವನ್ನು ಓದುವ ವಿಧಾನದ ಒಂದು ಚಿತ್ರಣವು ವಡ್ಡಾರಾಧನೆಯಲ್ಲಿ 
ದೊರಕುತ್ತದೆ". ವೇದವನ್ನು ಹೊರತುಪಡಿಸಿದರೆ ಅಗ್ರಹಾರ, ದೇವಸ್ಥಾನಮಠ ಹಾಗೂ ಘಟಿಕಾಸ್ಥಾನಗಳಲ್ಲಿ 
ಭೋದಿಸಲ್ಪಡುತಿದ್ದ ಇತರ ಕೆಲವು ವಿಷಯಗಳನ್ನು ಇಲ್ಲಿ ಹೆಸರಿಸಬಹುದು. ವ್ಯಾಕರಣ, ತರ್ಕ, ಜೋತಿಷ್ಯ, 
ಪುರಾಣ, ಕಾವ್ಯ, ನಾಟಕ, ಅರ್ಥಶಾಸ್ತ್ರ y ಭರತಶಾಸ್ತ್ರ », ವಾತ್ಸಾ ಯನನ ಕಾಮಸೂತ್ರ, ಚರಿತ್ರೆ, ಸ್ಪೃತಿಗಳು, 


ಇಂ 
ಹದಿನೆಂಟು ಪುರಾಣಗಳು, ಷಡ್ಡರ್ಶನಗಳು ಬೋಧನೆಯ ಪ್ರಮುಖ ವಿಷಯಗಳಾಗಿದ್ದವು. ಶೈವರು 
ಶಿವಾಗಮಗಳನ್ನು ಓದುತ್ತಿದ್ದರು. ವಡ್ಡಾರಾಧನೆಯು ಸಹ ವೈದಿಕ ಪದ್ಧತಿಯ ವಿದ್ಯಾಭ್ಯಾಸದ ಚಿತ್ರಣ 
ನೀಡುತ್ತದೆ. ಅದು ಬ್ರಾಹ್ಮಣ ಗುರುವಾದ ಸೂರ್ಯಮಿತ್ರನು ಅಗ್ನಿ ಭೂತಿ, ವಾಯುಭೂತಿಯರಿಗೆ ಕಲಿಸಿದ 
ವಿದ್ಯೆಗಳನ್ನು ಕುರಿತು “ನಾಲ್ಕು ವೇದಮುಂ ಅಂಗಮುಂ ಪದಿನೆಂಟು ಧರ್ಮ ಶಾಸ್ತ್ರಂಗಳುಂ ಮೀಮಾಂಸಾ 
ನ್ಯಾಯ ವಸ್ತರಂ ವ್ಯಾಕರಣಂ ಪ್ರಮಾಣಂ ಛಂದಂ ಅಲಂಕಾರಂ ನಿಘಂಟು ಕಾವ್ಯ ನಾಟಕಗಳುಂ ಚಾಣಕ್ಕಂ 
ಸಾಮುದ್ರಿಕಂ ಶಾಲಿಹೋತ್ರಂ (ಅಶ್ವವಿದೈೆ) ಪಾಳಕಾಪ್ಯಂ(ಗಜವಿದೈೆ) ಹಾನಿತಂ ಚರಕಂ ಅಶ್ಚಿನೀಮತಂ ಬಾಲಹಂ ' 
ಸುಸ್ಫುತಂ (ವೇದಗ್ರಂಥ) ಕ್ಲಾರಪಾನಿಯಂ ಮೊದಲಾಗೋಡೆಯ ನರ ವೈದ್ಯಗಳುಂ ಜೋತಿಷಂ ಮಂತವಾದಂ 
ಮೊದಲಾಗೋಡೆಯ ಶಾಸ್ತ್ರಗಳೆಲ್ಲಮಂ” ರಾಷ್ಟ್ರಕೂಟರ ಕಾಲದಲ್ಲಿ ಕಲಿಸಲಾಗುತ್ತಿದ್ದು, ವೈದಿಕ 
ವಿದ್ಯಾಭ್ಯಾಸಕ್ರಮವನ್ನು ವಿವರವಾಗಿ ತಿಳಿಸುತ್ತದೆ'”. ರಾಷ್ಟ್ರಕೂಟರ ಶಾಸನಗಳಲ್ಲಿ ವಿದ್ಯಾಕೇಂದ್ರಗಳಲ್ಲಿ ಕಲಿಸುವ 
ವಿಷಯಗಳ ಕುರಿತು ಮಾಹಿತಿ ಲಭ್ಯವಾಗುತ್ತದೆ. ಕ್ರಿ.ಶ.೮೭೦ ರ ಒಂದನೆಯ ಅಮೋಘವರ್ಷನ ಸಾಲೂರು 


ಶಾಸನವು ತರ್ಕಶಾಸ್ತ್ರ ಮತ್ತು ವೇದಗಳು ಆ ಕಾಲದಲ್ಲಿ ಕಲಿಸುವ ವಿಷಯಗಳಾಗಿದ್ದವೆಂದು ಉಲ್ಲೇಖಿಸುತ್ತದೆ'”. 


ಅದೇ ರೀತಿ ಕ್ರಿ.ಶ.೮೭೨ ರ ಒಂದನೆಯ ಅಮೋಘವರ್ಷನ ಶಿಸುವಿನಹಳ್ಳಿಯ ಶಾಸನವು ಈ ಕಾಲದಲ್ಲಿ ಸೃತಿ, 


ಸ್ಮ ತಿ: ವ್ಯಾಕರಣ, ಕಾವ್ಯ, ನಾಟಕ, ತರ್ಕ, ಆಗಮ ಮೊದಲಾದ ವಿಷಯಗಳನ್ನು ಕಲಿಸಲಾಗುತ್ತಿ ತ್ರೆ ೦ದು 


ತಿಳಿಸುತ್ತದೆ". 
9 ್‌ 
ಸ್ತ್ರೀ ವಿದ್ಯಾಭ್ಯಾಸ 


“ವಿದ್ಯಾ ವಿಹೀನ ಪಶುಭಿಃ ಸಮಾನ” ಎಂಬುದು ಹಿಂದೂಗಳ ಭಾವನೆ. ಇದರ ಫಲವಾಗಿ ವಿದ್ಯೆಯ 
ಸಾಕಾರ ರೂಪಗಳಾಗಿ ಹುಟ್ಟಿ ಬಂದವು ವೇದ- ಉಪನಿಷತ್ತುಗಳು. ಸ್ತ್ರೀ ಪುರುಷ ಜ್ಞಾನಾರ್ಜನೆಗೆ ಸಮಾನ 
ತಳಹದಿಯನ್ನು ರೂಪಿಸಿಕೊಟ್ಟ ಕಾಲವದು. ಸ್ತ್ರೀಯರನ್ನು ಬ್ರಹ್ಮ ವಾದಿನಿಯರು ಮತ್ತು ಸಧ್ದೂವಧುಗಳೆಂಬ 
ಎರಡು ಭಾಗವಾಗಿ ವಂಗಡಿಸಲಾಗಿತ್ತು ್ಥ ಬ್ರಹ್ಮ ವಾದಿನಿಯರು ಆಜನ್ಮಪರ್ಯಂತ ಬ್ರಹ್ಮ ಚಾರಿಣಿಯರಾಗಿ ತಾತ್ಚಿಕ 
ಸಾಹಿತ್ಯವನ್ನು ಕರಗತ ಮಾಡಿಕೊಂಡಿದ್ದರು. ಸಧ್ಧೂವಧುಗಳು ವಿವಾಹ ಘಟ್ಟದವರೆಗೆ ವಿದ್ಯಾಭ್ಯಾಸವನ್ನು 
ಮುಂದುವರೆಸಿ ಮುಂದೆ ಗೃಹಜೀವನದಲ್ಲಿ ಕಾಲಿರಿಸುತ್ತಿದ್ದರು. ಈ ವೇದ ಉಪನಿಷತ್ತುಗಳ ಸ್ತ್ರೀ ವಿದ್ಯಾಭ್ಯಾಸ 
ರಾಮಾಯಣ, ಮಹಾಭಾರತಗಳ ಕಾಲಕ್ಕೆ ಉಳಿಯಲಿಲ್ಲ. ಕೌಶಲ್ಯ ತಾರೆಯಂತಹವರು “ಮಂತ್ರವಿದ” ಎಂಬ 
ವಿಶೇಷಣವನ್ನು ಪಡೆದಿದ್ದರು. ಆದರೆ ಇಲ್ಲಿ ಶಿಕ್ಷಣದ ಅವಕಾಶ ದೊರೆತುದು ಕೇವಲ ಮೇಲ್ವರ್ಗದ 
ಮಹಿಳೆಯರಿಗೆ ಮಾತ್ರ. ನಂತರದಲ್ಲಿ ಬೌದ್ಧ, ಜೈನ ಸಂಸ್ಕೃತಿಗಳು ಈ ಕೊರತೆಯನ್ನು ಹೋಗಲಾಡಿಸಲು 
ಪ್ರಯತ್ನಿಸಿದವು. ಅದರಲ್ಲಿ ಬೌದ್ಧ ಧರ್ಮದ ಪಾಲು ಹೆಚ್ಚು. ಪುರುಷರಿಗೆ ಸುಲಭವಾಗಿ ಸಿಗುತ್ತಿದ್ದ 
ದೀಕ್ಷೆ -ಮೋಕ್ಷಗಳು ಗೌತಮಬುದ್ಧನಿಂದ ಸ್ತ್ರೀಯರಿಗೂ ಸಿಗುವಂತಾಯಿತು. ಇದರಿಂದ ಬೌದ್ಧ ಧರ್ಮದ 
ಪ್ರಚಾರಕ್ಕೆ ಪ್ರೋತ್ಲಾಹ ದೊರೆಯಿತು, ಸಮಾಜದಲ್ಲಿ ಮಹಿಳೆಯರಿಗೆ ಮುಕ್ತ ಪರಿಸರ ನಿರ್ಮಾಣವಾಗಿ ಸಂಸ್ಕೃತ 
ಮಹಿಳೆಯರಿ ಸಹ ಬೌದ್ಧ ಭಿಕ್ಲುಣಿಯರಾಗಿ ಮತ ಪ್ರಚಾರಕರಾಗಿ ಅನೇಕ ಗ್ರಂಥಗಳ ನಿರ್ಮಾಣಕ್ಕೆ 


ಕಾರಣೀಭೂತರಾದರು. 


ಆದಾಗ್ಯೂ ರಾಜಮನೆತನಗಳ ಸ್ತ್ರೀಯರಿಗೆ ದೊರೆಯುವ ವಿದ್ಯೆಯು ಸಾಮಾನ್ಯ ಸ್ತ್ರೀಯರಿಗೆ 
ದೊರೆಯಲೇ ಇಲ್ಲ. ಅವರು ಇಚ್ಛಿಸಿದರೆ ಇಲ್ಲವೆ ಕುಟುಂಬದವರ ಒತ್ತಾಯಕ್ಕೆ ಗಾಯನ, ವಾದನ, 
ನರ್ತನಗಳಂತಹ ಕಲೆಯ ತರಬೇತಿಗಳು ಮಾತ್ರ ಮಹಿಳೆಯರಿಗೆ ದೊರೆಯುತ್ತಿದ್ದವು. ರಾಜಮನೆತನದ 
ಸ್ತ್ರೀಯರಾದರೂ ಒಂದೆಡೆ ಕಲೆಯ ಆಕರ್ಷಣೆಗೆ ಅದನ್ನು ಕಲಿತರೆ, ಇನ್ನೊಂದೆಡೆ ರಾಜರ ಮನದಾಕರ್ಷಣೆಗಾಗಿ 
ಇಂತಹ ಕಲೆಗಳನ್ನು ಕಲಿಯುವ ಮಟ್ಟಕ್ಕೆ ಬಂದು ವಿದ್ಯೆಯಿಂದ ಅವರು ವಂಚಿತರಾಗಿದ್ದರು. ಆದರೂ 
ಅರಸೊತ್ತಿಗೆ ಹಾಗೂ ಶ್ರೀಮಂತರ ಕುಟುಂಬಗಳ ಸ್ತ್ರೀಯರಿಗೆ ಏದ್ಯೆ ಈ ಕಾಲದಲ್ಲಿ ಅಲ್ಪ-ಸ್ವಲ್ಪ ದೊರೆತಿದ್ದನ್ನು 


ಬ ವಳು ಎ 


ಶಾಸನಗಳ ವರ್ಣನೆಯಿಂದ ತಿಳಿದುಬರುತ್ತದೆ. ಈ ಕಾಲದಲ್ಲಿ ಪಲ್ಲವ ದೀವಬ್ಬರಸಿ ವಾಗ್ದೇವಿಯರ ದೊರೆ 


ಎ 


ಎಂದೆನಿಸಿಕೊಂಡರೆ ""', ಮಹಾಸಾಮಂತ ಶೂದ್ರಕಾಂಕನ ಹೆಂಡತಿ ಜೆಕ್ಕಿಸುಂದರಿ "ಸಹಜ ಸರಸ್ವತಿ ವಿಳಾಸ 
ವಿದ್ಯಾಧರಿ' ಎಂದು ಹೆಸರಾಗಿದ್ದಳು"”. ಇವರಲ್ಲದೆ ರೇವಕನಿರ್ಮ್ಯಡಿ ಮತ್ತು ಶೀಲಭಟ್ಟಾರಿಕಾಳಂತಹವರು 
ಸಹ ವಿದ್ಯೆಯನ್ನು ಕಲಿತಿರುವದನ್ನು ಅವರನ್ನು ಹೆಸರಿಸುವ ಶಾಸನಗಳಿಂದ ತಿಳಿದುಕೊಳ್ಳ ಬಹುದಾಗಿದೆ. 
ಉನ್ನತವರ್ಗದ ಸ್ತಿಯರಿಗೆ ದೊರೆತ ಪ್ರೋತ್ಸಾಹ ಸಾಮಾನ್ಯವರ್ಗದ ಸ್ತ್ರೀಯರಿಗೆ ದೊರೆಯದೇ ಹೋಯಿತು. 
ಸಮಾಜವು ಈ ದೃಷ್ಟಿಯಲ್ಲಿ ಯಾವದೇ ಪ್ರಯತ್ನವನ್ನು ಮಾಡಿದಂತಿಲ್ಲ. ಆದರೂ ಕೆಲವು ಮಹಿಳೆಯರು 


ಸಮಾಜದ ಕಟ್ಟನ್ನು ಮೀರಿ ವಿದ್ಯಾವಂತರಾದುದು ಮಹತ್ವದ ಸಂಗತಿಯಾಗಿದೆ. 


ಸಾಮಾನ್ಯ ವರ್ಗದ ಮಹಿಳೆಯರಲ್ಲಿ ತನ್ನ ಜ್ಞಾನ ಬಲದ ಮೂಲಕ ಬೆಳಕಿಗೆ ಬಂದ ಶಾಸನೋಕ್ತ 
ಪ್ರಥಮ ಸ್ತೀಯೆಂದರೆ ಸಾವಿನಿರ್ಮಡಿ. ಬೌರಿಂಗ ಪೇಟೆ ತಾಲೂಕಿನ ಕುರುಬೆಲೆ ಗ್ರಾಮದಕ್ರಿ.ಶ೯0೦೦ ರ 
ಶಾಸನವೊಂದು ನಾಗಾರ್ಜುನಯ್ಯ ನಂದಿಂಗೆಯಬ್ಬೆಯರ ಮಗಳು ಸಾವಿನಿರ್ಮಡಿ “ಸರ್ವಶಾಸ್ತ್ರ ಪ್ರಸಿದ್ಧ” 


ಎಂಬವಿಶೇಷಣದಿಂದ ವರ್ಣಿತಳಾಗಿದ್ದಾಳೆ"”. ಈಕೆಯು ಸಕಲ ಶಾಸ್ತ್ರ ಪಾರಂಗತಳಾಗಿದ್ದಳೆಂಬುದಕ್ಕೆ " ಶ್ರೀಹರಿ' 


ಅಥವಾ “ಹರಿಸಿದ್ದ' ಎಂಬ ಬರವಣಿಗೆಯನ್ನೊಳಗೊಂಡ ತಾಳೆಗರಿ ಹಿಡಿದ ಇವಳ ಶಿಲ್ಪ ನಿದರ್ಶನವಾಗಿದೆ". 


ಒಟ್ಟಿನಲ್ಲಿ ಅಕ್ಷರವಿದ್ಯೆಯಲ್ಲಿ ಸಿಗಲಾರದ ಸ್ಥಾನವನ್ನು ಕೆಲವರು ಕಲೆಯಲ್ಲಿ ತುಂಬಿಕೊಂಡಿದ್ದರೂ, 
ಅದು ಅರಮನೆಯಲ್ಲಿ ಮಡುಗಟ್ಟಿ ನಿಂತಿತ್ತು. ರಾಜಮನೆತನದ ಈ ಕಲೆ ಬರಬರುತ್ತಾ ದೇವಾಲಯದ 
ವೇಶ್ಯೆಯರ, ಅನ್ಯವೇಶ್ಯೆಯರ ಪಾಲಿಗೆ ಸೀಮಿತವಾದಾಗ ಅದು ತನ್ನ ಗೌರವವನ್ನು ಕಡಿಮೆ ಮಾಡಿಕೊಂಡಿತು. 
ಆದರೆ ನಂತರದ ಕಲ್ಯಾಣಿ ಚಾಲುಕ್ಕ ಹಾಗೂ ಕಲಚೂರಿಗಳ ಕಾಲ ಒಂದು ಪ್ರಮುಖಯುಗವೆನಿಸಿದ್ದು 
ಶಿವಶರಣರ ಆಂದೋಲನದಲ್ಲಿ ಹೆಣ್ಣುಮಕ್ಕಳಿಗೆ ಹಿಂದಿನ ಬೌದ್ಧಸಂಘದಲ್ಲಿ ದೊರೆತ ಸ್ಥಾನಮಾನದಂತೆ 
ಸರ್ವತೋಮುಖ ಸ್ವಾತಂತ್ರ ದೊರೆತು ನೂರಾರು ಜನ ಸ್ತ್ರೀಯರು ತವ್ಮು ಜ್ಞಾನದ ಹಸಿವನ್ನು 


ಹಿಂಗಿಸಿಕೊಂಡರು. 


GaD 
ಸಾಹಿತ್ಯಿಕ ಚಟುವಟಿಕೆ 


ಪ್ರಾಚೀನ ಭಾರತೀಯ ಸಾಹಿತ್ಯದಲ್ಲಿ ಸಂಸ್ಕತ ಮೊದಲಸ್ಥಾನ ಪಡೆದುಕೊಂಡಂತೆ ಅದು ಉಳಿದ 
ಭಾರತೀಯ ಪ್ರಾದೇಶಿಕ ಭಾಷೆಗಳ ಸಾಹಿತ್ಯಕ್ಕೆ ತಳಹದಿಯಾಗಿ ನಿಂತಿದೆ. ಪ್ರಾಚೀನ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯಕ್ಕೆ 
ಸಂಸ್ಕೃತ, ಪ್ರಾಕೃತ ಹಾಗೂ ತಮಿಳು ಸಾಹಿತ್ಯಗಳ ನಂತರದ ಸ್ಥಾನ ದೊರೆತರೆ", ಶಾಸನ ಪ್ರಪಂಚದಲ್ಲಿ ಸಂಖ್ಯಾ 
ದೃಷ್ಟಿಯಿಂದ ಸಂಸ್ಕೃತದ ತರುವಾಯದ ಸ್ಥಾನವನ್ನು ತಮಿಳು ಶಾಸನಗಳು ಗಳಿಸಿದರೆ, ಸಾಹಿತ್ಯದ ದೃಷ್ಟಿ ಯಿಂದ 
ಎರಡನೆಯ ಸ್ಥಾನವನ್ನು ಕನ್ನಡ ಶಾಸನಗಳು ಪಡೆದುಕೊಂಡಿವೆ ''. ಕ್ರಿಸ್ತಪೂರ್ವ ಮೂರನೆಯ ಶತಮಾನದಿಂದ 
ಬೆಳೆದುಬಂದ ಶಾಸನಬರವಣಿಗೆ, ಸಾಹಿತ್ಯ ಕ್ಲೇತ್ರಗಳೆರಡು ಪ್ರಾದೇಶಿಕವಾಗಿ ಭಾರತೀಯ 'ಬಹುಭಾಷೆಗಳಲ್ಲಿ 
ಹರಿದು ಹಂಚಿಹೋಗಿವೆ. ಈ ಎರಡೂ ಕ್ಷೇತ್ರದಲ್ಲಿ ಸಂಸ್ಕೃತಭಾಷೆ, ಬರವಣಿಗೆ ಹಾಗೂ ಸಾಹಿತ್ಯಗಳು 
ಬೆರೆತುಕೊಂಡಿವೆ. ಕ್ರಿ.ಶ. ಐದನೆಯ ಶತಮಾನದ ಸುಮಾರಿಗೆ ಭಾರತೀಯ ಬಹುಭಾಷೆಗಳು ಪ್ರಾದೇಶಿಕವಾಗಿ 
ಸಂಸ್ಕೃತದಿಂದ ಸಾವಕಾಶವಾಗಿ ಬಿಡುಗಡೆಯನ್ನು ಹೊಂದುತ್ತ ಸ್ವತಂತ್ರ ಬೆಳವಣಿಗೆ ಕಂಡುಕೊಳ್ಳ ಹತ್ತಿದವು. 
ಈ ಹಿನ್ನೆಲೆಯಲ್ಲಿ ರಾಷ್ಟ್ರಕೂಟರ ಕಾಲದ ಸಾಹಿತ್ಯ ಚಟುವಟಿಕೆಗಳು ನಡೆದು ಅವು ಶಾಸನಸಾಹಿತ್ಯ ಮತ್ತು 
ಬರವಣಿಗೆಸಾಹಿತ್ಯ ಎಂಬೆರಡು ವಿಭಾಗಗಳಲ್ಲಿ ಮುನ್ನೆ ಡೆದವು. ಆದಾಗ್ಯೂ ಈ ಕಾಲದ ಸಾಹಿತ್ಯಕ್ಕೆ ಶಾಸನ 
ಸಾಹಿತ್ಯವೇ ತಳಹದಿಯನ್ನು ಒದಗಿಸಿದ್ದರಿಂದ ಈ ಅಧ್ಯಾಯದಲ್ಲಿ ಶಾಸನ ಸಾಹಿತ್ಯ ಮತ್ತು ಕವಿಸಾಹಿತ್ಯವೆಂಬೆರಡು 
ವಿಭಾಗಗಳನ್ನು ಮಾಡಿಕೊಂಡು ಚರ್ಚಿಸಲಾಗಿದೆ. 


೧) ಶಾಸನ ಸಾಹಿತ್ಯ 


ರಾಷ್ಟ್ರಕೂಟರ ಕಾಲದಲ್ಲಿ ಕನ್ನಡ, ಸಂಸ್ಕೃತ, ತೆಲಗು, ತಮಿಳು ಹಾಗೂ ಮರಾಠಿ ಭಾಷೆ ಮತ್ತು 
ಲಿಪಿಗಳಲ್ಲಿ ಬರೆಯಲ್ಪಟ್ಟಂತಹುಗಳಾಗಿವೆ. ಈಗ ಪ್ರಕಟಗೊಂಡಂತಹುಗಳಲ್ಲಿ ಸುಮಾರು ೫೪೫ ಶಾಸನಗಳು 
ಮೇಲಿನ ಭಾಷೆಗಳಲ್ಲಿ ಕಂಡುಬರುತ್ತವೆ. ಅವುಗಳಲ್ಲಿ ಕನ್ನಡದಲ್ಲಿ-೩೫೪, ಸಂಸ್ಕೃತ-೮ಲ, ತೆಲಗು-4, 
ತಮಿಳು-೧೦೬ ಹಾಗೂ ಮರಾಠಿಯಲ್ಲಿ-೨ ಶಾಸನಗಳು ಬರೆಯಲ್ಪಟ್ಟಿವೆ. ಇವುಗಳಲ್ಲಿ ೮ ಶಾಸನಗಳು ಕನ್ನಡ, 
ಸಂಸ್ಕೃತ ಮತ್ತು ತಮಿಳು ಭಾಷೆಗಳನ್ನು ಹೊಂದಿದ್ದರೆ, ಪ್ರಾದೇಶಿಕವಾಗಿ ಕನ್ನಡ-ಸಂಸ್ಕೃತ, ಕನ್ನಡ-ತೆಲಗು ಮತ್ತು 
ಸಂಸ್ಕೃತ-ತೆಲಗು ಹಾಗೂ ಸಂಸ್ಕೃತ-ತಮಿಳು ಭಾಷೆ ಬರವಣಿಗೆಯನ್ನು ಮೈಗೂಡಿಸಿಕೊಂಡಿವೆ. ಈ ೫೪೫ 
ಶಾಸನಗಳಲ್ಲಿ ತಾಮ್ರಪಟ ಮತ್ತು ಶಿಲಾಶಾಸನಗಳೆಂಬೆರಡು ಪ್ರಕಾರಗಳಿದ್ದು ತಾಮ್ರಪಟಗಳು ಮಾತ್ರ ಸಂಪೂರ್ಣ 
ಸಂಸ್ಕೃತ ಭಾಷೆ ಬರವಣಿಗೆಯನ್ನು ಹೊಂದಿವೆ. ಸಾಹಿತ್ಯದ ದೃಷ್ಟಿಯಿಂದ ಸಂಸ್ಕೃತದ ತಾಮ್ರಪಟ ಹಾಗೂ ಕನ್ನಡದ 
ಶಿಲಾಶಾಸನಗಳು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. 


ಶಾಸನಗಳ ದೃಷ್ಟಿಯಿಂದ ನೋಡಿದರೆ ರಾಷ್ಟ್ರಕೂಟರ ಕಾಲವು ಸಾಹಿತ್ಯದ ಸಂಪೂರ್ಣಯುಗದ ಆರಂಭ 


PR 
pd 


ಮತ್ತು ಉನ್ನತಿಯನ್ನು ತೋರಿಸುತ್ತದೆ. ಏಕೆಂದರೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಕನ-ಘತು ಶಇತ್ತರ್ನ 


GD 


ಧರ್ಮೀಯ ಕವಿಗಳು ಉದ್ದಾಮ ಪಂಡಿತರಾಗಿ ತಮ್ಮ ತಮ್ಮ ಕಾವ್ಯಪ್ರತಿಭೆಯನ್ನು ತೋರ್ಪಡಿಸಿಕೊ ಂಡಿದ್ದಾ ರೆ. 
ಅಂತಹವರಲ್ಲಿ ನೃಪತುಂಗ, ಶ್ರೀವಿಜಯ, ಪಂಪ, ಪೊನ್ನ, ಸೋಮದೇವಸೂರಿ, ತ್ರಿವಿಕ್ರಮಭಟ್ಟ, ಅರುಣಾದಿತ್ಯ, 


ರಾಜಶೇಖರ, ಅಸಗ, ಗುಣಭದ್ರ, ವೀರಸೇನ, ಶಕಟಾಯನ ಇತ್ಯಾದಿ ಕವಿಗಳು ಪ್ರಮುಖರೆನಿಸಿದ್ದಾರೆ. 


ನಮ್ಮ ನಾಡು, ಊರು, ಗುಡಿ, ದೇವರು, ಅರಸ, ಜನರ ಕುರಿತು ಅಭಿಮಾನಪೂರ್ವಕವಾಗಿ ಶಾಸನಗಳು 

ವರ್ಣಿಸಿದ್ದು, ಉದಾ: ಕ್ರಿ.ಶ್ಚ೯೩೦ರ ನಾಲ್ಕನೆಯ ಗೋವಿಂದನ ಕಳಸ (ಕಾಡಿಯೂರು) ಶಾಸನವು ಅರಸ, 
ಪುಲಿಗೆರೆ ನಾಡು, ಕಾಡಿಯೂರು ಜನಗಳು ಹಾಗೂ ಅಲ್ಲಿಯ ಮಹಾಜನರ ಕುರಿತು ಸುಂದರ ಉಪಮೆಗಳಿಂದ 
ವರ್ಣಿಸುವ ಶಾಸನವಾಗಿದೆ ". 

“ಭರತ ಮಹಿಕಮಣ್ಣಲಕಾ- 

ಭರಣಂ ಕುನ್ಹಳಧರಾತಳಂ ತದ್ದಿಷಯ- 

ಕೈರಡಲುನೂಯು ಲಲಾಟಮಂ 

ಪುರಿಕರಜನಪದಮದಕ್ಕೆ ನವಪವಿ ಮುಕುರಂ 

ಆ ಪುಲಿಗೆಬ್‌ನಾಡೊಳಗೆ 

ೀಪುಂಜಂ ದೇವತಾನಿವಾಸಎಿಳಾಸ- 

ವ್ಯಾಪಾರ ಕೃತಂ ನೆಗಾಟ್ದಿ ಮ- 


ಹಾಪಟ್ಟಣವೊಳ್ಳನಾಳ್ನ ಪುಲಿಗೆಅ್‌ ಯೆಸೆಗುಂ””. 
ಅಂದರೆ ಪುಲಿಗೇರಿನಾಡು ಭರತಖಂಡಕ್ಕೆ ಕುಂತಳವು ಆಭರಣದಂತೆ, ಆ ಕುಂತಳಕ್ಕೆ ಎರಡಾರನೂರಕ್ಕೆ ಪುಲಿಗೆರಿ 


ಲಲಾಟಬಿಂಬದಂತೆ ಮತ್ತು ಪುಲಿಗೆರೆ ನಾಡಿನೊಳಗೆ ದೇವತಾನಿವಾಸಗಳು ವ್ಯಾಪಾರಸ್ಥರು ಹುಟ್ಟಿ ಪುಲಿಗೆರೆಯು 


ಮಹಾಪಟ್ಟ ಣವಾಗಿ ತೋರುತ್ತಿ ತ್ರೆ ೦ದು ಶಾಸನ ವರ್ಣಿಸುತ್ತ ದೆ. 


ಮುಂದುವರೆದು ಶಾಸನವು ಹೆಗೆಗಳನ್ನು ಜಯಿಸಿ ನೃಪತುಂಗ ಬಿರುದನ್ನು ಪಡೆದು ಆನೆಯ ಕಾಳಗದಲ್ಲಿ 
ಗೊಜ್ಜಿ ಗದೇವನಿಗೆ ಸರಿಸಾಟಿಯಲ್ಲವೆಂಬ ವರ್ಣನೆ ಅರಸನ ಕುರಿತು ಶಾಸನ ವರ್ಣನೆ ಮೆಚ್ಚು ವಂತಹುದು. 
“್ಲಭಪರಿಣಿತಿಯೊಳಮಾನುಷ- 
ವಿಭವದೊಳೌದಾರ್ಯ ವೃತ್ತಿ ಯೊಳ್‌ ಸಾಹಸದೊಳ್‌ 
ಸುಭಟತೆಯೊಳ್‌ ಗೊಜ್ಜಿಗವ- 
ಲ್ಲಭನಂ ಮಿಗಲುರ್ವಿನ್ಸಪರರ್ನಾಂ ಕಣ್ಣಟೆಯೆ 
Re a ಲ [a 
ಮುನಿದಿದಿರಾಗೆ ಶರಣ್ಣುಗೆ 


ಮನವೊಲ್ಲುದನೆರೆಯೆ ಫಲ್ಲುಣಂ ಧಾತ್ರಂ ಕ- 


ರ್ಣ್ಗನೆನಲ್‌ ಗೊಜ್ಜಿಗ ಭೂಪಾ- 


ಳನನೆಯ್ದವ ಭೂಮಿ ಪಾಳಕರ್ಕೈೆಲರೊಳರೇ ಕ 


ಎಂದು ಗೊಜ್ಜಿಗದೇವ (ಗೋವಿಂದ)ನ ಹಿರಿಮೆಯನ್ನು ಎತ್ತಿ ತೋರಿಸುತ್ತದೆ. ಇದೇ ಶಾಸನವು 
ಒಂದು ಊರು ಹೇಗಿರಬೇಕೆಂಬುದನ್ನು ಸಹ ಸುಂದರ ಉಪಮೆಗಳಿಂದ ವರ್ಣಿಸುತ್ತ ದೆ. 
“ಪೋಟಿವೊಳಲೊಳ್ಳೊದಳ್ದ ನವನನ್ನನಬ್ಬನ್ನದಿನೊಳ್ಳನಾಳ್ಸ ಪೆ- 
ರ್ಗಾಜ್‌ಗಳಿನೊನ್ನೆ ಗಾವರಿಸುತಿರ್ಪ್ವ ಮದಾಳಿಯಿನೆಯ್ದೆ ಪೊದಕಿ 
ಕ್ಕಿಟೆನಿಮಿರ್ದಿರ್ದ್ದ ಪಾದರಿಯಿನೂದುವ ತೆಂಬೆಲರಿಂ ಬೆಡಂಗುವೆ- 
ತ್ಲೆಚೆಯನ ಕಾಡಿಯೂರ್ವ್ವಯನೆ ನೋರ್ಪ್ಪರ ಕಣ್ಣೆಸೆದೊಪ್ಪಿ ತೋರುಗುಂ ॥ 
ತುಯುಗಿ ಕವಲ್ಲು ಕತ್ತಲಿಪ ಚೂತಕುಜಂಗಳೊಳೊಂದಿ ಕಂಪಿನೊ- 
ಳ್ಲೆಚೆದು ರಸಂಗಳಂ ತೆಳೆದ ಪಣ್ಣೊಲೆಯಂ ಗಿಳಿವಿಣ್ಣು ಚುಂಚುವಿಂ- 
ದಿಚೆದಡೆ ಸೋರೆ ಸೋನೆಯೊಳೆ ದಾಂಗುಡಿ ಮಿನ್ನೆಸೆದಿರ್ಪುವೊಳ್ಳಿನಿ- 
ನ್ನೆಚೆಯನ ಕಾಡಿಯೂರ ಲತೆವಳ್ಳಿಯುಮಲ್ಲಿಯ ನಾಗವಲ್ಲಿಯುಂ”. 


ಇಷ್ಟಲ್ಲದೇ ಈ ಶಾಸನವು ಆ ಗ್ರಾಮದ ಜನಸಾಮಾನ್ಯರ ಗುಣವಿಶೇಷಣಗಳನ್ನು ಮತ್ತು 
ಅಗ್ರಹಾರದಲ್ಲಿರುವ ಇನ್ನೂರು ಮಹಾಜನರು ವ್ಯಾಕರಣ, ಅರ್ಥಶಾಸ್ತ್ರ, ಸಾಹಿತ್ಯವಿದ್ಯ, ಇತಿಹಾಸ, ಎಕಾಕ್ಷರ 
ಅವುಗಳಿಗೆ ಟೀಕೆಗಳನ್ನು ಬರೆಯಬಲ್ಲಂತಹ ವಿದ್ಯಾರ್ಥಿಶಿಕ್ಷಕರಿದ್ದರೆಂದು ವರ್ಣಿಸುತ್ತದೆ. ಆಗ್ರಹಾರ 
ಕಾಡಿಯೂರದ ಇನ್ನೂರ್ವರು- 
“ನಿರವದ್ಯವೇದ ವಿದ್ಯಾ- 
ಪರಿಣಿತರತಿವಿಷಮಶಬ್ದವಿದ್ಯಾಗಮಸ- 
ತ್ವರಿಣತರೆನಿಸಿರ್ದೀರ್ಣೋ- 


ರ್ವ್ವರ ಚರಣ ವಿಪ್ರಕುಳಂ ವಚಿತ್ರಾಭರಣಂ”. 


ಎಂಬ ಖ್ಯಾತಿಯನ್ನು ಪಡೆದವರಾಗಿದ್ದರು "'. ಈ ಕಾಲದ ಶಾಸನ ಕವಿಗಳು ಸುಂದರವಾಗಿ ಶಬ್ದಚಿತ್ರ, 
ಸ್ವಭಾವಚಿತ್ರ, ವ್ಯಕ್ತಿಚಿತ್ರ, ನಿಸರ್ಗಚಿತ್ರ ಇತಾದಿ ವರ್ಣನಾಚಿತ್ರಗಳನ್ನು ಬರೆದಿರುವದರಿಂದ ಅಂದಿನ 
ಜನಜೀವನದ ವಿಚಾರಧಾರೆ, ಅವರ ಆದರ್ಶ ಭಾವನೆಗಳು, ಕಲ್ಪನೆಗಳು ಎಂತಹ ಮಟ್ಟದಲ್ಲಿದ್ದವೆಂಬುದನ್ನು 
ಅರಿಯಲು ಸಹಾಯಕವಾಗಿವೆ. ಈ ಮೇಲಿನ ವಿಚಾರಗಳನ್ನು ಗಮನಿಸಿದಾಗ ಶಾಸನ ಕವಿಗಳು ಸ್ವದೇಶಾಭಿಮಾನ 
ಉಳ್ಳವರಾಗಿದ್ದರೆಂಬುದು ಸ್ಪಷ್ಟವಾಗುತ್ತದೆ. 


ರಾಷ್ಟ್ರಕೂಟರ ೫೪೫ ಕ್ಕೂ ಹೆಚ್ಚು ಶಾಸನಗಳನ್ನು ರಚಿಸಿರುವ ಶಾಸನಕವಿಗಳು ತಮ್ಮ ಹೆಸರುಗಳನ್ನು 
ಹೇಳಿಕೊಂಡಿರುವದು ಕೆಲವೇ ಶಾಸನಗಳಲ್ಲಿ ಮಾತ್ರ. ಅದು ಶೀರಾ ಶಾಸನದ ಕೊನೆಯಭಾಗದಲ್ಲಿ ಮಾತ್ರ. ಈ 


ಶಾಸನ ಕವಿಗಳ ಜೀವನಶೈಲಿಯ ಬರವಣಿಗೆಯ ಕುರಿತು ಬರೆಯುವದು ಬಹಳ ಕಷ್ಟ ಸಾಧ್ಯ. “ವೇದ ವೇದಾಂಗಮ 
ನೋದದೆ ಶಾಸ್ತ್ರಮನಾರಿಮಧ್ಯಾಂತಮರಿಯದೆ ನಾರಣಗಾದುದು ಮವಿತಸಹಜಮೆ'''”. ಎಂಬ ಸ್ಪಷ್ಟ 
ಉಲ್ಲೆ ಖಗಳಿದ್ದರೆ, ಶಾಸನ ಕವಿಗಳನ್ನು ಗುರುತಿಸುವದು ಸುಲಭ ಆದರೆ, 

“ಚಂದ್ರಮೌಳಿಭಳಾರರ ಲಿಖಿತಂ” 

“ಕವಿರಾಜವಿಬುಧಪ್ರವರಂ ಪ್ರೀ ಕಾಡಿಯೂರನಲ್ಲಿಯೆ- 

ಕಮಳೋದ್ಭವ ವಂಶವೋತ್ತಮರಂ ನವಿನ ವರ್ಣನೆಯಿನೆಸೆ 

ಯ ಲಭಿವರ್ಣಿಸಿದಂ” " 

“ಮನ್ನಿರ್ಬ್ಬ್ಣಳಸಿರೆದರಣಿಯೊಳ್‌ (ನ್ನುಂ) 

ದರಣಿಯೊಳ್‌ಮಾಧುರ್ಯಸುಖರ ಚಾತುರ್ಯ ಗುಣ ಪೊನ್ನತರಿಲ್ಲೆನೆ 

ಶಾಸನಮನ್ನಿದೆ ಚೆಲ್ಪಾಗೆ ಸಾಮಿಯೆಣ್ಣಂ ಬರೆದೊಂ” "* 


ಎಂಬ ವಾಖ್ಯೆಗಳು ಕವಿ, ಲಿಪಿಕಾರ, ರೂವಾರಿ, ಮೂವರಿಗೂ ಲಿಖಿತಂ, ಬರೆದಂ, ಬರೆಪಂ ಎಂದು ಬಳಸದಿದ್ದರೆ, 


ಇವರಲ್ಲಿ ಒಬ್ಬನಿಂದ ಇನ್ನೊಬ್ಬನನ್ನು ಪ್ರತ್ಯೇಖಿಸುವದು ಕಷ್ಟವಾಗುತ್ತದೆ. ಆಂತಹ ಪ್ರಸಂಗಗಳಲ್ಲಿ, 
[23 ೨ 123 
ಸ್ವಸ್ತಿ ಪ್ರೀ ಪೃಥ್ವಿವಲ್ಲ ಭ ಮಹಾರಾಜಾಧಿರಾಜ ಪರಮೇಶ್ವರ ಕಣ್ಣ ಚರಿಯ ಲಿಖಿತಂ ಎಂದು 
ಹೆಸರಿನ ಹಿಂದೆ ವಿದ್ವತ್‌ ಪೂರ್ಣ ವಿಶೇಷಣಗಳಿದ್ದರೆ, ಅವನನ್ನು ಶಾಸನ ಕವಿಯೆಂದು ಭಾವಿಸಬಹುದು. ಶಾಸನಕ್ಕೆ 
ಪಾಠವನ್ನು ಬರೆದುಕೊಡುವದು ಕವಿಯ ಕೆಲಸ. ಆದರೆ ಕೆಲವು ಬಾರಿ ಕವಿಯೂ ಸಹ ಲಿಪಿಕಾರನಾಗಿ 
ಕೆಲಸಮಾಡಿರುವದನ್ನು ಕಾಣುತ್ತೇವೆ. ಸಾಮಾನ್ಯವಾಗಿ ಒಂದು ಶಾಸನಕ್ಕೆ ಒಬ್ಬನೇ ಸಾಹಿತ್ಯವನ್ನು 
ಒದಗಿಸುತ್ತಿದ್ದರೂ ಕೆಲವು ಬಾರಿ ನಿಯೋಗದ ಪ್ರಭು, ಸಂಧಿವಿಗ್ರಹಿ, ಸೇನಭೋವ, ಆಚಾರ್ಯ, 
ಉಪಾಧ್ಯಾಯರಾದ ಶೈವ, ವೈಷ್ಣವ, ಜೈನ ಧರ್ಮೀಯ ಭಕ್ತರೆಲ್ಲ ಶಾಸನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ್ದ ರೆ. 
ಶಾಸನ ಬರೆದವರು (ಲಿಪಿಕಾರರು) 
೧) ತಾಮ್ರಪಟ ಬರೆದ ಶಾಸನಕವಿಗಳು 
ಅ) ದೇವಕ ತ್ರಿಭೋಗಿಕ 
ಕ್ರೈ.ಶ. ೭೪೯-೫೦ ರ ಮನೋರದ ದಂತಿದುರ್ಗನ ತಾಮ್ರಪಟ ಶಾಸನವನ್ನು ದೇವಕ ತ್ರಿಭೋಗಿಕನು 
ಬರೆದಿದ್ದು ತಾಮ್ರಪಟ ಶಾಸನದ ಪ್ರಥಮ ರಾಷ್ಟ್ರಕೂಟ ಕವಿಯೆನಿಸಿದ್ದಾನೆ "”. 
ಆ) ಇಂದ್ರ 
ಇವನು ಕ್ರಿ.ಶ.೭೫೩-೫೪ ರ ಎಲ್ಲೋರದ ತಾಮ್ರಶಾಸನವನ್ನು ಬರೆದ ಕವಿಯಾಗಿದ್ದು , ದಂತಿದುರ್ಗನ 
ಆಜ್ಞೆಯ ಮೇರೆಗೆ ಇದನ್ನು ರಚಿಸಿದನು "”. 


GD 


ಇ) ವಾಮನಾಗ 


ವಾಮನಾಗನು ಒಂದನೆಯ ಕೃಷ್ಣನ ಕಾಲದ ಕವಿಯಾಗಿದ್ದು ಕ್ರಿ.ಶ.೭೭೨ ರ ಬಂಧಕ ತಾಮ್ರಪಟ 
ಶಾಸನವನ್ನು ಬರೆದನು"”. 


ಈ) ಕುಕ್ಕೈಕ 


ಮೂರನೆಯ ಗೋವಿಂದನ ಸೈನ್ಯಾಧಿಕಾರಿಯಾದ ಕುಕೈಕನು ಕವಿಯೂ ಆಗಿದ್ದು, ಕ್ರಿ.ಶ.೮೦೩ ರ 
ರಾರಿಕಾ ತಾಮ್ರಶಾಸನವನ್ನು ಬರೆದಿರುವನು ". ಅದೇ ರೀತಿ ಕುಕೈಕನು ಮೂರನೆಯ ಗೋವಿಂದ ಮತ್ತು 
ಅವನ ರಾಣಿ ಮಹಾದೇವಿಯರ ಆಜ್ಞೆಯ ಮೇರೆಗೆ ಸೈನ್ಯಾಧಿಕಾರಿ ಶ್ರೀಗೌತಮನ ಮನವಿಯಂತೆ ಸೈನ್ಯದ 
ಯುದ್ದಶಾಂತಿಯ ರಾಯಭಾರಿಯಾಗಿದ್ದ, ಕುಕ್ಕ ಕನು ಧೂತಕನಾಗಿದ್ದ ಚಾಕಿರಾಜನ ಎದುರಿನಲ್ಲಿ ಅಂಜನಾವತಿ 


ತಾಮ್ರ ಶಾಸನವನ್ನು ರಚಿಸಿದನು "”. 
ಉ) ಶೀಧರ 


ಕ್ರಿ.ಶ.ಠ೦೪ ರ ರಾಮೇಶ್ವರ ತಾಮ್ರಪಟ ಶಾಸನವನ್ನು ಮೂರನೆಯ ಗೋವಿಂದನ 


ಮಹಾಸಂಧಿವಿಗ್ರಹಿಯಾಗಿದ್ದ ಶ್ರೀಧರನು ರಚಿಸಿರುವನು” (ಬ್ರಿಟಿಷ್‌ ವಸ್ತುಸಂಗ್ರಹಾಲಯದ ತಾಮ್ರಪಟ). 
ಊ) ಅರುಣಾದಿತ್ಯ 


ವತ್ಸರಾಜನ ಮಗನಾದ ಅರುಣಾದಿತ್ಯನು ಸುಮಾರು ಐದು ಶಾಸನಗಳನ್ನು ರಚಿಸಿದ್ದಾನೆ. ಕ್ರಿ.ಶ.೮೦೫ 
ರ ನೇಸಾರಿಕಾ ಶಾಸನವನ್ನು ಧೂತ ದೇವಯ್ಯರಣಕ ಅರಸನ ಅನುಮತಿಯನ್ನು ಪಡೆದು ಅರುಣಾದಿತ್ಯನಿಂದ 
ಬರೆಸಿ ಹಾಕಿಸಿದನು "”. ಕ್ರಿ.ಶ.೮೦೬-೭ ರ ರಾಧನಪುರ ತಾಮ್ರಪಟವನ್ನು ಧೂತಕ ಭೂಮಿರಾಮನ 
ಸಮ್ಮುಖದಲ್ಲಿ ಬರೆದನು"”. ಕ್ರಿ.ಶ.೮೦೬-೭ ರ ಧರೂರ ತಾಮ್ರಪಟ ಶಾಸನವನ್ನು ಧೂತಕ ದೇವಯ್ಯರಣಕನ 
ಸಮ್ಮುಖದಲ್ಲಿ ರಚಿಸಿದನು ". ಅದೇ ರೀತಿ ಕ್ರಿ.ಶ.೮೦೬-೭ ರ ಶಿಸವಾಯಿ (ಸಿರ್ನೊ) ತಾಮ್ರ ಶಾಸನವನ್ನು 
ಧೂತಕ ಜಡವುಲಭಟ್ಟನ ಸಮ್ಮುಖದಲ್ಲಿ ರಚಿಸಿದರೆ "3, ಕ್ರಿ.ಶ.೮೧೨ ರ ಲೋಹಾರಾ ತಾಮ್ರಪಟ ಶಾಸನವನ್ನು 
ಧೂತಕರಾದ ಚಂದಿಯಮ್ಮ ಮತ್ತು ವಯೆಮರ ಸಮ್ಮುಖದಲ್ಲಿ ರಚಿಸಿದನು "*. ಈ ಎಲ್ಲ ಶಾಸನಗಳು 
ಮೂರನೆಯ ಗೋವಿಂದನ ಕಾಲಕ್ಕೆ ಸೇರಿದವುಗಳಾಗಿವೆ. 


ಎ) ಕೃಷ್ಣ 
ಮೂರನೆಯ ಗೋವಿಂದನ ಕಿ.ಶ.೮೧೩-೧೪ ರ ತೋರ್ಬೇಡ ತಾಮ ಪಟ ಶಾಸನವನು ಗುಜರಾತ 
, ಬ ಷು 


ಶಾಖೆಯ ರಾಷ್ಟ್ರಕೂಟ ಅರಸು ನನ್ನರಾಜನ ಮಗನಾದ ಕೃಷ್ಣನು ರಚಿಸಿರುವನು . 


ಏ) ನೇಮಾದಿತ್ಯ 

ನೇಮಾದಿತ್ಯನು ಕುಲಪುತ್ರ ದುರ್ಗಭಟ್ಟನ ಮಗನಾಗಿದ್ದು ಇವನು ಧೂತಕ ದ್ರೋಣಮ್ಮ ಭಟ್ಟನ 
ಸಮ್ಮುಖದಲ್ಲಿ ಕ್ರಿ.ಶ.೮೧೭ ರ ಅನಸ್ತು ತಾಮ್ರಶಾಸನವನ್ನು ರಚಿಸಿದನು "”. 
ಐ) ತ್ರಿವಿಕ್ರಮಭಟ್ಟ 

ತ್ರಿವಿಕ್ರಮಭಟ್ಟನು ನೇಮಾದಿತ್ಯನ ಮಗನಾಗಿದ್ದು, ಎರಡು ಶಾಸನಗಳನ್ನು ರಚಿಸಿರುವನು. 


ರ್ಶ್ಪ೧೪-೧೫ ರ ಬೇಗುಮಾರ ಮತ್ತು ಕ್ರಿ.ಶ್ಪ೧೫ ರ ಜಂಬಗಾಂವ * ತಾಮ್ರಶಾಸನಗಳನ್ನು ಈ 


ಕ್ರಿ 
ತ್ರಿವಿಕ್ರಮಭಟ್ಟ ರಚಿಸಿದನು. ಇವನು ನಳಚಂಪು ಎಂಬ ಗದ್ಯ ಪದ್ಯ ಉಳ್ಳ ಸಂಸ್ಕೃತ ಗ್ರಂಥವನ್ನು ರಚಿಸಿದ್ದಾ ನೆ. 
ಓ) ರಾಜಶೇಖರ 

ಕಾವ್ಯಮೀಮಾಂಸೆಯನ್ನು ಬರೆದ ಕವಿ ರಾಜಶೇಖರನು ತಾಮ್ರಪಟ ಶಾಸನವನ್ನೂ ಸಹ ರಚಿಸಿದ್ದು | 
ಕ್ರಿ.ಶ್ಶ೧೫ ರ ವಜೀರಖೇಡದ ಮೂರನೆಯ ಇಂದ್ರನ ತಾಮ್ರಪಟ ಶಾಸವನ್ನು ಈತ ಬರೆದನು . 
ಔ) ಯೋದ್ಯಮ್ಮ 

ಯೋದ್ಯಮ್ಮ ನುಕ್ರಿ.ಶ್ಶರಿ ರ ಮೂರನೆಯ ಕೃಷ್ಣನ ಕೊಲ್ಲಾಪೂರ ತಾಮ್ರಪಟ ಶಾಸನವನ್ನು 
ರಚಿಸಿರುವನು "“. 
ಅಂ) ಕಾಯಸ್ತ ಶಂಭುವದೇವ 


ಇವನು ರಾಷ್ಟ್ರಕೂಟ ತಾಮ್ರಶಾಸನಗಳ ಕವಿಗಳಲ್ಲಿ ಕೊನೆಯವನಾಗಿದ್ದು, ಕ್ರಿ.ಶ.೧೦ ನೆಯ 
ಶತಮಾನದಲ್ಲಿ ಚಿಂಚಣಿಯ ತಾಮ್ರಶಾಸನವನ್ನು ಬರೆದನು. ಇವನು ಜೋಗಪಯ್ಯನ ಮೊಮ್ಮ ಗ ಹಾಗೂ 
ಅಂಭಯ್ಯಪನ ಮಗ "'. 


೨) ಶಿಲಾ ಶಾಸನಗಳನ್ನು ಬರೆದ ಕವಿಗಳು 


ತಾಮ್ರಪಟದಂತೆಯೆ ಶಿಲೆಗಳನ್ನು ಬಳಸಿಕೊಂಡು ಬಂಡೆಗಳ ಮೇಲೆ ಅಂದಿನ ಹಲವು ಕವಿಗಳು 
ಶಾಸನಗಳನ್ನು ರಚಿಸಿದ್ದಾರೆ. ಅವರೂ ಸಹ ತಾಮ್ರಪಟ ಶಾಸನಕವಿಗಳಂತೆಯೆ ವಿದ್ವತ್‌ಪೂರ್ಣವಾದ ಚಂಪೂ 
ಶೈಲಿಯ ಗದ್ಯ, ಪದ್ಯ ರೂಪಗಳಲ್ಲಿಯೂ, ಕಂದಪದ್ಯದಲ್ಲಿಯೂ ಸಹ ಶಾಸನಗಳನ್ನು ರಚಿಸಿ ತಮ್ಮ ಪ್ರತಿಭೆಯನ್ನು 
ತೋರ್ಪಡಿಸಿಕೊಂಡಿದ್ದಾರೆ. ಅಂಥವರಲ್ಲಿ ಸುಮಾರು ೨೮ ಜನ ಶಿಲಾಶಾಸನಕವಿಗಳು ನಮನಿಲ್ಲಿ 
ಕಂಡುಬರುತ್ತಾರೆ. ಈ ಶಾಸನಗಳನ್ನು ರಚಿಸಿದ ಕವಿಗಳಲ್ಲಿ ಕೆಲವರು ಶಾಸನವನ್ನು ಹೇಳಿದರೆ, ಕೆಲವರು ಅದನ್ನು 


ಬರೆದವರಾಗಿದ್ದಾರೆ. ಇನ್ನು ಕೆಲವು ಶಾಸನಗಳನ್ನು ಶಿಲ್ಪಿಗಳೂ ಸಹ ರಚಿಸಿದ್ದಾ ರೆ. 


G2 


ಕ್ರಿ.ಶ.೭೮.೨ ರ ತಿಪಟೂರು ಶಾಸನವನ್ನು ವಿಶ್ವಕರ್ಮಾಚಾರ್ಯನು ರಚಿಸಿದ್ದಾನೆ"”. ಕ್ರಿ.ಶ.೭೯೩-೮೧೪ 
je) ಮಧ್ಯದ ಮೇದೂರು ಶಾಸನವನ್ನು ಕವಿ ಮಾದೋರನು ರಚಿಸಿರುವನು "“”. ಕ್ರ.ಶ.೮೬೫ ರ ಶಿಗ್ಲಾ ಂವಿಯ 
ಒಂದನೆಯ ಅಮೋಘವರ್ಷನ ಶಾಸನವನ್ನು ಶ್ರೀರೂವಯ್ಯನೆಂಬುವನು ರಚಿಸಿದರೆ, ಈ ಧರ್ಮಶಾಸನವನ್ನು 
ನಾಗದೇವನು ಕಾಕಿಸಿದ್ದಾನೆ'“. ಚಿಂಚಲಿಯ ಕ್ರಿ.೮೭೧ರ ಅಮೋಘವರ್ಷನ ಶಾಸನವನ್ನು ಪರಮೇಶ್ವರ ಭಟ್ಟನು 
ರಚಿಸಿರುವನು". ಕ್ರಿ.ಶ.೮೬೬ ರ ನೀಲಗುಂದ ಶಾಸನದಲ್ಲಿ ತೃಟಿತಗೊಂಡ ಭಟ್ಟರ್‌ ಎಂಬ ಉಲ್ಲೇಖ ಬಹುಷ: 


ಪರಮೇಶ್ವರ ಭಟ್ಟನ ಹೆಸರೇ ಆಗಿರಬೇಕು. ಈ ಶಾಸನವನ್ನು ನಾಗಮುಂಡನು ಹಾಕಿಸಿದನು le 


ಕ್ರಿ.ಶ.೮೬೯ ರ ಗವರವಾಡ ಶಾಸನವನ್ನು ಶಿಲ್ಪಿ ಮಣಿನಾಗೋಜನು ಬರೆದಿದ್ದಾನೆ". ತೇದಿಯಿಲ್ಲದ 
ಗೌಜ ಅಗ್ರಹಾರ ಶಾಸನಎನ್ನು ಕಣ್ಣಾ ಚಾರಿಯು ಬರೆದನು". ಶಕ ವರ್ಷ ಇಲ್ಲದ ಹೊನ್ನ ಟ್ಟಿ ಯ ಶಾಸನವನ್ನು 
ತಪದ ಬೆಡಂಗನು ಬರೆದಿರುವನು"”. ಕ್ರಿ.ಶರ್ಲೆ೭ ರ ಚಿಂಚಲಿ ವೀರಗಲ್ಲು ಶಾಸನವನ್ನು ಕೊಳ್ಳೆಕರ ಗಿರಯ್ಯ 
ಬರೆದನು". ಕ್ರಿ.ಶ.ರ೯೭ ರ ಮೇವುಂಡಿ ಶಾಸನವನ್ನು ಮಾರಿಮಯ್ಯ ನಾಯಕ "', ಕ್ರಿ,ರ್ಶ೯೦೭-೦೮ ರ 
ದೇವಿಹೊಸರು ಶಾಸನವನ್ನು ಘಯ್ಯನಾಸನು"", ಕ್ರಿ.ಶ್ಶ್ವ೧೬ ರ ಹಿರೇಮಾಗನೂರ ಶಾಸನವನ್ನು ದೇವಯ್ಯ”, 
ಕ್ರಿ.ರ್ಶ೭೦ ರ ಹಿರೆಹಂದಿಗೋಳ ಶಾಸನವನ್ನು ದೇವಯ್ಯ ", ಕ್ರಿ.ಶ. ೯೧೮ ರ ದಂಡುಪುರ ಶಾಸನವನ್ನು 
ರವಿನಾಗಭಟ್ಟ'”, ಕ್ರಿ.ಶ. ೯೨೫ ರ ಆಸುಂಡಿ ಶಾಸನವನ್ನು ಲೋಕಯ್ಯ, ಕ್ರಿ.ಶ.೯೯೩೦ ರ ಕಳಸ ಶಾಸನವನ್ನು 
ಕವಿರಾಜನು"”,ಕ್ರಿ.ಶ.೯೩೮ ರ ಓತೂರ ಶಾಸನವನ್ನು ಸೇನಬೋವ ನಾಕಯ್ಯ'”, ೧೦ ನೆಯ ಶತಮಾನದ ಜುರಾ 
ಶಾಸನವನ್ನು ಚೆಂದಯ್ಯ'”, ಕ್ರಿ.ಶ. ೯೫೧ ರ ಸೊರಟೂರು ಶಾಸನವನ್ನು ಗುಳಿಗವೆರೆನಾಗ'“, ಕ್ರಿ.ಶ್ಶ೬೪ ರ 
ಕೆ 


ಆಡನೂರ ಶಾಸನವನ್ನು ಚೆಲ್ಲಪಯ್ಕ"“, ಕ್ರಿ.ಶ. ೯೬೪ ರ ಬೆಳೆಗಿ ಶಾಸನವನ್ನು ಕಲಿವಿಟ್ಟಯ್ಕ"”, ಕ್ರಿ.ಶ್ಶ೬೦ ರ 


ಖ 
ಪೆರ್ಬಾನಿ ಶಾಸನವನ್ನು ಪೆದ್ದನು"”, ಕ್ರಿ.ಶ.೯೬೭ ರ ಮಾಸಂಗಿ ಶಾಸನವನ್ನು ಪಂಚಯ್ಯ", ಕ್ರಿ.ಶ.೯೯೬೮ ರ ಬೇವಿನ 
ಹಳ್ಳಿ ಶಾಸನವನ್ನು ಸುಖಗನು"”,ಕ್ರಿ.ಶ೯೬೯ರ ನಾಗಾವಿ ಶಾಸನವನ್ನು ಸ್ವಾಮಿಯಣ್ಣನು"*,ಕ್ರಿ.ರ್ಪ೭೧ ರ 
ಐಹೊಳೆ ಶಾಸನವನ್ನು ಚಂದ್ರಮೌಳಿ ಭಟಾರನು"”, ಕ್ರಿ.ರ್ಶ೭೨ ರ ಬಾಗಳಿ ಶಾಸನವನ್ನು ಚಟ್ಟೋಜನು"", 
ಕ್ರಿ ರ್ಶ೭೨-೭೩ ರ ಕುರ್ದ ಶಾಸನವನ್ನು ಪುಣಾರ್ಯರೆಂಬವರು*' ಈ ಮೇಲಿನ ಶಾಸನಗಳನ್ನು ರಚಿಸಿರುವರು. 
ಇವರಲ್ಲಿ ಕಳಸ ಶಾಸನ ಬರೆದ ಕವಿರಾಜನು ತನ್ನನ್ನು 

“ಕವಿರಾಜ ರಾಜ ವಿಬುಧ 

ಪ್ರವರಂ ಪ್ರೀ ಕಾಡಿಯೂರಿನಲ್ಲಿಯೆ ಕಮಳೋ- 

ದೃವ ವಂಶಪೋತ್ತ ಮರಂ 

ನವಿನ ವರ್ಣ್ಣನೆಯಿನೆಸೆಯಲಭಿ ವರ್ಣಿಸಿದಂ”'” 


ಎಂದು ಕರೆದುಕೊಂಡರೆ ನಾಗಾವಿ ಶಾಸನ ಬರೆದ ಸಾಮಿಯಣ್ಣನು ; 


“ಮುನ್ನಿರ್ಬ್ಬೃಳಸೆರೆ ಧರಣೀಯೊಳಿನ್ನಂನ ಮದುರ್ಯ ಸುರರಚಾತುರ್ಯಗಣ ಪೋನ್ನ ತರಿಲ್ಲೇನೆ 
ಸಾಸನ ಮನ್ನಿದೆ ಚೆಲ್ವಾಗೆ ಸಾಯಿಯಣ್ಣಂ ಬರೆದೋಂ”'" ನೆಂದು ಕರೆದುಕೊಂಡಿದ್ದಾನೆ. 


೩)ಕವಿ ಸಾಹಿತ್ಯ 


ಸಮಾಜ, ಸಂಸ್ಕೃತಿ ಮತ್ತು ಸಾಹಿತ್ಯ. ಇವು ಮನುಷ್ಯನ ಅವಿಭಾಜ್ಯ ಅಂಗಗಳು. ಹೀಗಾಗಿ ಇವುಗಳಲ್ಲಿ 
ಒಂದನ್ನು ಬಿಟ್ಟು ಮನುಷ್ಯ ಇರಲಾರ. ಅದೇ ರೀತಿ ಸಮಾಜವನ್ನು ಬಿಟ್ಟು ಸಂಸ್ಕೃತಿ, ಸಂಸ್ಕೃತಿಯನ್ನು ಬಿಟ್ಟು 
ಸಾಹಿತ್ಯಗಳು ಇರಲಾರವು. ಸಮಾಜ ಅಂಗಿಯಾದರೆ "', ಸಂಸ್ಕೃತಿ ಮತ್ತು ಸಾಹಿತ್ಯಗಳೆರಡು ಅಂಗಗಳು. ಈ 
ಸಮಾಜ,ಸಂಸ್ಕೃತಿ ಮತ್ತು ಸಾಹಿತ್ಯಗಳ ಹಿನ್ನ ಲೆಯಲ್ಲಿ ರಾಷ್ಟ್ರಕೂಟರ ಕಾಲವು ಮುನ್ನ ಡೆದುಕೊಂಡು ಬಂದಿದ್ದು 
ಅದು ಕಲೆ, ಧರ್ಮಗಳ ತವರುಮನೆ ಕೂಡಾ ಆಗಿತ್ತು. ರಾಷ್ಟ್ರಕೂಟ ಅರಸರು ರಾಜಧರ್ಮ, ಜೈನ ಧರ್ಮಗಳ 
ಜೊತೆಗೆ ಪೋಷಣೆ ಮಾಡಿದ್ದರಿಂದ ಈ ಕಾಲವು ಸಾಹಿತ್ಯದ ಅದರಲ್ಲಿಯೂ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯ 
ಗಳ ಯುಗವೆಂದು ಕರೆಯಲ್ಪಟ್ಟಿದೆ. ಈ ಕಾಲದ ದೈವೀ ಪರಿಸರ ನೈಸರ್ಗಿಕ ಚೆಲುವು ಸಾಮಾಜಿಕ ಬದುಕು 
ಇತ್ಯಾದಿಗಳು ಕಾವ್ಯ ವಾಹಿನಿಯ ಮೂಲಕ ಪ್ರವಹಿಸಿ ಬಂದಿವೆ. ಈ ಕಾವ್ಯ ಪ್ರವಾಹವೇ ಕೃತಿಗಳಲ್ಲಿ ಒಡಮೂಡಿ 
ಸಾಹಿತ್ಯ ಕೃತಿಯೆನಿಸಿವೆ. ಶಾಸನಗಳಲ್ಲಿ ಮಡಗಟ್ಟಿ ಕಗ್ಗಲ್ಲು ಕಾವ್ಯಗಳಿನಿಸಿವೆ. 


ರಾಷ್ಟ್ರಕೂಟ ಕಾಲವು ಸಂಸ್ಕೃತ ಮತ್ತು ಕನ್ನಡ ಸಾಹಿತ್ಯದ ಮಹತ್ವದ ಘಟ್ಟವೆನಿಸಿದ್ದು ಇನ್ನುಳಿದ ಪ್ರಾಕೃತ, 
ತೆಲಗು, ತಮಿಳು, ಮರಾಠಿ ಸಾಹಿತ್ಯಗಳು ಆಗತಾನೆ ಶೈವಾವಸ್ಥೆಯಲ್ಲಿ ಬೆಳೆಯಹತ್ತಿದವು . ರಾಷ್ಟ್ರಕೂಟರ 
ಆರಂಭಿಕ ಕಾಲ ಸಂಸ್ಕೃತ ಕೃತಿಗಳ ಮತ್ತು ಸಂಸ್ಕತತಾಮ್ರ ಪಟಗಳ ಶಾಸನಗಳ ರಚನೆಯ 
ಕಾಲವೆನಿಸಿದರೆ, ನೃಪತುಂಗನ ಕಾಲದಿಂದ ಕನ್ನಡ ಸಾಹಿತ್ಯದ ಆರಂಭಕಾಲ,ಸಂಸ್ಕೃತ ಸಾಹಿತ್ಯದ ಇಳಿಕೆಯ 
ಕಾಲವೆಂದು ಹೇಳಬಹುದಾಗಿದೆ. ಅದರಲ್ಲಿಯು ಅಮೋಘವರ್ಷನ ಕಾಲದಿಂದ ರಚನೆಗೊಂಡ ಕನ್ನಡ ಸಾಹಿತ್ಯ 
ಹೆಚ್ಚಾಗಿ ಜೈನಗುರುಗಳು, ಜೈನ ಕವಿಗಳಿಂದ ರಚನೆಗೊಂಡಿದ್ದು ಅದು ಜೈನ ಸಾಹಿತ್ಯವೆಂದೆ ಪರಿಗಣಿಸಲ್ಪಟ್ಟಿದೆ. 
ಇದಕ್ಕೆ ರಾಷ್ಟ್ರಕೂಟ ದೊರೆಗಳು ನೀಡಿದ ಸಹಕಾರಗಳೇ ಕಾರಣವಾಗಿದೆ. ಈ ಕಾಲದ ಒಟ್ಟು ಸಾಹಿತ್ಯವನ್ನು 
ಸಂಸ್ಕೃತ, ಕನ್ನಡ, ತೆಲಗು, ತಮಿಳು ಮತ್ತು ಮರಾಠಿ ಸಾಹಿತ್ಯಗಳೆಂದು ಬಿಡಿಬಿಡಿಯಾಗಿ ಅದನ್ನು ರಚಿಸಿದ ಕವಿಗಳ 
ಕುರಿತು ನಾವಿಲ್ಲಿ ಚರ್ಚಿಸಿದ್ದೆವೆ. 


೧) ಸಂಸ್ಕೃತ ಕವಿಗಳು 
ಅ) ಉಗ್ರಾದಿತ್ಯ(ಕ್ರಿ,ಶ.೭೭೦-೮೪೦) 
ಉಗ್ರಾದಿತ್ಯನು ನಮ್ಮ ಅಧ್ಯಯನದ ಮೊದಲ ಸಂಸ್ಕೃತ ಕವಿಯಾಗಿದ್ದು, ಈತನು ಕಲ್ಯಾಣ ಕಾರಕ ಎಂಬ 


ವಿಜ್ಞಾನ ವಿಷಯದ ಮೇಲೆ ಲಾಕ್ಷಣಿಕ ಗ್ರಂಥವನ್ನು ಬರೆದಿರುವನು ”. 


ಆ) ಭಟ್ಟ ಅಕಲಂಕದೇವ(ಕ್ರಿ ಶ. ೭೨೦-೮೦) 


ಇವನು ರಾಷ್ಟ್ರಕೂಟ ಆರಂಭಿಕ ಅವಧಿಯ ಸಂಸ್ಕೃತ ಕವಿಯಾಗಿದ್ದು,ಇವನು ಕಾವ್ಯಮೀಮಾಂಸೆಯ 


ಮೇಲೆ ಅಷ್ಕಶ ಎಂಬ ಭಾಷ್ಯ ಗ್ರಂಥವನ್ನು ರಚಿಸಿದನು ನಸ 
ಇ)ವಿದ್ಯಾನಂದ 
ವಿದ್ಯಾನಂದನು ಸಹ ಅಕಲಂಕನ ಸಮಕಾಲೀನ ಕವಿಯಾಗಿದ್ದು ಇವನೂ ಕವ್ಯಮೀಮಾಂಸೆಯ ಮೇಲೆ 
ಅಷ್ಟಶಹಶ್ರೀ ಎಂಬ ಭಾಷ್ಯ ಗ್ರಂಥವನ್ನು ರಚಿಸಿದನು bei 
ಈ)ಮಾಣಿಕ್ಯನಂದಿ 


ಮಾಣಿಕ್ಯ್ಕನಂದಿಯು ಸಹ ಅಕಲಂಕ,ವಿದ್ಯಾನಂದರ ಸಮಕಾಲೀನ ಕವಿ, ಇವನು ಪರೀಕ್ಷ ಮುಖಶಾಸ್ತ್ರ 


ಎಂಬ ತರ್ಕಶಾಸ್ತ್ರದ ಮೇಲೆ ಗ್ರಂಥವನ್ನು ರಚಿಸಿದನು”. 


ಪ್ರಭಾಚಂದ್ರನು ಮೇಲಿನವರ ಸಮಕಾಲಿನ ಕವಿ. ಇವನು ನ್ಯಾಯ ಕೌಮುದಿ, ಚಂದ್ರೋದಯ ಎಂಬ 


ಕೃತಿ ರಚಿಸಿದ್ದಾನೆ '”'. 
ಊ)ಮಲ್ಲವದಿನ 


ಈತನೂ ಸಹ ಮೇಲಿನವರ ಸಮಕಾಲೀನ ಕವಿಯಾಗಿದ್ದು, ಬೌದ್ಧತರ್ಕ ಶಾಸ್ತ್ರದ ಮೇಲಿನ ನ್ಯಾಯ 


ಛಂದಟೀಕಾ ಎಂಬ ಲಾಕ ಣಿಕ ಗ್ರಂಥವನ್ನು ರಚಿಸಿದನು”. 
ಎ) ಸ್ವಾಮಿ ವೀರಸೇನ(ಕ್ರಿ.ಶ.೭೩೫-೮೨೦) 


ಇವನು ಪಂಚಸ್ತೂ ಪ ಅನ್ವಯಕ್ಕೆ ಸೇರಿದ ಜೈನ ಸನ್ಯಾಸಿ ಈತನು ಜ್ಯೋತಿಷ್ಯ ವ್ಯಾಕರಣ ತರ್ಕ 


ಇತ್ಯಾದಿ ವಿಷಯಗಳನ್ನು ಬಲ್ಲವನಾಗಿದ್ದನು. ಜೈನ ತತ್ವ ಶಾಸ್ತ್ರದ ಮೇಲೆ ಧವಳಾ ಟೀಕಾ, ಜಯಧವಳ ಟೀಕಾ 


ಮತ್ತು ಸಿದ್ಧ ಭೂ ಪದ್ಧತಿ ಟೀಕಾ, ಎಂಬ ಗ್ರಂಥಗಳನ್ನು ರಚಿಸಿದ್ದಾನೆ "”. 


ಏ) ವೀರಸೇನ 


ಜೈನ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧನಾಗಿದ್ದು ಆರ್ಯಸೇನನ ಶಿಷ್ಯನು ಮತ್ತು ಚಂದ್ರಸೇನನ 


[a) 


ಪ್ರಶಿಷ್ಯನಾಗಿ ಸೇನಾನ್ವಯಕ್ಕೆ ಸೇರಿದವನಾಗಿದ್ದನು. ತನ್ನ ಜ್ಞಾನವನ್ನು ಎಳಾಚಾರ್ಯನಿಂದ ಪಡೆದಿದ್ದನಲ್ಲದೆ 


[a 


ಧವಳದಟೀಕೆ ಯನ್ನು ಬೋಡ್ಡಣ್ಣರಾಯ ನರೇಂದ್ರನ ರಾಜಾಧಿಪತ್ಯದಲ್ಲಿ ಅಂದರೆ ಜಗತುಂಗನ 
ಆಡಳಿತಾವಧಿಯಲ್ಲಿ ಬರೆದು ಮುಗಿಸಿದನು”. ವಾಟ ಗ್ರಾಮದಲ್ಲಿ ಜನಿಸಿದ ವೀರಸೇನ ಗ್ರಾಮದ ಚಂದ್ರಪ್ರಭಾ 
ಬಸದಿಯಲ್ಲಿ ಬರೆದು ಮುಗಿಸಿದನು.ಇವನ ಕೃತಿಗಳು ಧವಳ, ಜಯಧವಳ(ಕೆಲವು ಭಾಗ).ಅಲ್ಲ ದೆ ಗಣಿತದಲ್ಲಿ 
ಸಿದ್ದಿಬಾಹು ಪದ್ಧತಿಯೆಂಬ ಕೃತಿ ರಚನೆ ಮಾಡಿದನೆಂದು ಗುಣಬದ್ದ್ಧಾ$ಚಾರ್ಯನ ಉತ್ತರ ಪುರಾಣದಿಂದ 


ತಿಳಿದುಬರುತ್ತ al 
ಐ) ಜಿನಸೇನ (ಕ್ರಿ.ಶ.೮೪೮) 


ವೀರಸೇನನ ಶಿಷ್ಯನಾದ ಜಿನಸೇನನು ಸೇನ ಸಂಘಕ್ಕೆ ಸೇರಿದವನೆಂದೂ ವಿದ್ಯಾಗುರು ವೀರಸೇನನೆಂದೂ 
ದಿಕ್ಟಾಗುರು ಜಯಸೇನನೆಂದು ತಿಳಿದುಬರುತ್ತ ದೆ.ವೀರಸೇನನ್ನು ಪ್ರಸ್ತಾಪಿಸುವ ಶ್ರವಣಬೆಳಗೂಳ ಶಾಸನಗಳು 
ಜಿನಸೇನನ್ನು ಸಹ ಪ್ರಸ್ತಾಪಿಸುತ್ತವೆ ವೀರಸೇನ ಮರಣ ಹೊಂದಿದ ೪೯ ನೇ ವರ್ಷದ ತರುವಾಯ ಅರ್ಧಕ್ಕೆ 
ನಿಂತಿದ್ದ ಜಯಧವಳ ಕೃತಿಯನ್ನು ಈತನು ಪೂರ್ಣಗೊಳಿಸಿದನು. ಅಮೋಘವರ್ಷನು ಈತನಲ್ಲಿ ಪೂಜ್ಯ 
ಭಾವನೆವುಳ್ಳವನಾಗಿದ್ದನಲ್ಲದೆ ತನ್ನ ಗುರುವೆಂದು ಸ್ವೀಕರಿಸಿದ್ದನು. ಇವನು ರಚಿಸಿದ ಕೃತಿಗಳೆಂದರೆ 
ಪೂರ್ವಪುರಾಣ, ಪಾರ್ಶ್ವಾಭ್ಯುದಯ ಮತ್ತುಜಯಧವಳಗಳು. ಜಿನಸೇನಾಚಾರ್ಯನು ತ್ರಿಷಷ್ಠಿ ಶಲಕಾಪುರುಷರ 
ಚರಿತ್ರೆಗಳನ್ನೆಲ್ಲಾ ಸೇರಿಸಿ ಮಹಾ ಪುರಾಣ ವನ್ನುಬರೆಯಹೊರಟು ಅದಿಪುರಾಣವನ್ನು 
ಆರಂಭಿಸಿದನು. ಮರಣಹೊಂದಿದ್ದ ರಿಂದ ಅವನ ಶಿಷ್ಯ ಗುಣಭದ್ರನು ಈ ಕೃತಿಯನ್ನು ಪೂರ್ಣಗೊಳಿಸಿದನು. 


ಇದು ವೃಷಭದೇವ, ಭರತ ಚಕ್ರವರ್ತಿಗಳ ಚರಿತ್ರೆಯನ್ನೊಳಗೊಂಡಿದೆ ". 
ಒ)ಗುಣಭದ್ರ(ಕ್ರ,ಶ.೮೯೮) 


ಜೈನ ಸಂಪ್ರದಾಯದ ಗಣ್ಯ ಗುರು ಪರಂಪರೆಗೆ ಸೇರಿದ ಇವನನ್ನು ಕ್ರಿ,ಶ. ೧೩೯೮ ರ 
ಶ್ರವಣಬೆಳಗೂಳದ ಶಾಸನವು ಜೀನಸೇನನ ಅಗ್ರಪುತ್ರ, ವಿನಯಾಭರಣ, ಭುವಜನಮಿತ್ರ, ವಭುಧನುತಚರಿತ್ರ 
ಎಂದು ಜಗತ್ತಿಗೆ ಆನಂದವನ್ನು ಕೊಡುವವ, ಮಾಯೆಯ ಅಂಧಕಾರದಿಂದ ಬಿಡುಗಡೆ ಹೊಂದಿದವ, 
ಪಾಂಡಿತ್ಯವೆಂಬ ಸಮುದ್ರವನ್ನು ದಾಟಿದವ, ಎಂದು ಹೊಗಳಿದೆ. ಇವನು ಜನಸೇನನ ಪ್ರಮುಖ ಶಿಷ್ಕನಾಗಿದ್ದನು. 
ಅವನ ಆದಿಪುರಾಣವನ್ನು ಪೂರ್ಣಗೊಳಿಸಿ, ಉತ್ತರ ಪುರಾಣವನ್ನು ಬರೆದು ಮುಗಿಸಿದನು. ಗುಣಭದ್ರನು 
ರಾಷ್ಟ್ರಕೂಟ ಅರಸು ಎರಡನೆಯ ಕೃಷ್ಣ ಅಕಾಲವರ್ಷನ (ಕ್ರ,ಶ. ೮೭೭-೯೧೪) ಆಶ್ರಯದಲ್ಲಿದ್ದನು. ಇವನು 
ಬಂಕಾಪುರದಲ್ಲಿ ಉನ್ನತ ಗುರು ಸಂಪ್ರದಾಯದಲ್ಲಿ ಬೆಳೆದು ಜೈನ ಸಾಹಿತ್ಯಕ್ಕೆ ಒಳ್ಳೆಯ ಸೇವೆ ಸಲ್ಲಿಸಿದನು. 
ಇವನು ಬರೆದ ಉತ್ತರಪುರಾಣವು ಬಹಳಷ್ಟು ಸಂಕ್ಷಿಪ್ತವಾಗಿ ಬಹುಭಾಗ ಕಥೆಗಳಿಂದ,ಕವಿತ್ವಗುಣಗಳಿಂದ 


ಕೂಡಿದೆ ಇವನು ಆತ್ಮಾನು ಶಾಸನದಲ್ಲಿ ೨೭೨ ಪದ್ಯಗಳಿದ್ದು ಅದೊಂದು ಚಿಕ್ಕ ಗ್ರಂಥವಾಗಿದೆ ". 


GD 


ಓ)ಶಕಟಾಯನ 


ಅಮೋಘವರ್ಷನ ಕಾಲದಲ್ಲಿ ಶಕಟಾಯನ ಪ್ರಸಿದ್ಧ ಕವಿಯಾಗಿಮೆರೆದಿದ್ದು. ಅವನು ಅಮೋಫವೃತ್ತಿ 


ಎಂಬ ವ್ಯಾಕರಣ ಕೃತಿಯನ್ನು ರಚಿಸಿದ್ದಾ ಭ್ರ 
ಔ)ವೀರಾಚಾರ್ಯ 


ವೀರಾಚಾರ್ಯ ನು ಸಹ ಇದೇ ಕಾಲದಲ್ಲಿದ್ದು ಇವನು ಗಣಿತಸಾರ ಸಂಗ್ರಹ ಎಂಬ ಗಣಿತದ ಮೇಲೆ 
ಲಾಕ್ಷಣಿಕ ಗ್ರಂಥವನ್ನು ಬರೆದಿದ್ದಾನೆ "5. 


ಅಂ)ನೃಪತುಂಗ (ಕ್ರಿ,ಶ. ೮೧೪-೮೭೭) 
ರಾಷ್ಟ್ರಕೂಟರ ಪ್ರಮುಖ ಅರಸನಾದ ಅಮೋಘವರ್ಷನು ನೃಪತುಂಗ ಎಂಬ ಬಿರುದು ಪಡೆದು 


ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಸಿದ್ಧ ಕವಿಯೆನಿಸಿದ್ದನು. ನೃಪತುಂಗನ ಕಾಲದ ಕವಿರಾಜಮಾರ್ಗ ಕನ್ನಡ ಗ್ರಂಥವು ಈತನೇ 
ಬರೆದಿರುವನೆಂದು ಇಲ್ಲಿಯವರೆಗೆ ತಿಳಿಯಲಾಗಿತ್ತು". ಆದರೆ ಇತ್ತಿಚಿಗೆ ಇತನ ಆಸ್ಥಾನ ಕವಿ ಶ್ರೀ ವಿಜಯನು 
ಅದನ್ನು ಬರೆದನೆಂದೂ, ನೃಪತುಂಗನು ಸಂಸ್ಕೃತದಲ್ಲಿ ಆದಿಪುರಾಣವನ್ನು ಬರೆದ ಜಿನಸೇನನ ಶಿಷ್ಯನೆಂದೂ, 


ಗುಣಭದ್ರನ ಉತ್ತರಪುರಾಣದಿಂದ ತಿಳಿದುಬರುತ್ತದೆ "". ಸ್ಫತಃ ಸಂಸ್ಕೃತ ವಿದ್ವಾಂಸನಾದ ನೃಪತುಂಗನು 
ಪ್ರಶ್ನೋತ್ತರ ರತ್ನ ಮಾಲಿಕಾ ಗ್ರಂಥವನ್ನು ರಚಿಸಿದ್ದಾನೆ”. 


ಆಃ) ತ್ರಿವಿಕ್ರಮಭಟ್ಟ 


ಮೂರನೆಯ ಇಂದ್ರನ ಆಸ್ಥಾನ ಕವಿಯಾದ ನೇಮಾದಿತ್ಯನ ಮಗ ತ್ರಿವಿಕ್ರಮ ಭಟ್ಟನು ಕ್ರಿ,ರ್ಶಂ೧೫ ರ 
ಬೇಗುಮಾರ ಶಾಸನವನ್ನು ರಚಿಸಿದ್ದನಲ್ಲದೆ ಸಂಸ್ಕೃತದಲ್ಲಿ ನಳಚಂಪು ಎಂಬ ಗದ್ಯ, ಪದ್ಯವುಳ್ಳ ದಮಯಂತಿ 
ಕಥೆಯುಳ್ಳ ಗ್ರಂಥವನ್ನು ರಚಿಸಿದನು "'. 


ಕ) ಹಲಾಯುಧ 


ಮೂರನೆಯ ಕೃಷ್ಣನ ಕಾಲದ ಆಸ್ಥಾನ ಕವಿಯಾದ ಹಲಾಯುಧ ಸಂಸ್ಕೃತ ಪಂಡಿತ. ಸಂಸ್ಕೃತದಲ್ಲಿ 


ಈತನು ಕವಿರಹಸ್ಯ ಎಂಬ ವ್ಯಾಕರಣ ಗ್ರಂಥವನ್ನು ರಚಿಸಿರುವನು *'. 
ಖ) ಇಂದ್ರನಂದಿ (ಕ್ರಿ.ಶ.೯೯೩೦) 
ಸಂಸ್ಕೃತ ಮಹಾನ್‌ ಪಂಡಿತನಾದ ಇಂದ್ರನಂದಿಯು ಮೂಲತಃ ಮಾನ್ಯಖೇಟದವನು. ಜೈನ 


ಸಾಹಿತ್ಯದಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದ ಮತ್ತೊಬ್ಬ ಕವಿಯಾದ ಇವನು ಸಮಯಭೂಷಣ, ಸ್ರುತಾವತಾರ, 


ಚ 


GD 


ನೀತಿಸಾರ, ಸ್ತುತಪಂಚಮಿ ಮತ್ತು ಜ್ವಾಲಾಮಾಲಿನಿಕಲ್ಪ ಎಂಬ ಗ್ರಂಥಗಳನ್ನು ರಚಿಸಿದ್ದನು. ಅದರಲ್ಲಿ 


ಸುತಾವತಾರ ಗ್ರಂಥವು ಜೈನ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ಲುವ ಪ್ರಮುಖ ಗ್ರಂಥವಾಗಿದೆ *'. 
ಗ) ಧನಂಜಯ 


ಆ ನೆಯ ಶತಮಾನದ ಕವಿಯಾದ ಇವನು ನಾಮಮಾಲಾ ಅಥವಾ ಅನೇಕಾರ್ಥ ನಾಮಮಾಲಾ ಎಂಬ 
ಚಿಕ್ಕ ಗ್ರಂಥವನ್ನು ಬರೆದನು. ಇವನು ಸಂಸ್ಕೃತದಲ್ಲಿ ಉದ್ದಾಮಪಂಡಿತನೆಂದು ಕರೆಯಿಸಿಕೊಂಡಿದ್ದು, 


ದ್ವಿಸಂಧಾನ ಮಾಹಾಕಾವ್ಯವನ್ನು ಬರೆದನು”. 
ಫ) ಎರಡನೆಯ ಜಿನಸೇನ(೭೫೫-೮೫೫) 


ಬಾಲಬ್ರಹ್ಮಚಾರಿಯಾದ ಈತನು ಪ್ರಾಕೃತ ಮತ್ತು ಸಂಸ್ಕೃತದಲ್ಲಿ ಉದ್ದಾಮಪಂಡಿತನಾಗಿದ್ದನು. 
ಹಲವು ಜಿನ ಕೃತಿಗಳನ್ನು ಓದಿ ಪಾಂಡಿತ್ಯವನ್ನು ಹೊಂದಿದ್ದ ಈತನು ತ್ರಿಷಪ್ಪಿ ಲಕ್ಷಣ ಪುರುಷ ಪುರಾಣ 


(ಮಹಾಪುರಾಣ) ವನ್ನು ಬರೆದನು ”'. 
ಜ) ಪುಷ್ಪದಂತ 


ಮೂಲತಃ ಬ್ರಾಹ್ಮಣ ಕಾಶ್ಯಪಗೋತ್ರದ ಕೇಶವ ಭಟ್ಟ ಮತ್ತು ಮುಗ್ಹಾದೇವಿಯರ ಮಗನಾದ 
ಪುಷ್ಪದಂತನು ಮೊದಲು ಶೈವ ಪಂಥಕ್ಕೆ ಸೇರಿದವನಾಗಿದ್ದು, ನಂತರ ಜೈನಧರ್ಮಕ್ಕೆ ಮತಾಂತರಗೊಂಡನು"”. 
ಜೈನ ಸಾಹಿತ್ಯ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆ ನೀಡಿದ ಈತನು ಅಪಭ್ರೌಂಶದಲ್ಲಿ ಮಹಾಪುರಾಣವನ್ನು 
ರಚಿಸಿದನು. ಇವನು ಮೂರನೆಯ ಕೃಷ್ಣನ ಮಂತ್ರಿಗಳ ಆಶ್ರಯದಲ್ಲಿ ಹಾಗೂ ಕೃಷ್ಣನ ನಂತರದ ಅರಸರುಗಳ 


ಆಸ್ಥಾನದಲ್ಲಿ ಆಶ್ರಯಪಡೆದಿದ್ದನು ”'. 
ಚ) ರಾಜಶೇಖರ 


ಇವನು ಮೂಲತಃ ಗುರ್ಜರ ಪ್ರತಿಹಾರ ಅರಸ ಮಹಿಂದ್ರಪಾಲನ ಸಮಕಾಲೀನನಾಗಿದ್ದು ಅವನ 
ಆಸ್ಥಾನ ಕವಿಯಾಗಿದ್ದನು. ನಂತರ ಮೂರನೆಯ ಇಂದ್ರನು ಮಹಿಂದ್ರಪಾಲನನ್ನು ಸೋಲಿಸಿದ್ದರಿಂದ 
ರಾಜಶೇಖರ ರಾಷ್ಟ್ರಕೂಟ ರಾಜ್ಯಕ್ಕೆ ಬಂದನು. ಇದಕ್ಕೂ ಮುಂಚೆ ಕನೌಜದ ಕಲಚೂರಿ ಯುವರಾಜದೇವನ 
ಆಸ್ಥಾನಲ್ಲಿದ್ದನು. ಇಲ್ಲಿದ್ದಾಗ "ವದ್ದಶಾಲಾಭಂಜಿಕಾ' ಎಂಬ ಗ್ರಂಥ ಬರೆದರೆ, ರಾಷ್ಟ್ರಕೂಟರ ರಾಜ್ಯದಲ್ಲಿದ್ದಾಗ 
ಮೂರನೆಯ ಇಂದ್ರನ ವಜೀರಖೇಡ ಶಾಸನವನ್ನು ಬರೆದನು. ಅಲ್ಲದೆ "ಕಾವ್ಯಮೀಮಾಂಶೆ' ಎಂಬ ಸಂಸ್ಕೃತ 


ಗ್ರಂಥವನ್ನು ರಚಿಸಿದ್ದಾನೆ ”". 


ಜ) ಸೋಮದೇವ ಸೂರಿ 


ಸೋಮದೇವಸೂರಿಯು ಈ ಕಾಲದ ಪ್ರಸಿದ್ಧ ಸಂಸ್ಕೃತ ಕವಿಯಾಗಿದ್ದು ರಾಷ್ಟ್ರಕೂಟರ ಕಾಲದ 
ಸಾಮಾಜಿಕ, ಧಾರ್ಮಿಕ, ಆಡಳಿತ, ಸಾಂಸ್ಕೃತಿಕ ಕ್ಷೇತ್ರದ ಕುರಿತು "ಯಶಸ್ವಿಲಕ ಚಂಪು' ಎಂಬ ಸಂಸ್ಕೃತ ಚಂಪೂ 
ಕಾವ್ಯವನ್ನು ರಚಿಸಿದನು. ಇದೇ ಅವಧಿಯಲ್ಲಿ "ನೀತಿವಾಕ್ಯಾಮೃತ' ಎಂಬ ರಾಜಕೀಯ ವಿಷಯದ ಮೇಲೆ ಗ್ರಂಥ 


ರಚಿಸಿದನು *'. 
೨) ಕನ್ನಡ ಕವಗಳು 
ಅ) ಅಸಗ (ಕ್ರಿ.ಶ.೮೫೩) 


ವರ್ಧಮಾನ ಚರಿತದ ಪ್ರಕಾರ ಕ್ರಿ.ಶ.೮೫೩ ರ ಕಾಲದಲ್ಲಿದ್ದ ಅಸಗ ಅಮೋಘವರ್ಷ ನೃಪತುಂಗನ 
ಸಮಕಾಲೀನ ಕವಿ. ಉಪಲಬ್ದ ಕೃತಿಗಳನ್ನು ಕನ್ನಡದಲ್ಲಿ "ಕರ್ನಾಟ ಕುಮಾರ ಸಂಭವ 'ವೆಂಬ ಒಂದು 
ಅನುಪಲಬ್ಬವಾದ ಕೃತಿಯನ್ನು ಇತರ ಕೆಲವು ಅನುಪಲಬ್ದ ಕೃತಿಗಳನ್ನು ರಚಿಸಿರುವಂತೆ ತಿಳಿದುಬರುವ 
ಕವಿಯೀತ"”. ಕವ ಪೊನ್ನನ “ಕನ್ನಡ ಕವಿತೆಯೊಳಸಗಂಗಂ ನೂರ್ಮಡಿ” ಎಂಬ ಮಾತನ್ನು ವಿಮರ್ಶಿಸಿದಾಗ 
ಅಸಗ ಆ ಕಾಲಕ್ಕೆ ಕನ್ನಡದ ಸುಪ್ರಸಿದ್ಧ ಕವಿ ಎಂಬುದು ಸಿದ್ಧವಾಗುತ್ತದೆ. ವರ್ಧಮಾನ ಪುರಾಣದಿಂದ ಇವನ 
ಒಟ್ಟು ಎಂಟು ಕೃತಿಗಳನ್ನು ರಚಿಸಿರುವದಾಗಿ ತಿಳಿದುಬರುತ್ತದೆ. ವರ್ಧಮಾನ ಪುರಾಣ ಮತ್ತು 
ಶಾಂತಿಪುರಾಣಗಳನ್ನು ಬಿಟ್ಟರೆ ಉಳಿದ ಆರು ಕೃತಿಗಳು ಸಂಸ್ಕೃತದಲ್ಲಿವೆಯೋ ಅಥವಾ ಕನ್ನಡದಲ್ಲಿವೆಯೋ 
ತಿಳಿದುಬರುವದಿಲ್ಲ. ಜಯಕೀರ್ತಿೀಯ ಛಂದೋನುಶಾಸನದಲ್ಲಿ ಅಸಗನ "ಕರ್ನಾಟ ಕುಮಾರ ಸಂಭವ' ಕಾವ್ಯದ 
ಉಲ್ಲೇಖವಿದೆ. ಆದರೆ ಇದುವರೆಗೆ ಕೃತಿ ಅನುಪಲಬ್ದವಾಗಿದ್ದು ಈ ಕೃತಿ ಕಾಳಿದಾಸನ "ಕುಮಾರ ಸಂಭವ'ದ 


ಕನ್ನಡ ಅವತರಣಿಕೆಯೇ ಇಲ್ಲವೇ ತಗುಳ್ಳಿ ಹೇಳಿದ ಕಾವ್ಯವೋ ತಿಳಿಯದು *”. 
ಆ) ಫೀ ವಿಜಯ (ಕ್ರಿ.ಶ.€೯ನೆಯ ಶತಮಾನ) 


ವೃತ್ತಿ ಯಲ್ಲಿ ಸೈನ್ಯಾಧಿಕಾರಿಯಾದ ಶ್ರೀವಿಜಯನು ಜೈನ ಮತಾವಲಂಬಿ. ಮಂಗೇಶನ "ನೇಮಿಜಿನೇಶ 
ಸಂಗತಿ' ಯಲ್ಲಿ, ದುರ್ಗಸಿಂಹನ "ಪಂಚತಂತ್ರ'ದಲ್ಲಿ, ಕೇಶಿರಾಜನ "ಶಬ್ದಮಣಿ ದರ್ಪಣ'ದಲ್ಲಿ 
ಹೊಗಳಿಸಿಕೊಂಡ ಶ್ರೀವಿಜಯ ಕನ್ನಡದಲ್ಲಿ "ಚಂದ್ರಪ್ರಭ ಪುರಾಣ'ವನ್ನು ಚಂಪೂರೂಪವಾಗಿ ಬರೆದನೆಂದು 
ಮಂಗರಸನು ತನ್ನ ಕ್ರಿ.ಶ.೧೫೦೮ ರಲ್ಲಿ ರಚಿಸಿದ "ನೇಮಿಜಿನೇಶ ಸಂಗತಿ'ಯಲ್ಲಿ ಹೇಳಿದ್ದಾನೆ. ಆದರೆ ಈ 


ಕೃತಿಯು ಉಪಲಬ್ಬವಿಲ್ಲ"”. ಕ್ರಿ.ಶ.೧೧೨೯ ರ ಶ್ರವಣಬೆಳಗೊಳದ ಶಾಸನವು “ಒಳ್ಳೆಯ ಗುಣಗಳನ್ನು 


ಹೊಂದಿದ ಜ್ಞಾನಪ್ರಭೆಯಿಂದ ಅಜ್ಞಾನದ ಅಂಧಕಾರವನ್ನು ಓಡಿಸಿದ, ಪೂಜೆ ಹೊಂದುವ ಗೌರವವನ್ನು 


ಪಡೆದ ಪಾದದ ಬೆರಳುಗಳ ತೇಜಸ್ಸಿನಿಂದ ಗಂಗರ ಕಿರೀಟದಲ್ಲಿಯ ರತ್ನಗಳು ಕೆಂಪಾಗುವಂತೆ ಮಾಡಿದ 
ವ್ಯಕ್ತಿ”ಯೆಂದು ಬಣ್ಣಿಸಿಕೊಂಡಿದ್ದಾನೆ. ಹೇಮಸೇನ ಮುನಿಯು ಇವನ ಗುರುವಾಗಿದ್ದಂತೆ ತೋರುತ್ತದೆ ಸ 
ಕ್ರಿ.ಶ್ಚ೯೧೫ ರ ಸುಮಾರಿಗೆ ಅನುಪಮ ಕವಿ ಎಂಬ ಬಿರುದನ್ನು ಪಡೆದು, ಅಮೋಘವರ್ಷನ ಸಮಕಾಲೀನ 
ಸಾಮಂತ ಬಂಕೇಯನ ಜೊತೆಯಲ್ಲಿ ಸೈನ್ಯದ ದಂಡನಾಯಕನಾಗಿದ್ದನೆಂದು ಧಾನವುಲಪಾಡ ಶಾಸನವು 
ಉಲ್ಲೇಖಿಸುತ್ತದೆ ಪ, ಸೈನ್ಯದ ದಂಡನಾಯಕನಾಗಿ, ಜೈನಕವಿಯಾಗಿ ಹೆಸರು ಪಡೆದ ಪ್ರೀವಿಜಯ 
ಕವಿರಾಜಮಾರ್ಗವನ್ನು ಬರೆದವ ಇವನೇ ಎಂದು ಸಿದ್ಧವಾಗಿದೆ. ಇವನ ಕುರಿತು ಹಾಗೂ ಇವನು ಬರೆದ ಕೃತಿಯ 


ಕುರಿತು ಡಾ. ಎಂ. ಎಂ. ಕಲಬುರ್ಗಿಯವರು ದೀರ್ಫವಾಗಿ ಚರ್ಚಿಸಿದ್ದಾರೆ *. 
ಕವಿರಾಜ ಮಾರ್ಗ 


ಕವಿರಾಜಮಾರ್ಗ ಕನ್ನಡದ ಮೊದಲ ಅಲಂಕಾರ ಗ್ರಂಥ. ಇದುವರೆಗೆ ಕನ್ನಡದಲ್ಲಿ ದೊರೆತ 
ಗ್ರಂಥಗಳಲ್ಲಿ ಅತೀ ಪುರಾತನವಾದ ಗ್ರಂಥವಾಗಿದೆ. ಇದನ್ನು ಮೂರು ಪರಿಚ್ಛೇದಗಳಾಗಿ ವಿಭಾಗಿಸಲಾಗಿದೆ. 
೧) ದೋಷಾನು ವರ್ಣನ ನಿರ್ಣಯ, ೨) ಶಬ್ದಾಲಂಕಾರ, ೩) ಅರ್ಥಾಲಂಕಾರ ಇವೇ ಆ ಮೂರು ಭಾಗಗಳು. 
ಗ್ರಂಥದ ಮೊದಲ ಪದ್ಯದಲ್ಲಿ ನೃಪತುಂಗನೆಂದು, ಎರಡನೆಯ ಪದ್ಯದಲ್ಲಿ ಅತೀಶಯಧವಳನೆಂದು, ಕವಿಯ 
ಹೆಸರನ್ನು ಸ್ತುತಿಸುತ್ತಾ ಮುಂದೆ ವಿಷ್ಣುಸ್ತುತಿಯನ್ನು ಮಾಡಿದ ಬಳಿಕ ಸರಸ್ವತಿಯನ್ನೂ, ಕವೀಶ್ವರರನ್ನೂ, 
ಕಾವ್ಯಗಳನ್ನೂ ಹೊಗಳಿ ಗದ್ಯ-ಪದ್ಯ ಕಾವ್ಯಲಕ್ಷ ಣಗಳನ್ನು ಹೇಳಿ ಅವುಗಳಿಗೆ ಲಕ್ಸಣರೂಪವಾಗಿ ಬರೆದ 
ಗ್ರಂಥಕರ್ತರ ಸಂಸ್ಕೃತ ಮತ್ತು ಕನ್ನ ಡ ಕವಿಗಳ ಹೆಸರನ್ನು ಹೇಳಿದ್ದಾ ನೆ. ಸಂಸ್ಕೃತ ಕವಿಗಳಲ್ಲಿ, ಗದ್ಯ ಕಾವ್ಯದಲ್ಲಿ 
ಕಾದಂಬರಿ, ಹರ್ಷಚರಿತ್ರೆಗಳ ಕರ್ತು ಬಾಣ, ಪದ್ಯಕಾವ್ಯಗಳನ್ನು ರಚಿಸಿದ ಗುಣಸೂರಿ, ನಾರಾಯಣ, ಭಾರವಿ, 


ಕಾಳಿದಾಸ, ಮಾಘಣಂದಿಗಳನ್ನು ಸ್ಥರಿಸಿದ್ದಾನೆ ”". 
ಇ) ಒಂದನೆಯ ಗುಣವರ್ಮ (ಕ್ರಿ.ಶ.೯೦೦)*' 


ಕನ್ನಡದ ಕವಿಪುಂಗವರೆಲ್ಲರಿಂದ ಸ್ತುತಿಸಿಕೊಂಡ ಗುಣವರ್ಮನ ಕೃತಿಗಳು ಅನುಪಲಬ್ಬವಾಗಿವೆ. 
ಶಬ್ದಮಣಿದರ್ಪಣ ಮತ್ತು ಕಾವ್ಯಸಾರಗಳಲ್ಲಿ ಉದಾಹೃತವಾದ ಪದ್ಯಗಳ ಆಧಾರದ ಮೇಲೆ ಹರಿವಂಶ ಮತ್ತು 
ಶೂದ್ರಕಗಳು ಗುಣವರ್ಮನ ಕೃತಿಗಳೆಂದು ತಿಳಿದುಬರುತ್ತದೆ. ಹರಿವಂಶ ಹೆಸರಿನಲ್ಲಿ ನೇಮಿನಾಥ ಪುರಾಣವನ್ನು 
ಹಾಗೂ ಗಂಗ ಎರಿಯಪ್ಪನ ಕುರಿತು ಶೂದ್ರಕ ಕಾವ್ಯವನ್ನು ರಚಿಸಿರಬಹುದೆಂದು ಪಂಡಿತರು ಊಹಿಸಿದ್ದಾರೆ. 
ತನ್ನ ಆಶ್ರಯದಾತನಾದ ಗಂಗ ಎರಿಯಪ್ಪನನ್ನು ಶೂದ್ರಕ ನೆಂಬ ಪುರಾಣಪುರುಷನೊಂದಿಗೆ ಒಂದುಗೂಡಿಸಿ 
ಹೇಳಿದಂತೆಯೂ ನೊಳಂಬಪಲ್ಲವ ಮಹೇಂದ್ರವರ್ಮನನ್ನು ಸೋಲಿಸಿದ ಯುದ್ಧ ಪ್ರಸಂಗವನ್ನು 


ಒಳ ಗೊಂಡಿದೆಯೆಂದು ಊಹಿಸಲಾಗಿದೆ. ಶೂದ್ರಕನಿಂದ ಆಯ್ದ ಹತ್ತೆಂಟು ಪದ್ಯಗಳು ವರ್ಣನೆ 


33D 


ಮಾತ್ರವಾಗಿದೆಯಾದ್ದರಿಂದ ಕಾವ್ಯದ ಸ್ವರೂಪವನ್ನು ಗುರುತಿಸುವದು ಕಷ್ಟ. ದೊರೆತ ಪದ್ಯಗಳ ಆಧಾರದ 


p 


ಮೇಲೆ ಗುಣವರ್ಮ ಪಂಪಯುಗದ ಸುಪ್ರಸಿದ್ದ ಪ್ರೌಢ ಕವಿಯಾಗಿದ್ದನೆಂದು ಹೇಳಬಹುದು ಥ್ಸ 
ಈ) ಗುಣನಂದಿ (ಕ್ರಿ.ಶ.೯೦೦) 


ಸೂಕ್ತಿಸುಧಾರ್ಣವದ ಮಲ್ಲಿಕಾರ್ಜುನ, ಶಬ್ದಮಣಿದರ್ಪಣದ ಕೇಶಿರಾಜ ಮೊದಲಾದ ಕನ್ನಡ 
ಕವಿಗಳು ಗುಣನಂದಿಯನ್ನು ಸ್ತುತಿಸಿದ್ದಾರೆ. ಈತನು ಜೈನೇಂದ್ರವ್ಯಾಕರಣಕ್ಕೆ ಪ್ರಕ್ರಿಯಾವತಾರವೆಂಬ 
ವಾಖ್ಯಾನವನ್ನು ಬರೆದುದಾಗಿ ತಿಳಿದುಬರುತ್ತದೆ. ಆದರೆ ಈತನು ಕನ್ನಡದಲ್ಲಿ ಕೃತಿಯನ್ನು ರಚಿಸಿದಬಗ್ಗೆ 
ತಿಳಿಯದು ಬ'. ಚಾರಿತ್ರ್ಯ, ಚಕ್ರೇಶ್ವರ, ತರ್ಕ ವ್ಯಾಕರಣಾದಿ ಶಾಸ್ತ್ರನಿಪುಣ, ಸಾಹಿತ್ಯವಿದ್ಯಾಪತಿಯೆಂದು 
ವರ್ಣಿತನಾದ ಗುಣನಂದಿಯನ್ನು ಶ್ರವಣಬೆಳಗೊಳದ ಕ್ರಿ.ಶ.೧೧೭೬ ರ ಶಾಸನವು ಬಲಾಕಪಿಂಛಮನಿಪನ 


ಶಿಷ್ಯನೆಂದು ಕರೆದಿದೆ. ಇವನು ಶಬ್ದಾ ರ್ಣವ ಕೃತಿಯನ್ನು ರಚಿಸಿದನೆಂದು ತಿಳಿದುಬರುತ್ತ ದೆ 
ಉ) ಕವಿವ್ಯಾಸ (ಕ್ರಿ.ಶ.೯0೦೦) 


ಆದಿಪಂಪನು ತನ್ನ ಪಂಪಭಾರತದಲ್ಲಿ ವ್ಯಾಸ ಮುನೀಂದ್ರರುಂದ್ರ ವಚನಾಮೃತ ವಾರ್ಧಿಯ ನೀಸುವೆಂ 
ಕವಿವ್ಯಾಸನೇನೆಂಬ ಗರ್ವಮೆನೆಗಿಲ್ಲ ಎಂದು ಹೇಳುತ್ತಾನೆ. ಕವಿವ್ಯಾಸನೇನೆಂಬ ಗರ್ವಮೆನೆಗಿಲ್ಲ ಎಂಬುದರಿಂದ 
ಪಂಪನಿಗಿಂತ ಹಿಂದೆ ಕನ್ನಡದಲ್ಲಿ ಭಾರತವನ್ನು ಬರೆದು ಕವಿವ್ಯಾಸನೆಂಬ ಹೆಸರನ್ನಿಟ್ಟುಕೊಂಡ ಒಬ್ಬ ಕವಿ 
ಇದ್ದನೆಂದು ಊಹಿಸಬಹುದಾಗಿದೆ. ಆತನಿಗಿಂತ ಹಿಂದೆ ಅನೇಕರು ಭಾರತವನ್ನು ಬರೆದಿರುವರೆಂದು ಪಂಪನೇ 


ಹೇಳಿದ್ದಾನೆ. ಹೀಗಾಗಿ ಅವರಲ್ಲಿ ಕವಿವ್ಯಾಸನೂ ಒಬ್ಬನಾಗಿರಬಹುದು *'. 
ಊ) ಶಿವಕಹೋಟ್ಟಾಚಾರ್ಯ 


ಸಾಸಿವೆಯಲ್ಲಿ ಸಾಗರ ತುಂಬಬಲ್ಲ ಶಕ್ತಿ, ಅಲ್ಪದರಲ್ಲಿಯೇ ಬೃಹತ್ತಾದದ್ದನ್ನು ಪ್ರಚುರ ಪಡಿಸುವ 
ಎದೆಗಾರಿಕೆ ಸಾಹಿತ್ಯ ಬರೆಯುವ ಕವಿ ಕಥೆಗಾರನಿಗಿದೆ. ಇಂತಹ ಪ್ರಯತ್ನವನ್ನು ಮನಗಂಡ ಧರ್ಮಪ್ರಚಾರಕರು 
ಕಥಾರೂಪವನ್ನು ಬಳಸಿಕೊಂಡರು. ಭೌದ್ಧರ ಜಾತಕ ಕಥೆಗಳು ಜೈನರ ಆರಾಧನಾ ಕಥೆಗಳು ವೈದಿಕರ 


ಪಂಚತಂತ್ರ ಕಥೆಗಳು ಕಥಾಸಂಪ್ರದಾಯದ ಪ್ರತೀಕಗಳಿನಿಸಿವೆ. 


ಜೈನ ಕವಿ ಶಿವಕೊಟ್ಟಾಚಾರ್ಯನು ರಚಿಸಿದ ವಡ್ಡಾರಾಧನೆ ಇಂತಹ ಮಾಲಿಕೆಗೆ ಸೇರುವ ಕೃತಿಯಾಗಿದೆ. 
ಕಾಲಮಾನದ ದೃಷ್ಟಿಯಿಂದ ಆದಿಯ ಗದ್ಯಕೃತಿಯಾದಂತೆ, ಶೈಲಿಯ ದೃಷ್ಟಿಯಿಂದ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ 
ಸ್ಥಾನವನ್ನು ಪಡೆದಿದೆ. ಚತುರ್ವಿದ ಉಪಸರ್ಗಗಳನ್ನು ಪರೀಕ್ಷಹಗಳನ್ನು ಜೈಯಿಸಿ ಸಮ್ಮಜ್ಞಾನ, ಸಮ್ಯಚಾರಿತ್ರ್ಯ, 


ಸಮ್ಯಗ್ಗರ್ಶನಗಳನ್ನು ಪಡೆದು ಮುಡುಪಿದ ೧೯ ಜೈನಮುನಿಗಳ ಕಥಾನಿರೂಪಣೆ ಈ ವಡ್ಡಾರಾಧನೆಯ 


ಕಥೆಯಲ್ಲಿದೆ. ಪ್ರತಿಯೊಂದು ಕಥೆಯ ಆರಂಭವು ಒಂದೇ ಬಗೆಯದಾಗಿದ್ದರೂ ಕಥೆಯ ಒಳರಚನೆಯಲ್ಲಿ 
ಕವಿ ವೈವಿಧ್ಯತೆಯ ಜೊತೆಗೆ ವವಿಧ ಪಾತ್ರಗಳನ್ನು ರೂಪಿಸಿದ್ದಾನೆ. ಧರ್ಮತತ್ವದ ನೇರ ಉಪದೇಶ ಇಲ್ಲದಿದ್ದರೂ 
ಪಾತ್ರಗಳ ಹಿನ್ನೆಲೆಯಲ್ಲಿ ಒಂದೊಂದು ತತ್ವವನ್ನು ಇಟ್ಟು ಕಥೆನಿರೂಪಿಸಿದ ಇಂತಹ ಕವಿ 


ಶಿವಕೊಟ್ಟಾಚಾರ್ಯನನ್ನು ತನ್ನ ಕೃತಿಯಲ್ಲಿ ಇತರರೊಂದಿಗೆ ಸ್ಥಾನ ನೀಡಿದ್ದಾನೆ". 
ಎ) ಒಂದನೆಯ ನಾಗವರ್ಮ 


ಪಂಪಯುಗದ ಮತ್ತೊಬ್ಬ ಕವಿ ಮೊದಲ ನಾಗವರ್ಮನು ಕನ್ನಡದಲ್ಲಿ ಚಂದೋಂಬುಧಿ ಎಂಬ 


ಕೃತಿಯನ್ನು ರಚಿಸಿದ್ದಾನೆ. ಇದು ಶಾಸ್ತ್ರೀಯ ಹಿನ್ನೆಲೆಯುಳ್ಳ ವಿಷಯದ ಮೇಲೆ ಬರೆದಂತಹ ಕೃತಿಯಾಗಿದೆ *". 
ಏ) ಪಂಪ (ಕ್ರಿ.ಶ.೯೪೧) 


ವಿಕ್ರಮಾರ್ಜುನ ವಿಜಯ(ಭಾರತ)ದ ಅಂತ್ಯಭಾಗದಲ್ಲಿ ಪಂಪ ತನ್ನ ವಂಶಾವಳಿಯನ್ನು 
ಹೇಳಿಕೊಂಡಿದ್ದಾನೆ. ಅದರ ಪ್ರಕಾರ ವೆಂಗಿ ಮಂಡಲದ ವೆಂಗಿಪುಳುವಿಗೆ ಸೆಂದ ವೆಸಂತ, ಕೊಟ್ಟೂರ, ನಿಡಗುಂದಿ, 
ವಿಕ್ರಮಪುರವೆಂಬ ಅಗ್ರಹಾರಗಳಲ್ಲಿ ಅಗ್ರಗಣ್ಯನಾಗಿ ವತ್ತಗೋತ್ರೋದ್ಭವನಾದ ಮಾಧವ ಸೋಮ 
ಯಾಜಿಯೆಂಬ ಬ್ರಾಹ್ಮಣನಿದ್ದನು. ಅವನ ಮಗ ಅಭಿಮಾನಚಂದ್ರ ಅವನ ಮಗ ಕೇಮರಯ್ಯ, ಅವನ 
ಮಗ ಭೀಮಪ್ಪಯ್ಯ, ಇವನು ಮತಗಳಲ್ಲಿ ಜೈನ ಮತಗಳೇ ಶ್ರೇಷ್ಠವೆಂದು ತಿಳಿದು ಜೈನ ಧರ್ಮವನ್ನು 
ಅವಲಂಬಿಸಿದನು. ಈತನ ಮಗನೆ ಪಂಪ, ಅಥವಾ ಆದಿಪಂಪ. ಇವನು ಜೈನಕವಿ ತಾನು ಕೊಂಡಕುಂದಾನ್ವಯಕ್ಕೆ 
ಸೇರಿದವನೆಂದು ಹೇಳಿಕೊಂಡಿದ್ದಾನೆ. ಇವನಿಗೆ ಕವಿತಾಗುಣಾರ್ವ, ಪುರಾಣಕವಿ, ಸುಕವಿಜನ, 
ಮನೋಮನಸೋತ್ತಂಸಹಂಸ, ಸರಸ್ವತಿಮಣಿಹಾರ, ಸಂಸಾರಸಾರೋದಯವೆಂಬ ಬಿರುದುಗಳಿದ್ದವು. 
ಪಂಪನು ಬಾದಾಮಿ ಚಾಲುಕ್ಯ ವಂಶದ ವೇಮಲವಾಡ ಚಾಲುಕ್ಯ ಮನೆತನದ ಎರಡನೆ ಆರಿಕೇಸರಿಯ ಆಸ್ಥಾನ 


ಕವಿಯಾಗಿದ್ದನು. ಹೀಗಾಗಿ ತನ್ನ ಭಾರತದ ಆದಿಯಲ್ಲಿ ಅರಿಕೇಸರಿಯ ವಂಶಾವಳಿಯನ್ನುನೀಡಿದ್ದಾನೆ *". 


ಅರಿಕೇಸರಿಯ ಆಸ್ಟಾನ ಕವಿಯಾದ ಪಂಪ ತನ್ನ ಆಶ್ರಯದಾತನನ್ನು ಅಮರಗೊಳಿಸುವ 
ಉದ್ದೇಶದಿಂದ ಪುರಾಣಪುರುಷ ಅರ್ಜುನನೊಡನೆ ಒಂದುಗೂಡಿಸಿ ರಚಿಸಿದ ಕಾವ್ಯವೇ ವಿಕ್ರಮಾರ್ಜುನ 
ವಿಜಯ ಅಥವಾ ಪಂಪಭಾರತ. ಇದಕ್ಕೆ ವ್ಯಾಸಭಾರತವನ್ನು ಆಕರವಾಗಿಟ್ಟುಕೊಂಡಿದ್ದರೂ ಕವಿ ತನ್ನ 
ಕಥಾನಾಯಕ ಅರಿಕೇಸರಿಗೆ ಹೊಂದುವಂತಹ ಮಾರ್ಪಾಟುಗಳನ್ನು ಕೃತಿಯಲ್ಲಿ ಮಾಡಿಕೊಂಡಿದ್ದಾನೆ. 
ಭಾರತಕಥೆಯಿಂದ ಆಯ್ದುಕೊಂಡಿದ್ದರೂ ಸಮಕಾಲೀನ ಪರಿಸರವನ್ನು ಹಿನ್ನೆ ಲೆಯಾಗಿಟ್ಟುಕೊಂಡು 
ಅರಿಕೇಸರಿಯ ಗುಣ ಬಿರುದಾವಳಿಗಳನ್ನು ಅರ್ಜುನನಿಗೆ ಹೋಲಿಸಿದ್ದಾನೆ. ಕವಿ ಜೈನನಾಗಿದ್ದುದರಿಂದ ಕಾವ್ಯದ 
ನಡುನಡುವೆ ಅಲ್ಲಲ್ಲಿ ಜೈನಧರ್ಮದ ಲೇಪನ ಕಂಡುಬರುತ್ತದೆ. 


G33 


ಪಂಪ ಕನ್ನಡ ಸಾಹಿತ್ಯದ ಮೊದಲ ಉಪಲಬ್ದ ಜೈನಪುರಾಣವೆಂದೇ ಹೆಸರಾದ ಆದಿಪುರಾಣವನ್ನು 
ಬರೆದಿರುವನು. ಇದು ಅವನ ಮೊದಲ ಕೃತಿ ಹಾಗೂ ಕನ್ನಡದಲ್ಲಿ ಬರೆದಿದ್ದುದಾಗಿದೆ. ಇದು ಆದಿತೀರ್ಥಂಕರ 
ವೃಷಭನಾಥ ಅವನ ಮಕ್ಕಳಾದ ಭರತಚಕ್ರವರ್ತಿ, ಬಾಹುಬಲಿಯರ ಕಥೆಗಳನ್ನು ಹೊಂದಿದೆ". ವಿಕ್ರಮಾರ್ಜುನ 
ವಿಜಯವೆಂಬ ಲೌಕಿಕ ಕೃತಿಯನ್ನು ರಚಿಸಿ ಅರಿಕೇಸರಿಯ ಮನಸೂರೆಗೊಂಡ ಪಂಪ ಆತನಿಂದ 


ಸಬ್ಛೆ-ಸಾಸಿರದಲ್ಲಿರುವ ಧರ್ಮಪುರವೆಂಬ ಅಗ್ರಹಾರವನ್ನು ಪಡೆದುಕೊಂಡಿದ್ದನು "". 
ಐ) ಪೊನ್ನ (ಕ್ರಿ.ಶ.0೯೫೦) 


ರತ್ನತ್ರಯರೆಂದು ಖ್ಯಾತರಾದ ಪಂಪ, ಪೊನ್ನ, ರನ್ನರಲ್ಲಿ ಎರಡನೆಯವನಾದ ಪೊನ್ನನಿಗೆ ಪೊನ್ನ, 
ಪೊನ್ನಿಗ, ಪೊನ್ನಮಯ್ಯ, ಪೊನ್ನಮಾರ್ಯ, ಸವಣ, ಕುರುಳ್‌ಳ್‌ಸವಣ ಎಂಬ ಹೆಸರುಗಳು ರೂಢಿಯಲ್ಲಿವೆ. 
ಇವನು ಬರೆದ ಕೃತಿಗಳು ನಾಲ್ಕು ಶಾಂತಿಪುರಾಣ, ಭುವನೈಕ್ಕರಾಮಾಭ್ಯುದಯ, ಗತಪ್ರತ್ಯಾಗತ ಹಾಗೂ 


ಜಿನಾಕ್ಷ ರಮಾಲೆ. ಇವುಗಳಲ್ಲಿ ಉಪಲಬ್ದವಾದವುಗಳು ಶಾಂತಿಪುರಾಣ ಮತ್ತು ಜಿನಾಕ್ಸ ರಮಾಲೆಗಳು ಮಾತ್ರ". 


ಮೂರನೆಯ ಕೃಷ್ಣನ ಆಸ್ಥಾನಕವಿಯಾದ ಪೊನ್ನ ಕೃಷ್ಣನಿಂದ ಉಭಯಕವಿಚಕ್ರವರ್ತಿನ್‌ ಎಂಬ 
ಬಿರುದನ್ನು ಪಡೆದುಕೊಂಡಿದ್ದನು"'”. ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲಿಯೂ ಕೃತಿರಚನೆ ಮಾಡಿ ಪಂಪನಷ್ಟೇ 
ಪ್ರಖ್ಯಾತಿ ಪಡೆದಿದ್ದನು. ಶಾಂತಿಪುರಾಣ ೧೬ ನೆಯ ತೀರ್ಥಂಕರ ಶಾಂತಿನಾಥನ ಕಥೆಯನ್ನು ಹೊಂದಿದ್ದು 


ಪೊನ್ನನಿಗೆ ಕನ್ನಡ ಸಾಹಿತ್ಯಚರಿತ್ರೆಯಲ್ಲಿ ಶ್ರೇಷ್ಠಸ್ಥಾನ ದೊರಕಿಸಿಕೊಟ್ಟಂತಹ ಕೃತಿಯಾಗಿದೆ. 
ಒ) ಚಾವುಂಡರಾಯ (ಕ್ರಿ.ಶ.೯೭0೮) 


ಕಲೆಯ ಪರಮೋಚ್ಛ ಸಿದ್ದಿಯಂತಿರುವ ಗೊಮ್ಮ ಟೇಶ್ವರನ ಮೂರ್ತಿಯನ್ನು ನಿಲ್ಲಿಸಿ, ಕೇವಲ 
ಧಾರ್ಮಿಕ ಕೇಂದ ಶ್ರವಾಗಿದ್ದ ಶ್ರವಣಬೆಳಗೊಳದಲ್ಲಿ ಈ ಮೂರ್ತಿಯನ್ನು ಪ್ರತಿಷ್ಠಾ ಪಿಸಿ ಅದಕ್ಕೆ ಜಾಗತಿಕ ಮಹತ್ವ 
ಬರುವಂತೆ ಮಾಡಿದ ಶ್ರೇಯಸ್ಸು ಗಂಗ ಎರಡನೆಯ ಮಾರಸಿಂಹ ಮತ್ತು ನಾಲ್ಕನೆಯ ರಾಚಮಲ್ಲರ ಮಂತ್ರಿ 


ಚಾವುಂಡರಾಯನಿಗೆ ಸಲ್ಲಬೇಕು. 


ಮಹಾಮಂತ್ರಿಯಾಗಿ ರಾಜಕೀಯ, ಸಾಹಿತ್ಯ, ಧಾರ್ಮಿಕ ಹಾಗೂ ಕಲಾಕ್ಷೆ ತ್ರದಲ್ಲಿ ಸಲ್ಲಿಸಿದ ಈತನ 
ಸೇವೆ ಅಮೋಘವಾದುದು. ಇವನು ಶೌರ್ಯಕ್ಕಾಗಿ ವೀರಮಾರ್ತಾಂಡದೇವ, ಚಾರಿತ್ರ್ಯ ಮತ್ತು 
ಮತಾಭಿಮಾನಕ್ಕಾಗಿ ಸಮ್ಯಕ್ಷ್ಕ ರತ್ನಾಕರನೆಂದು ಕರೆಯಿಸಿಕೊಂಡಿದ್ದಾನೆ *'. ಜೈನಧರ್ಮದ ಸುಳಿವ 
ಶಾಸನದಂತಿದ್ದ ಚಾವುಂಡರಾಯ ಶ್ರವಣಬೆಳಗೊಳದಲ್ಲಿ ಗೊಮ್ಮಟನ ಲೋಕಪ್ರಸಿದ್ದ ವಗ್ರಹವನ್ನು ನಿಲ್ಲಿಸಿ 


ಸಮ್ಯಕ್ಷ ರತ್ನಾಕರ, ಮಹಾಕಲಾಪ್ರಿಯನೆಂದು, ತ್ರಿಷಷಸ್ಕಿಲಕ್ಷಣಮಹಾಪುರಾಣ, ವೀರಮಾರ್ತಾಂಡ, 


ಚರಿತ್ರಸಾರವೆಂಬ ಕೃತಿಗಳನ್ನು ರಚಿಸಿ ಮಹಾಸಾಹಿತಿಯೆಂದು ರನ್ನ ನಾಗವರ್ಮರಂತಹವರಿಗೆ ಆಶ್ರಯವನ್ನಿತ್ತು 


ಸುಖವಿಜನಾಶ್ರಯನೆಂದು ಪ್ರಸಿದ್ಧಿ ಪಡೆದಿದ್ದಾನೆ *". 
೩) ಪಾಕೃತ ಸಾಹಿತ್ಯ 


ರಾಷ್ಟ್ರಕೂಟರ ಕಾಲವುಕೇವಲ ಕನ್ನ ಡ-ಸಂಸ್ಕೃತ ಸಾಹಿತ್ಯಗಳಿಗೆ ಅಷ್ಟೇ ಪ್ರೋತ್ಸಾಹಿಸದೇ ಅದು ಪ್ರಾಕೃತ 
ಸಾಹಿತ್ಯಕ್ಕೂ ಆಶ್ರಯ ನೀಡಿತು. ಹೀಗಾಗಿ ಬುದ್ಧ-ಮಹಾವೀರರ ಕಾಲದಿಂದ ಪ್ರಚಲಿತಗೊಂಡು 
ಮುನ್ನೆಡೆದುಕೊಂಡು ಬಂದ ಪ್ರಾಕೃತ ಬರವಣಿಗೆಯ ಸಾಹಿತ್ಯವು ರಾಷ್ಟ್ರಕೂಟರ ಪ್ರೋತ್ಸಾಹದಿಂದ ಮತ್ತ ಷ್ಟು 
ಬೆಳವಣಿಗೆ ಕಂಡಿತು. ಈ ಕಾಲದ ಪ್ರಮುಖ ಪ್ರಾಕೃತದ ಕವಿಗಳೆಂದರೆ ಸ್ವಯಂಭೂ, ಪುಷ್ಪದಂತ, ಕನಕಾಮರ, 


ನೇಮಿಚಂದ್ರಸಿದ್ಧಾಂತ ಚಕ್ರವರ್ತಿಗಳು "*. 
೪) ತೆಲಗು ಸಾಹಿತ್ಯ 


ರಾಷ್ಟ್ರಕೂಟ ಅರಸರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಪ್ರೋತ್ಸಾಹದಷ್ಟೇ ತೆಲುಗು ಸಾಹಿತ್ಯಕ್ಕೂ 
ನೀಡಿದ್ದರಿಂದ ಕನ್ನಡ-ಸಂಸ್ಕೃತ-ತೆಲುಗು ಸಾಹಿತ್ಯದಲ್ಲಿ ಜ್ಞಾನವನ್ನು ಅಂದಿನ ಕವಿಗಳು ಪಡೆಯುವಂತಾಯಿತು. 
ಪೊನ್ನ ಕನ್ನಡ ಕವಿಯಾದರೂ ಅವನು ಮೂಲತಃ ಆಂಧ್ರಸಮುದ್ರತಟದ ಕಮ್ಮನಾಡುವಿನ ಪುಂಗನೂರು 
ಗ್ರಾಮಕ್ಕೆ ಸಂಬಂಧಿಸಿದವನು. ಹೀಗಾಗಿ ಇವನು ಕನ್ನಡ ಮತ್ತು ತೆಲುಗು ಭಾಷೆಯನ್ನು ಬಲ್ಲವನಾಗಿದ್ದನು. 
ಈತನು ಸರ್ವದೇವನೆಂಬುವವನ ಕೈಕೆಳಗೆ ತೆಲುಗಿನಲ್ಲಿ ಆದಿಪುರಾಣವೆಂಬ ಕೃತಿಯನ್ನು ರಚಿಸಿದನು. ಹೀಗಾಗಿ 
ಮೂರನೆಯ ಕೃಷ್ಣನಿಂದ ಉಭಯ ಕವಿಚಕ್ರವರ್ತಿನ್‌ ಎಂಬ ಬಿರುದನ್ನು ಪಡೆದಿದ್ದನು”. ಪೊನ್ನನಿಂದ ತೆಲುಗು 


ಸಾಹಿತ್ಯ ರಾಷ್ಟ್ರಕೂಟರ ಕಾಲದಲ್ಲಿ ಪ್ರಚಲಿತದಲ್ಲಿತ್ಲೆಂದು ತಿಳಿದುಬರುತ್ತದೆ. 
೫) ಮರಾಠಿ ಸಾಹಿತ್ಯ 


ಮೇಲಿನ ಸಾಹಿತ್ಯಗಳಂತೆ ರಾಷ್ಟ್ರಕೂಟರ ಕಾಲದಲ್ಲಿ ಮರಾಠಿ ಸಾಹಿತ್ಯವು ಪ್ರಚಲಿತಗೊಂಡಿತ್ತು. ಅಲ್ಲದೆ 
ಮರಾಠಿ ಮಾತನಾಡುವ ಜನ ಮರಾಠಿ ಭಾಷೆ- ಬರವಣಿಗೆಯನ್ನು ಅರಿತು ಅದನ್ನು ಆಚರಣೆಗೆ ತಂದಿದ್ದರು. 
ಶ್ರವಣಬೆಳಗೊಳ ಶಾಸನವೊಂದು ಮರಾಠಿ ಭಾಷೆಯ ಬೆಳವಣಿಗೆಗೆ ಮಹಾನುಭಾವ ಜೈನ ಪಂತದವರು 


ಶ್ರಮಿಸಿದ್ದರೆಂದು ತಿಳಿಸುತ್ತದೆ ”". 
[a] ಮಿ 


ರಾಷ್ಟ್ರಕೂಟರ ಕಾಲವಧಿಯು ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅಮೋಘವಾದ ಸಾಧನೆಯನ್ನು 
ಮಾಡಿದ ಕಾಲಾವಧಿಯಾಗಿತ್ತೆಂದು ಈ ಮೇಲಿನ ವಿವಿಧ ಶೈಕ್ಷಣಿಕ ಮತ್ತು ಸಾಹಿತ್ಯಿಕ ಚಟುವಟಿಕೆಗಳಿಂದ 


ತಿಳಿದುಬರುತ್ತ ಥೆ: 


ಅಡಿಟಿಪ್ತಣೆಗಳು 


1 ಚಿದಾನಂದಮೂರ್ತಿ, ಎಂ., ಕನ್ನ ಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪುಟ. ೨೦೫-೨೦೬. 


2 Altekar,A.S., Education in Ancient India, p-164. 
3 Atterns,N., Yu-Van-Chang Travels in India, p-160-1. 
4 Khadibidi,B.K., Vaddaradhane A Study, p-121. 


5 ಇ. ಆಯ್‌. ಸಂ-ರೆ, ನಂ-೧೯, ಪುಟ-೧೮೨, ಕ್ರಿ.ಶ.೭೩೭೯. 


6 ಕೊಪ್ಪಾ,ಎಸ್‌.ಕೆ., ತರ್ದವಾಡಿ ನಾಡು: ಒಂದು ಅಧ್ಯಯನ, ಅಡಿಟಿಪ್ಪಣಿ-೨೫೬. 


1 ಎ.ಕ., ಸಂ-ರೆ,ನಂ-೪೭೬, ಪುಟ-೨೧೪, ಕ್ರಿ.ರ್ಶ೨೭. 

8ಸೌ.ಇಇ ಸ, ನಂ-೬೭, ಪುಟ-೩೮, ಕ್ರಿ.ಶ್ಶೇ೬೪. 

9 ಸೌ.ಇಇ, ಸಂ-೧೧, ಭಾಗ-೧, ನಂ-೪೧, ಪುಟ-೨೫, ಕ್ರಿ. ರ್ಶ್ವ್ನ೯. 
10 ಆ.ರಿಇಏ, -೧೯೫೯-೬೦, ನಂ-೧೪೩,ಪುಟ-೫೮, ಕ್ರಿ.ಶ.೭೫೭-೫೮. 
11ಎ.ಕ., ಸಂ-೭, ನಂ-೪೫, ಎಸ್‌,ಕೆ, ಪುಟ-೧೪೯ ಕ್ರಿ.ಶರ್ಲೆ೦. 
12ಸೌ.ಇ.ಇ, ಸಂ-೧೮, ನಂ-೩೬, ಪುಟ- ೨೪, ಸು. ೯ ನೆಯ ಶತಮಾನ. 
13 ಅದೇ, ಸಂ-೧೧, ಭಾಗ-೧, ನಂ-೩೯, ಪುಟ-೨೪, ಕ್ರಿ.ರ್ಶ ೫೧. 
14 ಆಯ್‌. ಸಂ-೩೫, ನಂ-೧೪, ಪುಟ-೧೦೫, ಸು. ೧೦ನೆಯ ಶತಮಾನ. 
15ಸೌ.ಇ.ಇ, ಸಂ-೯, ಭಾಗ-೧, ನಂ-೬೭, ಪುಟ-೩೮, ಕ್ರಿ.ಶ್ಶ೬೪. 

16 ಅದೇ, ಸಂ-೧೧, ಭಾಗ-೧, ನಂ-೪೧, ಪುಟ-೨೫, ಕ್ರಿ.ಶರ್ಪ್ವ೯. 

17 ಅದೇ, ಸಂ-೧೮, ನಂ-೨೬, ಪುಟ-೧೬, ಕ್ರಿ.ಶರ್ಶ೪೫. 


(8 ಅದೇ, ಸಂ-೧೧, ಭಾಗ-೧, ನಂ-೩ಿಲೆ, ಪುಟ-೨೩, ಕ್ರಿ.ಶ.೯೯೫೦ 


i9 Yazdani,G., (Ed) The Early History of the Deccan, Vol.L, p-312. 


2 Altekar,A.S., Rashtrakutas and Their Times, p-401. 
21೩, ಆಯ್‌. ಸಂ-೬, ನಂ-೧೬ .ಎ, ಪುಟ-೧೬೦, ಒಂದನೆಯ ಕೃಷ್ಣ. 
22ಅದೇ, ಸಂ-೬, ನಂ-೪, ಪುಟ-೨೫, ಕ್ರಿ.ಶ.೮೬೦. 

23ಅದೇ, ಸಂ-೩೪, ನಂ-೩೩, ಪುಟ-೨೧೩8, ಎರಡನೆಯ ಕರ್ಕರಾಜ. 
214ಅದೇ, ಸಂ-೩೨, ನಂ-೧೫, ಪುಟ-೧೨೯8೫, ಕ್ರಿ.ಶ.೮.೨೦. 

25ಮೃ. ಆ್ಯ.ರಿ-೧೯೩೫, ಪುಟ-೧೧೭, ನಂ-೪೦, ಕ್ರಿ.ಶ.೯೯೫೧. 

26, ಆಯ್‌. ಸಂ-೨೨, ನಂ-೧೭, ಪುರ೯೮, ಕ್ರಿ.ಶ.೭೮೬ 

27ಅದೇ, ಸಂ-೨೩, ಪುಟ-೨೦೪, ಕ್ರಿ.ಶ.೮0೦೭. 

28ಅದೇ, ಸಂ-೨೩. ಪುಟ-೧೬, ಕ್ರಿ.ಶ.೮೦೦. 

29ಬಿ.ಜಿ., ಸಂ-೧, ಭಾಗ-೨, ಪುಟ-೪೧೫, ಕ್ರಿ.ಶ್ಶಂ೧೫. 

30 ಆಯ್‌.ವಿ, ಸಂ-೧೨, ನಂ-CXX XVI, ಪುಟ- ೨೬೩88, ಕ್ರಿ.ಶ.೯೭೨. 


31 ಆಯ್‌.ಸಂ-೨೫, ನಂ-೧೫, ಪುಟ-೧೭೦, ಕ್ರಿ. ಶ್ರ್ವಣ೬೫. 


32್ಯ.ರಿ.ಸೌ.ಇ,ಏ, -೧೯೩೦, ನಂ.ಬಿ.ಕೆ-೧೯೨, ಕ್ರಿ.ಶ-862. 

33ಇ, ಆಯ್‌., ಸಂ-ಸಿ, ನಂ-೧೭, ಪುಟ-೧೦೩, ಕ್ರಿ.ಶ.೭೭೯೪. 

34 Altekar,A.S., Rashtrakutas and Their Times, p-200-01. 
EE OE ಕನ್ನ ಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪುಟ. ೨೧೧. 
36 Sircar,D.C., Successor of the Satavahanas, p-93. 
37ಎ.ಕ, ಸಂ-೭, ನಂ-೧೭೮, ಕ್ರಿ.ಶ.೧೦೯೨. 

38ಸೌ.ಇ.ಇ, ಸಂ-೧೧, ಭಾಗ-೧, ನಂ-೧೪, ಪುಟ-೧೦, ಕ್ರಿ.ಶ.ಲ೭೨. 

39ಮೃ, ಲ್ಯ. ರಿ-೧೯೨೭, ನಂ-೧೫೧, ಕ್ರಿ.ಶ.೮೭೦. 

40. ರಿ.ಇ ಐ, -೧೯೬೦-೬೧, ನಂ-೪೭೭, ಸು. ೧೦ ನೆಯ ಶತಮಾನ. 

41 ಚಿದಾನಂದಮೂರ್ತಿ, ಎಂ., ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪುಟ. ೨೧೪. 4 
42Khadibidi,B.K., Vaddaradhane A Study, p-161. 
43Altekar,A.S., Rashtrakutas and Their Times, p-405. * 
44೮್ಕ.ರಿ.ಇ,ಏ, -೧೯೪೯-೫೦, ನಂ.ಬಿ.-೧೭೨, ಕ್ರಿ. ಶ-೮೪೩ 

45 ಆಯ್‌.ಸಂ-೩, ನಂ-೧೭, ಪುಟ-೧೦೩8, ಕ್ರಿ.ಶ.೯೪. 

46ಆಯ್‌. ಏ, ಸರ, ಪುಟ-೧೮೬, ಕ್ರಿ.ಶ.೮0೦೮. 

41ಅದೇ, ಸಂ-೧೨, ನಂ-೧೩೬, ಪುಟ-೨೬೩, ಕ್ರಿ.ರ್ಶ೭೨. 

48ಎ.ಕ, ಸಂ-೭, ನಂ-೪೫, ಎಸ್‌,ಕೆ,ಪುಟ-೧೪೯, ಕ್ರಿ.ಶ.ರ೯೦. 

49ಸೌ.ಇ."ಇ, ಸಂ-೧೮, ನಂ-೩ಲೆ, ಪುಟ- ೨೪ , ಸು ೯ ನೆಯ ಶತಮಾನ. 
50ಅದೇ, ಸಂ-೧, ಭಾಗ-೧, ನಂ-ರ೯, ಪುಟ-೨೪, ಕ್ರಿ.ಶ್ಶ್ಹ೯೫೧. * 

51%, ಆಯ್‌.ಸಂ-೩೫, ನಂ-೧೪, ಪುಟ-೧೦೫, ಸು. ೧೦ನೆಯ ಶತಮಾನ. 
52ಸೌ.ಇ.ಇ, ಸಂ-೯, ಭಾಗ-೧, ನಂ-೬೭, ಪುಟ-೩೮, ಕ್ರಿ.ರ್ಶ೬೪. 

53ಅದೇ, ಸಂ-೧೧, ಭಾಗ-೧, ನಂ-೪೧, ಪುಟ-೨೫, ಕ್ರಿರ್ಶ್ವರ೯. * 

54ಅದೇ, ಸಂ-೧೮ೆ, ನಂ-೨೬, ಪುಟ-೧೬, ಕ್ರಿ.ಶ್ರ೪೫. 

55ಅದೇ, ಸಂ-೧೧, ಭಾಗ-೧, ನಂ-೩೮, ಪುಟ-೨೩, ಕ್ರಿ.ಶ.೯೯೫೦. 

56೮. ರಿಇವಏ, -೧೯೫೯-೬೦,ನಂ.ಬಿ-೧, ಪುಟ-೪೭೬,ಕ್ರಿ. ಶ-೯೧೪. 
51ಮೃ.ಆೈ.ರಿ-೧೯೨೩-೨೭, ನಂ-೧೫೧, ಪುಟ-೧೩೩, ಕ್ರಿ.ಶ.೮೭೦. 

58ಇ, ಆಯ್‌.ಸಂ-೧೬, ನಂ.೨೫೧-ಸಿ., ಪುಟ-೨೮೩, ಕ್ರಿ. ಶ್ರ೯೪೬. 

59ಅದೇ, 

60 ಇ, ಆಯ್‌., ಸಂ-೧೩,ನಂರ್ಪಿ, ಪುಟಸಿ೨೬,ಕ್ರಿ, ಶ೯೨೯. 

61ಸೌ.ಇ.ಇ ಸಂ-೧೮, ನಂ-೨೬, ಪುಟ-೧೬, ಕ್ರಿ.ರ್ಶ೪ಜ. 

ಅದೆ, ಸಂ-೧೮,ನಂ-೨೬, ಪುಟ-೧೬, ಕ್ರಿ.ರ್ಶ೪೫. 


63ಅದೇ, ಸಂ-೧೮, ನಂ-೧೨೧, ಪುಟ- ೧೪೮, ಕ್ರಿ.ಶ.೧೧೨೨. 


64ಅದೇ, ನಂ-೧೮೨, ಪುಟ-೨೫೧,ಕ್ರಿ.ಶ.೧೧೭೦. 

65 Altekar,A.S., Rashtrakutas and Their Times, p-284. 
66 ಸೌ.ಇ.ಇ., ಸಂ-೧೧, ಭಾಗ-೧, ನಂ-ರ೯, ಪುಟ-೨೪, ಕ್ರ.ರ್ಶಣಿಲ್ಲ್‌/ 
6)ಅದೇ, ಸಂ-೧೧, ಭಾಗ-೧, ನಂ-೪೧, ಪುಟ-೨೫, ಕ್ರ. 
68ಅದೇ, ನಂ-ಹಲ, ಪುಟ-೨೩, ಕ್ರಿ.ಶ್ಶ೯೫೦. 

69ಇ, ಆಯ್‌.ಸಂ-೩೫,ನಂ-೧೪, ಪುಟ-೧೦೫, ಸು. ೧೦ನೆಯ ಶತಮಾನ. 
10ಸೌ.ಇ.ಇ ಸಂ೯, ಭಾಗ-೧, ನಂ-೬೭, ಪುಟ-ಹಿಲೆ, ಕ್ರಿ.ಶ್ಶ೯೬೪ಿ. 
71ಸೌ.ಇಇ ಸಂ-೧೮, ನಂ-೩ಲೆ, ಪುಟ-೨೪, ಕ್ರಿ.ಶ೯೯. 

72ಎ.ಕ, ಸಂ-೭, ನಂ-೪೫, ಎಸ್‌,ಕೆ ಪುಟ-೧೪೯, ಕ್ರಿ.ಶ.ರ್ಲ೦. 

73೮. ರಿಇ,ಏ, -೧೯೫೯-೬೦,ನಂ, ಬಿ-೧,ಪುಟ-೪೬,ಕ್ರಿ. ಶ-೯೧೪. 

14ಮೃ. ಲ್ಕ. ರಿ-೧೯೨೩-೨೭, ನಂ-೧೫೧, ಪುಟ-೧೩೩, ಕ್ರಿ.ಶ.೮೭೦. 

75ಇ, ಆಯ್‌., ಸಂ-೧೧, ನಂ. ಸಿ, ಪುಟ-೨೮೩, ಕ್ರಿ.ರ್ಶ೪೬ . 

16ಅದೇ, 

77 ಇ, ಆಯ್‌., ಸಂ-೧೩,ನಂ-೨೯, ಪುಟ-೩೨೬,ಕ್ರಿ.ಶ.೯೨೯. 


78 Altekar,A.S., Rashtrakutas and Their Times, p-404. 


9 ಚಿದಾನಂದಮೂರ್ತಿ, ಎಂ., ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪುಟ. ೨೧೬. 


80ಇ.ಆಯ್‌., ಸಂ-೬,ನಂ-೧೬ಸಿ, ಪುಟ-೧೬೩, ಕ್ರಿ.ಶ್ಶ೯೨೦. 
4ಎ.ಕ., ಸಂಪುಟ-೧೧, ನಂ-೭೭, ಕ್ರಿ.ಶ್ಶ೯೪೦. 


NAgarwal, India as Known to Panini, p-82. 


43ಚಿದಾನಂದಮೂರ್ತಿ, ಎಂ., ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪುಟ. ೨೧೮. 


84ಎ.ಕ, ಸಂ-೭, ನಂ-೪೫ ಎಸ್‌,ಕೆ, ಪುಟ-೧೪೯, ಕ್ರಿ.ಶ.ರ್ಲಂ. 
85ಸೌ.ಇ.ಇ, ಸಂ-೧೮, ನಂ-೩ಿಲೆ, ಪುಟ-೨೪, ಕ್ರಿ.ಶ.-೯೨೯. 
ಸ6ಅದೇ, ಸಂ-೧೧, ಭಾಗ-೧, ನಂ-೩೯, ಪುಟ-೨೪, ಕ್ರಿ.ಶ.೯೯೫೧. 
87%, ಆಯ್‌.ಸಂ-೩೫,ನಂ-೧೪, ಪುಟ-೧೦೫, ಸು. ೧೦ನೆಯ ಶತಮಾನ. 
88ಸೌ.ಇ.ಇ, ಸರೀ, ಭಾಗ-೧, ನಂ-೬೭, ಪುಟ-೩೮, ಕ್ರಿರ್ಶ೬೪. 
9ಿಲಿದೇ, ಸಂ-೧೧, ಭಾಗ-೧, ನಂ-೪೧, ಪುಟ-೨೫, ಕ್ರಿ.ರ್ಶ೯. 
90ಎ.ಕ, ಸಂ-ಹ&, ನಂ-೧೫೫, ಪುಟ-೨೦೭, ಕ್ರಿ.ಶ.೯೯೭೦. 


91ಅದೇ, ಸಂಪುಟ-೭,ನಂ-೧೭೬, ಪುಟ-೨೧೩, ಕ್ರಿ.ಶ್ತ೯೫೦. 


92ಚಿದಾನಂದಮೂರ್ತಿ, ಎಂ., ಕನ್ನ ಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪುಟ.೨೨೫. 


93%, ಆಯ್‌.ಸಂ-೧೩,ನಂ-೨೯, ಪುಟ-೩೯, ಕ್ರಿ.ಶ. 
94ಸೌ.ಇ.ಇ, ಸಂ೯, ಭಾಗ-೧, ನಂ-೧೦೧, ಪುಟ-೭೦, ಕ್ರಿ.ಶ.೧೦೪೫. 


95ಇ, ಆಯ್‌.ಸಂ-೧೩,ನಂ-೯, ಪುಟ-೩೯, ಕ್ರಿ.ಶ್ತರ. 


96 ಅದೇ. 

97ಎ.ಕ, ಸಂ-೩, ನಂ-೧೮೫, ಪುಟ-೨೧೩,ಕ್ರಿ.ಶ.೧೧೮೫. 

98ಸೌ.ಇ.ಇ, ಸಂ-೨೦, ನಂ-೯೩, ಪುಟ- ೧೧೭, ಸು. ೧ನೆಯ ಶತಮಾನ. 
99ನಾಗೇಗೌಡ, ಎಚ್‌, ಎಲ್‌.,(ಸಂ) ಪ್ರವಾಸಿ ಕಂಡ ಇಂಡಿಯಾ, ಸಂಪುಟ-೧, ಪುಟ-೩ರ೯. 
100ಎ.ಕ, ಸಂ-೩ಿ, ನಂ-೧೮೫, ಪುಟ-೧೩, ಕ್ರಿ.ಶ.೧೧೮೫. 

101 ಚಿದಾನಂದಮೂರ್ತಿ, ಎಂ., ಕನ್ನ ಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪುಟ.೨೨೯ -೩೦. 
102, ಆಯ್‌.ಸಂ-೧೩,ನಂ-೨೯, ಪುಟ-೩೨೯, ಕ್ರಿ.ಶ.೯೩೦. 

103ಸೌ.ಇ.ಇ, ಸಂ-೯, ಭಾಗ-೧, ನಂ-೭೪, ಪುಟ-೪೫, ಕ್ರಿ.ಶ್ಶಲ೮೧. 
04ಚಿದಾನಂದಮೂರ್ತಿ, ಎಂ., ಕನ್ನ ಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪುಟ. ೨೨೯. 
105ಅದೇ, ಪುಟ-೨೩೧. 

106 Mukharji,R.K., Ancient Indian Education, P-213. 
107ನರಸಿಂಹಾಚಾರ್ಯ, ಡಿ, ಎಲ್‌., ವಡ್ಡಾರಾಧನೆ, ಪುಟ-೨೩. 

106ಅದೇ. 

109ಮೃ. ಆ. ರಿ-೧೯೨೩-೨೭, ನಂ-೧೫೧, ಪುಟ-೧೩೩, ಕ್ರಿ.ಶ.೮೭೦. 

110ಸೌ, ಇ ,ಇ, ಸಂ-೧೧.ಭಾಗ-೧,ನಂ-೧೪,ಪುಟ-೧೦. ಕ್ರಿ.ಶ ೮೭೨. 

111ಎ.ಕ, ಸಂ-೧೦, ನಂ-೩೮, ಪುಟ- ೭೮, ಕ್ರಿ.ಶ.ಲ೪೮. 

112ಅದೇ, ಸಂ-೧೧,ನಂ-೭೪, ಕ್ರಿ.ರ್ಶ್ವ೬ಲೆ. 

113ಅದೇ, ಸಂ-೧೦, ನಂ-೬೫, ಪುಟ-೮೫, ಕ್ರಿ.ಶ್ಶ೯೦೦. 

114 ಚೆನ್ನಕ್ಕ ಎಲಿಗಾರ, ಶಾಸನಗಳಲ್ಲಿ ಕರ್ನಾಟಕದ ಸ್ತ್ರೀ ಸಮಾಜ,ಪುಟ-೮೭. 


115 ಮಲ್ಲಾಪೂರ, ಬಿ.ವ್ಲಿ., ನಯಸೇನ ಮತ್ತು ಅವನ ಕೃತಿಗಳು, ಪುಟ-ಸಿ. 


115 ಶಿರೂರ, ಬಿ.ವ್ದಿ., ಶ್ರವಣಬೆಳಗೊಳ ರಾಜಕೀಯ ಸಾಹಿತ್ಯ ಸಾಂಸ್ಕೃತಿಕ ಮಹತ್ವ,ಪುಟ-೧೬೮. 


117 ಇಆಯ್‌., ಸಂ-೧೩, ನಂ-೨೯ ಪುಟ-೩ಿ೨೬, ಕ್ರಿ.ಶ್ಶ೯೨೯. 

118 ಅದೇ, ಸಂ-೧೩, ನಂ-೨೯ಪುಟ-೩೨೬, ಕ್ರಿ. ಶ್ಶ್ರ೯೨೯. 

119 ಸೌ.ಇ.ಇ., ಸಂ-೧೧, ಭಾಗ-೧, ನಂ-೪೨, ಪುಟ-೨೭, ಕ್ರಿ.ಶ್ರ೯೭೦-೭೧. 
120ಅದೇ, ಸಂ-೪೪,ಪುಟ-೨೯,ಕ್ರಿ. ಶ್ಚ೯೭೧. 

121%. ಆಯ್‌., ಸಂ-೧೩, ನಂ- ೨೯ ಪುಟ-೩೨೬, ಕ್ರಿ.ರ್ಶರ೯. 
12ಸೌ.ಇ.ಇ., ಸಂ-೧೧, ಭಾಗ-೧, ನಂ-೪೧,ಪುಟ-೨೫, ಕ್ರಿಶ. 

123 ಎ.ಕ, ಸಂ-೭, ನಂ-೪೫ ಎಸ್‌.ಕೆ,ಪುಟ-೧೪೯. ಕ್ರಿ.ಶರ್ಲೆ೦. 

124 ಐ.ಎಚ್‌.ಕ್ಕೂ., ಸಂ-೨೫, ನಂ-ಹಿ, ಕ್ರಿ.ಶ.೭೪೯-೫೦. 

125 ಇ.ಆಯ್‌.. ಸಂ-೨೫,ನಂ-೪,ಪುಟ-೨೫-೨೯,ಕ್ರಿ.ಶ.೭೫೩-೫೪, 

126 ಅದೇ, ಸಂ-೧೪, ನಂ-೬ ಪುಟ-೧೨೧, ಕ್ರಿ.ಶ.೭೭೨. 


127ಅದೇ, ಸಂ-ಹಿ೨, ನಂ-೧೮ ಪುಟ-೧೫೭, ಕ್ರಿ.ಶ.೮೦೧೩. 


128ಅದೇ, ಸಂ-೨೩, ಪುಟ-6೮, ಕ್ರಿ.ಶ.೮೧೪. 

129 ಆಯ್‌.ಎ., ಸಂ-೧೧, ಪುಟ-೧೨೬, ಕ್ರಿ.ಶ.೮೦0೪. 

130 Sources of the Medieval History of the Deccan, Vol.l, p-15, A.D.807. 
131 ಇ, ಆಯ್‌,ಸಂ-೬, ನಂ-೨೩ ಪುಟ -೨೩೯-೫೧, ಕ್ರಿ.ಶ.೮೦೭-೦೮., 
132 ಆ್ಯರಿಇ ಎ೧೯೬೪-೬೫, ನಂ- ೩೬, ಪುಟ-೪೬.ಕ್ರಿ.ಶ. ೮೦೬-೦೭. 
133, ಆಯ್‌, ಸಂ-೨೩, ಪುಟ-೨೦೪, ಕ್ರಿ.ಶ.೮0೦೩. 

134 ಜೆ.ಬಿ. ಬಿ.ಆರ್‌. ಎ. ಎಸ್‌., ಸಂ-೧೮,ಪುಟ-೨೫೨-೬೯.ಕ್ರಿ.ಶ. ೮೧೨. 
135%, ಆಯ್‌ ಸಂ-೩ಿ, ನಂ- ೯ ಪುಟ-೫ನಿ, ಕ್ರಿ.ಶ.೮೧೩-೧೪. 

136 ಆ್ಯ. ರಿ.ಇ.ಏ-೧೯೫೯-೬೦,ನಂ- ಎ೨೭, ಪುಟ-೩೭. ಕ್ರಿ.ಶ.೮೧೭. 
137ಅದೇ, ನಂ-೧೯-೨೦, ಪುಟ-೩೭.ಕ್ರಿ.ಶ೯೧೪-೧೫. 

138 ಇಆಯ್‌., ಸಂ-ಹ೬, ನಂ-೨೯ ಪುಟ-೨೨೩-೨೫, ಕ್ರಿ.ಶ೯೧೫. 

139 ಅದೇ, ಸಂ-೩ಿಲೆ, ಭಾಗ-೧, ನಂ-೨,ಪುಟ-೫, ಕ್ರಿ.ಶ್ರ೯೧೫. 

140 ಆ.ರೀಜ.ಏ-೧೯೬೫-೬೬, ನಂ-ಎ೨೫, ಪುಟ-೩೨, ಕ್ರಿ. ಶರ. 

141 ಇ.ಆಯ್‌., ಸಂ-೩೨, ನಂ-೪,ಪುಟ-೪೫, ಸು. ೧೦ ನೆಯ ಶತಮಾನ. 
142 ಆ್ಯರಿಇವ- ೧೯೬೮-೬೯, ನಂ- ಎ-೧೨,ಪುಟ-೨೨, ಕ್ರಿ.ಶ.೭೮೨೨. 
143 ಅದೇ-೧೯೫೮-೫೯, ನಂ- ಬಿ-೫೮೨, ಪುಟ-೮೩ ಕ್ರಿ.ಶ.ರ೯೩-೮೧೪. 
144 ಇ.ಆಯ್‌, ಸಂ-೩೫, ನಂ-೧೦, ಪುಟ-ಲ೫-೮೮,ಕ್ರಿ.ಶ.೮೬೫. 

145 ಸೌ.ಜಇ., ಸಂ-೧೧, ಭಾಗ-೧, ನಂ-೨೪ ಪುಟ-೧೫, ಕ್ರಿ.ಶ.೮೭೧. 
146 ಇ.ಆಯ್‌., ಸಂ-೬, ನಂ-೧೧, ಪುರ೯ಲೆ, ಕ್ರಿ.ಶ.ಲ೬೬. 

141 ಸೌ.ಇ.ಇ., ಸಂ-೧೧, ಭಾಗ-೧, ನಂ-೧೩, ಪುರ, ಕ್ರಿ.ಶ.ಲ೬೯., 
148 ಎ.ಕ, ಸಂ-೭, ನಂ.ಎಸ್‌.ಕೆ-೪೫, ಪುಟ-೧೪೭. ಎರಡನೆಯ ಕೃಷ್ಣ. 
149 ಸೌ.ಇ.ಇ., ಸಂ-೧೮,ನಂ-೧೭, ಪುಟ-೧೦, ಎರಡನೆಯ ಕೃಷ್ಣ. 
150 ಸೌ.ಇ.ಇ, ನಂ-೨೪, ಪುಟ-೧೫, ಕ್ರಿ.ಶರ್ರ೭. 

151 ಅದೇ, ಸಂ-೧೧, ಭಾಗ-೧, ನಂ-೩೦, ಪುಟ-೧೭, ಕ್ರಿ.ಶರ್ಲ೭. 
152ಸೌ.ಇ.ಇ., ಸಂ-೧೮,ನಂ- ೧೬, ಪುಟ-೧೦, ಕ್ರಿ.ಶ್ಶ೫೬. 

153 ಅದೇ, ಕ್ರಿ.ಶ್ರ೯೧೬. 

154ಸೌ.ಇ.ಇ., ಸಂ-೧೧, ಭಾಗ-೧, ನಂ -೪೩ ,ಪುಟ-೨೯, ಕ್ರಿ.ರ್ಶ೭೧. 
155ಸೌ.ಇ.ಇ., ಸಂ-೧೮,ನಂ-೨೫, ಪುಟ-೧೬, ಕ್ರಿ.ರ್ಶ೬೭. 
156ಸೌ.ಇ.ಇ., ಸಂ-೧೧, ಭಾಗ-೧, ನಂ -ಹ೪, ಪುಟ-೨೦, ಕ್ರಿ.ರ್ಶ೯೨೫. 
157 ಇ.ಆಯ್‌., ಸಂಪುಟ-೧೩, ನಂ-೨೯, ಪು-೩೨೬, ಕ್ರಿ.ಶ. 

158 ಎ.ಕ, ಸಂ-೮ೆ, ನಂ.ಎಸ್‌. ಬಿ-೭೮, ಪುಟ-೨೩,ಕ್ರಿ. ಶಲ. 


159 ಆ್ಯ.ರಿ.ಇ.ಏ., ೧೯೫೫-೫೬, ನಂ-ಸಿ-೬೯, ಪುಟ-೬೧, ಕ್ರಿ.ಶ.೧೦ ನೆಯ ಶತಮಾನ. 


160 ಸೌ.ಇ.ಇ., ಸಂ-೧೧, ಭಾಗ-೧, ನಂ - ೧೨,ಪುಟ-೮, ಕ್ರಿ.ಶ್ರ೯೫೧. 

161ಎ.ಕ, ಸಂ- ೯, ನಂ.ಎಚ್‌.ಕೆ-೩೩ಿ,ಕ್ರಿ. ಶ್ಚ೯೬೫. 

162 ಮೈ. ಆ.ರ-೧೯೦೯, ನಂ-೭೮, ಪುಟ-೧೫೦, ಕ್ರಿ.ಶ್ರ೯೬೪. 

163 The Chalukyas of Vemulwadu, p-92, A.D.966. 

164 ಲ್ಯ. ರಿ.ಇ.ಏ-೧೯೬೦-೬೧,ನಂ.ಬಿ-೪ರ೯, ಪುರ೯೩೧, ಕ್ರಿ.ಶ.ದಿ೬೭. 

165ಎ.ಕ, ಸಂ-೧೧, ನಂ.ಸಿ.ಡಿ-೭೪,ಕ್ರಿ.ರ್ಶ೬ಲೆ. 

166 ಸೌ.ಇ.ಇ, ಸಂ-೧೧, ಭಾಗ-೧, ನಂ - ೪೧,ಪುಟ-೨೫, ಕ್ರಿ.ಶ. 

167 ಅದೇ, ನಂ -೧೮, ಪುಟ-೧೧, ಕ್ರಿ.ರ್ಶ೭೧. 

168 ಸೌ.೩ಇ, ಸಂ೯, ಭಾಗ-೧, ನಂ-೭೫, ಪುಟ-೪೬, ಕ್ರಿ.ಶ್ಶ್ವ೯ಲ೭. 

169ಇ. ಆಯ್‌, ಸಂ-೧೨, ನಂ-೩೧, ಪುಟ-೨೬೩-೭೦, ಕ್ರಿ.ಶ್ರ೭೨-೭೩ಿ. 

110 ಇ.ಆಯ್‌., ಸಂ-೧೩, ನಂ-೨೯, ಪು-೩೨೬, ಕ್ರಿ.ರ್ಶರ್ಶಿ. 

17ಸೌ,ಇ.ಇ., ಸಂ-೧, ಭಾಗ-೧, ನಂ - ೪೧,ಪುಟ-೨೫, ಕ್ರಿ. ಶ್ಶೀ. 

172 ಪ್ರೀನಿವಾಸ ಅಯ್ಯಂಗಾರ, ಎಮ್‌. ಎಸ್‌., ಸಂಸ್ಕೃತ ಕವಿ ಚರಿತ್ರೆ, ಸಂಪುಟ-೨, ಪು-೩೬. 

173 Nagarajayya, Hampa., A History of the Rashtrakutas of Malkhed and Jainism, p-66. 
1714 Yazdani,G., (Ed) The Early History of the Deccan, Vol.L, p-313. 

175 Ibid. 

176 Ibid. 

7 Ibid. 

178 Ibid. 

179 Nagarajayya, Hampa., A History of the Rashtrakutas of Malkhed and Jainism, p-72-73. 
180 ಮಿರ್ಜಿ ಅಣ್ಣಾ ರಾಯ, ಜೈನಧರ್ಮ,ಪುಟ-೬೦೪. 
18 ಶಿರೂರ, ಬಿ.ವಿ. ಶ್ರವಣಬೆಳಗೊಳ ರಾಜಕೀಯ ಸಾಹಿತ್ಯ ಸಾಂಸ್ಕೃತಿಕ ಮಹತ್ವ, ಪು-೨೦೨. 

182 ಅದೇ, ಪುಟ-೨೦೨-೨೦೩. 

183 ಅದೇ, ಪುಟ-೨೦೬. | 

184 Yazdani,G., (Ed) The Early History of the Deccan, Vol.L, p-313. 

185 Madan,A.P., The History of the Rashtrakutas, p-201. 

186 ಕಲಬುರ್ಗಿ, ಎಂ. ಎಂ., ಕವಿರಾಜಮಾರ್ಗ ಪರಿಸರದ ಕನ್ನ ಡ ಸಾಹಿತ್ಯ, ಪುಟ-೨೫%-೪೩. 

187 ನರಸಿಂಹಾಚಾರ್ಯ, ಆರ್‌., ಕರ್ನಾಟಕದ ಕವಿಚರಿತ್ರೆ, ಸಂಪುಟ-೧, ಪುಟ-೧೭. 

188 Mishra Jayashri, Social and Economic Condations Under the Imperial Rashtrakutas, p-117. 
189 Madan, A.P., The History of the Rashtrakutas, p-200. 

190 Ibid. 


191 Nagarajayya, Hampa., A History of the Rashtrakutas of Malkhed and Jainism, p-97. 


192 Ibid, p-77. 

193 Ibid, p-77-78. 

194 ನಾಥುರಾಮ ಪ್ರೇಮಿ., ಜೈನ ಸಾಹಿತ್ಯ ಅದರ ಇತಿಹಾಸ, ಪುಟ-೨೨೫. 

195 Mishra Jayashri, Social and Economic Condations Under the Imperial Rashtrakutas, p-128- 
29. 

196 ಇ.ಆಯ್‌., ಸಂ-೩೮, ನಂ-೨, ಪುಟ-೫, ಕ್ರಿ.ಶ.೯೯೧೫. 

197 Madan,A.P., The History of the Rashtrakutas, p-200. 

198 ನಾಯಕ,ಹಾ.ಮಾ.,(ಸಂ),ಕನ್ನಡ ಸಾಹಿತ್ಯ ಚರಿತ್ರೆ, ಪುಟ-೩೪. 

199 ಉಮಾದೇವಿ, ಆರ್‌,ಕವಿಚಕ್ರವರ್ತಿ ಪೊನ್ನ ಮತ್ತು ಅವನ ಕೃತಿಗಳು, ಪುಟ-೧೭. 

200 ನರಸಿಂಹಾಚಾರ್ಯ, ಆರ್‌., ಕರ್ನಾಟಕದ ಕವಿಚರಿತ್ರೆ, ಸಂಪುಟ-೧, ಪುಟ-೧೩. 

201 ಶಿರೂರ, ಬಿ.ವ್ಲಿ .» ಶ್ರವಣಬೆಳಗೊಳ ರಾಜಕೀಯ ಸಾಹಿತ್ಯ ಸಾಂಸ್ಕೃತಿಕ ಮಹತ್ವ,ಪು-೨೦೧. 

20 Yazdani,G., (Ed) The Early History of the Deccan, Vol.J, p-305. 
203ಕಲಬುರ್ಗಿ, ಎಂ. ಎಂ., ಕವಿರಾಜಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ, ಪುಟ-೨೫-೪೩. 

204ನರಸಿಂಹಾಚಾರ್ಯ, ಆರ್‌., ಕರ್ನಾಟಕದ ಕವಿಚರಿತ್ರೆ, ಸಂಪುಟ-೧, ಪುಟ-೧೮-೧೯. 

2೫5ಅದೇ, ಪುಟ-೨೪. 

206ಉಮಾದೇವಿ, ಆರ್‌,ಕವಿಚಕ್ರವರ್ತಿ ಪೊನ್ನ ಮತ್ತು ಅವನ ಕೃತಿಗಳು, ಪುಟ-೧೭. 

207ಉಮಾದೇವಿ, ಆರ್‌,ಕವಿಚಕ್ರವರ್ತಿ ಪೊನ್ನ ಮತ್ತು ಅವನ ಕೃತಿಗಳು, ಪುಟ-೧೮. 

208ಶಿರೂರ, ಬಿ. ವಿ, ಶ್ರವಣಬೆಳಗೊಳ ರಾಜಕೀಯ ಸಾಹಿತ್ಯ ಸಾಂಸ್ಕೃತಿಕ ಮಹತ್ವ, ಪು-೨೦೨. 

209ನರಸಿಂಹಾಚಾರ್ಯ, ಆರ್‌., ಕರ್ನಾಟಕದ ಕವಿಚರಿತ್ರೆ, ಸಂಪುಟ-೧, ಪುಟ-೨೮. 

210ಉಮಾದೇವಿ, ಆರ್‌,ಕವಿಚಕ್ರವರ್ತಿ ಪೊನ್ನ ಮತ್ತು ಅವನ ಕೃತಿಗಳು, ಪುಟ-೧೯. 

211 Mishra Jayashri, Social and Economic Condations Under the Imperial Rashtrakutas, p-135. 
212ನರಸಿಂಹಾಚಾರ್ಯ, ಆರ್‌., ಕರ್ನಾಟಕದ ಕವಚರಿತ್ರೆ, ಸಂಪುಟ-೧, ಪುಟ-೩೧-೩೨. 

213 ಆದೇ,ಪುಟ-ಸಿಸಿ. 

214ಕಲಬುರ್ಗಿ, ಎಂ.ಎಂ., ಕವಿರಾಜಮಾರ್ಗ ಪರಿಸರದ ಕನ್ನ ಡ ಸಾಹಿತ್ಯ, ಪುಟ-೫೭-೬೧. 

215ನಾಯಕ,ಹಾ.ಮಾ.,(ಸಂ),ಕನ್ನಡ ಸಾಹಿತ್ಯ ಚರಿತ್ರೆ, ಪುಟ-೪೮೫. 

216 Yazdani,G., (Ed) The Early History of the Deccan, Vol.L, p-313. 
217ನಾಯಕ,ಹಾ.ಮಾ.,(ಸಂ),ಕನ್ನಡ ಸಾಹಿತ್ಯ ಚರಿತ್ರೆ, ಪುಟ-೧೧೫. 

218 ಶಿರೂರ,ಬಿ.ವ್ದಿ., ಶ್ರವಣಬೆಳಗೊಳ ರಾಜಕೀಯ ಸಾಹಿತ್ಯ ಸಾಂಸ್ಕೃತಿಕ ಮಹತ್ವ,ಪು-೧೩೭. 

219 Nagarajayya, Hampa., A History of the Rashtrakutas of Malkhed and Jainism, p-171-77. 
220 Ramarao,M., Karnataka Andhara Relations, p-78. 


221 ತುಲಪುಲೆ, ಎಸ್‌. ಜಿ., ಪ್ರಾಚೀನ ಮರಾಠಿ ಕೊರಿವ ಲೇಖ (ಮರಾಠಿ), ಪುಟ-೧೮. 


(hap © 


ಅಧ್ಯಾಯ ಎಂಟು 


ಕೋಟೆಗಳು ಮತ್ತು ಯುದ್ಧ ಚಟುವಟಿಕೆ 


ಸರ್ವಕಾಲಗಳಲ್ಲಿಯೂ ಲೋಕವನ್ನಾಳುವ ವ್ಯವಹಾರಿಕ ಶಕ್ತಿಯೆಂದರೆ ರಾಜಕೀಯ. ಅದು ಮಾನವನ 
ಉಳಿದೆಲ್ಲಾ ವ್ಯವಹಾರಗಳನ್ನು ನಿಯಂತ್ರಿಸುತ್ತದೆ. ಲೋಕಕಲ್ಯಾಣ ಧರ್ಮಾಭ್ಯುದಯಗಳೆರಡೂ ಅದರ 
ಮೂಲಕವೇ ಬೆಳೆದು ಬಂದಿವೆ. ರಾಜಕೀಯ ಹಿಡಿತ ಸಾಧಿಸಿದವರು ಶಾಸನಗಳನ್ನು ರಚಿಸಿ ದಂಡವನ್ನು ವಿಧಿಸಿ, 
ದುಷ್ಕರನ್ನು ಶಿಕ್ಷಿಸಿ, ಶಿಷ್ಟರನ್ನು ರಕ್ಷಿಸಿ, ಆರ್ಥಿಕ ಶಕ್ತಿಯನ್ನು ಬೆಳೆಸಿ, ಸಾಮಾಜಿಕ ವ್ಯವಸ್ಥೆಯನ್ನು ಸರಿಯಾಗಿ 
ರೂಪಿಸಿ ನಾಡಿನ ಹಿತಕ್ಕೆ ದಕ್ಕೆಯಾಗದಂತೆ ಪ್ರತಿಯೊಬ್ಬ ವ್ಯಕ್ತಿಯೂ ಸ್ವತಂತ್ರವಾಗಿ ನ್ಯಾಯಸಮ್ಮತ ಜೀವನ 
ನಡೆಸುವಂತಾಗಲು ತಕ್ಕ ವಾತಾವರಣವನ್ನು ನಿರ್ಮಿಸುವದು ಅವರ ರಾಜಕೀಯ ಶಕ್ತಿಯ ಗುರಿಯಾಗಿದೆ. 
ಇದಕ್ಕೆ ಜನಬಲ, ಧರ್ಮಬಲ ಅಥವಾ ಗುಣಬಲ ಇದ್ದವನೆ ಬೇಕೆಂದೆನಿಲ್ಲಾ. ಬಾಹುಬಲವಿದ್ದವನು ಸಹ 
ಇದನ್ನು ಸಾಧಿಸಿದ್ದನ್ನು ಚರಿತ್ರೆಯ ಪುಟಗಳಲ್ಲಿ ಸಾಕಷ್ಟು ನಿದರ್ಶನಗಳುಂಟು. ಈ ಬಾಹುಬಲವೇ ವ್ಯಕ್ತಿಯಲ್ಲಿ 
ಮಹತ್ವಾಕಾಂಕ್ಷೆ ಯನ್ನುಂಟುಮಾಡಿ ಅವನು ಮತ್ತೊಂದು ಪ್ರದೇಶದ ಮೇಲೆ ದಂಡಯಾತ್ರೆ ಮಾಡುವದಕ್ಕೆ, 
ಯುದ್ಧಮಾಡಿ ಮತ್ತೊಬ್ಬರ ಮೇಲೆ ಅಧಿಕಾರ ಸ್ಥಾಪಿಸುವದಕ್ಕೆ ಎಡೆಮಾಡಿಕೊಟ್ಟಂತೆ ಕಾಣುತ್ತದೆ. 
ಅದಕ್ಕಾಗಿಯೇ ಚರಿತ್ರೆಯು ರಾಜಕೀಯ ಹಿನ್ನಲೆಯಲ್ಲಿ ರೂಪಿತವಾಗಿದ್ದನ್ನು ಕಾಣುತ್ತವೆ. ಅದರಂತೆಯೇ 
ಸಮಾಜದ ತಳಹದಿಯು ಆರ್ಥಿಕ ಸ್ಥಿತಿಗತಿಯನ್ನು ಅವಲಂಬಿಸಿವ್ಯಕ್ತಿಯ ಬಾಹುಬಲಕ್ಕೆ ಮತ್ತಷ್ಟು ಬಲ 
ತಂದುಕೊಟ್ಟಿತು. ಆದ್ದರಿಂದಲೆ ಚರಿತ್ರಯಲ್ಲಿ ಮಾನವನನಿಂದ ನಡೆದುಹೋದ ಎಲ್ಲ ಘಟನೆಗಳು ಹೆಣ್ಣು, 
ಹೊನ್ನು ಮತ್ತು ಮಣ್ಣೆಂಬ ಮೂರನ್ನು ಪಡೆಯಲು ಮಾಡಿದ ಪ್ರಯತ್ನಗಳಾಗಿವೆ. ಈ ಮೂರು ಸಂಗತಿಗಳ 
ಹಿನ್ನಲೆಯಲ್ಲಿಯೇ ನಡೆಯುವ ಯುದ್ಧ (ಹೋರಾಟ)ಗಳನ್ನು ತಡೆಯಲು, ಅವುಗಳಿಂದ ರಕ್ಷಿಸಿಕೊಳ್ಳಲು 
ಮಾರ್ಗೋಪಾಯಗಳನ್ನು ಕಂಡುಕೊಳ್ಳಲು ಮುಂದಾದಂತೆ ತೊರುತ್ತದೆ.ಕರ್ನಾಟಕದ ಪ್ರತಿಯೊಂದು 
ಗ್ರಾಮಗಳು ಅತೀ ಪ್ರಾಚೀನ ಕಾಲದಿಂದಲೂ ತಮ್ಮ ರಕ್ಷಣೆಗೆ ಕಲ್ಲುಮಣ್ಣಿನಿಂದ ಕೋಟೆಗಳನ್ನು 


ನಿರ್ಮಿಸಿಕೊಂಡಿರುವದು ಕಂಡುಬರುತ್ತದೆ. 


ಎಲ್ಲ ದೇಶಗಳ ರಾಜಕೀಯದಲ್ಲಿ ಯುದ್ಧವು ಬಹುಮುಖ್ಯವಾದ ಅಂಶವಾಗಿದ್ದು, ಅದರ ಹಿಂದಿರುವ 
ಮನೋಭಾವವು ಮಾತ್ತರ್ಯ ಎಂದೆನಿಸುತ್ತದೆ. ಒಂದೇ ವಸ್ತುವಿನಲ್ಲಿ ಇಬ್ಬರು ಆಸಕ್ತಿತೋರಿಸಿದಾಗ ಆ 
ವಸುವು ಯಾರಿಗಾಗಬೇಕೆಂಬುದನ್ನು ನಿರ್ಧರಿಸಲು ಸ್ಪರ್ಧೆ ಅಥವಾ ಹೋರಾಟ ನಡೆಸುವದು 
ಸಾಮಾನ್ಯವಾಗುತ್ತದೆ. ಪ್ರಾಚೀನ ರಾಜಕೀಯ ನೀತಿತಜ್ಞನಾದ ಕಾಮಾಂದಕನು ತನ್ನ ನೀತಿಸಾರದಲ್ಲಿ 


“ಭೂತದಯಾ- ವಿಹಿನತೆ, ಪ್ರಜೆಗಳ ಬಗ್ಗೆ ಪ್ರೀತಿ ಇಲ್ಲದಿರುವಿಕೆ ಹಾಗು ಒಂದೇ ವಸ್ತುವನ್ನು ಪಡೆಯಬೇಕೆಂಬ 


ಶರ್ವರಸಮಾನ ಕಾತರಗಳೂ ಯುದ್ಧಕ್ಕೆ ಮೂಲಕಾರಣ” ವೆಂದು ಹೇಳಿದ್ದಾನೆ'. ಯುದ್ಧವು ಹಂದಿನಕಾಲದಲ್ಲಿ 
ಜನನಿಯಂತ್ರಣದ ಸಾಧನವಾಗಿ ಭೂಬಾರ ತಗ್ಗಿಸುವದರ ಜೊತೆಗೆ ಧರ್ಮ ಸಂಸ್ಥಾಪನೆಯು ಅವುಗಳ ಮೂಲ 
ಉದ್ದೇಶವಾಗಿತ್ತು. ಇದು 'ಕ್ಲಾಮ, ರೋಗ, ಭೂಕಂಪಗಳಂತಹ ನೈಸರ್ಗಿಕ ಘಟನೆಗಳಂತೆ ವ್ಯಕ್ತಿಗಳಿಂದ 
ಇತಿಹಾಸಾದ ಆರಂಬಕಾಲದಿಂದ ಯುದ್ಧಗಳಂತಹ ಅನೇಕ ಘಟನೆಗಳು ನಡೆದು ಬಂದಿವೆ. ಜಗತ್ತಿನಲ್ಲಿ 
ರಕ್ತಸಿಕ್ಷವಾದ ನೆಲವೇ ಇಲ್ಲವೆಂದರೂ ತಪ್ಪಾಗಲಾರದು ಹೆಣ್ಣು, ಹೊನ್ನು,ಮಣ್ಣುಗಳ ಸಲುವಾಗಿ ಅರಸ 


(ರಾಜ) ಇಬ್ಬರು ಇವನ್ನು ಪಡೆಯಲು, ಇವು ಸಿಗದಿದ್ದಾಗ ಯುದ್ಧಕ್ಕಣಿಯಾಗಿ ಕೋಟಿ-ಕೋಟಿ ಜನರನ್ನು 


ರಣಮಾರಿಗೆ ಅರ್ಪಿಸಿದ್ದಾರೆ . 


ಪ್ರಾಚೀನ ಕರ್ನಾಟಕದಲ್ಲಿ ಅದರಲ್ಲಿಯೂ ರಾಷ್ಟ್ರಕೂಟರ ಕಾಲದಲ್ಲಿ ಅನೇಕ ಯುದ್ಧಗಳು ನಡೆದಿವೆ. 
ಇವುಗಳಲ್ಲಿ ಸಾಕಷ್ಟು ಯುದ್ದ ಗಳು ಯುದ್ಧ ಗಳೆನಿಸಿಕೊಳ್ಳುವದಿಲ್ಲಾ. ಇವುಗಳಲ್ಲಿ ಕೆಲವನ್ನು ದೊಡ್ಡಮಾದರಿಯ 
ಜಗಳಗಳೆಂದು ಕರೆಯಬಹುದಾದರು ವೀರತ್ವದ ದೃಷ್ಟಿಯಿಂದ ಇವನ್ನು ಯುದ್ದಗಳೆಂದು ಕರೆಯಬೇಕಾಗುತ್ತದೆ 
ಉದಾ: ಅರಸನ ಸೈನ್ಯದಿಂದ ನಡೆಯುವ ಯುದ್ಧಗಳು ದೊಡ್ಡಪ್ರಮಾಣದಲ್ಲಿದ್ದರೆ, ಸ್ತಿ "ವಿಮೋಚನೆ, 
ಗೋರಕ್ಸಣೆ, ಊರಳಿವು, ನೆಂಟರ ರಕ್ಸಣೆಗಳಂತಹ ಸಂದರ್ಭಗಳಲ್ಲಿ ಜರುಗಿದ ಹೋರಾಟಗಳು 
ಸಣ್ಣಪ್ರಮಾಣದ ಯುದ್ಧವೆನಿಸಿಕೊಳ್ಳುತ್ತವೆ. ಕಾಮಾಂದಕನ ಪ್ರಕಾರ ಮೂರು ವಿಷಯಕ್ಕಾಗಿ ಯುದ್ಧಗಳು 
ಜರುಗುತ್ತಿದ್ದರೂ ಇನ್ನು ಕೆಲವು ಕಾರಣಗಳಿಂದ ಹೆಚ್ಚು ಹೆಚ್ಚು ಯುದ್ಧದ ಘಟನೆಗಳು ರಾಷ್ಟ್ರಕೂಟರ ಕಾಲದಲ್ಲಿ 
ಜರುಗಿದ್ದು ಕಂಡುಬರುತ್ತದೆ. ಇವುಗಳಲ್ಲಿ ಅರಸರ ಮಹತ್ವಾಕಾಂಕ್ಷೆ , ಅಸೂಹೆ, ಅಹಂಬಾವಗಳು ಯುದ್ದ ಗಳಿಗೆ 
ಕಾರಣಗಳಾದರೆ ಅವರ ಭೂದಾಹ ಅಧಿಕಾರ ಲಾಲಸೆ, ಸಂಪತ್ತು, ಹೆಣ್ಣುಗಳನ್ನು ಪಡೆಯುವ ಸಲುವಾಗಿ ಸಹ 


ಯುದ್ದಗಳು ಜರುಗಿವೆ. 


ರಾಷ್ಟ್ರಕೂಟ ಮನೆತನಕ್ಕೆ ಅಸ್ತಿ ಭಾರ ಹಾಕಿದ ದಂತಿದುರ್ಗನಿಂದ ಹಿಡಿದು ಮೂರನೆಯ ಕೃಷ್ಣ ನವರೆಗಿನ 
ಅವರ ಚರಿತ್ರೆಯನ್ನು ಕೆದಕಿದಾಗ ಮೇಲಿನ ಯುದ್ಧದ ಕಾರಣಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ದ್ರುವ, 
ಎರಡನೆಯ ಗೋವಿಂದ, ಮೂರನೆಯ ಕೃಷ್ಣರು ತಮ್ಮ ಸೈನ್ಯ ಕಟ್ಟಿಕೊಂಡು ಗೂರ್ಜರ ಪ್ರತಿಹಾರ, ಪಾಲರನ್ನೂ 
ವೆಂಗಿ ಮಂಡಲವನ್ನೂ ಗಂಗ- ಪಲ್ಲವ, ಚೋಳ-ಪಾಂಡ್ಯರಿತ್ಯಾದಿ ಅರಸರುಗಳನ್ನೂ ಸೋಲಿಸಿ ಸಾಮ್ರಾಜ್ಯ 
ನಿರ್ಮಿಸಿದ್ದು ಚರಿತ್ರೆಯ ಪುಟ ಸೇರಿದೆ. ಅದರಲ್ಲಿಯೂ ಗಂಗರ ಮೇಲೆ ಅಧಿಕಾರ ಸ್ಥಾಪಿಸಲು ನಡೆದ ಇಬ್ಬರ 
ಮಧ್ಯದ ಹೋರಾಟವನ್ನು ಬಣ್ಣಿಸಲಸಾಧ್ಯ. ಇಂತಹ ರಾಷ್ಟ್ರಕೂಟರ ಕಾಲದ ಯುದ್ಧಗಳ ಕುರಿತು ಸಮಕಾಲೀನ 
ಸಾಹಿತ್ಯ ಕೃತಿಗಳಲ್ಲಿ, ಶಾಸನಗಳಲ್ಲಿ ಹೆಚ್ಚಿನ ವಿವರ ದೊರೆಯದಿಲ್ಲವಾದರೂ ಅವುಗಳ ಸಮಗ್ರ ನಿರೂಪಣೆ 


ಮಾಡಲು ಪಂಪ, ಪೊನ್ನ, ಸೋಮದೇವಸೂರಿ ಮತ್ತು ಶಿವಕೊಟ್ಟಾಚಾರ್ಯರು ಬರೆದ ಧಾರ್ಮಿಕ ಮತ್ತು 


ಲೌಕಿಕ ಕೃತಿಗಳಲ್ಲಿ ನ ವಿವರಣೆಗಳನ್ನು ಮತ್ತು ಶಾಸನಗಳಲ್ಲಿ ಉಕ್ತ ವಾದ ಹಲವಾರು ಯುದ್ದ ದ ಅಂಶಗಳನ್ನು 
ಮುಂದಿಟ್ಟುಕೊಂಡು ರಾಷ್ಟ್ರಕೂಟರ ಕಾಲದ ಕೋಟೆ ನಿರ್ಮಾಣ ಮತ್ತು ಯುದ್ಧ ಚಟುವಟಿಕೆ ಇತ್ಯಾದಿ 


ವಿಷಯಗಳ ಕುರಿತು ತಿಳಿದುಕೊಳ್ಳಲು ಈ ಅಧ್ಯಾಯದಲ್ಲಿ ಪ್ರಯತ್ನಿಸಲಾಗಿದೆ. 
ರಕ್ಷಣೆಗಾಗಿ ಕೋಟೆ ನಿರ್ಮಾಣ 


ಕರ್ನಾಟಕದಲ್ಲಿ ಜನರು ಊರುಗಳನ್ನು ಕಟ್ಟಿಕೊಂಡು ನೆಲೆಸತೊಡಗಿದಾಗಿನಿಂದ ಸುಮಾರು೧೯ ನೆಯ 
ಶತಮಾನದವರೆಗೆ ಊರುಗಳ ಸುತ್ತಲೂ ರಕ್ಷಣೆಯ ಆವರಣಗಳನ್ನು ನಿರ್ಮಿಸುತ್ತಿದ್ದುದನ್ನು ಕಾಣಬಹುದು. 
ಊರಿನ ಸುತ್ತಲೂ ಮಣ್ಣಿನ ದಿಬ್ಬಗಳನ್ನು ಏರಿಸುವದು, ಆಳವಾದ ಕಂದಕಗಳನ್ನು ತೋಡುವದು ಸುತ್ತಲೂ 
ಇಟ್ಟಿಗೆಯಿಂದಲೋ, ಕಲ್ಲಿನಿಂದಲೋ ಗೋಡೆಗಳನ್ನು ನಿರ್ಮಿಸುವದು ಕೋಟೆಗಳ ರಚನೆಯಲ್ಲಿ ಕಂಡುಬರುವ 
ಆಂಶಗಳು ಉದ್ದೆ ೇಶವಿಷ್ಟೇ ಶತ್ರುಗಳು ತಮ್ಮ ಮೇಲೆ ಏರಿಬರದಂತೆ ತಡೆಯುವದು ಮತ್ತು ತಾವು 
ರಕ್ಷಿ ಸಿಕೊಳ್ಳುವದರ ಜೊತೆಗೆ ಶತ್ರುಗಳನ್ನು ಬಡೆಯುವದು ಅನುಕೂಲಕ್ಕಾಗಿ ಕೋಟೆಗಳನ್ನು ನಿರ್ಮಿಸಿಕೊಳ್ಳುತ್ತಾ 
ಬಂದರು. ಇವುಗಳ ನಿರ್ಮಾಣದಲ್ಲಿ ಅನುಭವ ಯುದ್ಧತಂತ್ರ, ಆಯುಧಗಳ ಬಳಕೆ, ಸನ್ನಿವೇಶ, ಪರಿಸರ 
ಮುಂತಾದವುಗಳನ್ನ ನುಸರಿಸಿ ಕೋಟೆಗಳನ್ನು ನಿರ್ಮಿಸಲು ಪ್ರಾರಂಭವಾಯಿತು. ಕಾಲಕ್ರಮದಲ್ಲಿ ಇವುಗಳ 
ರಚನೆಗಳಲ್ಲಿ ಅನೇಕ ಬದಲಾವಣೆಗಳುಂಟಾಗಿ ಮೊದಲು ಶತ್ರುಗಳ ದಾಳಿಯನ್ನು ತಡೆಗಟ್ಟುವ ಉದ್ದೇಶದಿಂದ 
ನಿರ್ಮಾಣವಾದ ನೇರವಾದ ಕೋಟೆಗೋಡೆಗಳು, ಅವುಗಳನ್ನು ಸುಲಭವಾಗಿ ಏರಬಹುದೆಂಬ ಅರಿವು ಗಮನಕ್ಕೆ 
ಬಂದಾಗ ಕೋಟೆಗೋಡೆಗಳ ಹತ್ತಿರದಲ್ಲಿ ಶತ್ರುಗಳು ಬರದಂತೆ ಗೋಡೆಗಳ ಸುತ್ತಲೂ ಆಳವಾದ ಕಂದಕಗಳನ್ನು 
ನಿರ್ಮಿಸಿದರು. ಕಂದಕಗಳನ್ನು ದಾಟಿ ಶತ್ರುಗಳು ಕೋಟೆಗೆ ನುಗ್ಗಲು ಬಂದಿದ್ದರಿಂದ ಅವನ ಸೈನ್ಯವನ್ನು 
ತಡೆಯಲು ಕೋಟೆಗಳಿಗೆ ಹಲವಾರು ಬುರುಜುಗಳನ್ನು, ಅವುಗಳ ಮೇಲೆ ಮದ್ದನ್ನು ಸಿಡಿಸುವ ತೋಪುಗಳನ್ನು, 
ಸೈನಿಕರ ಗಸ್ತಿನ ಮನೆಗಳನ್ನು , ಒಂದೇ ಗೋಡೆಯ ಬದಲು ಹಲವು ಸುತ್ತುಗಳ ಗೋಡೆಗಳನ್ನು ನಿರ್ಮಿಸುವದನ್ನು 
ಜಾರಿಗೆ ತಂದರು. ಹಿಂದಿನ ಕಾಲದಲ್ಲಿ ಕೋಟೆಗಳನ್ನು ಮುಖ್ಯವಾಗಿ ರಾಜರು ನೆಲೆಸುತ್ತಿದ್ದ' ನೆಲೆವೀಡುಗಳಲ್ಲಿ 


ಮತ್ತು ರಾಜ್ಯದ ಗಡಿಯ ಭಾಗಗಳಿಗೆ ಹೊಂದಿಕೊಂಡ ಮುಖ್ಯ ನೆಲೆಗಳಲ್ಲಿ ನಿರ್ಮಿಸುತ್ತಿದ್ದರು. 


ಪ್ರಾಚೀನ ಕರ್ನಾಟಕದ ಅರಸು ಮನೆತನಗಳ ಅರಸರು ತಮ್ಮ ರಾಜಧಾನಿ ಕೇಂದ್ರ ಸ್ಥಳಗಳನ್ನು 
ಸ್ವಾಭಾವಿಕ ರಕ್ಷಣೆಯ ಪರಿಸರವುಳ್ಳ ಸ್ಥಳಗಳನ್ನು ಆಯ್ಕೆಮಾಡಿಕೊಂಡು ಕೋಟೆಗಳನ್ನು ಕಟ್ಟಿಸಿದ್ದು 
ಕಂಡುಬರುತ್ತದೆ. ಇದಕ್ಕೆ ರಾಷ್ಟ್ರಕೂಟರು ಹೊರತಾಗಿಲ್ಲ. ಪ್ರಾಚೀನ ಕನ್ನಡ ಗ್ರಂಥಗಳು, ಶಾಸನಗಳು ಹಲವು 
ರೀತಿಯ ಕೋಟೆಗಳನ್ನು ಹೆಸರಿಸುತ್ತವೆ. ಗ್ರಂಥ-ಶಾಸನಗಳ ಪ್ರಕಾರ ಜಲದುರ್ಗ, ಗಿರಿದುರ್ಗ, ಸ್ಥಲದುರ್ಗ, 


ಮತ್ತು ವನದುರ್ಗಗಳು ಪ್ರಮುಖವಾಗಿದ್ದು , ಈ ಗಿರಿದುರ್ಗ, ಜಲದುರ್ಗ ಮತ್ತು ವನದುರ್ಗಗಳ ಜೊತೆಗೆ 


ಸ್ಥಲದುರ್ಗವನ್ನು ಸೇರಿಸಿ ದುರ್ಗಸಿಂಹನು ತನ್ನ ಪಂಚತಂತ್ರದಲ್ಲಿ ಒಂದೊಂದು ದುರ್ಗಕ್ಕೂ ಎರಡೆರಡು 
ದುರ್ಗಗಳನ್ನು ಸೇರಿಸಿ ಸುಮಾರು ಎಂಟು ದುರ್ಗಗಳ ವಿವರಣೆ ನೀಡುತ್ತಾನೆ p ಕಾವ್ಯ ಶಾಸನಗಳು ಹೇಳುವ 
ನಾಲ್ಕುರೀತಿಯ ದುರ್ಗಗಳಲ್ಲಿ ರಾಷ್ಟ್ರಕೂಟರು ಜಲದುರ್ಗವನ್ನು ಆರಿಸಿಕೊಂಡು ತಮ್ಮ ಪರಂಪರಾಗತ 


ರಾಜಧಾನಿ ಮಾನ್ಯಖೇಟ (ಮಳಖೇಡ)ದಲ್ಲಿ ಕೋಟೆಯನ್ನು ನಿರ್ಮಿಸಿದ್ದಾರೆ. 
ಮಾನ್ಯಖೇಟ ಕೋಟೆಯ ವಿನ್ಯಾಸ ಮತ್ತು ಅದರ ಲಕ್ಷ ಣಗಳು 


ಗುಲಬರ್ಗಾ ಜಿಲ್ಲೆಯ ಸೇಡಂ ತಾಲೂಕಿನ ಗ್ರಾಮವಾದ ಮಳಖೇಡ ೧೭-೧೫. ಉತ್ತರ ಅಕ್ಷಾಂಶ 


ಮತ್ತು ೭೭-೭ ಪೂರ್ವ ರೇಖಾಂಶದ ಮೇಲೆ ಬರುತ್ತದೆ '. 


ಮಳಖೇಡ ಕೋಟೆಯು ಎಣಿಸಲು ಸಾಧ್ಯವಿಲ್ಲಸಷ್ಟು ಸಲ ಚೋಳರಿಂದ, ಪರಮಾರ-ಸಿಯಾಕನಿಂದ 
ಮತ್ತು ಮುಸ್ಲಿಂ ಅರಸರ ದಾಳಿಗೆ ಸಿಲುಕಿ ನಾಶಹೊಂದಿದೆ. ಕೋಟೆಯಲ್ಲಿ ಇಂದು ಜನರು ಮನೆಗಳನ್ನು 
ಕಟ್ಟಿಕೊಂಡಿದ್ದರಿಂದ ಅದು ಮತ್ತಷ್ಟು ಹಾಳಾಗಿದೆ. ಇಂದು ಕೋಟೆಯಲ್ಲಿ ಒಂದು ಜೀರ್ಣಾುವಸ್ಥೆಯಲ್ಲಿರುವ 
ಜೈನಬಸದಿ, ಹಲವಾರು ಗುಡಿಗಳು, ಮೂರ್ತಿ ಶಿಲ್ಪಗಳು, ಗುಡಿಗಳ ದ್ವಾರಬಂಧಗಳು, ಗುಡಿಗಳ ಸ್ತಂಭಗಳು 
ಕಂಡುಬರುತ್ತಿದ್ದು, ನಂತರದಲ್ಲಿ ಕೋಟೆಯ ಜೀರ್ಣೋದ್ಧಾರದ ಸಮಯದಲ್ಲಿ ಇವೆಲ್ಲವುಗಳನ್ನು 
ಕೋಟೆಗೋಡೆಯಲ್ಲಿ ಜೋಡಿಸಿ ಕಟ್ಟಿಸಲಾಗಿದೆ. ಈ ಕೋಟೆಯನ್ನು ಕಲ್ಲು-ಮಣ್ಣುಗಳನ್ನು ಬಳಸಿ 


ನಿರ್ಮಿಸಲಾಗಿದೆ. 


ಈ ಸ್ಥಳವು ವಿಸ್ಫುತ ಚರಿತ್ರೆಯನ್ನು ಹೊಂದಿದೆ. ಕೋಟೆ ಕಟ್ಟಿದ ಸ್ಥಳದಲ್ಲಿ ಕಾಗಿನಾ ನದಿಯ ದಂಡೆಯ 
ಮೇಲೆ ಪ್ರಾಚೀನ ಇತಿಹಾಸದ ಕುರುಹುಗಳು ಕಂಡುಬರುತ್ತವೆ *, ಹರಿಭದ್ರಸೂರಿಯ ಸಮ್ಯಕ್ವಸಪ್ಪತಿಯು 
ಕ್ರಿ.ಶ.೧ ನೆಯ ಶತಮಾನದಲ್ಲಿ ಮಳಖೇಡವು ಶ್ವೇತಾಂಬರ ಪಂಥದ ನೆಲೆಯಾಗಿತ್ತೆಂದು ಹೇಳಿದರೆ, ಇತರೆ 
ಜೈನ ಗ್ರಂಥಗಳು ಜೈನರಲ್ಲಿ ಪ್ರಸಿದ್ಧನಾದ ಕುಂದಕುಂದಾಚಾರ್ಯನು ಕ್ರಿ.ಶ. ೧ ನೆಯ ಶತಮಾನಕ್ಕಿಂತ ಮುಂಚೆ 
ಇಲ್ಲಿಗೆ ಭೇಟಿ ನೀಡಿದ್ದನೆಂದು ಹೇಳುತ್ತವೆ. ರಾಷ್ಟ್ರಕೂಟರ ಕಾಲದಲ್ಲಿ ಅವರ ರಾಜಧಾನಿಯಾಗಿ ಮಾರ್ಪಟ್ಟಾಗ 
ಅಲ್ಲಿ ಮೂರನೆಯ ಗೋವಿಂದನ ಕಾಲಕ್ಕೆ (ಕ್ರಿ.ಶ.೭೯೩-೮೧೪) ಕೋಟೆಕಟ್ಟಲು ಪ್ರಾರಂಭವಾಯಿತು. ನಂತರ 
ಗೋವಿಂದನ ಮಗ ಅಮೋಘವರ್ಷ ನೃಪತುಂಗನು ಕೋಟೆ ನಿರ್ಮಾಣದ ಕೆಲಸವನ್ನು 
ಪೂರ್ಣಗೊಳಿಸಿದನಲ್ಲದೆ ತನ್ನ ರಾಜಧಾನಿ ನಿಶ್ವಾಪುರದಿಂದ ಮಳಖೇಡಕ್ಕೆ ಸ್ಥಳಾಂತರಿಸಿದನು. ಈ ಕೋಟೆಯ 
ಎರಡನೆಯ ಗೋಡೆಯು ಸಹ ಇದೇ ಕಾಲದಲ್ಲಿ ಕಟ್ಟಲಾಗಿದ್ದು ಚೋಳ ಮತ್ತು ಪರಮಾರ ಅರಸ ಸಿಯಾಕನ 
ದಾಳಿಗೆ ಸಿಲುಕಿ ಹೆಚ್ಚು ನಾಶಗೊಂಡಿತು. ಅದೇ ಸಮಯದಲ್ಲಿ ಮತ್ತೆ ಜೀರ್ಣೋದ್ಧಾರಗೊಂಡಿತು. ಇವರ 


ನಂತರ ಬಂದ ಕಲ್ಯಾಣಿ ಚಾಪುಕ್ಕರ ಕಾಲದಲ್ಲಿ ಕೆಲವು ಕಾಲ ಅವರ ರಾಜಧಾನಿಯಾಗಿ ಮೆರೆಯಿತು. ಬಹುಷಃ 


ಇದೇ ಕಾಲದಲ್ಲಿ ಕೋಟೆ ಜರ್ಣೋದ್ಧಾರಗೊಂಡಿರಬೇಕು. ಕಲ್ಯಾಣಿ ಚಾಲುಕ್ಯ ಎರಡನೆಯ ತೈಲ ಮತ್ತು ಅವನ 
ಮಗ ಇರಿವೆಬೆಡಂಗ ಸತ್ಯಾಶ್ರಯನ ಕಾಲದಲ್ಲಿ ಚೋಳರು ಪ್ರಬಲರಾಗಿ ಮಳಖೇಡದವರೆಗೂ ಬಂದು ಅದನ್ನು 
ಹಾಳುಗೆಡವಿದರು. ಹೀಗಾಗಿ ಚಾಲುಕ್ಕರು ತಮ್ಮ ಸುರಕ್ಷತೆಗಾಗಿ ಕಲ್ಯಾಣದಲ್ಲಿ ಕೋಟೆ ಕಟ್ಟಿಸಿ ಅದನ್ನು ತಮ್ಮ 
ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರಿಂದ ಇದು ಗತಕಾಲಕ್ಕೆ ಸೇರಿತು. ಕ್ರಿ.ಶ.೧೪ ನೆಯ ಶತಮಾನದಲ್ಲಿ 
ಮಳಖೇಡ ಮತ್ತೆ ಬಹುಮನಿ ಸುಲ್ತಾನರ ಕೈಕೆಳಗೆ ಹೋಗಿದ್ದರಿಂದ ಅವರ ಆಡಳಿತದ ಮುಖ್ಯ 
ಕೇಂದ್ರವಾಗಿದ್ದರೂ ಅದು ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಂಡಿತು. ಮುಂದೆ ಔರಂಗಜೇಬನು 
ಮಳಖೇಡವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಜಾನ್‌ ನಿಸಾರಬೇಗನಿಗೆ ಜಾಗೀರಾಗಿ ಕೊಟ್ಟನು. ಮಳಖೇಡನ್ನು 
ಜಾಗೀರಾಗಿ ಪಡೆದ ಜಾನ್‌ ನಿಸಾರಬೇಗನು ತನ್ನ ಕಾಲದಲ್ಲಿ ಮೂಲ ಕೋಟೆಗೆ ಹತ್ತಿಕೊಂಡು ಮತ್ತೊಂದು 
ಕೋಟೆ ಗೋಡೆಯನ್ನು ನಿರ್ಮಿಸಿದನು”. ಆದರೆ ಅವನು ಕಟ್ಟಿಸಿದ ಕೋಟೆ ಗೋಡೆ ಸಂಪೂರ್ಣ ಅಳಿದುಹೋಗಿ 


ಅಲ್ಪಸ್ವಲ್ಪ ಭಾಗ ಮಾತ್ರ ಉಳಿದುಕೊಂಡಿದೆ. 
ಕೋಟೆಯ ಸ್ಥಳ 


ಮಳಖೇಡ ಗ್ರಾಮವು ಭೀಮಾ ನದಿಯ ಉಪನದಿಯಾದ ಕಾಗಿನಾ ನದಿಯ ಎಡ ದಂಡೆಯ ಮೇಲೆ 
ಇದೆ. ಕಾಗಿನಾನದಿಯು ಉತ್ತರದಿಂದ ದಕ್ಷಿಣದತ್ತ ಹರಿಯುತ್ತದೆ. ಇದೇ ಸ್ಥಳದಲ್ಲಿ ಕಾಗಿನಾದ ಎರಡು 
ಉಪಹಳ್ಳಗಳು ಬಂದು ಸೇರುತ್ತವೆ. ಈ ಎರಡು ಹಳ್ಳಗಳು ಕೂಡುವ ಸ್ಥಳದಲ್ಲಿ ಮಳಖೇಡ ಕೋಟೆಯನ್ನು 
ಕಟ್ಟಲಾಗಿದೆ. ಕಾಗಿನಾ ನದಿಯ ಉಪಹಳ್ಳವು ಪಶ್ಚಿಮ-ದಕ್ಷಿಣ ಮುಖವಾಗಿ ಹರಿಯುವ ಮತ್ತೊಂದು 
ದೊಡ್ಡದಾದ ಹಳ್ಳಕ್ಕೆ ಬಂದು ಸೇರುತ್ತದೆ. ಹೀಗಾಗಿ ಮಳಖೇಡ ಗ್ರಾಮ ಮತ್ತು ಕೋಟೆಯು ಇವುಗಳಿಂದ 
ಸುತ್ತುವರಿಯಲ್ಪಟ್ಟಿದೆ. ಈ ಪ್ರದೇಶವು ಸಮತಟ್ಟಾಗಿದೆಯಲ್ಲದೆ, ಆಳವಾದ ಕಪ್ಪು ಎರೆ ಮಣ್ಣಿನಿಂದ ಮತ್ತು 
ಸುಣ್ಣಕಲ್ಲಿನಿಂದ ಅವೃತವಾಗಿದೆ. ಹೀಗಾಗಿ ಮಳಖೇಡ ಕೋಟೆಯು ನೋಡಲು ಸಮುದ್ರ ಆವರಿಸಿದ ಒಂದು 
ದ್ವೀಪದಂತೆ ಕಂಡುಬರುತ್ತದೆ. ಇದು ಪಶ್ಚಿಮ-ಪೂರ್ವ- ದಕ್ಷಿಣ ಬಾಜು ನದಿ ಹಳ್ಳದಿಂದ ಆವೃತವಾದರೆ, 
ಉತ್ತರ-ಪೂರ್ವ ಭಾಗದಲ್ಲಿ ಮಾತ್ರ ಸ್ವಲ್ಪ ಭಾಗ ನೆಲವಿರುವದರಿಂದ, ನೈಸರ್ಗಿಕ ರಕ್ಷಣೆ ಇದಕ್ಕೆ ಇರುವದರಿಂದ 


ರಾಷ್ಟ್ರಕೂಟರು ತಮ್ಮ ರಾಜಧಾನಿಯ ಕೋಟೆ ಕಟ್ಟಲು ಆಯ್ಕೆಮಾಡಿಕೊಂಡಂತೆ ತೋರುತ್ತದೆ. 
ಕೋಟೆ 
ಕೋಟೆಯು ಪೂರ್ವ- ದಕ್ಷಿಣದಲ್ಲಿ ಹಳ್ಳದಿಂದ, ಪಶ್ಚಿಮದಲ್ಲಿ ಕಾಗಿನಾ ನದಿಯಿಂದ ಆವೃತವಾಗಿದೆ. 


ಉತ್ತರ-ಪೂರ್ವ ಭಾಗದ ಕೆಲವೇ ಮೀಟರುಗಳಷ್ಟು ನೆಲ ಮಾತ್ರ ಇದ್ದುದರಿಂದ ಕೋಟೆ ಕಟ್ಟುವಾಗ ಈ ನೆಲವನ್ನು 


ಆಗೆಸಿ ಕಂದಕವನ್ನಾಗಿ ಮಾಡಿ ಕಾಗಿನಾ ನದಿಯ ನೀರು ಇದರಲ್ಲಿ ಹಾಯ್ದು ಎರಡೂ ಹಳ್ಳಗಳ ಮುಖಾಂತರ 


Gs 


ಮತ್ತೆ ಕಾಗಿನಾ ನದಿಗೆ ಬಂದು ಸೇರುವಂತೆ ಮಾಡಲಾಗಿದೆ. ಹೀಗಾಗಿ ಮಳಖೇಡ ಕೋಟೆಯು ಜಲದುರ್ಗ 
ಕೋಟೆಮಾದರಿಗೆ ಸೇರಿದ ಕೋಟೆಯೆಂದು ಕರೆಯಿಸಿಕೊಂಡಿತು. ಕೋಟೆಯ ಸುತ್ತಲೂ ನೀರು 
ಹರಿಯುವದರಿಂದ ಕೋಟೆಗೆ ಸ್ವಾಭಾವಿಕ ರಕ್ಷಣೆ ದೊರೆತಿದೆ. ಕೋಟೆಯ ಉತ್ತರ-ಪೂರ್ವದಲ್ಲಿ ಅಗೆದ 
ಕಂದಕವು ಸುಮಾರು ೨೦ ಮೀಟರ ಅಗಲ ಮತ್ತು ೭.೫ ಮೀಟರ ಆಳವಾಗಿದೆ. ನಿರ್ಧಿಷ್ಟ ಆಕಾರ ಪಡೆದು 
ಕಟ್ಟಿದೆ. ಅಲ್ಲಿಯ ಅನುಕೂಲಕ್ಕೆ ಅನುಗುಣವಾಗಿ ಕಟ್ಟಲಾದ ಕೋಟಿಯ ಒಳಗೋಡೆಯು ಸಂಪೂರ್ಣವಾಗಿ 
ಕಂಡುಬರುತ್ತಿದ್ದರೂ ಅಲ್ಲಲ್ಲಿ ಬಿದ್ದು ಹೋಗಿದೆ. ಹೊರ ಕೋಟೆಯ ಗೋಡೆಯು ಸಂಪೂರ್ಣವಾಗಿ 
ಒಳಗೋಡೆಯನ್ನು ಸುತ್ತುವರೆದಿಲ್ಲ. ಒಳಗೋಡೆಯ ಉತ್ತರದಿಕ್ಕಿನ ಗೋಡೆಯ ಮಧ್ಯಭಾಗದಿಂದ 
ಪ್ರಾರಂಭಗೊಂಡು ಉತ್ತರ, ಪೂರ್ವ, ದಕ್ಷಿಣ, ಪಧ್ವಿಮ ಮತ್ತು ಉತ್ತರಕ್ಕೆ ಸಾಗಿ ಒಳಕೋಟೆಯ ದಕ್ಷಿಣ 
ದಿಕ್ಕಿನ ಗೋಡೆಯ ಮಧ್ಯಭಾಗವನ್ನು ಬಂದು ಸೇರುತ್ತದೆ. ಕೋಟೆಯ ಪಶ್ಚಿಮಕ್ಕೆ ದಕ್ಷಿಣ ಮುಖವಾಗಿ 
ಹರಿಯುವ ಕಾಗಿನಾ ನದಿ ಒಳಕೋಟೆಯ ಬದಿಯಲ್ಲಿಯೇ ಹರಿಯುತ್ತಿರುವದರಿಂದ ಇಲ್ಲಿ ಹೊರಕೋಟೆ 
ಕಟ್ಟುವ ಅವಶ್ಯಕತೆಯೇ ಕಂಡುಬಂದಿಲ್ಲ. ಒಳ ಮತ್ತು ಹೊಕೋಟೆಗೋಡೆಗಳ ದಕ್ಷಿಣಕ್ಕೆ ಹರಿಯುವ ಹಳ್ಳ 
ಪೂರ್ವ ದಿಕ್ಕಿನಲ್ಲಿ ಕೆಲಭಾಗವನ್ನು ಆವರಿಸಿಕೊಂಡಿರುವ ಮತ್ತೊಂದು ಹಳ್ಳ ಮತ್ತು ಪಶ್ಚಿಮಕ್ಕಿರುವ ನದಿ 
ಕೋಟೆಯ ನೈಸರ್ಗಿಕ ಕಂದಕಗಳಾಗಿವೆ. ಇನ್ನುಳಿದ ಉತ್ತರ-ಪೂರ್ವ ದಿಕ್ಕಿನ ಅರ್ಧಭಾಗದಲ್ಲಿ ಕಂದಕವನ್ನು 


ಅಗೆಯಲಾಗಿದೆ. ಆದರೆ ಸಧ್ಯ ಗ್ರಾಮಬೆಳೆದು ಮುಚ್ಚಲ್ಪಟ್ಟಿದೆ. ಸ 


ಹೊರಭಾಗದ ಕೋಟೆಗೋಡೆಯನ್ನು ದಪ್ಪ ಕಲ್ಲುಗಳಿಂದ ಕಟ್ಟಲಾಗಿದೆ. ಉತ್ತರ-ಪೂರ್ವದ ಕೆಳಭಾಗ 
ಈಗ ಮನೆಗಳಿಂದ ಆವೃತವಾಗಿದೆ. ಪೂರ್ವದ ಅರ್ಧಭಾಗ ಮತ್ತು ದಕ್ಷಿಣದ ಹೆಚ್ಚಿನಭಾಗ ಶಿಧಿಲಗೊಂಡಿದೆ. 
ಹೊರಗಿನ ಕೋಟೆಗೋಡೆಯ ಈಶಾನ್ಯಭಾಗದಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಿರುವ ಬಾಗಿಲು ಮತ್ತು ಪೂರ್ವದ 
ಮಧ್ಯದಲ್ಲಿ ಪೂರ್ವಕ್ಕೆ ಮುಖ ಮಾಡಿರುವ ಎರಡು ಬಾಗಿಲುಗಳಿವೆ. ಕಮಾನಿನಾಕಾರದ ಪಶ್ಚಿಮ ಬಾಗಿಲಿನ 
ಪಾರ್ಶ್ವಗಳಲ್ಲಿ ಮುಂದೆ ಚಾಚಿಕೊಂಡಿರುವ ಅರ್ಧ ವೃತ್ತಾಕಾರದ ಬುರುಜುಗಳಿವೆ (ಕೊತ್ತಳಗಳಿವೆ). ಇವನ್ನು 
ನಿರ್ಮಿಸುವ ಉದ್ದೇಶ ಬಾಗಿಲು ಹಾಗೂ ಗೋಡೆ ರಕ್ಷ ಣೆಮಾಡುವದಾಗಿದೆ. ಬಾಗಿಲದೊಳಗೆ ಬಂದರೆ 
ಎಡಗಡೆಯಲ್ಲಿ ಕಾವಲುಗಾರರ ಕೊಠಡಿಯಿದೆ. ಇದರ ಪಕ್ಕದಲ್ಲಿ ಕೋಟೆಗೋಡೆಯ ಮೇಲೆ ಹತ್ತಲು 
ಮೆಟ್ಟಿಲುಗಳಿವೆ. ಬಾಗಿಲಿನಿಂದ ಮುಂದೆ ಹೋದಾಗ ಬಲಗಡೆ ಮತ್ತೊಂದು ಕಾವಲುಗಾರರ ಕೊಠಡಿಯಿದೆ. 
ಪೂರ್ವದಿಕ್ಕಿನ ದ್ವಾರವು ಬಿದ್ದುಹೋಗಿದೆ. ಇದರ ಉತ್ತರ ಬದಿಯಲ್ಲಿ ದೊಡ್ಡದಾದ ಅರ್ಧವೃತ್ತಾಕಾರದ 
ಬುರುಜು ಇದೆ. ಈ ಬಾಗಿಲಿನ ದಕ್ಷಿಣದ ಬದಿಯಲ್ಲಿ ಉತ್ತರ ದಕ್ಷಿಣವಾಗಿ ಒಂದು ಗೋಡೆಯನ್ನು ಮತ್ತು 
ಅದರ ಮುಂದೆ ಮತ್ತೊಂದು ಅಗಲವಾದ ದೊಡ್ಡ ಗೋಡೆಯನ್ನು ನಿರ್ಮಿಸಲಾಗಿದೆ. ಎರಡನೆಯ'ಗೋಡೆಯ 


ಉತ್ತ ರಕ್ಕೆ ಮುಂದೆ ಚಾಚಿಕೊಂಡಿದ್ದ ರಿಂದ ಇದು ಆಯತ ರೀತಿಯಲ್ಲಿ ಕಂಡುಬರುತ್ತ ದೆ. ಈ ಹೊರಗೋಡೆಯ 


GD 


ಹೊರಮೈಯಲ್ಲಿ ಚೌಕಾಕರ ಮತ್ತು ಅರ್ಧವೃತ್ತಾ ಕಾರದ ಅನೇಕ ಬುರುಜುಗಳಿವೆ. ಈ ಗೋಡೆಯ ಮೇಲ್ಬಾಗ 
ಬಿದ್ದುಹೋಗಿರುವದರಿಂದ ಮೇಲೆ ಇದ್ದಿರಬಹುದಾದ ತೋಪು, ಬಿಲ್ಲುಬಾಣಗಳ ಕಿಂಡಿಗಳು ಇಂದು 


ಕಾಣಸಿಗುವದಿಲ್ಲ. ಇವು ಪೂರ್ವ ಬಾಗಿಲಿನ ಮುಂದಕ್ಕೆ ಬಂದ ಭಾಗದಲ್ಲಿ ಕಂಡುಬರುತ್ತ ವೆ. 


ಮೂಲ ಒಳ ಕೋಟೆಗೋಡೆಯನ್ನು ಚಿಕ್ಕ ಚಿಕ್ಕ ಕಲ್ಲುಗಳಿಂದ ನಿರ್ಮಿಸಲಾಗಿದ್ದು, ಸುಮಾರು ೬ 
ಮೀಟರ ಎತ್ತರವಾಗಿದೆ. ಈ ಕೋಟೆ ಗೋಡೆಯ ಈಶಾನ್ಯ ಭಾಗದ ಗೋಡೆಯ ಕೆಳಭಾಗದಲ್ಲಿ ದೇವಾಲಯದ 
ಎರಡು ದ್ವಾರಪಾಲಕರ ದೊಡ್ಡಪ್ರಮಾಣದ ಶಿಲ್ಪಗಳನ್ನು ಅಡ್ಡಲಾಗಿಟ್ಟು ಕಟ್ಟಲಾಗಿದೆ. ಈ ಕೋಟೆಗೋಡೆಯ 
ಹೊರಮೈೆಯಲ್ಲಿಯೂ ಸಹ ಚೌಕಾಕಾರ ಮತ್ತು ಅರ್ಧವೃತ್ತಾಕಾರದ ಬುರುಜುಗಳಿವೆ. ಪಶ್ಚಿಮ ಗೋಡೆಯಲ್ಲಿ 
ಒಂದೇ ಒಂದು ವೃತ್ತಾಕಾರದ ಬುರುಜು ಇದೆ. ಕೋಟೆಯ ಮೇಲ್ಬಾಗದಲ್ಲಿ ತೋಪು ಮತ್ತು ಬಿಲ್ಲು ಬಾಣಗಳ 
ಕಿಂಡಿಗಳು ಹಾಗೂ ಕೆಲವು ಭಾಗದಲ್ಲಿ ಗೋಡೆಯಿಂದ ಮುಂಚಾಚಿದ ಕಿಂಡಿಗಳಿವೆ. ಕೋಟೆಯ ದ್ವಾರವು 
ಪೂರ್ವದಿಕ್ಕಿನ ಗೋಡೆಯ ಮಧ್ಯಭಾಗದಲ್ಲಿದೆ. ಇದು ದೊಡ್ಡದಾದ ಸಂಕೀರ್ಣ ಮಾದರಿಯದಾಗಿದೆಯಲ್ಲದೆ, 
ಅದರಲ್ಲಿ ಮೂರು ಬಾಗಿಲುಗಳಿವೆ. ಹೊರಬಾಗಿಲು ಉತ್ತರಕ್ಕೆ ಮುಖ ಮಾಡಿದ್ದರೆ, ಇನ್ನೆರಡು ಬಾಗಿಲುಗಳು 
ಪೂರ್ವಕ್ಕೆ ಮುಖಮಾಡಿವೆ. ಈ ಬಾಗಿಲು ಮಾತ್ರ ಕಮಾನಿನಾಕಾರದಲ್ಲಿದೆ. ಬಾಗಿಲ ಪಕ್ಕದಲ್ಲಿ ಒಂದು ಚಿಕ್ಕದಾದ 
ಮತ್ತೊಂದು ಬಾಗಿಲಿದೆ. ಹೊರಬಾಗಿಲಿನಿಂದ ಒಳಹೋದಾಗ ಅಲ್ಲಿ ವಿಶಾಲವಾದ ಅಂಗಳವಿದೆ. ಇಲ್ಲಿಯೇ 
ದರ್ಗಾ ಮತ್ತು ಮಸೀದೆಗಳಿವೆ. ಇಲ್ಲಿಂದ ಪಶ್ಚಿಮದತ್ತ ಹೊರಳಿ ಮುಂದೆ ಸಾಗಿದರೆ, ಎರಡನೆಯ 
ಮಧ್ಯದ್ವಾರವು ಸಿಗುತ್ತದೆ. ಇದು ಸಹ ಕಮಾನಿನಾಕಾರದಲ್ಲಿದೆ. ಬಾಗಿಲಿನ ಉತ್ತರ ಬದಿಗೆ ಹತ್ತಿಕೊಂಡು 
ಮುಂಚಾಚಿಕೊಂಡಿರುವ ಅಷ್ಟಭುಜದ ಬುರುಜಿದೆ. ಇದರ ದಕ್ಷಿಣ ಬದಿಗೆ ಕೋಟೆಗೊಡೆಯಿದೆ. ಈ 
ಬಾಗಿಲಿನಿಂದ ಒಳಗಡೆ ಹೋಗುವಾಗ ಬಲಭಾಗದಲ್ಲಿ ಕೋಟೆಗೋಡೆಯ ಮೇಲೆ ಹೋಗಲು (ಹತ್ತಲು) 
ಮೆಟ್ಟಿಲುಗಳನ್ನು ಮಾಡಲಾಗಿದೆ. ಇಲ್ಲಿಯೂ ಸಹ ಚಿಕ್ಕದಾದ ಅಂಗಳವಿದೆ. ಇದರ ಪಶ್ಚಿಮಕ್ಕೆ ಮೂರನೆಯ 
ಮತ್ತು ಒಳಗಿನ ದ್ವಾರ ಕಂಡುಬರುತ್ತದೆ. ಈ ಕೋಟೆಯ ಒಳಗಡೆ ಹೋದಾಗ ಅಲ್ಲಿ ೧೭ ನೆಯ ಶತಮಾನದಲ್ಲಿ 
ಕಟ್ಟಿದ ಒಂದು ಉಪ್ಪಲಿ ಬುರುಜು ಕಂಡುಬರುತ್ತಿದ್ದು ಇದು ಗಾತ್ರದಲ್ಲಿ, ಎತ್ತರದಲ್ಲಿ ಬಹು ದೊಡ್ಡದಾಗಿದೆ. 
ಈ ಬುರುಜಿನ ದ್ವಾರವನ್ನು ಹಳೇಗುಡಿಯ ದ್ವಾರದಂತೆ ಕಟ್ಟಲಾಗಿದೆ. ಇದರ ಮೇಲಿದ್ದ ತೋಪು ಈಗ ಕೆಳಗೆ 
ಬಿದ್ದಿದೆ. ಅದರ ಅರ್ಧ ಭಾಗವನ್ನು ಕಂಡರಿಸಿ ಯಾರೋ ತೆಗೆದುಕೊಂಡು ಹೋಗಿದ್ದಾರೆ. ಇದರ 
ಪಶ್ಚಿಮಕ್ಕೆ ಇನ್ನೊ ದು ಮಸೀದೆಯಿದೆ. ಇದರ ನೈಯುತ್ಯಕ್ಕೆ ಆಯತಾಕಾರದ ಒಂದು ಮಂಟಪವಿದೆ. 
ಮಂಟಪಕ್ಕೆ ಬಳಸಿದ ಸ್ತಂಭಗಳು ಕಲ್ಯಾಣಿ ಚಾಲುಕ್ಕರ ಲಕ್ಷ ಣಗಳನ್ನು ಹೊಂದಿವೆ. ಇಂದು ಮಂಟಪ ಸಂಪೂರ್ಣ 
ಶಿಧಿಲಾದ ವ್ಯವಸ್ಥೆಯಲ್ಲೆ. ಒಟ್ಟಾರೆ ಕೋಟೆಯು ಅನೇಕರ ದಾಳಿಯಿಂದ ತತ್ತರಿಸಿ ಜಿರ್ಣೋದ್ದ್ಧಾರಗೊಂಡು 


ತನ್ನ ಮೂಲಸ್ವರೂಪವನ್ನು ಕಳೆದುಕೊಂಡು ವಿರೂಪಸ್ಥಿತಿಯಲ್ಲಿ ತನ್ನ ವೈಭವವನ್ನು ತೋರಿಸುತ್ತನಿಂತಿದೆ. 


ಕಂದಹಾರ ಮತ್ತು ನಿಶ್ವಾಪುರ ಕೋಟೆಗಳು 


ಕಂದಹಾರವು ಮಹಾರಾಷ್ಟ್ರ ರಾಜ್ಯದ ನಾಂದೇಡ ಜಿಲ್ಲೆ ಮತ್ತು ತಾಲೂಕಿಗೆ ಸೇರಿದ ಗ್ರಾಮ. ಇಲ್ಲಿರುವ 
ಮೂರನೆಯ ಕೃಷ್ಣನ ಶಾಸನವು ಕಂದಹಾರದಲ್ಲಿ ಕೃಷ್ಣನು ತನ್ನ ಹೆಸರಿನಿಂದ ಒಂದು ಕೋಟೆಯನ್ನು 
ಕಟ್ಟಸಿದನೆಂದು ಹೇಳುತ್ತದೆಯಲ್ಲದೆ, ಕೋಟೆಯಲ್ಲಿ ಅದೇ ಸಮಯದಲ್ಲಿ ಹಲವಾರು ಸ್ಮಾರಕಗಳನ್ನು ಕಟ್ಟಸಿದ 
ಕುರಿತು ಉಲ್ಲೇಖಿಸುತ್ತದೆ. ಈ ಕಂದಹಾರದ ಕೋಟೆಯ ಕುರಿತು ವಿದ್ವಾಂಸರಲ್ಲಿ ಒಮ್ಮತವಿಲ್ಲ". ಕೆಲವರು 
ಬೆಳಗಾಂವ ಜಿಲ್ಲೆಯ ಪರಿಸರದಲ್ಲಿರುವ ಮಯೂರಖಂಡಿಯೇ ಕಂದಹಾರವೆಂದು ಹೇಳುತ್ತಾರೆ'. ಆದರೆ 
ಶಾಸನಗಳು ಏನನ್ನೂ ಹೇಳದೇ ಇರುವದರಿಂದ ಸಧ್ಯಕ್ಕೆ ನಾಂದೇಡ ಜಿಲ್ಲೆಯ ಕಂದಹಾರವೇ ಕೃಷ್ಣರಾಜನು 


ಕಟ್ಟಿ ಸಿದ ಕೋಡೆಯ ಕಂದಹಾರವೆಂದು ಇಟ್ಟು ಕೊಳ್ಳಬೇಕಾಗಿದೆ. 


ಮೂರನೆಯ ಕೃಷ್ಣನ ಕಂದಹಾರ ಶಾಸನವು ” ಕೃಷ್ಣನು ಈ ಕೋಟೆಯನ್ನು ಕಟ್ಟಿಸಿದನಲ್ಲದೆ 
ಕೋಟೆಯಲ್ಲಿಯ ಜನರಿಗಾಗಿ ಬೇಸಿಗೆಯಲ್ಲಿ ನೀರಿನ ಅನುಕೂಲಕ್ಕಾಗಿ ಅಲ್ಲಿ ಸರ್ವಲೋಕಾಶ್ರಯ ಕೆರೆಯನ್ನು 
ಕಟ್ಟಿಸಿದನು. ದೇವಾಲಯಗಳ ಹತ್ತಿರದಲ್ಲಿಯೇ ಅನೇಕ ಅರವಟ್ಟಿಗೆಗಳನ್ನು, ಚಳಿಗಾಲದಲ್ಲಿ ಅನುಕೂಲವಾಗಲು 
ಅನೇಕ ಅಗ್ಗಿಷ್ಟಿಕೆಗಳನ್ನು ಸಹ ಕಟ್ಟಿಸಿದನೆಂದು, ಜೊತೆಗೆ ಕೃಷ್ಣೇಶ್ವರ, ಗೋವಿಂದೇಶ್ವರ, ಕಾಲಪ್ರಿಯ 
ದೇವಾಲಯಗಳ ಜೊತೆಗೆ ತೋರಣಗಳನ್ನು ಸಹ ಕಟ್ಟಸಿ ದೇವಾಲಯಗಳ ಪೂಜಾಕಾರ್ಯಕ್ಕೆ 
ವ್ಯವಸ್ಥೆಮಾಡಿಸಿದನು. ಕೋಟಿಯ ಅರಮನೆಯ ನೌಕರರಿಗೂ ಸಹ ಸರಳ ರೀತಿಯ ಸಂಬಳ ನೀಡಿದ ಕುರಿತು 
ಶಾಸನ ಹೇಳುತ್ತದೆ. ಶಾಸನದ ಪ್ರಕಾರ ಮೂರು ರೀತಿಯ ನೌಕರವರ್ಗವಿದ್ದು ಅವರಿಗೆ ೨೦೦, ೧೦೦, ೫೦ 


ದ್ರಮ್ಮು ಒಂದು ಜೊತೆ ಬಟ್ಟೆ ನೀಡಲಾಗುತ್ತಿ ತ್ತೆ ೦ದು ಶಾಸನ ಉಲ್ಲೆ €ಖಿಸುತ್ತ ayt 


ಮಧ್ಯ ಭಾರತದ ಕುಸ್ಕಿಯ ಹತ್ತಿರವಿರುವ ನಿರಸಪುರವೇ ಅಂದಿನ ನಿಶ್ವಾಪುರವಾಗಿದ್ದು ಒಂದನೆಯ 
ಅಮೋಘವರ್ಷನು ಮಾನ್ಯಖೇಟವನ್ನು ರಾಜಧಾನಿಯಾಗಿ ಮಾಡಿಕೊಳ್ಳುವದಕ್ಕಿಂತ ಮುಂಚೆ ಇದನ್ನು 
ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದನು". ಇವುಗಳಲ್ಲದೇ ರಾಷ್ಟ್ರಕೂಟರ ಅಂದರೆ ಅಮೋಘವರ್ಷನಿಗಿಂತ 
ಮುಂಚಿನ ಅರಸರ ಕಾಲದಲ್ಲಿ ಲಟ್ಟಲೂರ (ಲಾತೂರ), ಎಲಿಚಪುರ (ಅಚಲಾಪೂರ), ಮಾನಾ (ಮಾನಾಪೂರ) 
ಹಾಗೂ ಎಲ್ಲೋರಾಗಳು ಸಹ ಅವರ ರಾಜಧಾನಿಗಳಾಗಿದ್ದವು. 
ಸಮಕಾಲೀನ ಕಾವ್ಯಗಳಲ್ಲಿ ವೀರತ್ವ 


ಜಿತೇನ ಲಭ್ಯತೆ ಲಕ್ಷ್ಮೀ ಮೃತೇನಾಪಿ ಸುರಾಂಗನಾ 


ಕ್ಷಣ ವಿಧ್ವಂಸಿನೀ ಕಾಯೇ ಕಾ ಚಿಂತಾ ಮರಣೇರಣೆ॥। 


ಎಂಬ ಶಾಸನಗಳ ವಾಖ್ಯೆ ಅಂದು ಯುದ್ಧದಲ್ಲಿ ಭಾಗಿಯಾಗಿ ಹೋರಾಡುವ, ಹೋರಾಡಿ ಮರಣಹೊಂದುವ 
ವೀರರ ವೀರತ್ವದ ಕಲ್ಪನೆ ನಮಗಾಗದೇ ಇರಲಾರದು. ಗ್ರಾಮರಕ್ಷಣೆ, ದೇಶರಕ್ಷಣೆಯ ಅವಶ್ಯಕತೆ ಹೆಚ್ಚಿದಂತೆ, 
ಕತ್ರಿಯರ (ಅಧಿಕಾರಸ್ಥರ) ಭೂದಾಹ ಹೆಚ್ಚಿದಂತೆ ಮೇಲಿನ ಶಾಸನ ಕಾವ್ಯಗಳ ವ್ಯಾಕ್ಯದ ಘೋಷಣೆಯು 
ಮುಗಿಲು ಮುಟ್ಟಿ ಧ್ಯಾನ, ದಾನ ಮೊದಲಾದ ಧರ್ಮಮಾರ್ಗಗಳಲ್ಲಿ ನಡೆಯುತ್ತಿದ್ದ ಮೋಕ್ಷಸಾಧನೆಯು 


ಧಾರ್ಮಿಕ ಬಲಿದಾನ ಮತ್ತು ಲ್‌ಾಕಿಕ 


ಬಲಿದಾನ ಮರಣಗಳಿಂದಲೂ ಸಾಧಿಸಬಹುದೆಂಬ ನಂಬಿಕೆ ಬೆಳೆಯಿತು. ಈ ನಂಬಿಕೆಯು ಹೆಚ್ಚಾದಂತೆ ಅದು 
ಯುದ್ಧಮಾರ್ಗದತ್ತ ಹೊರಳಿ ಯುದ್ದವೀರನಿಗೂ ಮೋಕ್ಷ ಸಾಧ್ಯವೆಂದು ಪ್ರಚಾರಪಡೆಯಿತು. ಕನ್ನಡನಾಡಿನ 
ವೀರರು ಇದನ್ನು ಮೈಗೂಡಿಸಿಕೊಂಡಿದ್ದರಲ್ಲದೆ ಇಲ್ಲಿಯ ಕಾವ್ಯರಚನಾಕಾರರಿಗೆ ಸ್ಫೂರ್ತಿಯ ಸೆಲೆಯಾಗಿ 
ನಿಂತರು. ಈ ವೀರರ ಜೀವನದಿಂದ ಸ್ಫೂ ರ್ತಿ ಪಡೆದ ಸಮಕಾಲೀನ ಕವಿಪುಂಗವರು ಕಾವ್ಯಗಳನ್ನು ; ಶಾಸನಗಳನ್ನು 
ಕೃತಿರಚನೆಗೆ ಮಾಧ್ಯಮವನ್ನಾಗಿ ಬಳಸಿಕೊಂಡರು. ಇದಕ್ಕೆ ಮುಖ್ಯ ಸ್ಫೂರ್ತಿಯೆಂದರೆ ಉತ್ತರದ 
ಗುರ್ಜರ-ಪ್ರತಿಹಾರ- ಚೇದಿಯರೊಂದಿಗೆ ಮತ್ತು ದಕ್ಷಿಣದ ಚೋಳ-ಚೇರ-ಪಾಂಡ್ಯರೊಂದಿಗೆ 
ಹೋರಾಡುವದು ವಿರಗನ್ನಡಿಗರಿಗೆ ಅನಿವಾರ್ಯವಾಗಿದ್ದರಿಂದ ಪ್ರಾಚೀನ ಕರ್ನಾಟಕ ದಕ್ಷಿಣ ಭಾರತದ 
ಯುದ್ಧ ಭೂಮಿಯಾಗಿ ಪರಿಣಮಿಸಿತು. ಜಗತ್‌ಪ್ರಸಿದ್ಧ ಯುದ್ಧಗಳು ಜರುಗುವದರೊಂದಿಗೆ ಆಂತರಿಕ 
ಕಲಹಗಳಿಗೂ ಅದು ಎಡೆಮಾಡಿ ಕೊಟ್ಟಿದ್ದರಿಂದ ವೀರಪ್ರಜೆಗಳ ಅವಶ್ಯಕತೆ ಅಧಿಕವಾಯಿತು. ಹೀಗಾಗಿ 
ವೀರಜೀವನವನ್ನು ಪ್ರತಿಪಾದಿಸಲು ಅದರಲ್ಲಿಯೂ ರಾಷ್ಟ್ರಕೂಟ ಮತ್ತು ಕಲ್ಯಾಣಿ ಚಾಲುಕ್ಯರ ಕಾಲಗಳಲ್ಲಿ 
ಪಂಪಭಾರತ (ವಿಕ್ರಮಾರ್ಜುನ ವಿಜಯ), ಭುವನೈಕ್ಕ ರಾಮಾಭ್ಯುದಯ, ಸಾಹಸಭೀಮ ವಿಜಯ 
(ಗದಾಯುದ್ಧ), ವಿಕ್ರಮಾಂಕದೇವಚರಿತೆಗಳು ರಚನೆಗೊಂಡರೆ, ವೀರಘಟನೆಗಳನ್ನು ಪ್ರತಿಪಾದಿಸಲು 


ಸಾವಿರಾರು ವೀರಗಲ್ಲುಗಳು ನಾಡಿನ ತುಂಬೆಲ್ಲ ತಲೆಯೆತ್ತಿ ನಿಂತವು”. 


“ವೀರ” ಎನ್ನುವುದು ಒಂದು ಮೌಲ್ಯವಾಗಿ ಸ್ವೀಕರಿಸುವದರಿಂದ ಇಲ್ಲಿ ಆಲೋಚನೆ ಮಾಡುವದಕ್ಕಿಂತ 
ಆವೇಶಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ದೊರೆಯಿತು. ಇದನ್ನು ಉತ್ಸಾಹವೆಂದು ಕರೆಯಬಹುದು. ಈ ಉತ್ಸಾಹವನ್ನು 
ವೀರರು ಯುದ್ಧ, ದಯೆ ಮತ್ತು ದಾನಗಳ ಮೂಲಕ ಪ್ರಕಟಪಡಿಸಿದ್ದರಿಂದ ಚರಿತ್ರೆಯಲ್ಲಿ ಇವರು 
ಯುದ್ಧವೀರ, ದಯಾವೀರ, ದಾನವೀರರೆಂದು ಕರೆಯಿಸಿಕೊಂಡರು. ಇದನ್ನು ಪಂಪಭಾರತವು ಸೊಗಸಾಗಿ 
ವರ್ಣಿಸುತ್ತದೆ", ಆ ಕಾಲದಲ್ಲಿ ವೀರನಾದವನಿಗೆ ಅಪಾರ ಗೌರವ ಕೊಟ್ಟಂತೆ ಕಾಣುತ್ತದೆ. ಅದಕ್ಕಾಗಿಯೇ 
“ಆಯುಧಯುಕ್ತನಂ ಮೆಚ್ಚಿದರಾರ್‌'' ಎಂದು ಕವಿರಾಜಮಾರ್ಗವು ವೀರರ ಕುರಿತು ಉದ್ಭಾರಮಾಡುತ್ತದೆ 


*. ಧಾರ್ಮಿಕ ಹಿನ್ನೆಲೆಯಲ್ಲಿದ್ದ ಸಾಮಾಜಿಕ ಬದುಕಿಗೆ ಕಾಲಿಟ್ಟ ವೀರತ್ವವನ್ನು ಪಡೆದ ವೀರರನ್ನು ರಕ್ಷಿಸಿಕೊಳ್ಳಲು, 


Gs 


ಅವರನ್ನು ಪೋಷಿಸುವದು ತಮ್ಮ ಆದ್ಯಕರ್ತವ್ಯವೆಂದು ಬಗೆದು ಅಂದಿನ ಪ್ರಜೆಗಳು ವೀರಪುತ್ರರನ್ನು 
ಪೋಷಿಸಿದರೆ, ರಾಜರಾದವರು ವೀರಯೋಧರನ್ನು ಪ್ರೋತ್ಸಾ ಹನೀಡಿ ಪೋಷಿಸಿಕೊಂಡು ಬಂದರು. ಇವರಂತೆ 
ವೀರಪುತ್ರರಿಗೆ ಜನ್ಮನೀಡಿದ ಸ್ತ್ರೀಯರು ಸಹ ಹಿಂದೆ ಬೀಳದೆ ವೀರಜನನಿಯರೆಂದು, ವೀರರ ವೀರ 
ಪತ್ನಿಯರೆಂದು ಕರೆದುಕೊಳ್ಳಲು ಇಷ್ಟಪಟ್ಟಿದ್ದು ಕಂಡುಬರುತ್ತದೆ. ವೀರಪುತ್ರರನ್ನು ಹಡೆದ ಜನನಿಯರಂತೆ 
ವೀರಮಡದಿಯರು ಸಹ ತಮ್ಮ ಗಂಡಂದಿರು ವೀರರಾಗಿರಬೇಕೆಂದು ಬಯಸಿದ್ದ ರಲ್ಲಿ ತಪ್ಪೇನಿರಲಿಲ್ಲ. ವೀರನಿಗೆ 
ತಕ್ಕ ಮಡದಿಯರಾಗಿ ಬಾಳಲು ಇಷ್ಟಪಟ್ಟ ಅಂದಿನ ವೀರರ ಪತ್ನಿಯರು ಪತಿಯ ವೀರಮಾರ್ಗದಲ್ಲಿ ಸಹ 
ಭಾಗಿಗಳಾಗಿದ್ದರು. ಇಂತಹ ಒಂದು ಚಿತ್ರಣವನ್ನು ಪಂಪ ಪಾಂಡವರ ಪಾಳೆಯದಲ್ಲಿ ಯುದ್ಧದ ಹಿಂದಿನರಾತ್ರಿ 


ಸೃನಿಕರು ಮತ್ತು ಅವರ ಪತ್ನಿಯರು ನಡೆಸಿದ ಸಂಭಾಷಣೆಯನ್ನು ಬಹು ಸುಂದರವಾಗಿ ವರ್ಣಿಸಿದ್ದಾನೆ. 


ತನ್ನ ಒಡೆಯನ ಸಮ್ಮುಖದಲ್ಲಿ ನಿಂತು ಒಬ್ಬ ನಾಳೆ ರಣರಂಗದಲ್ಲಿ ರುಂಡಹೋದರು ಮುಂಡವನ್ನು 
ಮುನ್ನೆಡೆಸಿ ಹೋರಾಡುತ್ತೇನೆಂದರೆ, ಇನ್ನೊಬ್ಬ ನಿನ್ನ ಘೋಷಣೆ ನನ್ನ ಪರಾಕ್ರಮಗಳನ್ನು ವೈರಿಗಜದಂತೆ 
ತಕ್ಕಡಿಯಲ್ಲಿ ತೂಗಿ ತೋರಿಸುತ್ತೇನೆ ಎನ್ನುತ್ತಾನೆ. ಮತ್ತೊಬ್ಬ “ಇಟಿಯದಿರ್ದಡೆ ಜೋಳಮನೆಂತು ನೀಗುವೆಂ” 
ಎಂದು ಹೇಳುತ್ತಾನೆ. ಮಗದೊಬ್ಬ “ಗೆಲ್ಲನಂ ಶ್ರೀವಧು ಪತ್ತುಗಂ ಮಡಿದನಂ ದೇವಾಂಗ ನಾನೀಕ 
ಮಂತ್ಸವದಿಂದುಯ್ದ್ಲರಿ” ಎಂದು ಹೇಳುತ್ತಾನೆ. “ಈ ಪೊಳ್ತೆ ಪೊಳು ನಾಳೆ ದೇವಲೋಕದ 
ಕನ್ನೆಯರೋಲಗದೋಳಿರ್ಪೆಂ” ಎಂದು ಗಂಡ ಹೇಳಿದರೆ, ಆತನ ಗೆಲುವಿನ ಭರವಸೆ ಹೊಂದಿದ ಪತ್ನಿ 
“ನೀನೆಂದಂತು ಪೊಗಲ್‌ ತೀರದು ನಾಳೆ ಮಗಳು ಬಂದೆನ್ನೊಳ್‌ನೆರೆವೆ” ಎಂದು ಹೇಳುತ್ತಾಳೆ”. ಇನ್ನೂ 
ಹಲವು ಸ್ತ್ರೀ ಪುರುಷರು ಹಲವು ರೀತಿಯ ಸಂಭಾಷಣೆಯನ್ನು ನೆಡೆಸಿದ್ದನ್ನು ಕುರಿತು ಪಂಪನು 
ಬಹುಸುಂದರವಾಗಿ ವರ್ಣಿಸುತ್ತಾನೆ. ಪಂಪ ಇಲ್ಲಿ "ಪಂಪಭಾರತ' ವೆಂಬ ಲೌಕಿಕ ಗ್ರಂಥವನ್ನು ತನ್ನ 
ಆಶ್ರಯದಾತನಾದ ವೇಮುಲವಾಡದ ಸಾಮಂತ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ಬರೆದರು 
ಸಮಕಾಲೀನ ಸಮಾಜದ ಸ್ತ್ರೀಪುರುಷರ ವೀರಜೀವನದ ಮೇಲೆಯೂ ಬೆಳಕನ್ನು ಚೆಲ್ಲಿದ್ದಾನೆ. ಪಂಪನ 
ಹಾದಿಯಲ್ಲಿಯೇ ನಡೆದ ಪೊನ್ನನೂ ಸಹ ತನ್ನ ಆಶ್ರಯದಾತನಾದ ಮೂರನೆಯ ಕೃಷ್ಣನ ಕುರಿತು 
" ಭುವನೈಕ್ಕರಾಮಾಭ್ಯುದಯ'ವೆಂಬ ಲೌಕಿಕ ಗ್ರಂಥವನ್ನು ರಚಿಸಿದನು. ಇದರಲ್ಲಿ ಪೊನ್ನ ಮೂರನೆಯ 
ಕೃಷ್ಣ ಮತ್ತು ಚೋಳರ ಮಧ್ಯೆ ನಡೆದ ಹೋರಾಟವನ್ನು ಸ್ಪಷ್ಟವಾಗಿ ಅಷ್ಟೇ ನಿಖರವಾಗಿ ಬರೆದಿದ್ದಾನೆ”. ಈ 
ಕಾವ್ಯಗಳಲ್ಲಿ ಬರುವ ಇಂಥಹ ಸನ್ನಿವೇಶಗಳು ಆ ಕಾಲದ ಯುದ್ಧವೀರರ ಸಮಾಜದ ಗುರಿ ಉದ್ದೇಶಗಳನ್ನು 
ಹೊರಗೆಡಹುತ್ತವೆ. ಕನ್ನಡ ನಾಡಿನ ಅಂದಿನ ಈ ವೀರತ್ವವು ಮೂರು ರೀತಿಯಲ್ಲಿ ಪ್ರಕಟಗೊಂಡಿದ್ದು ಗ್ರಾಮ 
ಸಮೂಹ, ಗ್ರಾಮದ ಪಡೆ, ರಾಜನ ಸೈನ್ಯ ಪಡೆಯಾಗಿದ್ದವು. ಇವನ್ನೇ ಕಾವ್ಯಶಾಸನಗಳು ವೀರತ್ವದಿಂದ 


ಹೋರಾಡುವವರನ್ನು, ಹೋರಾಡಿ ಮರಣ ಹೊಂದಿದವರನ್ನು ಲೆಂಕರು, ಬಂಟರೆಂಬ 


ಜೋಳವಾಳಿಯೆಂಬರ್ಥದಲ್ಲಿ "ಎರೆವೆಸ'ರಾಗಿ ಮತ್ತು ತುರುಗೋಳ್‌, ಪೆಣ್ಣುಯ್ಯಲ್‌, ನಂಟನೆಡರು, 


ಊರಳಿವು ಪ್ರಸಂಗದಲ್ಲಿ ಮರಣಿಸಿದವರೆಂದು ಕರೆಯುತ್ತವೆ. 


ಸಮಕಾಲೀನ ಸವಾಜದಿಂದ, ಸಾಹಿತ್ಯದಿಂದ ಸಮಕಾಲೀನ ಸಮಾಜವು ಪ್ರೇರಣೆ 
ಪಡೆದುಕೊಂಡಿದ್ದರಿಂದ ಇವು ಒಂದನ್ನು ಬಿಟ್ಟು ಒಂದಿಲ್ಲವೆಂಬಂತೆ ಬೆಳೆದು ಬಂದವು. ರಾಷ್ಟ್ರಕೂಟರ 
ಸಮಕಾಲಿನಲ್ಲಿ ಅವರ ಆಶ್ರಯ ಪಡೆದು ಅನೇಕ ಉದ್ದಾಮ ಕೃತಿಗಳನ್ನು ರಚಿಸಿದ ಕವಿಗಳು ಸಾಕಷ್ಟಿದ್ದರೂ 
ಅವರಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಸಾಹಿತ್ಯ ಕಾವ್ಯಗಳನ್ನು ರಚಿಸಿದವರು ಕೆಲವೇ ಜನ ಕವಿಗಳಿದ್ದರು. 
ಅಂತಹವರಲ್ಲಿ "ಕವಿರಾಜಮಾರ್ಗ ಬರೆದ ಶ್ರೀವಿಜಯ, "ಪಂಪಭಾರತ' ಬರೆದ 
ಪಂಪ," ಭುವನೈಕ್ಯರಾಮಾಭ್ಯುದಯ' ಬರೆದ ಪೊನ್ನರು ಶ್ರೇಷ್ಮರೆನಿಸಿದ್ದಾರೆ. ಈ ವೀರಯುಗದ ಕವಿಗಳು 
ಬದುಕಿದ್ದು ರಾಜಾಶ್ರಯದಲ್ಲಿ, ಹೀಗಾಗಿ ಇವರು ಅಂದಿನ ರಾಜಕೀಯ ಹೋರಾಟವನ್ನು ಕಣ್ಣುಂಬ 


ಕಂಡವರಾಗಿದ್ದರಲ್ಲದೇ, ಕೆಲವರು ಯುದ್ಧಗಳಲ್ಲಿ ಭಾಗಿಗಳಾಗಿ ಅನುಭವ ಪಡೆದವರೂ ಆಗಿದ್ದರು. 
ರಾಯಭಾರ ಅಥವಾ ಯುದ್ಭಮುನ್ನ 


ಎರಡು ರಾಜ್ಯಗಳ ನಡುವೆ ವೈಮನಸ್ಸುಂಟಾದಾಗ, ಅದನ್ನು ಬಗೆಹರಿಸಲು ಅನುಸರಿಸುವ ಮಾರ್ಗಗಳೇ 
ಉಪಾಯಗಳು. ಇವುಗಳನ್ನು ಸಾಮ, ದಾನ, ಭೇದ ಮತ್ತು ದಂಡಗಳೆಂದು ಕರೆಯಲಾಗುತ್ತ ದೆ ಇವುಗಳಲ್ಲಿ 
ಒಂದು ವಿಫಲವಾದಾಗ ಮತ್ತೊಂದನ್ನು ಬಳಸಬೇಕೆಂದು ಪ್ರಾಚೀನ ನೀತಿಜ್ಞರು ಹೇಳುತ್ತಾರೆ. ಮೊದಲ 
ಮೂರು ಉಪಾಯಗಳಿಂದ ಯಾವುದೇ ಫಲ ದೊರೆಯದೇ ಹೋದರೆ ಆಗಮಾತ್ರ ದಂಡನೀತಿಯ ಪ್ರಯೋಗ 
ಮಾಡಬೇಕೆಂದು ಸಲಹೆ ನೀಡಿದ್ದಾರೆ. ಯುದ್ಧವನ್ನು ಕೈಕೊಳ್ಳಬೇಕೆಂದು ಮನಸ್ಸು ಅಥವಾ ತೀರ್ಮಾನ 
ಕೈಕೊಂಡಾಗ ರಾಜನು ತನ್ನ ಮಂತ್ರಿಗಳ ಸಭೆಯನ್ನು ಕರೆಯುತ್ತಿದ್ದನು. ಅದನ್ನು "ಮಂತ್ರಾಲೋಚನಸಭೆ' 
ಅಥವಾ "ಮಂತ್ರಶಾಂತಿ' ಎಂದು ಕರೆಯಲಾಗುತ್ತಿತ್ತು. ಅಲ್ಲಿ ಅತ್ಯಂತ ಗಹನವಾದ ಮತ್ತು ರಹಸ್ಯವಾದ 
ವಿಷಯಗಳ ಕುರಿತು ಚರ್ಚಿಸಲಾಗುತ್ತಿದ್ದುದರಿಂದ ರಾಜ ಅವನ ಮಂತ್ರಿಗಳನ್ನು ಬಿಟ್ಟರೆ ಮತ್ಯಾರಿಗೂ 
ಪ್ರವೇಶವಿರಲಿಲ್ಲ. ಈ ಮಂತ್ರಿಮಂಡಳದಲ್ಲಿ ಯುದ್ಧ ವಿಷಯದ ವ್ಯವಹಾರಗಳನ್ನು ನೋಡಿಕೊಳ್ಳುವ 


ಮಂತ್ರಿಯನ್ನು ಪ್ರಾಚೀನ ಕರ್ನಾಟಕದಲ್ಲಿ "ಸಂಧಿ ವಿಗ್ರಹಿ' ಎಂದು ಕರೆಯಲಾಗುತ್ತಿತ್ತು". 


ಸೋಮದೇವಸೂರಿ ಸಹ ಇವನನ್ನು "ಸಂಧಿ ವಿಗ್ರಹಿ', "ದೂತ'ನೆಂದು ಕರೆಯುತ್ತಾನೆ ”. ಈ 
ಸಂಧಿವಿಗ್ರಹಿಯನ್ನು ಇಂದಿನ ವಿದೇಶಾಂಗ ಮಂತ್ರಿಗೆ ಹೋಲಿಸಬಹುದಾಗಿದೆ. ಮಂತ್ರಿಮಂಡಳದಿಂದ 
ಮಂತ್ರಾಲೋಚನೆ ಸಭೆಯ ನಂತರ ರಾಜನು ಯುದ್ಧದ ಕುರಿತು ಕ್ರಮಕ್ಕೆಕೊಳ್ಳುತ್ತಿದ್ದನು. ಅದಕ್ಕಿಂತಲೂ 


ಮುಂಚೆ ರಾಜನು ಎದುರಾಳಿಯ ಬಲಾಬಲವನ್ನು ತಿಳಿಯದೆ ಯುದ್ಧಹೂಡುವದು ಜಾಣತನದ 


GD 


ಕ್ರಮವಲ್ಲವೆಂದು ರಹಸ್ಯವಾಗಿ ಶತ್ರುವಿನ ಶಕ್ತಿ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಗೂಢಚಾರರನ್ನು 
ಕಳುಹಿಸುತ್ತಿದ್ದನು. ಗೂಢಚಾರರನ್ನು "ಚಾರ? ರೆಂದು ಕರೆಯಲಾಗುತ್ತಿತ್ತು. ಕೌಟಿಲ್ಯ "ಚಾರ'ರನ್ನು ಐದು 
ಗುಂಪುಗಳಾಗಿ ವಿಂಗಡಿಸಿ ಅವರ ಕೆಲಸ ಕಾರ್ಯಗಳ ಕುರಿತು ಹೇಳಿದ್ದಾನೆ”. ಮಂತ್ರಿ ಮಂಡಳದಲ್ಲಿ ಮುಖ್ಯಸ್ಥಾನ 
ಪಡೆದ ಸಂಧಿವಿಗ್ರಹಿಯ ಕೆಲಸಕಾರ್ಯವು ಮಹತ್ವಪೂರ್ಣವಾಗಿತ್ತು. ಸಂಧಿವಿಗ್ರಹಿಯು ಶತ್ರುವಿನೊಡನೆ 
ಸಂಧಾನ ಮತ್ತುಯುದ್ದಗಳ ವಿಷಯಗಳಲ್ಲಿ ಚಾತುರ್ಯದಿಂದ ವರ್ತಿಸುತ್ತಿದ್ದನು. ಈ ಪದವಿಯನ್ನು 
ಗಳಿಸಿಕೊಳ್ಳಬೇಕಾದರೆ, ಆತ ವಿದ್ವಾಂಸನಾಗಿರಬೇಕಿತ್ತಲ್ಲದೇ ಪ್ರಚಲಿತವಿರುವ ಅಂದಿನ ಅನೇಕ ದೇಶಿ 
ಭಾಷೆಗಳನ್ನು ಅವುಗಳ ಲಿಪಿಗಳನ್ನು ಅರಿತವನಾಗಿರಬೇಕಿತ್ತು. ರಾಷ್ಟ್ರಕೂಟರ ಹಲವಾರು 
ತಾಮ್ರಪಟ- ಶಿಲಾಶಾಸನಗಳಲ್ಲಿ ಸಂಧಿವಿಗ್ರಹಿಗಳು ಕಾಣಿಸಿಕೊಳ್ಳುತ್ತಾರೆ. ಸಂಧಿವಿಗ್ರಹಿಗಳ ಕುರಿತು ಆಡಳಿತ 
ಅಧ್ಯಾಯದಲ್ಲಿ ಚರ್ಚಿಸಿರುವದರಿಂದ ಇಲ್ಲಿ ಅವರ ಕುರಿತು ಸಂಕ್ಷೆ ಪಗೊಳಿಸಲಾಗಿದೆ. ಸಂಧಿವಿಗ್ರಹಿಯು 
ದಂಡನಾಯಕನಾಗಿ, ಮಂತ್ರಿಯಾಗಿ, ತಾಮ್ರಪಟಗಳನ್ನು ಸಿದ್ಧಗೊಳಿಸುವ ಕಾರ್ಯವನ್ನು ನಿರ್ವಹಿಸುವದರ 
ಜೊತೆಗೆ ಯುದ್ಧಕ್ಕೆ ಮೊದಲು ಶತ್ರುರಾಜನೊಡನೆ ಸಂಧಾನವನ್ನು ನಡೆಸುವ ಕುರಿತು ಮಂತ್ರಾಲೋಚನೆಯ 
ಸಭೆಯಲ್ಲಿ ಚರ್ಚಿಸಿದೆ ವಿಷಯಕ್ಸ್ಕನುಗುಣವಾಗಿ ಸಂಧಾನಕ್ಕಾಗಿ ಶತ್ರುಪಾಳೆಯಕ್ಕೆ ದೂತ'ನಾಗಿ 
ಹೋಗುತ್ತಿದ್ದನು. ಕೆಲವು ಬಾರಿ ಇವನು "ನಿಯೋಗಿ ಯೆಂದು ಕರೆದುಕೊಂಡು ಕೆಲಸಮಾಡಿದ್ದನ್ನು ಶಾಸನಗಳು 
ಹೇಳುತ್ತವೆ. ಇಲ್ಲಿ ಒಬ್ಬ ರಾಜನು ಮತ್ತೊಬ್ಬ ರಾಜನಿಗೆ ಸಂದೇಶವನ್ನು ಕಳಿಸುವಾಗ ಸಂಧಿವಿಗ್ರಹಿ ತನ್ನ ರಾಜನ 
ಅಭಿಪ್ರಾಯಗಳನ್ನು ಸರಿಯಾಗಿ ಗ್ರಹಿಸಿ, ಪತ್ರವನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದನು. ಮಹಾಸಂಧಿವಿಗ್ರಹಿ 
ಎನಿಸಿತೊಳ್ಳುತ್ತಿದ್ದನು. ಸಂಧಿವಿಗ್ರಹಿ ಬರೆದ ಒಕ್ಕಣಿಕೆಯನ್ನು ಕೊಂಡೊಯ್ಯುತ್ತಿದ್ದವನು "ಮಹತ್ತರ" 
ಎಂಬ ಅಧಿಕಾರಿ. ಮತ್ತೊಬ್ಬ ರಾಜನಿಂದ ಬಂದ ಪತ್ರವನ್ನು ಒಡೆದು ರಾಜನ ಮುಂದೆ ಓದುತ್ತಿದ್ದವನು 
ಸಂಧಿವಿಗ್ರಹಿಯೇ ಎಂಬುದು ಪಂಪನ "ಆದಿಪುರಾಣ'ದಲ್ಲಿ ದೊರೆಯುತ್ತದೆ *. ಅದೇರೀತಿ ಪಂಪನು 
ಪಾಂಡವರ ದೂತನಾಗಿ ಕೌರವರ ಬಳಿಗೆಹೋದ ಕೃಷ್ಣನನ್ನು ಚಿತ್ರಿಸುವ ನೆಪದಲ್ಲಿ ತನ್ನ ಸಮಕಾಲೀನ 
ನಿಯೋಗಿಯನ್ನು ಇಲ್ಲಿ ಚಿತ್ರಿಸಿದ್ದಾನೆ ೫, ರಾಜರ ಮಧ್ಯ ಪರಸ್ಪರರಲ್ಲಿ ಸಾಕಷ್ಟು ದ್ವೇಶಾಸೂಯೆಗಳಿದ್ದರೂ 
ಅವರು ನಿಯೋಗಿಗಳನ್ನು ಗೌರವಿಸುತ್ತಿದ್ದರು. ಈ ಸಂಧಿವಿಗ್ರಹಿಯ ಶಾಖೆಗೆ ಸಂಬಂಧಿಸಿದಂತೆ ಮತ್ತೊಂದು 
ಶಾಖೆ ಯೆಂದರೆ ಗೂಢಚಾರರು. ಅರ್ಥಶಾಸ್ತ್ರ ವು ಐದು ರೀತಿಯ ಗೂಢಚಾರರನ್ನು ಹೆಸರಿಸಿದೆ”. ಶಾಸನಗಳಲ್ಲಿ 
ಇವರು ಹೆಚ್ಚಾಗಿ ಕಾಣಿಸಿಕೊಳ್ಳದಿದ್ದರೂ ಅಲ್ಲೊಮ್ಮೆ ಇಲ್ಲೊಮ್ಮೆ ತಂತ್ರಪಾಲರೆಂಬ ಬಿರುದುಗಳಿಂದ 


ಕಾಣಿಸಿಕೊಂಡಿದ್ದಾರೆ. 
ಯುದ್ಧಸಮಯ ಅಥವಾ ಯುದ್ಧತಯಾರಿ 


ಯುದ್ದದ ಸಮಯದಲ್ಲಿ ಸಾಮ್ರಾಜ್ಯದಲ್ಲಿ ಒಂದು ರೀತಿಯ ತುರ್ತುಪರಿಸ್ಥಿತಿ ನಿರ್ಮಾ ಣವಾಗುತ್ತಿತ್ತು. 


ಆದರೆ ಜನರ ಹಕ್ಕನ್ನು ಮಾತ್ರ ಕಸಿದುಕೊಳ್ಳುತ್ತಿರಲಿಲ್ಲ. ಆದರೆ ಜನರಿಂದ ಸಹಾಯ-ಸಹಕಾರ ನಿರೀಕ್ಷಿಸುವ 


ಹಕ್ಕು ರಾಜನಿಗಿತ್ತು. ಸಾಮ, ದಾನ, ಭೇದಗಳು ವಿಫಲವಾದ ಮೇಲೆ ದಂಡೋಪಾಯವನ್ನು ಪ್ರಯೋಗಿಸುವದು 
ಅನಿವಾರ್ಯವಾಗಿತ್ತು. ಶತ್ರುವಿನ ಮೇಲೆ ಯುದ್ಧಕ್ಕೆ ನಡೆಯಬೇಕಾದರೆ ಪೂರ್ವಭಾವಿಯಾಗಿ ಅನೇಕ 
ಯುದ್ಧಸಿದ್ದತೆ ನಾಡೆಯುತ್ತಿತ್ತು. ರಾಜ್ಯ ಬೊಕ್ಕಸದ ಸಂಪತ್ತಿನ ಜೊತೆಗೆ ಜನರಿಂದ ಯುದ್ಧರೂಪದ ವಿವಿಧ 
ಸುಂಕಗಳ ರೂಪದಲ್ಲಿ ಬಂದ ಸಂಪತ್ತು ಅದಕ್ಕೆ ವಿನಿಯೋಗಿಸಿಕೊಳ್ಳಲಾಗುತ್ತಿತ್ತು. ಯುದ್ಧ ಶಿಕ್ಷಣವನ್ನು ಪಡೆದು 
ಯಾವಾಗಲೂ ಯುದ್ಧಸನ್ನದ್ಧರಾಗಿ ನಿಂತಿರುವ ಕೇಂದ್ರ ಸೈನ್ಯದ ಜೊತೆಗೆ ಮಿತ್ರರಾಜರ, ಸಾಮಂತರ ಸೈನ್ಯಗಳು 
ಬಂದು ಸೇರಿಕೊಳ್ಳುತ್ತಿದ್ದವು. ರಾಜನ ಕರೆಗೆ ಮಿತ್ರರಾಜರು ಯಾವಕಾರಣಕ್ಕಾಗಿ ತಮ್ಮ ಸೈನ್ಯಗಳನ್ನು 


ಕಳುಹಿಸುತ್ತಿದ್ದರೆಂಬ ಕುರಿತು ಪಂಪನು ಹೀಗೆ ಹೇಳುತ್ತಾನೆ. 


“ವಃ ರಾಜನ ಶತ್ರು ಮಿತ್ರ ರಾಜನಿಗೂ ಶತ್ರುವಾಗಿರುವದರಿಂದ; ಕರ್ತವ್ಯ ದೃಷ್ಟಿಯಿಂದ; ಶತ್ರುವಿಗೆ 
ಹಿಂದೆ ತಾವು ಸೋತಿದ್ದರಿಂದ; ರಾಜನೊಡನೆ ಇರುವ ಹಳೆರಕ್ತಸಂಬಂಧದಿಂದ; ಕಪ್ಪಕಾಣಿಕೆಯ ಬದಲ್ಲು; 
ರಾಜನೊಡನೆ ವಿವಾಹ ಸಂಬಂಧ ಬೆಳೆಸುವದರಿಂದ; ಸ್ನೇಹದ ದ್ಯೋತಕವಾಗಿ; ರಾಜನ ರಾಜ್ಯದ 
ಗಡಿಯಲ್ಲಿರುವದರಿಂದ; ರಾಜನು ತನ್ನ ದೂತನ ಮುಖಾಂತರ ಸಹಾಯ ಬೇಡಿದ್ದರಿಂದ; ಸ್ವಾಮಿತ್ವದ 
ಸಂಬಂಧದಿಂದ; ರಾಜನ ಕುರಿತು ಇರುವ ಭಯದಿಂದ; ರಾಜನ ಶಕ್ತಿ ಸಾಮರ್ಥ್ಯಕ್ಕೆ ಹೆದರಿ ಇಲ್ಲವೆ ಇನ್ನೂ 


ಅನೇಕ ಕಾರಣಗಳಿಂದ ಸೈನ್ಯವನ್ನು ಕಳಿಸುತ್ತಿದ್ದ ರೆಂದು” * ಹೇಳುತ್ತಾ ನೆ. 


ಈ ಸೈನ್ಯದ ಜೊತೆಗೆ ಪ್ರತಿಗ್ರಾಮದಿಂದಲೂ ಸೈನಿಕರು ಬರುತ್ತಿ ದ್ದ ರಲ್ಲದೆ, ವರ್ತಕರೂ ಸಹ ಸೈನ್ಯ 
ಕಳಿಸುತ್ತಿದ್ದರು. ತಮ್ಮ ವ್ಯವಹಾರ ಸುಗಮವಾಗಿ ನಡೆಯುವಂತಾಗಲು ವರ್ತಕರು ಸೈನ್ಯವನ್ನು 
ಕಟ್ಟಿಕೊಂಡಿದ್ದರು”. ಈ ವ್ಯಾಪಾರಸ್ಥರು ಸಹ ಶೂರರಾಗಿದ್ದರು. ಇವರನ್ನು “ವೀರಬಣಂಜು'” ಗಳೆಂದು 
ಶಾಸನಗಳು ಕರೆದಿವೆ. ಅವಶ್ಯಕತೆ ಬಿದ್ದಾಗ ವ್ಯಾಪಾರಸ್ಥರು ರಾಜನಿಗೆ ತಮ್ಮ ಸೈನ್ಯಪಡೆಯನ್ನು 


ಕಳುಹಿಸಿಕೊಡುತ್ತಿದ್ದರು. 


ಸೈನ್ಯಕ್ಕೆ ಶ್ರೇಣಿವರ್ತಕರು ಸೈನಿಕರನ್ನು ಕಳುಹಿಸುವಂತೆ ಗ್ರಾಮಸ್ಥರು ಅಂದು ರಾಜನಿಂದ 
ನಿಯುಕ್ತಗೊಂಡ ಗ್ರಾಮದ ಸೈನಿಕರನ್ನು ಯುದ್ಧಕ್ಕೆ ಕಳುಹಿಸಿ ತಮ್ಮ ಸೇವೆ ಸಲ್ಲಿಸುತ್ತಿದ್ದರು. ಇವರು ರಾಜನು 
ದಂಡು ಯುದ್ಧಕ್ಕೆ ನಡೆದಾಗ ಅವರ ಪಥಸಂಚಲನಕ್ಕೆ ಸಹಾಯಕವಾಗಲು ದಾರಿಯನ್ನು ಸಿದ್ಧಪಡಿಸಲು ರಾಜನ 
ದಂಡಿಗಿಂತ ಮುಂಚೆ ಸೈನ್ಯದ ಇಂಜಿನಿಯರಿಂಗ (ಪಥಶಿಲ್ಲಿ) ವಿಭಾಗವು ತಮ್ಮ ಸಿಬ್ಬಂದಿಯೊಂದಿಗೆ ಆಯಾ 
ಗ್ರಾಮದ ಜನರಿಂದ ಬಿಟ್ಟಿ ಅಥವಾ ವಿಷ್ಠಿ ಕೆಲಸವನ್ನು ಮಾಡಿಸಿಕೊಳ್ಳುತ್ತಿದ್ದರು. ಈ ಬಿಟ್ಟಿ ಕೆಲಸವನ್ನು ಹೆಚ್ಚಾಗಿ 
೧) ಶೋಧನಕರ್ಮ- ಮಾರ್ಗ ಮಧ್ಯದ ರಸ್ತೆಯನ್ನು ಸರಿಪಡಿಸುವಿಕೆ, ಸೇತುವೆ, ನದಿ, ಭಾವಿ ಇತ್ಯಾದಿಗಳ 


ಪರೀಕ್ಷೆ, ೨) ಏಹಾನಕರ್ಮ- ಆಯುಧ, ಕವಚ, ಧಾನ್ಯ ಮುಂತಾದವುಗಳನ್ನು ಹೊತ್ತೊ ಯ್ಯುವದು, 


೩) ಅಪನಯನಕರ್ಮ- ಪೆಟ್ಟುತಿಂದು ಕೆಳಗೆಬಿದ್ದ ಸೈನಿಕರನ್ನು ಅವರ ಅಯುಧಗಳ ಸಮೇತ ಹೊತ್ತೊಯ್ದು 
ಉಪಚರಿಸುವದು. ಇವು ಸೇನೆ ಬರುವದಕ್ಕಿಂತ ಮುಂಚೆ, ಸೇನೆಯ ಜೊತೆಗೆ ಹಾಗೂ ಯುದ್ಧದಲ್ಲಿ ಸೈನ್ಯದ 


ಜೊತೆಗೆ ಮಾಡುವ ಮೂರು ರೀತಿಯ ಬಿಟ್ಟಿ ಕೆಲಸಗಳಾಗಿದ್ದವು”. 


ಸೈನ್ಯವು (ಯೋಧರು) ಯುದ್ಧಕ್ಕೆ ನಡೆದು ಶತ್ರುರಾಜನ ಜೊತೆಗೆ ಯುದ್ಧಕ್ಕೆ ಅಣಿಯಾಗುವದಕ್ಕಿಂತ 
ಮುಂಚೆಯೇ ಶತ್ರುರಾಜನ ಪ್ರದೇಶದಲ್ಲಿ ಅಥವಾ ಆಯಕಟ್ಟಿನ ಪ್ರದೇಶದಲ್ಲಿ ಬೀಡುಬಿಡುತ್ತಿತ್ತು. ಇಂತಹ 
ಬೀಡುಗಳನ್ನು ಜಲಸಮೃದ್ಧವಾಗಿರುವಂತಹ ಸ್ಥಳಗಳಲ್ಲಿ ಬೀಡುಬಿಡುತ್ತಿದ್ದರು. ಹೆಚ್ಚಾಗಿ ಮಳೆಗಾಲದಲ್ಲಿ 
ದಂಡೆತ್ತಿ ಹೋಗುತ್ತಿರಲಿಲ್ಲ. ಯುದ್ದದ ಹಿಂದಿನ ದಿನ ಯುದ್ದಶಿಬಿರದ ಕುರಿತು ಪಂಪಭಾರತವು ಅದರ ಚಿತ್ರಣ 
ನೀಡುತ್ತದೆ. ಯುದ್ಧದ ಹಿಂದಿನ ದಿನ ರಾಜನ ಪಕ್ಷದ ಕಡೆಯಿಂದ ದೂತನೊಬ್ಬನು ಶತ್ರುಶಿಬಿರಕ್ಕೆ ಬಂದು 
ನಾಳೆ ಯುದ್ಧವು ನಡೆಯಬೇಕೆಂಬ ತಮ್ಮ ನಿರ್ಧಾರವನ್ನು ತಿಳಿಸುತ್ತಿದ್ದನು”. ಇದನ್ನು ಶತ್ರುಪಕ್ಷದವರು 
ಒಪ್ಪುತ್ತಿದ್ದರು. ಇಲ್ಲವೇ ತಮ್ಮ ಸಂಧಿವಿಗ್ರಹಿಯನ್ನು ಸಂಧಿಗಾಗಿ ರಾಜನ ಶಿಬಿರಕ್ಕೆ ಕಳುಹಿಸಿಕೊಡುತ್ತಿದ್ದರು. 
ಒಪ್ಪಂದವಾದರೆ ಸರಿ ಇಲ್ಲವಾದರೆ ಮರುದಿವಸ ಗೊತ್ತಾದ ಸಮಯಕ್ಕೆ ಯುದ್ಧ ಪ್ರಾರಂಭವಾಗುತ್ತಿತ್ತು. 
ಯುದ್ಧದ ಹಿಂದಿನ ದಿನ ಸೇನಾನಾಯಕನಿಗೆ ವೀರಪಟ್ಟವನ್ನು ಕಟ್ಟುವ ಸಂಪ್ರದಾಯ ವಿದ್ಧಂತೆ ಕಾಣುತ್ತದೆ. 
ಸೇನಾಪತಿಪಟ್ಟವನ್ನು ಕಟ್ಟುವ ವಿಷಯ ಮೂಲಭಾರತದಲ್ಲಿ ದ್ದರೂ ಪಂಪ ಹೇಳುವ ರೀತಿಯು ದೇಶಿಯವಾಗಿ 
ಕಾಣುತ್ತದೆ. ಅದೇರೀತಿ ಯಶಸ್ಥಿಲಕದ ಸೋಮದೇವಸೂರಿ, ದಕ್ಷಿಣದೇಸ, ಕರ್ನಾಟಕದ ಸೇನೆಯನ್ನು 
ವರ್ಣಿಸುತ್ತಾ “ಅವರು ಸಮೃದ್ಧವಾಗಿ ಬೆಳೆದ ತಮ್ಮ ಕೂದಲನ್ನು ಒಟ್ಟಿಗೆ ಸೇರಿಸಿತಮ್ಮ ಹಣೆಯನ್ನು ಸುತ್ತುವರಿದ 
ಬಟ್ಟೆಯ ಪಟ್ಟಿಯಿಂದ ಕಟ್ಟಿಕೊಳ್ಳುತ್ತಿದ್ದರೆಂದು'' ಹೇಳುತ್ತಾನೆ". ಹೀಗೆ ಕರ್ನಾಟಕದ ಸೈನಿಕರು ಹಣೆಯಮೇಲೆ 
ಕಟ್ಟಿಕೊಳ್ಳುತ್ತಿದ್ದ ಪಟ್ಟಿಯ ಸಮಕಾಲೀನ ಸಂಪ್ರದಾಯವನ್ನು ಪಂಪ ತನ್ನ ಪಂಪಭಾರತದಲ್ಲಿ ಸೇನಾಪತಿಗೆ 


[a] ಟಿ 


ಪಟಕಟು ವ ಸಂಪ, ದಾಯದ ನಿರೂಪಣೆಗೆ ಬಳಸಿಕೊಂಡಿದ್ದಾನೆ”. 


pe ಟ ಬ 


ಯೋಧರ ಉಡಿಗೆ ತೊಡಿಗೆಗಳು 


ಯುದ್ಧಕ್ಕೆ ಹೊರಡುವ ಯೋಧರು ಯುದ್ದದ ಉಡುಪನ್ನು ಧರಿಸುತ್ತಿದ್ದರು. ಇದು ಯುದ್ಧದಲ್ಲಿ 
ತಮ್ಮ ಸೈನಿಕರನ್ನು ಗುರುತಿಸಲು ಸುಲಭವಾಗಬೇಕೆಂಬ ಉದ್ದೇಶದಿಂದ ರಾಜರು ಒಂದೇ ರೀತಿಯ ಬಟ್ಟೆ 
ಹೊಲಿಸುತ್ತಿದ್ದರು. ಈ ಬಟ್ಟೆಯನ್ನು "ಕಾಸೆ' ಎಂದು ಕರೆಯುತ್ತಿದ್ದರು. ಕಾಲಲ್ಲಿ "ತೊಡರು' ಎಂಬ 
ಕಾಲ್ಪಳೆಯನ್ನು ಯೋಧರು ಧರಿಸುತ್ತಿದ್ದರು. ಯುದ್ಧಕ್ಕೆ ಹೊರಡುವ ಯೋಧರು ದೇಹಕ್ಕೆ “ಜೋಡು” 
(ಕವಚ) ತೊಡುತ್ತಿದ್ದರು *. ಯೋಧರು ತಮ್ಮ ಕವಚಗಳನ್ನು ಕಳಚುವಾಗ "ಕಣಕ್‌' ಎಂಬ 


ಶಬ್ದವಾಗುತ್ತಿತ್ಲೆಂದು ಪಂಪ ಹೇಳುತ್ತಾನೆ *. ಇದರಿಂದ ಕವಚಗಳನ್ನು ಲೋಹದಿಂದ ಮಾಡುತ್ತಿದ್ದರೆಂಬುದು 


ತಿಳಿದುಬರುತ್ತದೆ. ಯೋಧರು ಸೊಂಟಕ್ಕೆ "ಕತ್ತಿ' ಯನ್ನೂ, ದೇಹಕ್ಕೆ "ಪರಿಮಳ' ವನ್ನೂ 
ಲೇಪಿಸಿಕೊಳ್ಳುತ್ತಿದ್ದರಲ್ಲದೆ ಹಣೆಗೆ "ತಿಲಕ'ವನ್ನಿಟ್ಟುಕೊಳ್ಳುತ್ತಿದ್ದರು”. ಸೈನಿಕರ ಪ್ರಾಣದ ಸುರಕ್ಷತೆಗಾಗಿ 
ಯುದ್ದಗಳಲ್ಲಿ ಅವರ ದೇಹಗಳಿಗೆ ಮೇಲಿನ ಕವಚಗಳನ್ನು ಹಾಕಿಕೊಳ್ಳುವ ಸಂಪ್ರದಾಯ ಬೆಳದುಬಂದಿತು. 
ಹೀಗಾಗಿ ಯುದ್ದ ಯೋಧರು "ನೇಸಹ' ಎಂಬ ಶಿರದ ಕವಚ, "ಬಾಹುರ' ಎಂಬ ತೋಳು ಕವಚ, "ತನುತ್ರ 
ಸನ್ನಹ' ಎಂಬ ದೇಹದ ಕವಚ, ಪಾದಕ್ಕೆ "ಪಾದರಕ್ಷಿ'ಗಳನ್ನು ಧರಿಸುತ್ತಿದ್ದರೆಂದು ಪಂಪಭಾರತ ದಲ್ಲಿ 


ಉಲ್ಲೇಖವಿದೆ. 
ಯೋಧರ ಯುದ್ದಾಸ್ತ್ರ ಗಳು 


ಯೋಧರ ಯುದ್ದಾಸ್ತ್ರಗಳ ಕುರಿತು ವಿವಿಧ ಶಾಸ್ತ್ರಗ್ರಂಥಗಳು ಭಿನ್ನ ಭಿನ್ನವಾಗಿ ವರ್ಗಿಕರಿಸುತ್ತವೆ. 
ಅದೇ ಶಾಸನ-ಕಾವ್ಯಗಳಲ್ಲಿಯೂ ಸಹ ನೂರಾರು ಯುದ್ಧಾಸ್ತ್ರಗಳ ಹೆಸರುಗಳು ಕಾಣಿಸಿಕೊಳ್ಳುತ್ತವೆ. 
ವೀರಗಲ್ಲುಗಳಲ್ಲಿ ಕಂಡುಬರುವ ಯುದ್ಧಾಸ್ತ್ರಗಳನ್ನು ಗುರುತಿಸುವದು ಕಷ್ಟಸಾಧ್ಯವಾದರೂ ಸಹ ಅವುಗಳಿಂದ 
ಸಾಕಷ್ಟು ಅಸ್ತ್ರಗಳ ಹೆಸರುಗಳು ಸಹಾಯಕವಾಗಿದೆ. ಅಗ್ನಿಪುರಾಣವು ಯುದ್ಧಾಸ್ತ್ರಗಳನ್ನು 
ಅಸ್ತ್ರ-ಶಾಸ್ತ್ರಗಳೆಂಬೆರಡು ಶಾಸ್ತ್ರಗಳನ್ನು ಹೆಸರಿಸಿ ಮೊದಲನೆಯದರಲ್ಲಿ ಯಂತ್ರ, ಮುಕ್ತ, ಪಾಣಿಮುಕ್ತ, 
ಮಂತ್ರಮುಕ್ತ, ಮುಕ್ತಸಂದಾರಿತ ಎಂಬ ನಾಲ್ಕುಬಗೆಯ ಅಸ್ತ್ರಗಳನ್ನು ಎರಡನೆಯದರಲ್ಲಿ ಖಡ್ಗಾದಿಕಂ, 
ವಿಗತಾಯುಧಂ ಎಂದು ಹೆಸರಿಸುತ್ತದೆ. ಆದರೆ ಇವು ಆ ಕಾಲದಲ್ಲಿ ಬಳಕೆಯಲ್ಲಿದ್ದವೇ ಎಂಬುದು 
ಸಂದೇಹಾಸ್ಪದವಾಗಿದೆ. ಅರ್ಥಶಾಸ್ತ್ರ, ಶುಕ್ರನೀತಿಸಾರಗಳು ಸಹ ಇದನ್ನೇ ಅನುಸರಿಸಿವೆ. ಇಲ್ಲಿ ಸಮಕಾಲಿಗೆ 
ಸಂಬಂಧಿಸಿದಂತೆ ಜನ್ನ?" ಮತ್ತು ಅನಂತನಾಥ ಪುರಾಣಗಳು ಇಸುವ, ಇಡುವ, ಇರಿವ, ಪೈಯ್ವ ಯುದ್ಧಾಸ್ತ್ರಗಳು” 


ಆ ಕಾಲದಲ್ಲಿ ಬಳಕೆಯಲ್ಲಿದ್ದುದನ್ನು ಹೇಳುತ್ತವೆ. 
ಇಸುವ ಯುದ್ದಾಸ್ತ್ರ 


ಇಸುವ ಯುದ್ಧಾಸ್ತ್ರಗಳಲ್ಲಿ ಮಾನವ ಮೊತ್ತಮೊದಲು ತನ್ನ ಉಪಯೋಗಕ್ಕೆ ಬಿಲ್ಲುಬಾಣಗಳನ್ನು 
ಬೇಟೆಗಾಗಿ ಬಳಸಿಕೊಂಡನು. ಹೀಗಾಗಿ ಬಿಲ್ಲುಬಾಣಗಳೇ ಮಾನವನು ಸೃಷ್ಟಿಸಿದ ಮೊದಲ ಅಸ್ತ್ರಗಳಾಗಿವೆ. 
ರಾಷ್ಟ್ರಕೂಟರ ಕಾಲದಲ್ಲಿ ಯುದ್ಧಗಳಲ್ಲಿ ಬಿಲ್ಲುಬಾಣಗಳ ಉಪಯೋಗ-ಬಳಕೆ ಸಾಕಷ್ಟು ಇದ್ದುದು 
ಕಂಡುಬರುತ್ತದೆ. ಏಕೆಂದರೆ ವಡ್ಡಾರಾಧನೆಯಲ್ಲಿ ಅರಸನು ಬೇಟೆಗೆ ಹೋಗುವಾಗ, ಯುದ್ಧಕ್ಕೆ ನಡೆದಾಗ 
ಜೊತೆಗೆ ಬಿಲ್ಲುಬಾಣಗಳನ್ನು ಒಯ್ದದನ್ನು ಹೇಳುತ್ತದೆ *. ಪಂಪಭಾರತದಲ್ಲಿಯೂ ಸಹ “"ಚಾಳವಟ್ಟದ 


ಬಿಲ್ಲಿನ' ಉಲ್ಲೇಖ ಬರುತ್ತದೆ”. ವಿವಿಧ ಬಾಣಗಳ ಪ್ರಭೇದಗಳು ಶಾಸನಗಳಲ್ಲಿ ದೊರೆಯುತ್ತವೆ. 


ಎಸೆಯುವ ಯುದಾ ಸ ಗಳು 
[AR 


ಎಸೆಯುವ ಯುದ್ದಾಸ್ತ್ರಗಳಲ್ಲಿ “ಕೊಂತ' ಎಂಬ ಆಯುಧವು ಒಂದು. ಇದು ಐದು, ಆರು ಅಥವಾ 
ಏಳು ಹಸ್ತದಷ್ಟು ಉದ್ದವಿರುವ ಮರದ ದಂಡವೆಂದು ಅರ್ಥಶಾಸ್ತ್ರ ಹೇಳುತ್ತದೆ. ದೇಹಕ್ಕೆ “ಕೊಂತ' ನಾಟಿದ್ದ 
ಒಂದು ಉಲ್ಲೇಖ ಶಾಸನದಲ್ಲಿದೆ *. ಸಾಮಾನ್ಯವಾಗಿ ಎಸೆಯುವ ಈ ಯುದ್ದಾಸ್ತ್ರಕ್ಕೆ "ಭರ್ಚಿ' ಎಂದು 
ಕರೆಯಲಾಗುತ್ತದೆ. ಶಾಸನಗಳು ಸಬಳ, ಕೊಂತ, ಶಲ್ಕ, ಭಲ್ಕ, ಶೂಲ, ಕಣೆಯ, ಕರ್ಕಡೆ, ಕಕ್ಕಡೆ, ಪರಿಘ, 
ಸುರಿಗೆ, ಮುಸಲ, ತೀರಿಕೆ, ಜಟ್ಟಿಗೆ, ಭಂಡಿವಾಳ, ಈಟಿ, ಶಕ್ತಿ ಇತ್ಯಾದಿಗಳನ್ನು ಹೆಸರಿಸುತ್ತಿದ್ದು”, ಇವು ಬೇರೆ 


ಬೇರೆ ಮಾದರಿಯಲ್ಲಿರುವ ಕಟ್ಟಿಗೆಯ ಮತ್ತು ಲೋಹದಿಂದ ತಯಾರಿಸಿದ ಯುದ್ಧಾಸ್ತ್ರ ಗಳಾಗಿವೆ. 
ಇರಿಯುವ ಯುದ್ದಾ ಸ್ತ್ರ ಗಳು 


ಇರಿಯುವ ಯುದ್ದ್ಧಾಸ್ತ್ರಗಳಲ್ಲಿ ಮುಖ್ಯವಾಗಿ ಕತ್ತಿ ಅಥವಾ ಖಡ್ಗಗಳು ಬಳಕೆಗೊಂಡಿದ್ದು ಖಡ್ಗದ 
ಜೊತೆಗೆ "ಗುರಾಣಿ' (ಫಲಕ) ಇರುವದನ್ನು ಈ ಕಾಲದ ಅಸಂಖ್ಯಾತ ವೀರಗಲ್ಲುಗಳ ಚಿತ್ರಗಳಲ್ಲಿ 
ಕಾಣಬಹುದಾಗಿದೆ. ಗುರಾಣಿಯನ್ನು "ಪಲಣೆ' ಎಂತಲೂ ಕರೆಯಲಾಗುತ್ತದೆ. ಕತ್ತಿಯನ್ನು "ಬಾಳು, 
“ತಲವಾರು” ಎಂದೂ ಖಡ್ಗದ ಅಲಗನ್ನು "ಅಸಿಪತ್ರ', "ಬಾಳಧಾರಿ' ಗಳೆಂದು ಕರೆಯಲಾಗಿದೆ. ಇವಲ್ಲದೆ 
“ಕಠಾರಿ” ಎಂಬ ಆಯುಧವು ಆಗ ಬಳಕೆಯಲ್ಲಿತ್ತು. ಇದರ ಉದ್ದ ಕೇವಲ ಒಂದು ಹಸ್ತದಷು 


ಇದಕ್ಕೆ “ಕಠಾರಿ, "ಕಡಾರ' ಎಂದು ಹೆಸರುಗಳುಂಟು". 
ಎನಿ ಷಾ 
ಪೊಯ್ತ ಯುದ್ದಾ ಸ್ತಗಳು 


ಪೊಯ್ದ ಯುದ್ದಾಸ್ತ್ರಗಳ ಚಿತ್ರಣ ನಮಗೆ ಸಮಕಾಲೀನ ಕಾವ್ಯ-ಶಾಸನಗಳಲ್ಲಿ ಕಂಡುಬರುವದಿಲ್ಲ. 
“ಪೊಯ್ದ” ಎಂಬುದಕ್ಕೆ ಹೊತ್ತೊಯ್ಯುವ ಎಂದು ಅರ್ಥಮಾಡಿಕೊಂಡರೆ ಗದೆ ಎಂಬ ಅಸ್ತ್ರದ ಕಲ್ಪನೆ 
ಮೂಡುತ್ತದೆ. ಇದು ಹೆಗಲಮೇಲೆ ಒಯ್ಯುವ ಅಸ್ತ್ರವಾಗಿರುವದರಿಂದ ಬಹುಷಃ ಪೊಯ್ದ ಯುದ್ಧಾಸ್ತ್ರ ಗುಂಪಿಗೆ 
ಸೇರಿದ ಅಸ್ತ್ರವೆಂದು ನಾವಿಲ್ಲಿ ತಿಳಿಯಬಹುದಾಗಿದೆ. “ಗದೆಗೆ' "ಗುದಿಗೆ' ಎಂಬ ಹೆಸರಿದ್ದು, ಈ ಗುಂಪಿಗೆ 
ಸೇರಿದ "ಮೂಸಲ', "ಮುಸುಂಡಿ', " ಬಿಂಡಿವಾಳ', "ತೋವರ' ಮುಂತಾದವುಗಳನ್ನು ನಾಗಚಂದ್ರ 
ಹೆಸರಿಸುತ್ತಾನಾದರೂ"' ಅವುಗಳ ಅರ್ಥ ಗೊತ್ತಾಗುವದಿಲ್ಲ. ಇವಲ್ಲದೇ ಯುದ್ಧಗಳಲ್ಲಿ " ಬತ್ತೀಸಾಯುಧ” 
(ಮೂವತ್ತೆರಡು) ಶಬ್ದವನ್ನು ಪಂಪನು ಕನ್ನಡದಲ್ಲಿ ಮೂವತ್ತೆರಡಾಯುಧವೆಂದು ಹೇಳಿದ್ದಾನೆ". 


ಯುದ್ಧ ಮುನ್ನೆಡೆ 


pe 


ಪ್ರಾಚೀನ ಮತು ಸಮಕಾಲೀನ ಕಾವಯಗ್ರಂಥಗಳು ಯುದ್ಧದ ಕುರಿತು ಸಾಕಷ್ಟು ಮಾಹಿತಿ 


ನೀಡುತ್ತವೆ. ಪಂಪ ಪೊನ್ನರಂತೂ ಸುಂದರವಾಗಿ ವರ್ಣಿಸಿದ್ದಾರೆ. ಸೈನ್ಯ ಸಂಘಟನೆ ಅದನ್ನು ಮುನ್ನೆ ಡೆಸುವದಕ್ಕೆ 


FN 


ಶರತ್ಕಾಲವೇ ಅತ್ಯುತ್ತಮವೆಂದು ನೀತಿಗ್ರಂಥಗಳು ಹೇಳುತ್ತವೆ. ದೇವತಾಪೂಜೆಯಾದ ಮೇಲೆ ಶುಭ 
ಮುಹೂರ್ತದಲ್ಲಿ ರಾಜನು ಪುರವನ್ನು ಬಿಟ್ಟು ಹೊರಟಾಗ ಪ್ರಸ್ನಾನಬೇರಿಯನ್ನು ಹೊಡೆಯುತ್ತಿದ್ದರು. ಮಂಗಳ 
ಘೋಷಕರು ಮಂಗಳ ಹಾಡಿ ಹರಿಸುತ್ತಿದ್ದರು". ಯುದ್ಧಕ್ಕೆ ಸಿದ್ಧರಾಗಿ ನಡೆದ ಯೋಧರು ದೇವಸ್ಥಾನಕ್ಕೆ 
ಹೋಗಿ ದೇವರ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದರು. ಸೈನ್ಯ ಹೊರಡುತ್ತಿರುವಾಗ ತನ್ನ ಪಕ್ಷಕ್ಕೆ ಜಯವು 
ದೊರೆಯಲೆಂಬ ಉದ್ದೇಶದಿಂದ ತನ್ನ ಆತ್ಮ ಬಲದಿಂದ ಸೈನಿಕರಿಗೆ ವೀರೋತ್ಸಾಹ ತುಂಬುವ ಉದ್ದೇಶದಿಂದ 


[a) 


ಯೋಧನೊಬ್ಬ ತನ್ನ ತಲೆಯನ್ನು ತಾನೇ ಕತ್ತರಿಕೊಳ್ಳುವ ಪದ್ಧತಿ ಅಂದು ರೂಢಿಯಲ್ಲಿತ್ತು". 
ಯುದ್ಧ ಬಯಲು 


ರಾಜನು ಯುದ್ಧಭೂಮಿಯಲ್ಲಿ ಪ್ರಮುಖಪಾತ್ರವಹಿಸುತ್ತಿದ್ದನು. ರಾಷ್ಟ್ರಕೂಟ ಅರಸರಲ್ಲಿ ದಂತಿದುರ್ಗ, 
ಒಂದನೆಯ ಕೃಷ್ಣ, ಧೃವ, ಮೂರನೆಯ ಗೋವಿಂದ, ಮೂರನೆಯ ಕೃಷ್ಣರು ಪ್ರತ್ಯಕ್ಷವಾಗಿ ಉತ್ತರ- ದಕ್ಷಿಣಭಾರತದ 
ದಂಡಯಾತ್ರೆಗಳಲ್ಲಿ ಭಾಗವಹಿಸಿರುವದನ್ನು ಶಿಲಾ ಮತ್ತು ತಾಮ್ರಶಾಸನಗಳು ಸ್ಪಷ್ಟಪಡಿಸುತ್ತವೆ. ಪೊನ್ನನು ಸಹ 
ಅದನ್ನು ಸ್ಪಷ್ಟಪಡಿಸುತ್ತಾನೆ. ರಾಷ್ಟ್ರಕೂಟರಿಗೂ ಮತ್ತು ಚೋಳರಿಗೂ ತಕ್ಕೋಳಂ ಎಂಬಲ್ಲಿ ನಡೆದ ಯುದ್ಧದಲ್ಲಿ 
ಮೂರನೆಯಕೃಷ್ಣ, ಗಂಗೆರಡನೆಯ ಭೂತುಗರು ಪ್ರತ್ಯಕ್ಷವಾಗಿ ಯುದ್ಧದಲ್ಲಿ ಭಾಗಿಯಾಗಿದ್ದನ್ನು, ಅದರಲ್ಲಿಯೂ 
ಭೂತುಗನು ಚೋಳ ರಾಜಾದಿತ್ಯನನ್ನು ಕೊಂದದ್ದನ್ನು ಅತಕೂರುಶಾಸನ “ ಮತ್ತು ಪೊನ್ನನ 
ಭುವನೈಕರಾಮಾಭ್ಯುದಯ", ಯಶಸ್ಥಿಲಕ ಬರೆದ ಸೋಮದೇವಸೂರಿ' ಹಾಗೂ ಸೂಡಿಯಶಾಸನ "ಗಳಲ್ಲದೆ 


ಇನ್ನೂ ಅನೇಕ ಶಾಸನಗಳು ಇದನ್ನು ಉಲ್ಲಿ ಖಸುತ್ತ ವೆ. 


ರಾಷ್ಟ್ರಕೂಟ ಅರಸರು ಯುವರಾಜರಾಗಿರುವಾಗಲೇ ತಮ್ಮ ತಂದೆಗಳ ಜೊತೆಗೆ ಯುದ್ಧದಲ್ಲಿ 
ಭಾಗವಹಿಸಿದ್ದರು. ವೆಂಗಿ ಮತ್ತು ಗಂಗರ ಮೇಲಿನ ಧೃವನ ದಾಳಿಯಲ್ಲಿ ಮೂರನೆಯ ಗೋವಿಂದ, ಸ್ತಂಬರು 
ಭಾಗವಹಿಸಿದ್ದು ಸ್ಪಷ್ಟ. ಯುದ್ಧದಲ್ಲಿ ಭಾಗವಹಿಸಿದ ಇವರಿಗೆ ಸೇನಾಪತಿಗಿಂತ ಕೆಳಗಿನ ಸ್ಥಾನವಿದ್ದರೂ ಒಮ್ಮೊಮ್ಮೆ 
ಯುವರಾಜರೂ ಸಹ ತಮ್ಮ ಸ್ವಂತ ಸೈನ್ಯದ ಮೇಲೆ ಮುಖಂಡತ್ವವಹಿಸಿ ಸೇನಾಪತಿಯಷ್ಟೇ ಪ್ರಾಮುಖ್ಯತೆ ಪಡೆದು 
ಹೋರಾಡುತ್ತಿದ್ದರು. ರಾಮಾಯಣ, ಮಹಾಭಾರತಗಳ ಕಾಲಕ್ಕೆ ಸೇನೆಯನ್ನು ಸೂಚಿವ್ಯೂಹ, ಮಕರವ್ಯೂಹ 
ಮುಂತಾದ ಬೇರೆ ಬೇರೆ ವ್ಯೂಹಗಳಲ್ಲಿ ನಿಲ್ಲಿಸುತ್ತಿದ್ದ ರು”. ಆದರೆ ಸಮಕಾಲೀನ ಶಾಸನಗಳಲ್ಲಿ ಇವ್ಯಾವವೂ 
ಉಲ್ಲೇಖಗೊಂಡಿಲ್ಲ. ಆದರೆ ಪಂಪನು ಯುದ್ಧವ್ಯೂಹವನ್ನು ಕನ್ನಡದಲ್ಲಿ ಒಡ್ಡು ಎಂದು ಕರೆದಿದ್ದಾನೆ”. 
ಅದೇರೀತಿ ಕ್ರಿ.ಶ.೯೮೦ ರ ಶಾಸನವೊಂದು ಆನೆಯ ವ್ಯೂಹದ ಕುರಿತು ಹೇಳುತ್ತದೆ"'. ಇದರಿಂದ ಆನೆ, ಕುದುರೆ, 
ಕಾಲಾಳುಗಳನ್ನು ಪ್ರತ್ಯೇಕವಾಗಿ ನಿಲ್ಲಿಸುತ್ತಿದ್ದರೆಂಬುದು ತಿಳಿದುಬರುತ್ತದೆ. ಆದರೆ ವ್ಯೂಹದಲ್ಲಿ ಆನೆ,ಕುದುರೆ, 


pA) 


ಕಾಲಳುಗಳನ್ನು ಹೇಗೆ ಹೇಗೆ ನಿಲ್ಲಿಸುತ್ತಿದ್ದರೆಂಬುದು ಮಾತ್ರ ತಿಳಿದುಬರುವದಿಲ್ಲವಾದರೂ ಮೇಲಿನ 


a) 


ರಾಮಾಯಣ ಮಹಾಭಾರತ ಕಾಲದಲ್ಲಿ ಬಳಕೆಯಲ್ಲಿದ್ದ ಸೂಚಿ, ಮಕರ, ಚಕ್ರವ್ಯೂಹಗಳ ಮಾದರಿಯಲ್ಲಿ ನಿಲ್ಲಿಸಿ 
ಯುದ್ದ ಮಾಡುತ್ತಿರಬೆಕು. ತೊಡಕಿನ ಸಂಗತಿಯೆಂದರೆ ಈ ಕಾಲದಲ್ಲಿ ಕೋಟೆಗಳ ನಿರ್ಮಾಣವಾಗಿದ್ದರಿಂದ 
ವ್ಯೂಹದ ಯುದ್ಧನೀತಿ ಬಿಟ್ಟು ಕೂಟಯುದ್ದ ಮತ್ತು ಕೋಟೆ ಮುತ್ತಿಗೆ ಯುದ್ದಗಳನ್ನು ಜಾರಿಗೆ ತಂದಿರಬೇಕು. 
ವ್ಯೂಹಕ್ಕೆ ಸಂಬಂಧಿಸಿದಂತೆ ಆನೆಯವರು- ಆನೆಯವರ ಜೊತೆಗೆ, ಕುದುರೆಯವರು-ಕುದುರೆಯವರ ಜೊತೆಗೆ, 
ಕಾಲಾಳು-ಕಾಲಾಳುಗಳ ಜೊತೆಗೆ, ಬಿಲ್ಲುಗಾರರು- ಬಿಲ್ಲುಗಾರರ ಜೊತೆಗೆ ಯುದ್ಧಮಾಡುವದು ಶಾಸನಗಳಲ್ಲಿ 
ಬಂದಿದೆಯಾದರೂ", ಅಸಂಖ್ಯಾತವಾಗಿ ದೊರೆಯುವ ವಿವಿಧ ನಮೂನೆಯ ವೀರಗಲ್ಲುಗಳಲ್ಲಿ 
ಆನೆಯವರು-ಕುದುರೆಯವರ ಜೊತೆಗೆ ಕುದುರೆಯವರು- ಕಾಲಾಳುಗಳ ಜೊತೆಗೆ ಹೋರಾಡುವ ಚಿತ್ರಗಳು 


ದೊರಕುತ್ತವೆ. 
ಯುದ್ಧ ಪ್ರಕಾರಗಳು 


ಯುದ್ದಗಳಲ್ಲಿ ಧರ್ಮಯುದ್ದ ಅಥವಾ ಪ್ರಕಾಶಯುದ್ದ, ಕೋಟೆಯುದ್ದಗಳೆಂಬ ಎರಡು ಬಗೆಗಳಿವೆ. 
ಧರ್ಮಯುದ್ಧವನ್ನು ಎಲ್ಲಾ ಪ್ರಾಚೀನ ನೀತಿಶಾಸ್ತ್ರಜ್ಞರು ಹೊಗಳಿದ್ದಾರೆ. ನಮ್ಮ ನಾಡಿನ ಶಾಸನಗಳು 
ಧರ್ಮಯುದ್ಧ ವನ್ನೆ €ಸಾರುತ್ತವೆ. ಬಂಕೇಯನು ಸತಯಸಮರ ಸಂಘಟಣೋಪಲಬ್ಬ ವಿಜಯಲಕ್ಷ್ಮೀನಿವಾಸಿತ 
ಚೆಲ್ಲಕೇತನನಾಗಿದ್ದಾನೆ”. ಆದರೆ ಪ್ರಾಚೀನ ಗ್ರಂಥಕರ್ತರು ಹೇಳುವ ಯುದ್ಧನಿಯಮಗಳು ಈ ಕಾಲದಲ್ಲಿ 
ಸತ್ತು ಹೋಗಿದ್ದವೆಂಬ ಅಲ್ಲೇಕರರ ಮಾತು ಒಪ್ಪುವಂತಹುದಾಗಿದೆ"". ಶಾಸನಗಳು ಒಂದು ಕಡೆ ಈ ಕಾಲದಲ್ಲಿ 
ಧರ್ಮಯುದ್ದಗಳನ್ನು ಹೇಳುತ್ತಾ ಮತ್ತೊಂದು ಕಡೆ ಕೆಡುಕಿನ ಕಾಳಗಗಳು ನಡೆದಿರುವದನ್ನು ತುರುಗೋಳ್‌, 
ಪೆಣ್ಬುಯ್ಕಲ್‌, ನೆಂಟಸಿಡರು, ಊರಳಿವು ಪ್ರಸಂಗಗಳಲ್ಲಿ ವೀರರು ಹೋರಾಡಿ ಮರಣ ಹೊಂದಿದ್ದನ್ನು 


ನೋಡಿದರೆ ಅಲ್ತೇಕರರ ಮಾತು ಸತ್ಯವೆನಿಸುತ್ತದೆ. 
ರಾಷ್ಟ್ರಕೂಟರ ಚತುರಂಗಬಲ 


ಬಹು ಪ್ರಾಚೀನ ಕಾಲದಿಂದಲೂ ಆನೆ, ಕುದುರೆ, ರಥ ಹಾಗೂ ಪದಾತಿ (ಕಾಲಾಳು) ಗಳನ್ನೊಳಗೊಂಡ 
ಚತುರಂಗ ಸೈನ್ಯ ಬಹುಪ್ರಸಿದ್ಧವಾಗಿತ್ತು. ಈ ನಾಲ್ಕು ಚತುರಂಗ ಬಲವನ್ನು ವಡ್ಡಾರಾಧನೆಯು ಹೆಸರಿಸುತ್ತದೆ”. 
ನಾಲ್ಕರ ಜೊತೆಗೆ ಹಡಗು ಪಡೆಯನ್ನು ಯಶಸ್ಥಿಲಕವು ಉಲ್ಲೇಖಿಸುತ್ತದೆ pa 4 ಯಶಸ್ಸಿಲಕದ 
ಸೋಮದೇವಸೂರಿಯು ತನ್ನೆರಡೂ ಗ್ರಂಥಗಳಲ್ಲಿ ಅಂದು ರಾಷ್ಟ್ರಕೂಟ ಅರಸರು ಉತ್ತರ- ದಕ್ಷಿಣಭಾರತದ 
ಮೇಲೆ ನಿಯಂತ್ರಣ ಸಾಧಿಸಿದಾಗ ಅದನ್ನು ಹಾಗೆಯೇ ಉಳಿಸಿಕೊಳ್ಳಲು ದಕ್ಷಿಣ ಭಾರತದ ಸೈನ್ಯ (ದ್ರಾಮಿಳ), 
ಉತ್ತರ ಭಾರತದ ಸೈನ್ಯವೆಂದು ಎರಡು ಸೈನ್ಯ ತುಕುಡಿಗಳನ್ನು ಹೊಂದಿದ್ದರೆಂದು, ಅವುಗಳಲ್ಲಿ 


ಗೂರ್ಜರ- ಬಿಲ್ಲುಪಡೆ, ತೈರಭುಕ್ತರ ಹಡಗುಪಡೆ, ಗಜದಳ ಮತ್ತು ಶಿಸ್ತಿಲ್ಲದ ಗೌಡಪಡೆಗಳನ್ನು. 


ಹೊಂದಿದ್ದರೆಂದು ಹೇಳುತ್ತಾನೆ. ಇಲ್ಲಿ ತೈರಭುಕ್ತ ಪಡೆಯು ಬಿಹಾರ ಮತ್ತು ಬೆಂಗಾಲ ಪಡೆಗಳ 
ಸಮ್ಮಿಶ್ರವಾಗಿತ್ತು. ಧೃವ, ಮೂರನೆಯ ಗೋವಿಂದ ಹಾಗೂ ಮೂರನೆಯ ಇಂದ್ರರು ಬಲಿಷ್ಟವಾದ 
ಅಶ್ವಸೈನ್ಯವನ್ನು ಹೊಂದಿದ್ದ ರೆಂದು ಹೇಳುತ್ತಾನೆ ”. ಇದೇ ಸಮಕಾಲಿನದಲ್ಲಿದ್ದ, ಆಲ್‌-ಮಸೂದಿಯು ಸಹ 


ರಾಷ್ಟ್ರಕೂಟರು ಅಶ್ವ ಮತ್ತು ಗಜದಳಗಳನ್ನು ಬಳಸಿದ್ದ ರೆಂದು ಹೇಳುತ್ತಾ ಪುಸಿ 
೧) ರಥದಳ 


ಚತುರಂಗಬಲ ಸೈನ್ಯದಲ್ಲಿ ಒಂದಾದ ರಥದಳವನ್ನು ಕ್ರಿಸ್ತ ಶಕದ ಆರಂಭದಿಂದೀಚೆಗೆ ಯುದ್ದಗಳಲ್ಲಿ 
ಬಳಕೆ ತಪ್ಪಿತು. ಗುಪ್ತರ ಕಾಲಕ್ಕೆ ಕೇವಲ ವಸ್ತುಗಳನ್ನು ಸಾಗಿಸುವ ಸಾಧನವಾಗಿ ಪರಿಣಮಿಸಿತು” ಎಂದು 
ಸಂಶೋಧಕರು ಹೇಳುತ್ತಾರೆ ಆದರೆ, ಅದು ತಪ್ಪು. ಏಕೆಂದರೆ ಅವು ಬಳಕೆಯಲ್ಲಿದ್ದುದನ್ನು ವಡ್ಡಾರಾಧನೆ 


ಸ್ಪಷ್ಟಪಡಿಸುತ್ತಿದ್ದು ಕಲ್ಯಾಣಿ ಚಾಲುಕ್ಯರ ಶಾಸನಗಳುಸಹ ರಥಗಳನ್ನು ಯುದ್ಧ ದಲ್ಲಿ ಬಳಸಿದ್ದ ನ್ನು ಹೇಳುತ್ತ ವೌ. 
೨) ಗಜದಳ 


ಸೈನ್ಯದಲ್ಲಿ ಆನೆಗಳಿಗೆ ಬಹುಮುಖ್ಯವಾದ ಸ್ಥಾನ ನೀಡಲಾಗಿತ್ತು. ಆನೆಗಳು ಪ್ರಾಣಿಗಳಲ್ಲೇ ಪ್ರತಿಷ್ಠಿತ 


ಮತ್ತು ಬಲಿಷ್ಠವಾದ ಪ್ರಾಣಿ. ರಾಜ್ಯಾಡಳಿತದಲ್ಲಿ ಆನೆದಳಕ್ಕಾಗಿ ಪ್ರತ್ಯೇಕ ಇಲಾಖೆಯೇ ಇತ್ತು. ಅದರ 


ಮೇಲಾಧಿಕಾರಿಗಳನ್ನು ಗಜಸಾಹಣಿ ಎಂದು ಶಾಸನಗಳು ಕರೆಯುತ್ತವೆ. ಗಜಶಾಸ್ತ್ರ ದಕುರಿತು ಒಂದು ಗ್ರಂಥವೇ 


ಹೊಯ್ಸಳರ ಕಾಲದಲ್ಲಿ ರಚಿಸಲ್ಪಟ್ಟಿತು". ಯುದ್ಧಮಲ್ಲ ಎಂಬ ರಾಜನು ಆನೆಗಳನ್ನು ಎಣ್ಣೆ ಭಾವಿಗಳಲ್ಲಿ 


ಮಿಯಿಸುತ್ತಿದ್ದುದನ್ನು ಪಂಪ ಹೇಳಿದ್ದಾನೆ”. ಪೊನ್ನನು ಸಹ ಯುದ್ಧದಲ್ಲಿ ಭಾಗವಹಿಸಿದ ಆನೆಗಳ 
ವರ್ಣನೆಯನ್ನು - 

ಬಲ್ಪೆನುರ್ಜಿಕೋಡೊಳಿರೆ ನೆತ್ತರು ರೋಮಣಿಯಂ ನೆಲಕ್ಕೆ ಬಾ। 

ನಲ್ವರಿ ವನ್ನೆಗಂ ಪ್ರಹತದಿಂದಿರಿವೆತ್ತಿ ದೊಡಗ್ರಹಸ್ತದೊಳ್‌॥। 

ನೆಲ್ಪ ಪಣಕ್ಕೆ ಪರ್ದೆರಗೆ ವೈರಿಯ ನಾಲ್ಕು ಬಲಕ್ಯ್ಕವೊಂದೆಬಂ। 

ಬಲ್ಪರಿಯುತ್ತುಮಿರ್ದುದು ಜಯದ್ಧ್ವಿರದಂ ಜಯಧೀರ ಭೂಪನಾ॥। 

ಅವಿಹತ ವೇಗಮೇಲಟಕೆ ಯ ಜಿವಂವ್ರಣಮಕ್ಷತಕಾಯ ಮೆತ್ತಿಕ। 

ಟ್ಟುವ ಮದಮಣ್ಣಿಸೋರ್ವ ಸೊನೆಬಿಚ್ವಗಜಧ್ವಜ ಮಂಬರಕ್ಕೆ ನಿ॥ 

ಕುವ ಜಯಕೇತು ಸಂದೆಯದೆ ದುಂದುಗಮಂ ಕಿಡಿನೆತ್ತು ಮುಂದಣೋ। 

ದುವ ರಿಪುದಂತಿಗಂ ಪೆಜಗಣಟ್ಟುವ ಅಟ್ಟರ ಮೇರು ದಂತಿಗಂ॥ 


ಎಂದು ವರ್ಣಿಸುತ್ತಾ a 


ಆನೆಗಳು ನದಿಯನ್ನು ದಾಟುವಾಗ ಸೇತುವೆಗಳಾಗಿ, ಯುದ್ಧದ ಮುಂಭಾಗದಲ್ಲಿ ನಿಂತು ಶತ್ರುಸೇನೆಯ 
ಒಡ್ಡ (ವ್ಥೂಹ)ನ್ನು ಮುರಿಯಲು ಸಹಾಯಕವಾಗಿದ್ದವು. ಅವು ಅರಸರ ಮೆರವಣಿಗೆಯಲ್ಲಿ ಅಂಬಾರಿಯಲ್ಲಿ 
ಕೂಡಿಸಿಕೊಂಡು ಹೋಗುವ ಸಾಧನಗಳಾಗಿದ್ದವು. ಆನೆಗಳ ಜೊತೆಗೆ ಸಹ ಹೋರಾಡಿ ಗೆದ್ದವರ ಮತ್ತು 
ಮಡಿದವರ ಚಿತ್ರಣ ಶಾಸನಗಳಲ್ಲಿ ಕಂಡುಬರುತ್ತದೆ. ಆನೆಯ ಜೊತೆಗೆ ಹೋರಾಡುವದು ವೈಕ್ತಿಯ ಸಾಹಸದ 
ಪರಾಕಾಷ್ಠೆ ಎಂದೇ ಹೇಳಲಾಗಿದೆ. ಬೇಗೂರಿನ ಶಾಸನವು ನಾಗತ್ತರನು ಆನೆಯ ಜೊತೆ ಕಾದಿ ಸತ್ತ ವಿಷಯ 
ಹೇಳಿದರೆ", ಬಕ್ಕಲ ಎಂಬುವವನು ಆನೆಯ ಜೊತೆಗೆ ಹೋರಾಡಿ ಅದನ್ನು ಕೊಂದು ಹಾಕಿದನು". ಭೂತುಗನು 


ರಾಜಾದಿತ್ಯನನ್ನು “ಬಿಸುಗೆಯೇ ಕಳನಾಗಿಸುರಗಿರಿದು” ಕಾದಿ ಕೊಂದಿದ್ದ ನ್ನು ಶಾಸನಗಳು ಉಲಕ್ಷೆ ಖಿಸುತ್ತ ಫ್‌, 
೩) ಅಶ್ವದಳ 


ಕುದುರೆಗಳು ನಮ್ಮ ದೇಶದವುಗಳಲ್ಲದಿದ್ದರೂ, ಮೊದಲು ಬೇರೆಕಡೆಯಿಂದ ತಂದು ನಂತರ 
ಅವುಗಳನ್ನು ಸಾಕುವದು ಪ್ರಾರಂಭವಾಯಿತು. ಆದರೆ ಪ್ರಾಚೀನ ಕಾಲದಲ್ಲಿ ಯುದ್ದ A ಅರಬ್‌ ರಾಷ್ಟ್ರಗಳಿಂದಲೇ 
ಹೆಚ್ಚಾಗಿ ಕೊಂಡುಕೊಂಡಿದ್ದು ತಿಳಿದುಬರುತ್ತದೆ. ಅಶ್ವದಳ ಮೊನ್ನೆ ಮೊನ್ನೆಯವರೆವಿಗೂ ಪ್ರಚಲಿತವಿದ್ದ 
ಸೈನ್ಯದಳವಾಗಿತ್ತು. ಆಗ ಕುದುರೆಗಳನ್ನು ಸಾಕುವ ಮತ್ತು ಕಟ್ಟುವ ಸ್ಥಳಕ್ಕೆ *"ಲಾಯ'ವೆಂಬ ಹೆಸರಿತ್ತು. ಅಶ್ವದಳ 
ಸೈನ್ಯದ ಸುಧಾರಣೆ ಗಜದಳದಂತೆ ಇದಕ್ಕೂ ಪ್ರತ್ಯೇಕ ಇಲಾಖೆಯಿದ್ದಿತು. ಈ ಇಲಾಖೆಗೆ ಶಾಸನಗಳು 
“ತುರುಗಸಾಹಣಿ” ಯು ಮುಖ್ಯಾಧಿಕಾರಿಯಾಗಿದ್ದನೆಂದು ಕರೆದಿವೆ. ಕುದುರೆಗಳು ಆನೆಯಷ್ಟು 
ಶಕ್ತಿಯುತವಲ್ಲದಿದ್ದರೂ ವೇಗದಲ್ಲಿ ಅದನ್ನು ಮೀರಿಸುವ ಪ್ರಾಣಿಗಳಿಲ್ಲ. ಇಂತಹ ವೇಗವಾಗಿ ಓಡುವಕುದುರೆ 
ಏರಿ ಸವಾರಿಮಾಡುವವರನ್ನು "ತುರಗವೆಡಂಗ' ರೆಂದು", " ಗೊಳಯಿಲರ್‌' ರೆಂದು" ಶಾಸನಗಳು ಕರೆದಿವೆ. 
ಯುದ್ಧಗಳಲ್ಲಿ ಕುದುರೆಗಳಿಗೆ "ಕವಚ' ಗಳನ್ನು ತೊಡಿಸುತ್ತಿದ್ದರು. ಕವಚಗಳನ್ನು ತೊಡಿಸಿದಾಗ ಅವುಗಳ ಕಣ್ಣು 
ಮತ್ತು ಗೊರಸುಗಳು ಮಾತ್ರ ಕಾಣಿಸಿಕೊಳ್ಳುತ್ತಿದ್ದವು ಎಂದು ಪಂಪನು ಹೇಳುತ್ತಾನೆ $3, "ಕುದುರೆ' ಕಾಳಗ” 
ಎಂಬುದು ಬಹುಷಃ ಅಶ್ವಸೇನೆಗಳ ಮಧ್ಯೆ ನಡೆದ ಯುದ್ದವನ್ನು ಸೂಚಿಸುತ್ತಿದ್ದು ಇಂತಹ ಕುದುರೆ ಕಾಳಗದಲ್ಲಿ 
ಈ ಕಾಲದಲ್ಲಿ ನಾಯಿಗನ ಮಗ ಸುರವಯ್ಯ ಸೆಟ್ಟಿಯು ಕಾದಾಡಿ ಸತ್ತು ಸ್ವರ್ಗಕ್ಕೆ ಹೋದನು. ಯುದ್ಧ 
ಸನ್ನದ್ಭವಾದ ಕುದುರೆಗೆ ಜೀನಗಳನ್ನು ತೊಡಿಸುತ್ತಿದ್ದುದು ಮಾತ್ರವಲ್ಲದೇ ಅದರ ಮೇಲೆ ಸವಾರನ 
ಉಪಯೋಗಕ್ಕಾಗಿ ಬಿಲ್ಲು, ಪರಶು, ಸೂಲಿಗೆ, ತಿರಿಕೆ, ಭಂಡವಾಳ, ಕರವಾಳ, ಕರ್ಕಡೆ, ಚಕ್ರ ಮುಂತಾದ 
ಯುದ್ದ್ಧಾಸ್ತ್ರಗಳನ್ನು ಸಿದ್ಧಗೊಳಿಸುತ್ತಿದ್ದರೆಂದು ಶಾಸನ ಹೇಳುತ್ತದೆ”. 


೪) ಪದಾತಿದಳ 


ಕುದುರೆ, ಆನೆಗಳ ಮೇಲೆ ಕುಳಿತು ಹೋರಾಡುವದು ಮೇಲಾಳುಗಳಾದರೆ, ನೆಲದ ಮೇಲೆ ನಿಂತು 


ಹೋರಾಡುವವರನ್ನು ಕಾಲಾಳುಗಳೆಂದು ಕನ್ನಡ ಶಾಸನಗಳು ಕರೆದಿವೆ. ಉಳಿದ ಸೈನ್ಯಗಳಿಗಿಂತ ಪದಾತಿದಳವು 


ಸಂಖ್ಯಾದೃಷ್ಠಿಯಿಂದ ದೊಡ್ಡದಾಗಿತ್ತು. ಪಂಪನು- ೧) ಮೂಲವಂಶ ಪಾರಂಪರ್ಯವಾಗಿ ಬಂದ ಯೋಧರು, 
೨) ಭೃತ್ನ ಸಂಬಳದ ಮೇಲೆ ನೇಮಿತರಾದ ಯೋಧರು, ೩) ಶ್ರೇಣಿ-ಯುದ್ಧಕಾಲದಲ್ಲಿ ತಾತ್ಪುರ್ತಿಕವಾಗಿ 
ಸೇರುವ ಸೈನಿಕರು, ೪) ಅಟವಿಕ-ಕಾಡು ಜನರ ಸೈನ್ಯಗಳು ಇದರಲ್ಲಿ ಸೇರಿದ್ದವೆಂದು ಹೇಳುತ್ತಾನೆ. 
ಶ್ರೇಣಿಯೆಂದರೆ ವರ್ತಕರು ಕಟ್ಟಿಕೊಂಡ ಒಂಸು ಯೋಧರಪಡೆಯಾಗಿದ್ದು ಅವರು ಯುದ್ಧಸಮಯದಲ್ಲಿ 
ಅರಸನ ಸಹಾಯಕ್ಕಾಗಿ ಕಳುಹಿಸುತ್ತಿದ್ದರು. ಮೂಲಬಲ ಸೈನ್ಯಕ್ಕೆ ಬಹಳಷ್ಟು ಜನರು ಹೋಗುವವರೆಂದರೆ 
ಶಾಸನ ಉಲ್ಲೇಖಿತ ವೀರ ಲೆಂಕರು. ಇವರು ಯುದ್ಧಶಿಕ್ಷಣವನ್ನು ಪಡೆದು ತಮ್ಮ ತಮ್ಮ ಊರುಗಳಲ್ಲಿ 
ವಾಸಮಾಡಿಕೋಡಿದ್ದು ಯುದ್ದದ ಸಮಯದಲ್ಲಿ ಸೇನೆಯನ್ನು ಸೇರಿಕೊಳ್ಳುತ್ತಿದ್ದರೆಂದು ಕಾಣುತ್ತದೆ”. ಲೆಂಕ 
ಸಾಸಿರ್ವರ್‌ರೆಂಬಸಂಘಗಳೇ ಅಂದು ಪ್ರಚಲಿತದಲ್ಲಿದ್ದವು”. ಹೀಗೆ ರಾಜನಿಗೆ ನಿಷ್ಠೆಯನ್ನು ಹೊಂದಿದ್ದ ಹಲವು 
ಬಗೆಯ ಸೈನಿಕರಲ್ಲಿ ಲೆಂಕರು ಪ್ರಮುಖರಾಗಿದ್ದು ಇವರು ಪಂಪನು ಹೇಳುವ ಹಾಗೆ ಮೂಲ ಬಲ ಎಂಬ 
ಸೈನ್ಯದ ಪ್ರಕಾರಕ್ಕೆ ಸೇರಿದವರಾಗಿದ್ದಾರೆ. ಇವರು ಕೆಲವು ಊರುಗಳನ್ನು ದತ್ತಿಯಾಗಿ ಪಡೆದು ಅವುಗಳ 
ಆದಾಯವನ್ನು ಅನುಭವಿಸುತ್ತಿ ದ್ದರು. ಇಂತಹ ಹಲವು ವಿಧದ (ಪದಾತಿದಳ, ಕಾಲಳು) ಬಹುಪಾಲು ಸೈನಿಕರು 
ಕವಚಗಳನ್ನು, ಶಿರಸ್ತ್ರಾಣಗಳನ್ನು ಧರಿಸುತ್ತಿದ್ದರು. ಸೊಂಟದಿಂದ ಕೆಳಗೆ, ಮೊಳಕಾಲಿನವರೆಗೆ ವೀರಗಚ್ಛೆ 
ಹಾಕಿರುವ ಒಂದು ವಸ್ತ್ರ (ದೋತಿ), ಸೊಂಟದ ಬಲಭಾಗದಲ್ಲಿ ಒಂದು ಚಿಕ್ಕಕತ್ತಿ (ಅಲಗ), ಬಲಗೈಯಲ್ಲಿ 
ಒಂದು ಕತ್ತಿ ಅಥವಾ ಈಟಿ, ಎಡಗೈಯಲ್ಲಿ ಗುರಾಣಿಗಳಿರುತ್ತಿದ್ದು, ಈ ಪದಾತಿಯಲ್ಲಿಯೇ 
ಬಿಲ್ಲುಗಾರಪಡೆಯು ಸಮಾವೇಶಗೊಳ್ಳುತ್ತದೆ. ಬಿಲ್ಲುಗಾರಪಡೆ ರಾಷ್ಟ್ರಕೂಟರ ಕಾಲದಲ್ಲಿ ತ್ತೆಂದು ಯಶಸ್ತಿಲಕ 


ಮತ್ತು ವಡ್ಡಾರಾಧನೆಗಳು ಹೇಳುತ್ತವೆ. ಇದು ಅಂದಿನ ಪದಾತಿದಳ ಸೈನಿಕನ ಚಿತ್ರವಾಗಿತ್ತು. 


೫) ನೌಕಾದಳ 


ಮೇಲಿನ ನಾಲ್ಕು ಸೈನ್ಯಗಳ ಜೊತೆಗೆ ರಾಷ್ಟ್ರಕೂಟರ ಕಾಲದಲ್ಲಿ ನೌಕಾಪಡೆ ಎಂಬಮತ್ತೊಂದು ಸೈನ್ಯಪಡೆ 
ಪ್ರಚಲಿತದಲ್ಲಿರುವದನ್ನು ಸೋಮದೇವಸೂರಿಯು ಹೇಳುತ್ತಾನೆ". ಸಮುದ್ರದ ಮೇಲೆ ಅದರಲ್ಲಿಯೂ 
ಸೌರಾಷ್ಟ್ರದ ಮೇಲೆ ಅರಬ್ಬರಿಂದ ಆಗುತ್ತಿದ್ದ ಧಾಳಿಯನ್ನು ಎದುರಿಸಲು ರಾಷ್ಟ್ರಕೂಟ ಅರಸರು ಒಂದು 


ಕಡಲುಪಡೆಯನ್ನು ಇಟ್ಟಿರುವದರಲ್ಲಿ ಯಾವ ಸಂಶಯವಿಲ್ಲ. 
ಯುದ್ದ ಮತ್ತು ಯೋಧರ ಪ್ರಭೇದಗಳು 
ರಾಷ್ಟ್ರಕೂಟರ ಕಾಲದಲ್ಲಿ ನಡೆದ ಯುದ್ಧಗಳು ಕೆಲವು ದೊಡ್ಡಪ್ರಮಾಣದಲ್ಲಿದ್ದರೆ, ಇನ್ನು ಕೆಲವು 


ಸಣ್ಣಪ್ರಮಾಣದಲ್ಲಿದ್ದವು. ಅವುಗಳೆಲ್ಲವುಗಳನ್ನು ಒಟ್ಟುಗೂಡಿಸಿ ಶಾಸನ ಉಲ್ಲೇಖಿತ ಘಟನೆಗಳ ಜೊತೆಗೆ 


ಆಯಾ ಘಟನೆಗಳಲ್ಲಿ ಮರಣಿಸಿದ ವೀರರ ಚಿತ್ರಣವನ್ನು ನೀಡಲು ನಾವಿಲ್ಲಿ ಪ್ರಯತ್ನಿ ಸಿದ್ದೆ "ವೆ. ಅಂತಹವುಗಳಲ್ಲಿ 


ದೊಡ್ಡಯುದ್ಧಗಳು ಮತ್ತು ಸಣ್ಣಯುದ್ಧಗಳಲ್ಲಿ ಹೋರಾಡಿ ಮರಣಿಸಿದ ಯೋಧರ ಕುರಿತು 
ಊವಿಳಿವುಪ್ರಸಂಗ, ತುರುಗೋಳ್‌, ನೆಂಟನೆಡರು ಇವುಗಳೆಲ್ಲವುಗಳಲ್ಲಿ ಹೋರಾಡಿ ಮರಣಿಸಿದ ಆದರೆ 
ಶಾಸನಗಳು ಹೆಸರು ಹೇಳದೆ ಇರುವ ವ್ಯಕ್ತಿಗಳನ್ನು ಇತರ ಕಾಳಗಮರಣವೆಂದು ವಿಭಾಗಿಸಿಕೊಂಡು ಇಲ್ಲಿ 


ಚರ್ಚಿಸಿದೇವೆ. 
ಎ 
೧) ಯುದ್ಧ ಮರಣದ ಯೋಧರು 


ಶಾಸನಗಳು ಯೋಧರು ಯಾವ ಯುದ್ಧಗಳಲ್ಲಿ ಯಾವ ಕಾರಣಕ್ಕಾಗಿ ಹೋರಾಡಿ 
ಮರಣಹೊಂದಿದರೆಂಬುದನ್ನು ತಿಳಿಸದೇ ಇರುವದರಿಂದ ಕೇವಲ ವೀರಗಲ್ಲು ಶಾಸನಗಳು ಯುದದ್ಧಿ ಇಂತಹ 
ವ್ಯಕ್ತಿಯು ಮರಣಹೊಂದಿ ವೀರಸ್ವರ್ಗಕ್ಕೆ ಸಂದನೆಂದು ಹೇಳುವದರಿಂದ ಅಂತಹವರನ್ನು ನಾವಿಲ್ಲಿ 
ಯುದ್ಧದಲ್ಲಿ ಮರಣಿಸಿದ ಯೋಧರೆಂದು ಕರೆದಿದ್ದೇವೆ. ಇಂತಹ ಯುದ್ಧಗಳ ಘಟನೆಗಳಲ್ಲಿ ಭಾಗವಹಿಸಿ 
ಮರಣಿಸಿರುವವರೆಂದರೆ, ಸೂರುಗೆಯಾರದ ದಾಸಮ್ಮ ಮತ್ತು ಎರೆಯರು”, ಕಣ್ಣಮ್ಮ”, ನಾಳ್ಲಾವುಂಡ 
ಕಲಿರೂಪ'' ಮತ್ತು ಮುಂತಾದವರು, ಬೆಳ್ಳಲದ ಕಟಿಯನ ಮಗ ಕಲಿಗನು ಬನವಾಸಿಯ ಮೇಲೆ 
ದಾಳಿಮಾಡಿದಾಗ ಅವನ ದಾಳಿಯನ್ನು ಎದುರಿಸಿ ಮೇಲಿನ ನಾಳ್ಗಾವುಂಡ ಕಲರೂಪ, ಕಣ್ಣಮ್ಮ, ಚಾವುಂಡ, 
ಕಿರುಕ, ದಂತಿಗ, ಧನುಗ ಇತ್ಯಾದಿ ಜನರು ಮರಣಹೊಂದಿದರು”. ಅದೇ ರೀತಿ ನಾಯಿಗನ ಮಗನಾದ 
ಸುರವಯ್ಯಸೆಟ್ಟಿಯು ಕುಳುರೆ (ಕುದುರೆ) ಕಾಳಗದಲ್ಲಿ ಕಾದಿಕೊಂದು ಮರಣಹೊಂದಿದನು”. ಹಾಗೆಯೇ 


ಯುದ್ದದಲ್ಲಿ ಅಮ್ಮಣ್ಣ'”, ತುರಗ"', ಲೋಕೆಯ ಪೆರ್ಗಡೆಯ ಮೊಮ್ಮಗನು" ಮರಣಹೊಂದಿದವರಾಗಿದ್ದಾರೆ. 


೨) ಊರಳಿವಿನ ಮರಣದ ಯೋಧರು 


ಕಳ್ಳರು ತುರುಗಳನ್ನು (ಗೋವು) ಕದ್ದು, ಸ್ತ್ರೀಯರನ್ನು ಮಾನಭಂಗಗೊಳಿಸಿ, ಊರನ್ನು 
ನಾಶಪಡಿಸುತ್ತಿದ್ದರು. ಇದನ್ನೆ € ಶಾಸನಗಳು ಊರಳಿವು ಅಥವಾ ಊರಿನನಾಶವೆಂದು ಕರೆಯುತ್ತೆ €ವೆ. ಊರಳಿವು 
ಹೆಚ್ಚಾಗಿ ಸಂಪತ್ತಿನ ಸಲುವಾಗಿ ಒಂದು ಊರಿನ ಮೇಲೆ ದಾಳಿಮಾಡಿ ಸಂಪತ್ತಿನ ಸುಲಿಗೆ ಮಾಡುವದು, ಆ 
ಗ್ರಾಮದ ಮೇಲಿನ ದ್ವೇಶಕ್ಕಾಗಿ ಅದನ್ನು ನೋಡುವಂತಹ ಕ್ರಮಗಳೇ ಊರಳಿವು ಪ್ರಸಂಗಗಳಾಗಿದ್ದು ಇವು 
ನಾನಾ ಜನರಿಂದ, ನಾನಾ ರೀತಿಯ ಕಾರಣಗಳಿಂದ ನಡೆಯುತ್ತಿದ್ದವು. ಇವುಗಳು ನೆಡೆದಾಗ ಅವನ್ನು ಎದೆಗೊಟ್ಟು 
ನಿಂದು ಎದುರಿಸಿ ಮರಣಹೊಂದಿದ ವೀರರೇ ಊರಳಿವು ಪ್ರಸಂಗದ ಯೋಧರಾಗಿದ್ದಾರೆ. ಈ ಊರಳಿವು 
ರಾಷ್ಟ್ರಕೂಟರ ಕಾಲಕ್ಕೆ ಹೆಚ್ಚಾಗಿತ್ತೆಂದು ತೋರುತ್ತದೆ. ಹೆಚ್ಚು ವೀರಗಲ್ಲುಗಳು ಊರಳಿವು ಘಟನೆಗೆ 
ಸಂಬಂಧಿಸಿದವುಗಳೇ ಆಗಿವೆ. ರಾಷ್ಟ್ರಕೂಟರ ಕಾಲದಲ್ಲಿ ಊರಳಿವಿನಲ್ಲಿ ಹೋರಾಡಿ 


ಮರಣಹೊಂದಿದವರೆಂದರೆ- ಮಾರಕ್ಕರಸ ಬನವಾಸಿ ನಾಡನ್ನು ಆಳುತ್ತಿರುವ ಸಮಯದಲ್ಲಿ ಸಡಿಯನೂರ 


ಗ್ರಾಮದ ಬಿನ ಎತಿಯಬ್ಬೆಯು ಆಳುತ್ತಿದ್ದಳು. ಆಗ ಗಂಗರ ದಾಳಿಯಲ್ಲಿ ಗ್ರಾಮದ ಬಿಬ್ಬರಸನು ಕಾದಾಡಿ 
ಮರಣಹೊಂದಿದನು"”. ಮತ್ತೊಂದು ಊರಳಿವಿನ ಪ್ರಸಂಗದಲ್ಲಿ ನೀತಿಗಮತ್ತು ಪರಶುರಾಮರು 
ವೀರಮರಣಹೊಂದಿದರು". ಅದೇರೀತಿ ಸಂಗವೂರ ಊರಳಿವಿನಲ್ಲಿ ರೇಚಗಾವುಂಡ” ಮರಣಿಸಿದ ಪ್ರಯುಕ್ತ 
ಗಾಮಿತಿ ಎಂಬುವಳು ಅವನ ನೆನಪಿಗಾಗಿ ವೀರಗಲ್ಲನ್ನು ನಿಲ್ಲಿಸಿದಳು". ಕಲಿಗಳ್ಯ ಮತ್ತು ನಾಗಧೋರರೆಂಬುವರು 
ಬಟ್ಟಕೆರೆಯ (ಬೆಟಗೇರಿ) ಗ್ರಾಮದ ಮೇಲೆ ದಾಳಿಮಾಡಿದಾಗ ಅದನ್ನು ತಡೆಯಲು ಹೋಗಿ ಹೋರಾಡಿ 
ಗ್ರಾಮದ ವಿರನು ಮರಣಹೊಂದಿದ ಪ್ರಯುಕ್ತ ಅವನ ಸತಿ ಈ ಕಲ್ಲನ್ನು ನಿಲ್ಲಿಸಿದಳು". ಮುದುವೊಳಲದ 


ಮೇಲೆ ಆದ ಒಂದು ದಾಳಿಯಲ್ಲಿ ಸಮ್ಮಗಾರ ಚಂದ ಅದನ್ನು ಎದುರಿಸಿ ಮರಣಹೊಂದಿ ಸ್ವರ್ಗಕ್ಕೆ ಸಂದನು". 


ಕದಂಬ ಮನೆತನದ ಕಣ್ಣವರ ಮುದುಧರದೇವಯ್ಯನ ಮಗ ಮಾಳಯ್ಯನು ನೊಳಂಬವಾಡಿಯ 
ಅಯ್ಯಪನ ಮಗ ಅಣ್ಣಿಗನ ಜೊತೆ ಪಡುಗಲ್ಲು ಊರಳಿವಿನಲ್ಲಿ ಹೋರಾಡಿ ಗೆದ್ದು ಮರಣಹೊಂದಿದನು”. 
ಅದೇರೀತಿ ಪಡುಗಲ್ಲಿನ ಮೇಲೆ ನೊಳಂಬವಾಡಿಯ ಅಯ್ಯಪನ ಮಗ ಅಣ್ಣಿಗ ದಾಳಿಮಾಡಿದಾಗ ಕದಂಬ 


ಮನೆತನದ ನಾಗಲೊಕ್ಯನ ಮಗ ಬಿಜ್ಜನೂ ಸಹ ಹೋರಾಡಿ ಗೆದ್ದು ಮರಣಹೊಂದಿದನು”. 


ಮಾಸವಾಡಿ-೧೪೦, ಕೋಗಳಿ ನಾಡನ್ನು ಆಳುತ್ತಿದ್ದ ಸಾಮಂತ ಅಯ್ಯಪನ ಕಾಲದಲ್ಲಿ ಮಹಾಸಾಮಂತ 
ಲಚ್ಛಿಕೊಂಗಣಿ ನಾಳಗಾವುಂಡ ಮಾಚಮನು ಶ್ರೀ ಮೆಂಡಿಪಳ್ಳಿಯನ್ನು ಆಳುತ್ತಿದ್ದನು. ಆಗ ಸಿಂಗಮದೇವ 
ಯರೆಯವ್ಹುನ ಮಗ ಪಡಿಗನೊಂಬನು ದಂಡಿನೊಡನೆ ಕಾದಿ ಸತ್ತನು. ಅದರ ನೆನಪಿಗಾಗಿ ಅನೇಕರು 
ದಾನನೀಡಿದರು"'. ಹಾಗೆಯೇ ಬನವಾಸಿ ನಾಡು ಛಲದಂಕರಾಮ ಸಾಂತರನಾಳೆ ರಟ್ಟವಳ್ಳಿಯ ಪೊಲಗನು 
ಕುಂದಗಾವುಂಡನ ಮುಂದೆ ನಿಂತು ಹೋರಾಡಿ ಮರಣಹೊಂದಿ ಸ್ವರ್ಗಕ್ಕೆ ಹೋಗಿದ್ದು" ಒಂದು ನಾಡನ್ನು 
ಆಳುವ ವ್ಯಕ್ತಿ ಗ್ರಾಮವನ್ನು ಆಳುವ ಗಾವುಂಡನ ಕೈಯಲ್ಲಿ ಸೋತು ಮರಣಹೊಂದಿದ್ದು ವಿಶೇಷ ಹಾಗೂ 


ಗಮನೀಯ. ಈತನ ನೆನಪಿಗಾಗಿ ಅವನಬ್ಬೆ ತಿರಿಯಕ್ಕಳು ಈ ವೀರಗಲ್ಲನ್ನು ನಿಲ್ಲಿಸಿದಳು. 


ಅಣ್ಣಿಗ ಎಂಬ ವ್ಯಕ್ತಿ ಊರ ಮೇಲೆ ದಾಳಿಮಾಡಿದಾಗ ಅವನ ಜೊತೆಗೆ ಅಮ್ಮನು ಹೋರಾಡಿ 
ಮರಣಿಸಿದನು. ಅವನ ನೆನಪಿಗಾಗಿ ಎರಗನೆಂಬುವನು ಭೂಮಿದಾನ ಮಾಡಿದನು”. ಗಂಗ ಎರಡನೆಯ 
ಭೂತುಗನು ರೋಣವನ್ನು ಮುತ್ತಿದಾಗ ಅಲ್ಲಿಯ ಕೌಂಡಿಣ್ಯಗೋತ್ರದ, ವಾಜಿಕುಳವಂಶದ ಪಂಪಯ್ಯನು 
ಹೋರಾಡಿ ಮರಣಹೊಂದಿದನು". ಒಬ್ಬ ವ್ಯಕ್ತಿಯು ಅಂದು ಅಪಾರ ಸೈನ್ಯವುಳ್ಳವನ ವಿರುದ್ಧವಾಗಿ ನಿಂತು 


ಹೋರಾಡುತ್ತಿದ್ದನೆಂಬುದಕ್ಕೆ ಬ್ರಾಹ್ಮಣನಾದ ವೀರ ಪಂಪಯ್ಯ ಒಳ್ಳೆಯ ಉದಾಹರಣೆಯಾಗಿದ್ದಾನೆ. 


ದುಂಡಸಿ ಗ್ರಾಮದ ಮೇಲೆ ದಾಳಿಯಾದಾಗ ಗ್ರಾಮದ ಶಿವನು ಹೋರಾಡಿ ಮರಣಹೊಂದಿದರೆ, 


ಅವನ ನೆನಪಿಗಾಗಿ ಗ್ರಾಮದ ಮೂವತ್ತು ಜನ ಮಹಾಜನರು ದತ್ತಿಬಿಟ್ಟರು. ಹಾಗೆಯೇ ನೆನಪಿಗಾಗಿ ಅವನ 


ಮಡದಿವೀರಗಲ್ಲನ್ನು ನಿಲ್ಲಿಸಿದಳು”. ಇಟ್ಟಿಗೆ ಗ್ರಾಮದ ಮೇಲಿನ ದಾಳಿಯನ್ನು ಶಂಬೂರ ಕುಂತಿಯು ಎದುರಿಸಿ 
ವೀರಮರಣ ಹೊಂದಿದ್ದನ್ನು ಶಾಸನ ಹೇಳುತ್ತದೆ”. ಇದು ಮತ್ತೊಂದು ಗ್ರಾಮದ ಮೇಲೆ ಆದಂತಹ 
ದಾಳಿಯಲ್ಲಿ ಇನ್ನೊಂದು ಗ್ರಾಮದವರು ಅದನ್ನು ತಡೆಯಲು ಹೋರಾಡಿ ಮರಣಹೊಂದುತ್ತಿದ್ದರೆಂಬುದಕ್ಕೆ 
ಒಳ್ಳೆಯ ಉದಾಹರಣೆಯೆನಿಸಿದೆ. ಇದೇ ಶಂಬೂರ ಕುಂದಾತಿಯು ಪೆಲ್ಪೆವೂರ ದಾಳಿಯನ್ನು ಸಹ 


ಎದುರಿಸಿದ್ದ ನೆಂದು ಅದೇ ಶಂಬೂರದ ಮತ್ತೊ ೦ದು ವೀರಗಲ್ಲು ಶಾಸನ ಹೇಳುತ್ತ ದೌ". 


ಹಾವೇರಿಯ ಮೇಲೆ ಆದಂತಹ ದಾಳಿಯಲ್ಲಿ ಅಲ್ಲಿಯ ಸೇನರ ಮಲ್ಲಪನು ಅದನ್ನು ತಡೆಯಲು 
ಹೋಗಿ ಹೋರಾಡಿ ಮರಣಿಸಿದನು”. ಒಂದು ಗ್ರಾಮದ ಮೇಲೆಯೂ ಚಕ್ರವರ್ತಿಗಳು 
ದಾಳಿಮಾಡುತ್ತಿದ್ದರೆಂಬುದಕ್ಕೆ ಸಿರವಾರ ಶಾಸನದಿಂದ ತಿಳಿದುಬರುತ್ತಿದ್ದು ಕನ್ನ ರದೇವನು (ಕೃಷ್ಣ) ಚಿಕ್ಕವೂರದ 
ಕೋಟೆಯ ಮೇಲೆ ದಾಳಿಮಾಡಿದಾಗ ಸಿರವೂರ ಗಾವುಂಡನಾಗಿದ್ದ ಚಿಂದ ಗಾವುಂಡನ ಮಗ ನಾಡಗಾವುಂಡನು 
ಗಾವುಂಡ ಗೈಯುತ್ತಿದ್ದಾಗ, ಹೋರಾಡಿ ಮರಣಹೊಂದಿದನು್‌. ಅದೇ ರೀತಿ ಕುಂದುರು ಎರೆಯಮ್ಹನ ಮಗ 
ಏಳೆವಿಟ್ಟನು ಆಲೂರು ಊರ ಅಳಿವಿನೊಳಗೆ ಬೇಡನೊಡನೆ ಕಾದಿ ಸತ್ತು ಸ್ವರ್ಗಕ್ಕೆ ಹೋಗಿರುವದನ್ನು"” 


ಶಾಸನಗಳು ಸುಂದರವಾಗಿ ವರ್ಣಿಸುತ್ತವೆ. 
೩) ತುಜಿಗೋಳ್‌ (ಗೋಗ್ರಹಣ) ಮರಣದ ಯೋಧರು 


ಯುದ್ದ ಮತ್ತುಯುದ್ದಮರಣ ಪ್ರಭೇಧಗಳಲ್ಲಿ ಅತೀ ಮುಖ್ಯವೆಂದು ಪರಿಗಣಿಸಲ್ಪಟ್ಟಿದ್ದೆಂದರೆ, 
ತುಜುಗೋಳ್‌ ಎಂಬುದಾಗಿದೆ. ಕಳ್ಳರು ಬಂದು ದನಗಳನ್ನು (ಆಕಳು, ಎಮ್ಮೆ) ಕದಿಯುತ್ತಿದ್ದುದನ್ನು 
ತುಯುಗೋಳ್‌ ಎಂದೂ ದನಗಳನ್ನು ರಕ್ಷಿಸಲು ನಡೆದ ಯುದ್ಧವನ್ನು ತುಜುಗೋಳ್‌ ಎಂದು ಶಾಸನಗಳು 
ಕರೆದಿವೆ. ಪ್ರಾಚೀನ ಭಾರತದಲ್ಲಿ (ಕರ್ನಾಟಕ) ಗೋವುಗಳನ್ನು (ಹಸು) ಒಂದು ಸಂಪತ್ತೆಂದೇ 
ಪರಿಗಣಿಸಲಾಗುತ್ತಿತ್ತು. ಅದಕ್ಕಾಗಿ ಅವುಗಳನ್ನು ಕದಿಯುವದು ಕಳ್ಳರಿಗೆ ಬಹು ಸಂಪತ್ತನ್ನೆ ಪಡೆದಂತಾಗುತ್ತಿತ್ತು. 
ಕಳ್ಳರು ಬಂದು ಗೋವುಗಳನ್ನು ಕದ್ದಾಗ ಅವುಗಳನ್ನು ಕಾಯುತ್ತಿದ್ದ ಗೋವಳರು ಹಾಗೂ ಇತರರು 
ಹೊಯ್ಯಲೆಬ್ಬಿಸುತ್ತಿದ್ದರು. ಆಗ ಊರಿನ ಜನರುಗೋವುಗಳ ರಕ್ಟಣೆಗೆ ಮುನ್ನುಗ್ಗುತ್ತಿದ್ದರು"””. ಪಃ 
ಸಮಯದಲ್ಲಿ ಹೋರಾಡಿ ಸತ್ತವರ ಸ್ಮಾರಕಗಳೇ ತುಖುಗೋಳ್‌ ವೀರಗಲ್ಲು ಸ್ಮ್ರಾರಕಗಳಾಗಿವೆ. ಇದರಲ್ಲಿ 
ಮುಖ್ಯವಾಗಿ ಭಾಗಿಯಾಗುವ ಮುಖ್ಯ ಉದ್ದೇಶವೆಂದರೆ ತುಖುಗೋಳ್‌ದಲ್ಲಿ ತಮ್ಮ ಶೂರತನ ಮೆರೆದವನು 
ಹೇಡಿಯಂದೇ ಜನರು ಭಾವಿಸುತ್ತಿದ್ದರು. ಗೋವು ಪ್ರಾಚೀನ ಭಾರತೀಯರಿಗೆ ಬಹು ಪೂಜ್ಯನೀಯ, 
ಅದು ಕೊಳ್ಳಲಾಗದ ಆಸ್ತಿ ಕಾಮಧೇನು, ಅದನ್ನು ಕಳೆದುಕೊಳ್ಳುವದರಲ್ಲಿ ಊರಿನ, ವ್ಯಕ್ತಿಯ 


ಮಾನಾಷಪಮಾನದ ಪ್ರಶ್ನೆಗಳು ಅಡಗಿದ್ದವು. ರಾಷ್ಟ್ರಕೂಟರ ಕಾಲದಲ್ಲಿ ತುಜುಗೋಳ್‌ ಕಾಳಗಗಳು 


ಹೆಚ್ಚಾಗಿದ್ದವೆಂದು ಕಾಣುತ್ತದೆ. ಧಾರವಾಡ, ಶಿವಮೊಗ್ಗ, ಚಿತ್ರದುರ್ಗ, ಜಿಲ್ಲೆಗಳಲ್ಲಿ ದೊರೆಯುವ ಈ 


ತುಜುಗೋಳ್‌ ಕಲ್ಲು ಶಾಸನಗಳು ಮುಖ್ಯ ಸಾಕ್ಷಿಯಾಗಿ ನಿಂತಿವೆ. 


ನರೇಗಲ್ಲ ಶಾಸನ ಗೋಗ್ರಹಣದಲ್ಲಿ ದೊಮ್ಮರ ಕಾಡಪನು ಮರಣಹೊಂದಿದನ್ನು ಹೇಳಿದರೆ'”, 
ದೇವಿಹೊಸೂರದ ಶಾಸನ ಶ್ರೀಮಾರನು ನಾಡನ್ನಾಳುವಾಗ ನಡೆದ ಗೋಗ್ರಹಣದಲ್ಲಿ ಗೋಮತಿಯ 
ಕುಮಾರನು ಹೋರಾಡಿ ವೀರಮರಣ ಹೊಂದಿದ್ದನ್ನು ಹೇಳುತ್ತದೆ”. ಶಿರೂಂಜ ಶಾಸನವು ಕರೆಯಮ್ಮ 
ಗೋವುಗಳನ್ನು ಹಿಡಿದಾಗ ಅವನ ವಿರುದ್ಧ ಹೋರಾಡಿ ವೀರನೊಬ್ಬ ಮರಣ ಹೊಂದಿದ್ದನ್ನು ಹೇಳುತ್ತದೆ". 
ಚಿಲೂರ ಶಾಸನವು ಗೋಗ್ರಹಣ ಪ್ರಸಂಗದಲ್ಲಿ ಮಾಚ ಮತ್ತು ಜಟ್ಟರು ವೀರಮರಣ ಹೊಂದಿದ್ದನ್ನು 
ಹೇಳಿದರೆ", ಅದೇ ರೀತಿ ಮಾಸವೂರ ಹಾಳಗೊಂಡನು ತುಖುಗೋಳ್‌ ಕಾಳಗದಲ್ಲಿ ಸತ್ತಿದ್ದ ನ್ನು ಮಾದೇನಹಳ್ಳಿ 


ಶಾಸನವು ತಿಳಿಸುತ್ತದೆ". 


ಹಿರೇಬಿದರಿಯ ಶಾಸನವು ದುಗ್ಗತಿ ಗಾವುಂಡನ ಮಗ ನಾಗತಿಯ ಸಾಲತ್ತಿಯ ತುಟುಗೋಳ್‌ 
ಕಾಳಗದಲ್ಲಿ ಮರಣಿಸಿದ ಕುರಿತು ಹೇಳುತ್ತದೆ". ನಿವುಡಿಯ ತುಜಣುಗೋಳ್‌ದಲ್ಲಿ ಎರೆಯಮ್ಹ"”, ಕಡಲೆ 
ಕಧಿಪಾಣ ಎರೆಯವ್ಮ'”, ಹೆಗ್ಗಡೆ ತೊಮ್ಮಗ'', ಮಾದಯ್ಯ''', ಸಿರಿವೆಗೆ"”, ಸತಿಕಮ್ಮೆ'”, ಮುಳ್ಳುಕೇರಿ 
ಗಾವುಂಡ'", ಮಾದಯ್ಯ, ಸಿಂಗೇಯರ ಮಾದಯ್ಯ, ಗಾಮುಂಡರು ಮಂಡಲೆಸಾಯಿರ ನಾಡಿನ 
ತುಜುಗೋಳ್‌ದಲ್ಲಿ'” ನಾಡಗಾವುಂಡರಾದ ಚೆಲ್ಲಪಯ್ಯ, ಸೇನಮಲ್ಲರ ಮಲ್ಲಪ್ಪರು ಹಾವೇರಿಯ 
ತುಜುಗೋಳ್‌ದಲ್ಲಿ'' ಕಾಸರೆ ನಿಲೂರನ ಮಗ ಪೃಥ್ವಿರಾಮ ಸೆಟ್ಟಿಯು ಮಂಗಳ ಗ್ರಾಮದ ತುಟುವಿನಲ್ಲಿ""' 
ಮಾದಯ್ಯ" ಕಿರಿ-ಮಲಯನ ಮಗ ಸಿರಿವೆಜ'”, ಗಾವುಂಡ ಬೂತರ ಸದಾರುಯ ಮುಳ್ಳಗೆರೆಯ 
ತುಜುವಿನಲ್ಲಿ'” ಹೋರಾಡಿ ಮರಣಿಸಿದರೆ, ಗಂಗಮಾರಸಿಂಗ ಮತ್ತು ಗುತ್ತಿಯ ಗಂಗರು ಬೆಳ್ಳಲ-೩೦೦, 
ಪುಲಿಗೆರೆ-ಹ೩ಂಂ೦- ಗಳನ್ನು ಸಾಮಂತರಾಗಿ, ನಾಡಗಾವುಂಡರಾಗಿ, ಆಳುತ್ತಿರುವಾಗ ಕುಂಡುರರ ಎರೆಯಮ್ಮ ನ 
ಮಗ ಭೀರ (ವೀರ) ನಾಗಿಯಣ್ಣನು ಅಣನಣುಂಗ ಪ್ರಜೆ ಮೆಚ್ಚುವ ಪ್ರಜೆಯಾಗಿ ತುಬುವಪರಿಯನ್ನು 
ನೋಡಲಾಗದೆ ಹೋರಾಡಿ ತುಯುವನುಳಿಸಿ ತಾನು ಸತ್ತು ಸ್ವರ್ಗಕ್ಕೆ ಹೋದನು". ಇವಿಷ್ಟು ತುಜುಗಳನ್ನು 
ರಕ್ಷಿಸಲು, ಅಪಹರಿಸಲು ಬಂದವರ ಜೊತೆಗೆ ಹೋರಾಡಿ ವೀರಮರಣ ಹೊಂದಿದವರ ಕುರಿತು ಕೃತಜ್ಞತೆ 


[NY 
ಸಲ್ಲಿಸುವದರ ಸಲುವಾಗಿ ಬರೆಯಿಸಿದ, ನಡೆಸಿದ, ಕೊರೆಯಿಸಿದ ವೀರಗಲ್ಲು ಶಾಸನ ಸ್ಥಾರಕಗಳಾಗಿವೆ. 


೪) ನೆಂಟನೆಡರ ಮರಣದ ಯೋಧರು 


ನೆಂಟನೆಡರ್‌ ಎಂಬುದು ಸಾಹಿತ್ಯಕೃತಿಗಳಲ್ಲಿ ಉಲ್ಲೇಖಗೊಂಡಿಲ್ಲ. ಶಾಸನಗಳಲ್ಲಿಯೂ ಕ್ವಚಿತ್ತಾಗಿ 


ಉಲ್ಲೇಖಗೊಂಡಿದೆ. ಈ ನೆಂಟನೆಡರು ವ್ಯಕ್ತಿಯ ಸಂಬಂಧಿಕರ ಮೇಲೆ ಯಾರಾದರೂ ದಾಳಿಮಾಡಿದರೆ, 


GD 


ಕೊಲ್ಲಲು ಬಂದರೆ ಅಂತಹ ಪ್ರಸಂಗದಲ್ಲಿ ತೊಂದರೆಗೆ ಸಿಲುಕಿದವರನ್ನು ಉಳಿಸಲು ಬಂದು 


ಹೋರಾಡಿದವರನ್ನು, ಹೋರಾಡಿ ಮರಣ ಹೊಂದಿದವರನ್ನು ನೆಂಟನೆಡರ್‌ ಪ್ರಸಂಗದ ವೀರಯೋಧರೆಂದು 


ಕರೆಯಲಾಗುತ್ತದೆ. ಇಂತಹ ಒಂದು ಪ್ರಸಂಗದ ಉಲ್ಲೇಖ ರಾಷ್ಟ್ರಕೂಟರ ಕಾಲದಲ್ಲಿ ದೊರೆಯುತ್ತದೆ. 


ರಾಷ್ಟ್ರಕೂಟ ಜಗತ್ತುಂಗ ಅರಸನ ಕಾಲದಲ್ಲಿ ಬನವಾಸಿ-೧೨,೦೦೦ ಸಾವಿರವನ್ನು ಆಳುತ್ತಿದ್ದ 
ರಾಜಾದಿತ್ಯನ ಪ್ರದೇಶದಲ್ಲಿ ಬಂದಣಿಕೆಯ ನಾಡಗಾವುಂಡ ವೇಗನೆಂಬುವವನು ತನ್ನ ೪೮ ದಾಯಾದಿಗಳ ಜೊತೆಗೆ 


ಹೋರಾಡಿ ಮರಣ ಹೊಂದಿದ್ದನ್ನು ನಿಲೋಗಲ್‌ ಶಾಸನ ಉಲ್ಲೇಖಿಸುತ್ತದೆ"”. 
೫) ಪೆಣ್ಣುಯ್ಯಲ್‌ ಮರಣದ ಯೋಧರು 


ಪೆಣ್ಣುಯ್ಯಲ್‌ ಎಂದರೆ ಹೆಣ್ಣಿನಕರೆ ಎಂದಾಗುತ್ತದೆ. ಹೆಣ್ಣನ್ನು ಯಾರಾದರೂ ಅಪಹರಿಸಲು ಬಂದರೆ, 
ಮಾನಹರಣ ಮಾಡಲು ಬಂದರೆ ಅಂತಹ ಸಮಯದಲ್ಲಿ ಹೆಣ್ಣಿನಕರೆಗೆ ಓಗೊಟ್ಟು ಅವಳ ರಕ್ಷಣೆಗೆ ಬಂದು 
ಹೋರಾಡಿದವರನ್ನು ಪೆಣ್ಣುಯ್ಯಲ್‌ ಪ್ರಸಂಗದ ವೀರಯೋಧರೆಂದು ಕರೆಯಲಾಗುತ್ತದೆ. ಆದರೆ ರಾಷ್ಟ್ರಕೂಟರ 


ಕಾಲದ ಯಾವುದೇ ಶಾಸನೋಲ್ಲೇಖಗಳಲ್ಲಿ ಪೆಣ್ಣುಯ್ಯಲ್‌ದ ಉಲ್ಲೇಖ ದೊರೆಯುವದಿಲ್ಲ. 


ಇಂತಹವರಲ್ಲಿ ಇನ್ನೂ ಅನೇಕ ವೀರರು ಅನೇಕ ಪ್ರಸಂಗಗಳಲ್ಲಿ ಹೋರಾಡಿ-ಕಾದಾಡಿ ವೀರಮರಣ 
ಹೊಂದಿ ಸ್ವರ್ಗಕ್ಕೆ ಸಂದಿದ್ದನ್ನು ಈ ಕಾಲದ ಸುಮಾರು ೪೦ ತ್ರುಟಿತ ಶಾಸನಗಳು ಉಲ್ಲೇಖಿಸುತ್ತಿದ್ದು ಅವು 
ಕೇವಲ ವೀರರು ಮರಣಹೊಂದಿದರು ಎಂದು ಹೇಳುವದರಿಂದ ಅವರು ಯಾವ ಕಾಳಗದಲ್ಲಿ ಯಾವುದರ 


ಸಲುವಾಗಿ ಮರಣಹೊಂದಿದರೆಂಬುದು ತಿಳಿದುಬರುವದಿಲ್ಲ. 


ರಾಷ್ಟ್ರಕೂಟ ಅರಸರು ಸಾಂಸ್ಕೃತಿಕ ಕ್ಲೆ ತ್ರದಲ್ಲಿ ಅಮೋಘ ಸಾಧನೆಯನ್ನು ಮಾಡಿರುವಂತೆ ಸಾಮ್ರಾಜ್ಯದ 
ವಿಸ್ತರಣೆಗಾಗಿ ಅನೇಕ ಯುದ್ಧಗಳನ್ನು ಕೈಗೊಂಡಿದ್ದರಲ್ಲದೇ, ಸಾಮ್ರಾಜ್ಯದ ರಕ್ಷಣೆಗಾಗಿ ಅನೇಕ ಕೋಟೆ 


ಕೊತ್ತ ಲಗಳನ್ನು ನಿರ್ಮಿಸಿದ್ದ ರೆಂಬುದು ಈ ಮೇಲಿನ ವಿವಿರಣೆಗಳಿಂದ ಸ್ಪ ಷೃವಾಗುತ್ತ ಈ. 


ಅಡಿಟಿಪ್ಪಣೆಗಳು 

1 ದತ್ತ ಎಂ. ಎಸ್‌. ಕಾಮಾಂದಕೀಯ ನೀತಿಸಾರ, ೧೦ - ೫, 

2 ರಾಮಾನುಜ ಆಯ್ಯಂಗಾರ,ಎಂ.ಎ., (ಸಂ) ಪಂಚತಂತ್ರ ಪುಟ- ೨೧೫. 

3 Joshi,S.K., Difence Architecture in Early Karnataka, p-69. 
4 ಆ್ಯ.ರಿ.ಇ.ಎ., ೧೯೬೮ - ೬೯ ಪುಟ-೬೭. ಸು. ೮ ನೆಯ ಶತಮಾನ. 

$ Joshi,S.K., Difence Architecture in Early Karnataka, p-70. 
6 Altekar,A.S., Rashtrakutas and Their Times, p-124. 
7ಪಾಟೀಲ ಚೆನ್ನಬಸಪ್ಪ, ಎಸ್‌. ಕರ್ನಾಟಕದ ಕೋಟೆಗಳು ಸಂಪುಟ-೧ ಪುಟ-೨೮. 
8 ಇಲಆಯ್‌., ಸಂ-೩೫, ನಂ-೧೪, ಪುಟ-೧೦೫, ಸು, ೧೦ನೆಯ ಶತಮಾನ. 

9 ಅದೇ. 

10ಅದೇ. 

11ಅದೇ. 

12 ಅದೇ. ಸಂ-೩೨, ನಂ-೧೫, ಪುಟ-೧೯, ಕ್ರಿ.ಶ.೮೨೦. 

13ಕಲಬುರ್ಗಿ ಎಂ.ಎಂ. ಸಮಾಧಿ - ಬಲಿದಾನ - ವೀರಮರಣ ಸ್ಮಾರಕಗಳು ಪುಟ-೭೦. 
14ಕಲಬುರ್ಗಿ ಎಂ.ಎಂ. ಮಾರ್ಗ- ಸಂಪುಟ-೧, ಪುಟ-೧೧೨. 

15 ಅದೇ, ಪುಟಗಳು -೧೧೨-೧೧೪. 

16ಕಲಬುರ್ಗಿ ಎಂ.ಎಂ. ಸಮಾಧಿ- ಬಲಿದಾನ- ವೀರಮರಣ ಸ್ಮಾರಕಗಳು ಪುಟ-೭೦-೭೧. 
17ಡಾ.ರಾಗೌ. ಕನ್ನಡ ಕಾವ್ಯಗಳಲ್ಲಿ ಐತಿಹಾಸಿಕ ವಿಚಾರಗಳು ಪುಟ-೧೨೫-೧೨೯. 
18ಚೆದಾನಂದಮೂರ್ತಿ ಎಂ. ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ.೨೫೨. 
19 Handiki,K.K., Yashtilaka and Indian Culture, p-91-92. 
20ನಾರಾಯಣ ಪಿ.ವಿ. ವಚನ ಸಾಹಿತ್ಯ ಒಂದು ಸಾಂಸ್ಕೃತಿಕ ಅಧ್ಯಯನ ಪುಟ-೨೩೭. 
21 ಚಿದಾನಂದಮೂರ್ತಿ ಎಂ. ಕನ್ನ ಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ. ೨೫೩. 
22ಅದೇ, ಪುಟ- ೨೫೪. 

23 Samasastri,R., Evalution of Indian Polity, p-122. 

24ಬೆಳ್ಳಾವೆ ವೆಂಕಟನಾರಾಯಣಪ್ಪ (ಸಂ), ಪಂಪಭಾರತ ೯-೯೫, 

25ಹಿರೇಮಠ ಬಿ.ಆರ್‌. ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು ಪುಟ-೧೬೩. 

26 ಗಣಪತಿ ಶಾಸ್ತ್ರ (ಸಂ), ಅರ್ಥಶಾಸ್ತ್ರ -೩ಿ,ಪುಟ-೧೨೫. 

27ಬೆಳ್ಳಾವೆ ವೆಂಕಟನಾರಾಯಣಪ್ಪ (ಸಂ), ಪಂಪಭಾರತ ೧೦-೩೨. 
28Handiki,K.K., Yashtilaka and Indian Culture, p-59. 
29ಚೆದಾನಂದಮೂರ್ತಿ ಎಂ. ಕನ್ನ ಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ. ೨೫೯. 
30ನಾರಾಯಣ ಪಿ.ವಿ. ವಚನ ಸಾಹಿತ್ಯ ಒಂದು ಸಾಂಸ್ಕೃತಿಕ ಅಧ್ಯಯನ ಪುಟ-೨೩. 


31ಬೆಳ್ಳಾವೆ ವೆಂಕಟನಾರಾಯಣಪ್ಪ (ಸಂ), ಪಂಪಭಾರತ, ಗದ್ಯ ೧-೨. 


32ನಾರಾಯಣ ಪಿ.ವಿ. ವಚನ ಸಾಹಿತ್ಯ ಒಂದು ಸಾಂಸ್ಕೃತಿಕ ಅಧ್ಯಯನ ಪುಟ-೨೩೮. 
33ಚೆದಾನಂದಮೂರ್ತಿ ಎಂ. ಕನ್ನ ಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ. ೨೭೮. 
34ಚಿದಾನಂದಮೂರ್ತಿ ಎಂ. ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ. ೨೭೨. 
35ನಾರಾಯಣ ಪಿ.ವಿ. ವಚನ ಸಾಹಿತ್ಯ ಒಂದು ಸಾಂಸ್ಕೃತಿಕ ಅಧ್ಯಯನ ಪುಟ-೨೪೧. 
j6Khadibidi,B.K., Vaddaradhane A Study, p-110. 

37ಬೆಳ್ಳಾವೆ ವೆಂಕಟನಾರಾಯಣಪ್ಪ (ಸಂ), ಪಂಪಭಾರತ ೧೨-೧೩೫. 
38ನಾರಾಯಣ ಪಿ.ವಿ. ವಚನ ಸಾಹಿತ್ಯ ಒಂದು ಸಾಂಸ್ಕೃತಿಕ ಅಧ್ಯಯನ ಪುಟ - ೨೪೪. 
39ಚಿದಾನಂದಮೂರ್ತಿ ಎಂ. ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ. ೨೭೫-೭೭. 
40ನಾರಾಯಣ ಪಿ.ವಿ. ವಚನ ಸಾಹಿತ್ಯ ಒಂದು ಸಾಂಸ್ಕೃತಿಕ ಅಧ್ಯಯನ ಪುಟ-೨೪೫-೪೬. 
41 ಅದೇ, ಪುಟ-೨೪೬. 

42ಬೆಳ್ಳಾವೆ ವೆಂಕಟನಾರಾಯಣಪ್ಪ (ಸಂ), ಪಂಪಭಾರತ ಗದ್ಯ- ೧೦-೫೧. 
43ಬೆಳ್ಳಾವೆ ವೆಂಕಟನಾರಾಯಣಪ್ಪ (ಸಂ),ಪಂಪಭಾರತ ೧೦-೨೭. 

44ಎ.ಕ., ಸಂ-೧೫, ನಂ-೩೦೮, ಕ್ರಿ.ರ್ಶ೭೧. 

45ಇ.ಆಯ್‌., ಸಂಪುಟ-೨ ನಂ- ೬ಸಿ, ಪುಟ-೫೦ ಕ್ರಿ.ಶ್ಶ೯೫೦. 

46ಡಾ.ರಾಗೌ. ಕನ್ನಡ ಕಾವ್ಯಗಳಲ್ಲಿ ಐತಿಹಾಸಿಕ ವಿಚಾರಗಳು ಪುಟ-೧೩೭೬. 

4 Handiki,K.K., Yashtilaka and Indian Culture, p-2. 
48ಇ.ಆಯ್‌., ಸಂ-೧೫, ನಂ-೬, ಪುಟ-೭೩-೭೪, ಕ್ರಿ.ರ್ಶ್ಪ೯೦ಂ೦. 
49ಚಿದಾನಂದಮೂರ್ತಿ ಎಂ. ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ.೨೬೧. 
50ಬೆಳ್ಳಾವೆ ವೆಂಕಟನಾರಾಯಣಪ್ಪ (ಸಂ), ಪಂಪಭಾರತ ೧೦-೫೨. 

51ಎ.ಕ., ಸಂಪುಟ-೧೨, ನಂ-೨೬, ಪುಟ- ೩೮, ಕ್ರಿ.ರ್ಶ೮೦. 

52 ಅದೇ, ಸಂಪುಟ-೮, ನಂ-೧೦, ಪುಟ-೩೪೭ ಕ್ರಿ.ಶ.೮0೦೦. 

53ಇ ಆಯ್‌, ಸಂಪುಟ-೭, ಪುಟ-೨೧೨, ನಂ-ಎಫ್‌-೧, ಕ್ರಿ.ಶ.೮೭೫-೭೬. 
saAltekar,A.S., Rashtrakutas and Their Times, p-258. 

5s Khadibidi,B.K., Vaddaradhane A Study, p-161. 

56 Handiki,K.K., Yashtilaka and Indian Culture, p-97. 
57lbid. 

seAltekar,A.S., Rashtrakutas and Their Times, p-248. 
59ಚಿದಾನಂದಮೂರ್ತಿ ಎಂ. ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ. ೨೬೧. 
60ಎ.ಕ, ಸಂ-೭, ನಂ-೫೮, ಪುಟ- ೧೫೯ , ಕ್ರಿ.ಶ.೧೧೨೪. 

61 ಚಿದಾನಂದಮೂರ್ತಿ ಎಂ. ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ. ೨೬೩. 
62ಬೆಳ್ಳಾವೆ ವೆಂಕಟನಾರಾಯಣಪ್ಪ (ಸಂ), ಪಂಪಭಾರತ ೧-೧೭. 


63 ಉಮಾದೇವಿ ಎಂ.ಆರ್‌. ಕವಿಚಕ್ರವರ್ತಿ ಪೊನ್ನ ಮತ್ತು ಆವನ ಕೃತಿಗಳು ಪುಟ-೭೫. 


64ಇ ಆಯ್‌, ಸಂ-೧, ನಂ-೪೦, ಪುಟ-೩೫೦, ಸು ೯ನೆಯ ಶತಮಾನ. 
65ಸೌ.ಇ.ಇ ಸರೀ, ಭಾಗ-೧, ನಂ-೧೨, ಪುಟ-೫, ಕ್ರಿ.ಶ೯೦೦. 
66ಎ.ಕ, ಸಂ-ಹಿ, ನಂ-೪೧,ಪುಟ-೧೨೩, ಕ್ರಿ.ಶ.೯೫0೦. 

67೩ ಆಯ್‌, ಸಂ-೧೩, ನಂ-ಜೆ, ಪುಟ-೧೮೭, ಕ್ರಿ.ಶ.೮೮0೦. 

68ಎ.ಕ, ಸಂ-೨, ನಂ-೧೩೮,ಪುಟ-೭೦, ಕ್ರಿ.ಶರ್ಶಣ೪೦. 

69ಬೆಳ್ಳಾವೆ ವೆಂಕಟನಾರಾಯಣಪ್ಪ (ಸಂ), ಪಂಪಭಾರತ ೧೦-೫೧. 
1ಸೌ.ಇ.ಇ ಸಂ-೧೮, ನಂ-೧೬, ಪುಟ- ೧೦, ಕ್ರಿ.ಶ್ಶ೯೦೭-೦೮. 


71 ಎ.ಕ, ಸಂ-೭, ನಂ-೧೩೬, ಪುಟ- ೨೪೫ , ಸು ೯ನೆಯ ಶತಮಾನ. 


72ಚಿೆದಾನಂದಮೂರ್ತಿ ಎಂ. ಕನ್ನ ಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ.೨೬೮, 


7ಸೌ.ಇ.ಇ, ಸಂ೯, ಭಾಗ-೧, ನಂ-೧೦೧, ಪುಟ-೭೦, ಕ್ರಿ.ಶ.೧೦೪೫. 
uHandiki,K.K., Yashtilaka and Indian Culture, p-97. 
75ಸೌ.ಇಇ, ಸಂ-೧೮, ನಂ-೨೧ ಪುಟ-೧೩, ಕ್ರಿಶ, ೯೧೬. 

16೮. ರಿ.ಇಎಏ, ೧೯೫೭-೫೮, ನಂ-ಬಿ-೨೯೨, ಪುಟ-೪೬, ಕ್ರಿ. ಶ.೮೨೦. 
77ಕಲಬುರ್ಗಿ ಎಂ.ಎಂ. (ಸಂ)ಧಾರವಾಡ ಜಿಲ್ಲಾ ಶಾಸನಸೂಚಿ ನಂ-೮೬. 
78೮. ರಿ.ಇ,ಏ,-೧೯೪೭-೪೮, ನಂ-೧೯೫, ಪುಟ-೨೪, ಸು ೯ ನೆಯ ಶತಮಾನ. 


79ಸೌ.ಇ.ಇ, ಸಂ-೧೮, ನಂ-೧೬, ಪುಟ- ೧೦, ಕ್ರಿ.ರ್ಶ೦೭-೦೮. 


80ಕಲಬುರ್ಗಿ ಎಂ.ಎಂ. (ಸಂ)ಧಾರವಾಡ ಜಿಲ್ಲಾ ಶಾಸನಸೂಚಿ ನಂ-೭೦,ಕ್ರಿ.ಶ.೯೩೫. 


81ಇ ಆಯ್‌, ಸಂ-೧೫, ನಂ-೬, ಪುಟ-೭೩-೭೪, ಕ್ರಿ.ಶ. 
82ಸೌ.ಇ.ಇ, ಸಂ-೧೮,ನಂ-೩೨೮, ಪುಟ- ೪೨೫ , ಕ್ರಿ,ಶ, ೯೪೫. 
83ಸೌ.ಇ.ಇ, ಸಂ-೨೦, ನಂ-೧೦, ಪುಟ-೧೦, ಕ್ರಿ.ಶ.೭೮೬. 
84ಕಲಬುರ್ಗಿಎಂ.ಎಂ.(ಸಂ) ಧಾರವಾಡ ಜಿಲ್ಲಾ ಶಾಸನಸೂಚಿ ನಂ-೨೨೭, 
85ಅದೇ, ನಂ-೧೨೪ ಕ್ರಿ.ಶ.೮೧೯-೨೦. 

86ಸೌ.ಇ.ಇ, ಸಂ-೧೮, ನಂ-೧೦ ಕ್ರಿ.ರ್ಶ೯೦೭. 

87ಅದೇ, ಸಂ-೧೧, ಭಾಗ-೧, ನಂ-೨೦, ಪುಟ-೧೨, ಕ್ರಿ.ಶ.ರ೯೨. 
88ಲ್ಕ.ರಿ.ಇಏ,-೧೯೫೫-೫೬, ನಂ-೨೧೪, ಪುಟ-ರ೯, ಕ್ರಿ. ಶರ್ಲ೨. 
89ಸೌ.ಇ.ಇ, ಸರ, ಭಾಗ-೧, ನಂ-೫೭, ಪುಟ-೩೨, ಕ್ರಿ.ಶ್ತ೯೨೨. 
90ಅದೇ,ನಂ-೫೮, ಪುಟ-೩೨, ಕ್ರಿ.ಶ.೯೨೨. 

91ಸೌ.ಇ.ಇ, ಸಂ೯, ಭಾಗ-೧, ನಂ-೬೧, ಪುಟ-ಸಿ೪, ಕ್ರಿ.ಶ್ಶ೯೩೧. 
92ಎ.ಕ, ಸಂ-೭, ನಂ-ಎಚ್‌.ಆಯ್‌-೨೨, ಕ್ರಿ.ರ್ಶ೯೩೫. 
93೮.ರಿ.ಇಏ,-೧೯೬೦-೬೧, ನಂ-ಬಿ-೪೪೦,ಪುರ೯೧, ಕ್ರಿ.ರ್ಶ೩ಿ೬. 
94ಸೌ.ಇ.ಇ ಸಂ-೧೧, ಭಾಗ-೧, ನಂ-೩೬, ಪುಟ-೨೧, ಕ್ರಿ.ರ್ಶಳ೪೨. 


95೮್ಯ.ರಿ.ಇಏ,-೧೯೬೮-೬೯, ನಂ-೮೫, ಪುಟ-೩೧, ಕ್ರಿ. ರ್ಪಳ೪೭. 


96ಕಲಬುರ್ಗಿ ಎಂ.ಎಂ. (ಸಂ)ಧಾರವಾಡ ಜಿಲ್ಲಾ ಶಾಸನಸೂಚಿ ನಂ-೯೯, ಶಂಬನೂರ. 
97ಅದೇ,ನಂ-೯೮. 

98ಸೌ.ಇ.ಇ, ಸಂ-೧೮, ನಂ-೩೦, ಮೂರನೆಯ ಕೃಷ್ಣ. 

99ಎ.ಕ, ಸಂ-೧೦, ಪುಟ-೩೬೪, ನಂರ೯೪. ಮೂರನೆಯ ಕೃಷ್ಣ. 

100ಸೌ.ಇ.ಇ, ಸಂ-೧೮, ನಂ-೩೩, ಕ್ರಿ.ರ್ಶ೭೧. 

101 ಚಿದಾನಂದಮೂರ್ತಿ ಎಂ. ಕನ್ನ ಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ. ೨೮೨. 
1020 ಆಯ್‌, ಸಂ-೬, ನಂ-ಬಿ, ಪುಟ-೧೬೨-೬೩, ಕ್ರಿ.ಶ.೭ರ್ರ. 

103ಕಲಬುರ್ಗಿ ಎಂ. ಎಂ. (ಸಂ)ಧಾರವಾಡ ಜಿಲ್ಲಾ ಶಾಸನಸೂಚಿ ನಂ-೯೫,ಕ್ರಿ.ಶ್ರ೬೭. 
104ಅದೇ,ನಂ-೧೬೮,ಕ್ರಿ.ಶ.೮೮೩, 

105ಅದೇ,ನಂ-೩೩, ಸು ೯ ನೆಯ ಶತಮಾನ. 

106ಎ.ಕೆ, ಸಂ-೭, ನಂ-೧೩,ಪುಟ-೧೨೮ , ಕ್ರಿ.ಶ.೮೭೦. 

107ಸೌ.ಇ.ಇ, ಸಂ-೨೦, ನಂ-೧೪, ಪುಟ-೧೪, ಕ್ರಿ.ಶ.೮೭೮-೭೯., 

108ಅದೇ, ಸಂ-೧೧, ಭಾಗ-೧, ನಂ-೧೯, ಪುಟ-೧೨, ಕ್ರಿ.ಶ.೮೮೩. 

109 ಆದೇ ಸಂ-೧೧, ಭಾಗ-೧ ನಂ-೨೦,ಪುಟ-೧೨ , ಕ್ರಿ.ಶ.೮೮೩. 

110 ಆದೇ ಸಂ೯, ಭಾಗ-೧, ನಂ-ರ೯, ಕ್ರಿ.ಶ್ಷ೯೦೮-೦೯. 

11ಕಲಬುರ್ಗಿ ಎಂ.ಎಂ. (ಸಂ)ಧಾರವಾಡ ಜಿಲ್ಲಾ ಶಾಸನಸೂಚೆ ನಂ-೧. 

112ಅದೇ, ನಂ-೨೬. 

113ಸೌ.ಇ.ಇ, ಸಂ-೧೧, ಭಾಗ-೧, ನಂ-೩೨, ಪುಟ-೧೯ ಸು ೯ ನೆಯ ಶತಮಾನ. 
114ಮ್ಪೆ.ಆ.ರಿ. -೧೯೩೫, ನಂ-ಸಿಷಿ, ಸು ೯ ನೆಯ ಶತಮಾನ. 

115ಅದೇ. 

I16. ರಿ.ಸೌ.ಇಎ, ೧೯೪೧-೪೨ ನಂ- ಡಿ೧೦೧, ಪುಟ೧೦೧ ಕ್ರ.ರ್ಶು೭ಿ. 
117೮.ರಿ.ಇವಏ,-೧೯೩೧-೩೨, ನಂ-೨೫೯,ಪುಟ-೨೬, ಕ್ರಿ. ಶ್ರ೯೬೭. 
118ಅದೇ-೧೯೫೪-೫೫, ನಂ-೮೮, ಪುಟ-೩೪, ಸು ೯ ನೆಯ ಶತಮಾನ. 
119೮.ರಿ.ಸೌ.ಇ್ಮಏ,-೧೯೪೧-೪೨, ನಂ-೨೭, ಪುಟ-೨೮, ಸು ೯ ನೆಯ ಶತಮಾನ. 
120ಮ್ಮೆ. ಲ್ಯ. ರಿ.,-೧೯೩೫, ನಂ-೩೩, ಪುಟ-೧೧೦, ಕ್ರಿ. ಶ್ರ೯೬೭. 

121ಸೌ.ಇ.ಇ, ಸಂ-೧೮, ನಂ-೩೩,ಪುಟ ೨೦, ಕ್ರಿ.ಶರ್ಶ೯೭೧. 


122ಸೌ.ಇ.ಇ, ಸಂ-೧೮, ನಂ-ಸಿ೪ಳಿ ಪುಟ- ೨೧, ರಾಜಾದಿತ್ಯ. 


Chu AS 4 


ಅಧ್ಯಾಯ ಒಂಭತ್ತು 


ವಾಸ್ತು ಶಿಲ್ಲ ಮತ್ತು ಚಿತ್ರಕಲೆ 


ವಾಸು ಶಿಲ 
[3 


pe] 
ಪರಂಪರೆ 


ವಾಸ್ತುಶಿಲ್ಪ, ವಾಸ್ತುಶಾಸ್ತ್ರ ಅಥವಾ ವಾಸ್ತುವಿದ್ಯೆಗಳನ್ನು ಕಟ್ಟಡ ಅದರ ರಚನೆ, ಶೈಲಿ, 
ಸ್ಮಾರಕಗಳೆಂಬರ್ಥದಲ್ಲಿ ಬಳಸಲಾಗುತ್ತಿದ್ದು ಇವು ಕಲೆ ಮತ್ತು ವಿಜ್ಞಾನಗಳ ಕೃತ್ರಿಮಸಂಬಂಧದಿಂದ 
ಹೊರಹೊಮ್ಮಿ ದಂತವುಗಳಾಗಿವೆ '. ಇಂತಹ ಕೃತ್ರಿಮ ಸಂಬಂಧದಿಂದ ರಚನೆಗೊಂಡ ವಾಸ್ತುಶಿಲ್ಪಕಲೆಯು 
ಧಾರ್ಮಿಕ ಹಾಗೂ ಲ್‌ೌಕಿಕವೆಂಬೆರಡು ವಿಧಾನಗಳ ಹಿನ್ನೆಲೆಯಲ್ಲಿ ಬೆಳೆದುಬಂದಿದೆ. ಸಮಾಜದಲ್ಲಿ ಇವೆರಡಕ್ಕೂ 
ಸಮಾನ ಸ್ಥಾನಮಾನಗಳಿದ್ದರೂ ಜನರು ಧಾರ್ಮಿಕ ವಾಸ್ತು ಶಿಲ್ಪಕಲೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಬಂದಿದ್ದಾರೆ. 
ಹೀಗಾಗಿ ಧಾರ್ಮಿಕ ವಾಸ್ತುಶಿಲ್ಬಕಲೆಯು ಭಾರತದಲ್ಲಿ ಮಹೆಂಜೋದಾರೊ ಸಂಸ್ಕೃತಿಯ ಕಾಲದಿಂದಲೇ ಬೆಳೆದು 
ಬಂದಿತು. ಮಹೆಂಜೋದಾರೊ ಸಂಸ್ಕೃತಿಯಲ್ಲಿ ದೇವಾಲಯ-ದೇವರ ಪೂಜೆಗಳು ಇದ್ದವುವೆಂಬುದನ್ನು 
ಇತ್ತೀಚಿನ ಸಂಶೋಧನೆಗಳು ಸ್ಪಷ್ಟಪಡಿಸಿವೆ". ಈ ಅಂಶವನ್ನು ವೇದ, ರಾಮಾಯಣ, ಮಹಾಭಾರತ ಕಾವ್ಯಗಳು 
ಸಹ ಸಮರ್ಥಿಸುತ್ತವೆ'. ಆದರೆ ಧಾರ್ಮಿಕ ವಾಸ್ತುಶಿಲ್ಪಕಲೆಗೆ ಭಾರತದಲ್ಲಿ ನಿರ್ದಿಷ್ಟ ಸ್ವರೂಪ ಬಂದಿದ್ದು 
ಮೌೌರ್ಯ ಚಕ್ರವರ್ತಿಯಾದ ಅಶೋಕನಿಂದಲೆ ಎಂದರೆ ತಪ್ಪಾಗಲಾರದು. ಏಕೆಂದರೆ ಇಲ್ಲಿಯವರೆಗೆ ಕಟ್ಟಡ 
ದೇವಾಲಯಗಳನ್ನು ಕಟ್ಟಲು ಬಳಸುತ್ತಿದ್ದ ಕಟ್ಟಿಗೆ ಮಣ್ಣುಗಳ ಬದಲು ಈಗ ಕಲ್ಲು ಬಂಡೆಗಳು ಉಪಯೋಗಕ್ಕೆ 
ಬಂದವು. ಇದನ್ನು ಅಶೋಕ ಚಕ್ರವರ್ತಿ ತನ್ನ ಧರ್ಮದ ಸ್ಟ್ರಾ ರಕಗಳಾದ ಗುಹಾಲಯಸ್ತೂಪಗಳ ನಿರ್ಮಾಣದಲ್ಲಿ 
ಬಳಸಿದನು. ಇವನ ಕಾಲದಿಂದಲೇ ಭಾರತದಲ್ಲಿ ಧಾರ್ಮಿಕ ಹಿನ್ನೆಲೆಯಲ್ಲಿ ಮೊದಲಬಾರಿಗೆ ಗುಹಾಲಯಸ್ತೂಪ 
ಮತ್ತು ದೇವಾಲಯಗಳು ನಿರ್ಮಾಣಗೊಂಡವು. ಅಂತಹವುಗಳಲ್ಲಿ ಪ್ರಥಮ ಭಾರತೀಯ ಗುಹಾಲಯವೆಂದರೆ 
ಲೋಮಸರಾಶಿ ಗುಹಾಲಯ". ಅಶೋಕ ಚಕ್ರವರ್ತಿ ಪ್ರಾರಂಭಿಸಿದ ಈ ಧಾರ್ಮಿಕ ವಾಸ್ತುಶಿಲ್ಪ ಕಲೆಯನ್ನು 
ಶಾತವಾಹನ, ಇಕ್ಲುವಾಕು, ಗುಪ್ತ, ವಾಕಾಟಕ, ಬಾದಾಮಿ ಚ್ಯಾಲುಕ್ಕ, ಪಲ್ಲವ, ರಾಷ್ಟ್ರಕೂಟರು 
ವುನ್ನೆಡೆಸಿಕೊಂಡು ಬಂದರೂ, ವಂಂದಿನ ದಿನಗಳಲ್ಲಿ ಬಂದ ಅರಸರು ಗುಹಾವಾಸ್ತುಶಿಲ್ಪ 
ಪದ್ಧತಿಯನ್ನು ಹೊರತುಪಡಿಸಿ ಕಟ್ಟಡ ದೇವಾಲಯಗಳನ್ನು ಕಲ್ಯಾಣಿ ಚಾಲುಕ್ಯರು, ಹೊಯ್ದಳರು, 
ವಿಜಯನಗರ, ವಿಜಯನಗರೋತ್ತರದ ಅಮರ ನಾಯಕರು ಮುನ್ನೆ ಡೆಸಿಕೊಂಡು ಬಂದರು. ಇಂದಿಗೂ ಅದು 


ಯಾವುದೇ ಅಡೆತೆಡೆಯಿಲ್ಲದೇ ನಡೆದು ಬಂದಿರುವದನ್ನು ಕಾಣಬಹುದಾಗಿದೆ. 


ರಾಷ್ಟ್ರಕೂಟ ದೇವಾಲಯಗಳಿರುವ ನೆಲೆಗಳು 
೧) ಶಾಸನ ಉಲ್ಲೇಖಿತ ದೇವಾಲಯಗಳು: 
ಅ) ಮಹಾರಾಷ್ಟ್ರ: 


ಮಹಾರಾಷ್ಟ್ರ ರಾಜ್ಯದಲ್ಲಿ ಗುಹಾದೇವಾಲಯ ಹಾಗೂ ಏಕಶಿಲಾದೇವಾಲಯಗಳು ಇರುವಂತೆ ಶಾಸನ 
ಉಲ್ಲೇಖಿತ ಕಟ್ಟಡ ದೇವಾಲಯಗಳೂ ಸಹ ಕೆಲವು ಸ್ಥಳಗಳಲ್ಲಿ ಕಂಡುಬರುತ್ತವೆ. ಅವುಗಳು ಯಾವುವೆಂದರೆ 


ಎಲ್ಲೋರ, ಅಂದೂರ, ಮನೋರ, ಸಂಜಾನ (ಸಂಯಾಮ), ಕಂದಾರ, ಚಿಂಚನಿ ಮತ್ತು ಬಂಧಕಗಳಾಗಿವೆ. 
ಆ) ಆಂಧ್ರಪ್ರದೇಶ: 


ಆಂಧ್ರಪ್ರದೇಶ ರಾಜ್ಯದಲ್ಲಿಯೂ ಶಾಸನೋಕ್ತ ದೇವಾಲಯಗಳು ಕಂಡುಬರುತ್ತವೆ. 
ಅಂತಹವುಗಳೆಂದರೆ ಆಲಂಪುರ, ಕಮಲಾಪುರ, ದೊಡ್ಡಕಮಲ, ನಾಯಕಲ್‌, ಪುಷ್ಪಗಿರಿ, ರಾಮೇಶ್ವರ, 


ದಾನವಲುಪಾಡು, ಮೂಡಲಪಾಳ್ಯ ಮತ್ತು ಹಲಹರವಿಗಳಾಗಿವೆ. 
ಇ) ತಮಿಳನಾಡು: 


ಆಂಧ್ರ-ಮಹಾರಾಷ್ಟ್ರ ಗಳಂತೆ ತಮಿಳನಾಡಿನಲ್ಲಿಯೂ ರಾಷ್ಟ್ರಕೂಟರ ದೇವಾಲಯಗಳಿದ್ದು ಹೆಚ್ಚಾಗಿ 
ಶಾಸನಗಳು ಮೂರನೆಯ ಕೃಷ್ಣನ ಕಾಲಕ್ಕೆ ಸೇರಿದವುಗಳಾಗಿದ್ದು ದೇವಾಲಯಕ್ಕೆ ದಾನ ನೀಡಿದ ಕುರಿತು 
ಹೇಳುತ್ತವೆ. ಶಾಸನ ಹೆಸರಿಸುವ ದೇವಾಲಯದ ಸ್ಥಳವೆಂದರೆ, ದಕ್ಷಿಣ ಅರ್ಕಾಟ್‌ ಜಿಲ್ಲೆ ತಿರುಕ್ಕೊಯಿಲೂರ್‌ 


ತಾಲೂಕಿನ ಜಂಬಾಯಿ ಗ್ರಾಮವಾಗಿದೆ. 
ಈ)ಕರ್ನಾಟಕ: 


ರಾಷ್ಟ್ರಕೂಟ ದೇವಾಲಯ ಮತ್ತು ರಾಷ್ಟ್ರಕೂಟ ಶಾಸನಗಳ ತವರೆಂದರೆ ಕರ್ನಾಟಕವೆಂದರೆ 
ತಪ್ಪಾಗಲಾರದು. ಏಕೆಂದರೆ ಹೆಚ್ಚಿನ ತಾಮ್ರಪಟ- ಶಿಲಾಶಾಸನಗಳು, ಅಸಂಖ್ಯಾತ ಕಟ್ಟಡ ದೇವಾಲಯಗಳು 


ಇಲ್ಲಿ ಕಂಡುಬರುತ್ತವೆ. ಅಂತಹ ಶಾಸನೋಕ್ತ ದೇವಾಲಯಗಳ ಸ್ಥಳೆಗಳು ಈ ಕೆಳಗಿನಂತಿವೆ. 
೧. ಗುಲಬರ್ಗಾ ಜಿಲ್ಲೆ 

ಮೋಘ, ಅಂಜೋಲ, ಶಿರವಾಳ. 
೨. ವಿಜಾಪುರ ಜಿಲ್ಲೆ 


ನರಸಲಗಿ, ಸಾಲೋಟಗಿ. 


೩. ಬಾಗಲಕೋಟ ಜಿಲ್ಲೆ 

ಲೋಕಾಪೂರ, ನಂದವಾಡಿಗೆ, ಐಹೊಳೆ. 
೪. ರಾಯಚೂರ ಜಿಲ್ಲೆ 

ಭೋಗವತಿ. 
೫. ಕೊಪ್ಪಳ ಜಿಲ್ಲೆ:- 

ಕೊಪ್ಪಳ. 
೬.ಗದಗ ಜಿಲ್ಲೆ 

ನರೇಗಲ್‌, ಮುಳಗುಂದ, ಚಿಂಚಲಿ, ಮೇವುಂಡಿ, ಕವಜಗೇರಿ, ರೋಣ, ಕುರ್ತಕೋಟಿ, 
ಸೊರಟೂರ, ನಾಗಾವಿ, ಸವಡಿ ಮತ್ತು ಕೊಣ್ಣೂರು. 
೭.ಬೆಳಗಾವಿ ಜಿಲ್ಲೆ 

ಸವದತ್ತಿ. 
೮. ಧಾರವಾಡ ಜಿಲ್ಲೆ 

ತುಪ್ಪದ ಕುರಹಟ್ಟಿ. 
€೯.ಹಾವೇರಿ ಜಿಲ್ಲೆ 


ಕದರಮಂಡಲಗಿ, ಮಧುರೆ, ಹುಲಗೂರ, ಸತ್ಯಪಳ್ಳಿ, ಖಂಡೇಬಾಗೂರ, ಜವಲಿ, ಕಚ್ಚಾವ, ಗಾಳಪೂಜಿ, 
ಹಾವಂಗಿ, ಹತ್ತಿ ಮತ್ತೂ ರ, ಹಿರೇಮಾಗನೂರ, ಬ್ಯಾಡಗಿ, ಹೊನ್ನ ಟ್ಟಿ, ಮಾಸಂಗಿ, ಅಣಜಿ, ಶಿಗ್ಲಾ ವ ಹಾಗೂ 
ಅರಸಿನಗುಪ್ಪಿ A 


೧೦.ಬಳ್ಳಾರಿ ಜಿಲ್ಲೆ 
ಕುಡತಿನಿ ಮತ್ತು ಕೊಳಗಲ್ಲು 
೧೧. ದಾವಣಗೇರಿ ಜಿಲ್ಲೆ 


ಬಾಗಳಿ. 


೧೨.ಶಿವಮೊಗ್ಗ ಜಿಲ್ಲೆ 
ಅರಕೇರಿ, ಹೆಚ್ಚೆ, ಬಂದಳಿಕೆ, ಗೌಜೆ ಹಾಗೂ ಸಾಲೂರು. 
೧೩. ಚಿತ್ರದುರ್ಗ ಜಿಲ್ಲೆ 


ಕ್ಯಾಸನೂರ, ಬೇವಿನಹಳ್ಳಿ, ಗಂಜಿಗಟ್ಟಿ, ಗ್ರಾಮ, ಗುಂಡೇರಿ ಜಟ್ಟಿಂಗರಾಮೇಶ್ವರ (ಸಿದ್ದಾಪೂರ), 


ಆಡನೂರ, ರಾಮಸಾಗರ, ಲಕ್ಷ್ಮಿಸಾಗರ, ಇಸಮುದ್ರ, ಮೆಲಗಾಣಿ, ಮೂಡಲಗೇರಿ ಹಾಗೂ ಚಿಕ್ಕಮಧುರೆ. 
೧೪. ಮೈಸೂರು ಜಿಲ್ಲೆ 

ತಲವನಪುರ. 
೧೫. ತುಮಕೂರ ಜಿಲ್ಲೆ 


ಕಡಬಾ. 


(ಇವು ಯಾವ ಜಿಲ್ಲೆ ಮತ್ತು ತಾಲೂಕಿನಲ್ಲಿವೆ ಎಂಬುದನ್ನು ಧಾರ್ಮಿಕ ವಿಷಯದ 
ಪುರಣಿಯ ಪಟ್ಟಿಕೆಯಲ್ಲಿ ಕೊಟ್ಟಿರುವದರಿಂದ ಅವನ್ನು ಇಲ್ಲಿ ಉಲ್ಲೇಖಿಸಿಲ್ಲ.) 
೨)ಶಾಸನ ರಹಿತ ದೇವಾಲಯಗಳು: 
ಅ)ಮಹಾರಾಷ್ಟ್ರ ರಾಜ್ಯ 

ಜೋಗೇಶ್ವರ, ಲೋನಾಡ, ಹರಿಶ್ಚಂದ್ರಗಡ, ಪಟ್ನಾ, ಅಂಕಾಯಿ, ಮಂಡಪೇಶ್ವರ, ಎಲ್ಲೋರಾ, 
ಎಲಿಫೆಂಟಾ ಮತ್ತು ಧಾರೇಶ್ವರ ಸ 
ಆ) ಗೋವಾ ರಾಜ್ಯ 

ಕೊಟ್ಟೊಂಬಿ ಮತ್ತು ಬಿಚೋಲಿ'. 


ಇ) ಆಂಧ್ರಪ್ರದೇಶ 


ಆಲಂಪೂರ, ಪತ್ರೊಳಿ, ಭವನಾಸಿಸಂಗಮ, ಬಂದ ತಂಡ್ರಪಾಡು, ಮಹಾನಂದಿ, ಪಂಚಲಿಂಗಾಲ, 


ಪ್ರತಕೋಟ, ಪಾಪನಾಸಿ ಮತ್ತು ವೆಲ್ಲು ರಿ. 


ಈ)ಕರ್ನಾಟಕ ರಾಜ್ಯ 


ಪಟ್ಟದಕಲ್ಲು, ಮಹಾಕೂಟ, ಬಾಚನಗುಡ್ಡ, ಹಳ್ಳೂರ, ಗುಡೂರು, ರಾಜೂರ, ಗದಗ, 
ಹೂಲಿ, ಸೊಗಲ, ಹಂಪಿ, ಅತಕೂರ, ಲಕ್ಸ್ಮೇಶ್ವರ, ಕಡೂರ, ಮಳವಳ್ಳಿ”, ಬಡಮಳ್ಳಿ, ನದಿಹರಳಹಳ್ಳಿ, 
ಮೋಟಹಳ್ಳಿ, ಗುಂಡೂರ, ಸವೂರ, ಹೆಸರೂರ, ಗಾಳಿಪೂಜಿ, ನರೇಗಲ್‌, ಮಲ್ಲಿಗಾರ, ಕನವಳ್ಳಿ, ಕಿತ್ತೂರ, 
ಸಂಗೂರ, ಅರಳೀಕಟ್ಟಿ, ಗುಡಗುಡಿ, ನೂಲಗೇರಿ, ಮೇದೂರು, ಶಿರಗುಂಬಿ, ಸಂಡೂರ ', ಬಂಕೂರ, 


ಮಳಖೇಡ, ಹುಂಚ", ಜಯವಾಡಗಿ, ಹೂವಿನಹಿಪ್ಪರಿಗಿ ಯಂಕಂಚಿ” ಹಾಗೂ ಸಂಡೂರ ". 


ಸಧ್ಯಕ್ಕೆ ನಮಗೆ ಲಭ್ಯವಿರುವ ದಾಖಲೆಗಳಿಂದ ನೋಡುವದಾದರೆ, ೭೮ ಗ್ರಾಮಗಳುಶಾಸನೋಕ್ತ 
ದೇವಾಲಯಗಳಿರುವ ಗ್ರಾಮಗಳಾದರೆ, ೫೮ ಗ್ರಾಮಗಳು ಶಾಸನರಹಿತವಾದ ಮತ್ತು ಇತರ ಸಾಹಿತ್ಯ 
ಗ್ರಂಥಗಳಲ್ಲಿ ಉಲ್ಲೇಖಿತಗೊಂಡಂತವುಗಳಾಗಿವೆ. ಒಟ್ಟು ೧೩೬ ಗ್ರಾಮಗಳಾಗುತ್ತವೆ. ಶಾಸನೋಕ್ತ 
ದೇವಾಲಯಗಳಲ್ಲಿ ಶೈವ-೭೮, ಜೈನ-೨೨, ವೈಶ್ಸ ವ-೭, ತೈಪುರುಷ-೨, ಗಣೇಶ-೨, ಆದಿತ್ಯ-೬, ಶಾಕ್ಷ-೧೫, 
ಆದಿತ್ಯ-೧, ಬ್ರಹ್ಮನ-೩ ಗುಡಿಗಳು ಸೇರಿ ಒಟ್ಟು ೧೩೬ ದೇವಾಲಯಗಳಾಗುತ್ತವೆ. ಶಾಸನೋಕ್ತ 
ದೇವಾಲಯಗಳಲ್ಲಿ ಬಹಳಷ್ಟು ಬಿದ್ದು ಹೋಗಿವೆ ಮತ್ತು ಜೀರ್ಣೋದ್ದಾರಗೊಂಡಿವೆ. ಅನ್ಯಧರ್ಮದ 
ದೇವಾಲಯಗಳಾಗಿ ಮಾರ್ಪಟ್ಟಿವೆ. ಸಾಹಿತ್ಯ ಗ್ರಂಥಗಳಲ್ಲಿ ಉಲ್ಲೇಖಗೊಂಡ ಗುಹಾಲಯ, ಏಕಶಿಲಾ ಮತ್ತು 
ಕಟ್ಟಡ ದೇವಾಲಯಗಳು ಕೆಲವೊಂದು ಗ್ರಾಮದಲ್ಲಿ ಒಂದಕ್ಕಿಂತ ಹೆಚ್ಚು ಮತ್ತು ೩೦ ರಿಂದ ೩೫ರ ವರೆಗೆ 
ಕಂಡುಬರುತ್ತವೆ. ಉದಾ: ಐಹೊಳೆ, ಶಿರವಾಳ, ಎಲ್ಲೋರ, ಪಟ್ಟದಕಲ್ಲು, ಆಂದೋಲ ಮತ್ತು ಹಳ್ಳೂರ 
ಇತ್ಯಾದಿ. ಕೆಲವು ವಿದ್ವಾಂಸರು ಕಲ್ಯಾಣ ಚಾಲುಕ್ಯರ ದೇವಾಲಯಗಳನ್ನು ಸಹ ರಾಷ್ಟ್ರಕೂಟರ 


ದೇವಾಲಯಗಳೆಂದು ಹೆಸರಿಸಿದ್ದು ಅವುಗಳನ್ನು ಪರಿಶೀಲಿಸ ಬೇಕಾಗಿದೆ. 
ರಾಷ್ಟ್ರಕೂಟರ ಆರಂಭಿಕ ವಾಸ್ತುಕಲೆಯ ಲಕ್ಷಣಗಳು 


ಉತ್ತರ ಭಾರತದ ವೈದಿಕ (ಹಿಂದೂ) ಧರ್ಮದ ಪುನರುಜ್ಜೀವನಕ್ಕೆ ಗುಪ್ತರು ಕಾರಣವಾದರೆ, ದಕ್ಷಿಣ 
ಭಾರತದ ವೈದಿಕ ಧರ್ಮ ಸಂಸ್ಕೃತಿಯ ಪೋಷಕರು ಚಾಲುಕ್ಕ ಮತ್ತು ಪಲ್ಲವರಾಗಿದ್ದಾರೆ. ಮುಖ್ಯವಾಗಿ ವೈದಿಕ 
ಧರ್ಮದ ಬೆನ್ನೆಲುಬೆಂದು ತಿಳಿಯಲಾದ ವಾಸುುಶಿಲ್ಪಕಲೆಯ ಚಟುವಟಿಕೆಗಳಲ್ಲಿ ಸ್ವತಃ ತಮ್ಮನ್ನು 
ತೊಡಗಿಸಿಕೊಂಡು ಪ್ರೋತ್ಸಾಹಿಸಿದವರು ರಾಷ್ಟ್ರಕೂಟರು". ಈ ಪುನರುಜ್ಜೀವನದ ಪ್ರಭಾವ ಧಾರ್ಮಿಕ 
ಹಿನ್ನೆಲೆಯ ಮುಖಾಂತರ ವಾಸ್ತು ಶಿಲ್ಪಕಲೆಯ ಮೇಲಾಗಿದ್ದರಿಂದ ಗುಪ್ತರ ಅಸಂಘಟಿತ ವಾಸ್ತುಕಲೆಯ ಶೈಲಿಯ 
ಬದಲು ವ್ಯವಸ್ಥಿತವಾದ ವಾಸ್ತುಕಲೆಯನ್ನು ಚಾಲುಕ್ಕ, ಪಲ್ಲವ ಮನೆತನಗಳು ಸಿದ್ಧಪಡಿಸಿದವು. ವಿನ್ಯಾಸ, 


ತಂತ್ರಗಾರಿಕೆ, ರಚನೆ ಮತ್ತು ನಿರ್ಮಾಣದಲ್ಲಿ ರಾಷ್ಟ್ರಕೂಟರು ಚಾಲುಕ್ಕ ಮತ್ತು ಪಲ್ಲವರಿಗಿಂತ ಒಂದು ಹೆಜ್ಜೆ 


ಮುಂದೆ ಹೋಗಿ ತಮ್ಮ ವಾಸ್ತು ಸ್ಮಾರಕಗಳನ್ನು ನಿರ್ಮಾಣಮಾಡಿದರು. ಅವರ ಹೊಸದಾದ ವಾಸ್ತು 
ಲಕ್ಷಣಗಳನ್ನು ಎಲ್ಲೋರ, ಎಲಿಫೆಂಟಾ ಮತ್ತು ಕಟ್ಟಡ ರಚನೆಯ ಗುಹಾ- ದೇವಾಲಯಗಳ ವಿಲಕ್ಷಣ 


ಲಕ್ಷಣಗಳಲ್ಲಿ (Typical feture) ಕಾಣುತ್ತೇವೆ. 


ಬಾದಾಮಿ ಚಾಲುಕ್ಕರನ್ನು ಬದಿಗೊತ್ತಿ ದಕ್ಷಿಣಭಾರತದ ಅಧಿಕಾರಗದ್ದು ಗೆಯನ್ನೇರಿದ ರಾಷ್ಟ್ರಕೂಟರು 
ಚಾಲುಕ್ಯರು ಬಳಸಿದ ವಾಸ್ತುಶಿಲ್ಪ ತಂತ್ರಗಾರಿಕೆಯ ಲಕ್ಷಣಗಳನ್ನು ಹಿಂದೂ-ವೈದಿಕ ಸಂಸ್ಕೃತಿಯಲ್ಲಿ 
ಮೇಳ್ಳಸಿದರು. ಚಾಲುಕ್ಕರ ವಾಸ್ತುಲಕ್ಷ ಣಗಳನ್ನು ಎರವಲಾಗಿ ಪಡೆದುಕೊಂಡರಾದರೂ ತಮ್ಮದೇ ಎಂದು 
ಹೇಳಿಕೊಳ್ಳುವ ಹೊಸಮಾದರಿಯ ಲಕ್ಷ ಣಗಳನ್ನು ಬಳಸಿ ಸ್ಮಾರಕಗಳನ್ನು ನಿರ್ಮಿಸಿದರು. ಹಿಂದು ಧರ್ಮದ 
ಪುನರುಜ್ಜೀವನದೊಂದಿಗೆ ಉತ್ತರ-ದಕ್ಷಿ ಣದಲ್ಲಿ ಪ್ರಚಲಿತದಲ್ಲಿದ್ದ ಬೌದ್ಧ ವಾಸ್ತುಕಲೆಯು ಸಾವಕಾಶವಾಗಿ 
ಹಿನ್ನೆಡೆ ಸಾಧಿಸಿ ಕೊನೆಗೆ ತೀರ ಉತ್ತರದತ್ತ ಸರಿಯುತ್ತ ನೆಡೆದು ನೇಪಾಳ, ಟಿಬೆಟ್‌ ಹಾಗೂ ಚೀನಾಗಳಲ್ಲಿ 
ನೆಲೆಗೊಂಡಿತು. 


೧) ಗುಹಾಲಯಗಳು 


ಮೌರ್ಯ ಚಕ್ರವರ್ತಿ ಅಶೋಕನಿಂದ ಆರಂಭಗೊಂಡ ಕಲ್ಲು ಬಂಡೆಗಳನ್ನು ಕೊರೆದು ಮಾಡುವ 
ವಾಸ್ತು ಕಲಾ ಸಂಪ್ರದಾಯ ಮುನ್ನೆಡೆದು ರಾಷ್ಟ್ರಕೂಟರ ಕಾಲದಲ್ಲಿ ಪರಮೋಚ್ಛಸ್ಥಾನ ಮುಟ್ಟಿತು. ಶಿಲ್ಪಿಯ 
ಕಲ್ಪನಾಶಕ್ತಿ, ಸಾಮರ್ಥ್ಯಗಳು ಎಲ್ಲೋರದಲ್ಲಿರುವ ಗುಹಾಲಯ-ವಿಕಶಿಲಾ ಕೈಲಾಸ, ಎಲಿಫೆಂಟಾದ ಮಹೇಶ್ವರ 
ಗುಹೆಯ ಮಹದೇವನ ಶಿಲ್ಪಗಳಲ್ಲಿ ಕಾಣಬಹುದಾಗಿದ್ದು ಅಲ್ಲಿಯ ಶಿಲ್ಪಗಳನ್ನು ಸರಿಗಟ್ಟುವ ಪ್ರಾಚೀನ 
ಭಾರತದ ಮೂರ್ತಿಶಿಲ್ಪ ಚರಿತ್ರೆಯಲ್ಲಿಯೇ ವಿರಳ. ಕೈಲಾಸದೇವಾಯವನ್ನು ಕಂಡ ವಿದೇಶಿ ಕಲಾ ಇತಿಹಾಸ 
ತಜ್ಞ ಪರ್ಶಿಬೌನ್‌ ಉದಾತ್ತ ಧ್ಯೈಯ ಸಾಧನೆಯಲ್ಲಿ ಮಾನವರ ಕೈಗಳು, ಮನಸ್ಸು, ಹೃದಯಗಳು 
ಏಕಪ್ರಕಾರವಾಗಿ ಅಪ್ಟೇ ತನ್ಮಯತೆಯಿಂದ ಕೆಲಸ ಮಾಡಿದ ಶ್ರಮದ ಕೊಡುಗೆ ಇದಾಗಿದೆಯೆಂದು 
ಉದ್ದಾರವೆತ್ತಿ ದಾ ನೆ". 

ಗುಹಾಲಯಗಳನ್ನು ಕೊರೆಯುವಲ್ಲಿ ವಿಲಕ್ಷಣ ಲಕ್ಷಣಗಳನ್ನು ಬಳಸಿ ನಿರ್ಮಿಸಲಾಗಿದೆ. ಗರ್ಭಗೃಹದ 
ಮುಂದಿನ ಮಂಟಪ, ಮಂಟಪದಲ್ಲಿಯ ದೈತ್ಯಾಕಾರದ ಸ್ತಂಭಗಳು, ಅವು ಅತೀ ಭಾರವಾದ ಮಾಳಿಗೆಯ 
ಛತ್ತನ್ನು ಹೊತ್ತು ನಿಂತಂತೆ ಕಾಣುವ ದೃಶ್ಯ, ಅಂತಸ್ತಿನ ಮೇಲೆ ಮೇಲಂತಸ್ತು, ಧಾರ್ಮಿಕ ಮತ್ತು ಪುರಾಣೋಕ್ತ 
ಸಂಬಂಧ ಪಡೆದ ಶಿಲ್ಪಗುಚ್ಛಗಳ ಕೆತ್ತನೆಗಳು ನೋಡುಗರ ಮನಸ್ಸನ್ನು ಸೂರೆಮಾಡುವಂತವುಗಳಾಗಿವೆ. ಈ 


ಎಲ್ಲ ಗುಹಾಲಯಗಳ ಮೇಲೆ ಬೌದ್ಧ ವಾಸ್ತು ಕಲೆಯ ಪ್ರಭಾವವಾಗಿದೆಯಾದರೂ ಸ್ತಂಭಗಳ ರಚನೆಯಲ್ಲಿ 


ಬಾದಾಮಿ ಚಾಲುಕ್ಕ ಗುಹಾಲಯಗಳ ಪ್ರಭಾವ ಹೆಚ್ಚಾಗಿರುವದನ್ನು ಕಾಣುತ್ತೇವೆ ( 


೨) ದೇವಾಲಯಗಳು 


ರಾಷ್ಟ್ರಕೂಟರ ಸಾಮ್ರಾಜ್ಯವು ಉನ್ನತಿ ಪಡೆದಿದ್ದರೂ ದಖ್ಬನ್‌ದ ಮೇಲೆ ಸಂಪೂರ್ಣ 
ಪಸರಿಸಿಕೊಂಡಿರಲಿಲ್ಲ. ಅದು ಉತ್ತರ ಭಾರತದ ಗಂಗಾನದಿಯ ಬಯಲಿನವರೆಗೂ ಹರಡಿಕೊಂಡಿತ್ತು. 
ಆದ್ದರಿಂದ ರಾಷ್ಟ್ರಕೂಟರ ಸ್ವಾರಕಗಳು ವಿಸ್ತಾರ ಪ್ರದೇಶದಲ್ಲಿ ಹರಡಿಕೊಳ್ಳಲಿಲ್ಲವೆಂಬ ಓ.ಸಿ.ಗಂಗೂಲಿ ಮತ್ತು 
ಏ. ಗೋಸ್ವಾಮಿಯವರ ಅವರ ಅಭಿಪ್ರಾಯ ಸಾಧುವಾದುದಲ್ಲ". ಏಕೆಂದರೆ ಅವರ ಅಭಿಪ್ರಾಯವೇನಿದ್ದರೂ 
ಏಕಶಿಲಾ ಗುಹಾಲಯಗಳಿಗೆ ಮಾತ್ರ ಸೀಮಿತವಾಗಿದೆ. ರಾಷ್ಟ್ರಕೂಟರ ಸಾಮ್ರಾಜ್ಯ ವಿಸ್ತಾರವಾಗಿ ಹರಡಿದಂತೆ 
ಅದು ವಿಶಾಲ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಕರ್ನಾಟಕ, ತಮಿಳನಾಡು ರಾಜ್ಯಗಳಲ್ಲಿ ವ್ಯಾಪಿಸಿಕೊಂಡಿತ್ತು. 
ಅವರ ಸಾಮ್ರಾಜ್ಯ ಹೇಗೆ ವಿಶಾಲ ಪ್ರದೇಶದಲ್ಲಿ ಹರಡಿದೆಯೋ ಹಾಗೆಯೇ ಅವರ ಕಾಲದಲ್ಲಿ ನಿರ್ಮಾಣಗೊಂಡ 


ಕಟ್ಟಡ ದೇವಾಲಯಗಳು ಸಹ ಹರಡಿಕೊಂಡಿರುವದನ್ನು ಶಾಸನಗಳು ಉಲ್ಲೇಖಿಸುತ್ತವೆ. 


ಗುಹಾ- ಏಕಶಿಲಾದೇವಾಲಯಗಳು ರಾಷ್ಟ್ರಕೂಟ ಪೂರ್ವದ ಬೌದ್ದ ವಾಸ್ತುಕಲೆ ಮತ್ತು ಬಾದಾಮಿ 
ಚಾಲುಕ್ಕ ವಾಸ್ತುಕಲೆಯ ಪ್ರಭಾವ ಪಡೆದು ಬೆಳೆದು ಬಂದಂತೆ ಕಟ್ಟಡ ದೇವಾಲಯಗಳೂಸಹ ಟಾಲುಕ್ಕ ಪಲ್ಲವರ 
ದೇವಾಲಯಗಳಿಂದ ಪ್ರಭಾವಿತವಾಗಿ ನಿರ್ಮಾಣಗೊಂಡಿವೆ. ಅಂತಹ ಪ್ರಭಾವಗಳನ್ನು ಪಟ್ಟದಕಲ್ಲಿನ 
ಜೈನನಾರಾಯಣ, ಹಳ್ಳೂರಿನ ಮೇಲ್ಲುಡಿ, ನಂದವಾಡಿಗೆಯ ಮೂಕಬಸವಣ್ಣ, ಶಿರವಾಳದ ಒಂದು ಶೈವ 


ದೇವಾಲಯಗಳಲ್ಲದೇ ಐಹೊಳೆಯ ಹಲವಾರು ದೇವಾಲಯಗಳಲ್ಲಿ ಕಾಣಬಹುದಾಗಿದೆ ". 
೩) ಬಳಸಿದ ಸಾಮಗ್ರಿ 


ರಾಷ್ಟ್ರಕೂಟರು ದಖ್ಬನ್‌ ಪ್ರಸ್ಥಭೂಮಿಯಲ್ಲಿ ದೊರೆಯುವ ದಖ್ಬನ್‌ ಟ್ರ್ಯಾಪ್‌ (Deccan Trap) 


ಅಥವಾ ಬಸಾಲ್ಫ್‌ (Bೀsalt) ಎಂಬ ಅಗ್ನಿ ಶಿಲೆಯ ವಿವಿಧ ಪ್ರಕಾರಕ್ಕೆ ಸೇರಿದ ಕೆಂಪು ಮಿಶ್ರಿತ ಮರಳುಶಿಲೆ 


(Red Sand Stone), ಸೇದಿ (Lime), ಧಾರವಾಡ ಶಿಲಾವರ್ಗ (Dharwad Reseis), ವರಟಾದ 
ಕಪ್ಪು (Black Stone), ಬೆಣಚು (Granite Stone), ನೀಲಿ ಕಪ್ಪು ಮಿಶ್ರಿತ ಬಳಪದ ಶಿಲೆ (Schist 
Stone) ಗಳಲ್ಲದೇ ಹೊರರಾಜ್ಯಗಳಲ್ಲಿ ಕಟ್ಟಿದ ದೇವಾಲಯಗಳಿಗೆ ಅಲ್ಲಿಯೇ ದೊರೆಯುವ ಸ್ಥಳೀಯ 
ಶಿಲೆಗಳನ್ನು ಬಳಸಿ ದೇವಾಲಯಗಳನ್ನು ನಿರ್ಮಿಸಿದರು. ಕೆಲವೊಮ್ಮೆ ದೇವಾಲಯಗಳ ಭದ್ರತೆಯ ದೃಷ್ಟಿಯಿಂದ 


ಎರಡು-ಮೂರು ಶಿಲೆಗಳನ್ನು ಮಿಶ್ರಗೊಳಿಸಿ ಕಟ್ಟಿರುವದನ್ನು ಕಾಣುತ್ತೇವೆ. 


ಕೆಲವು ವಿಶಿಷ್ಟ ಲಕ್ಷ ಣಗಳು 
ಅ) ತಲವಿನ್ಯಾಸ 


ಸಾಮಾನ್ಯವಾಗಿ ರಾಷ್ಟ್ರಕೂಟ ಶಿಲ್ಪಿಗಳು ದೇವಾಲಯಗಳಿಗೆ ಗುಹಾ-ಏಕಶಿಲಾ ದೇವಾಲಯಗಳ 
ತಲವಿನ್ಯಾಸಗಳನ್ನು ಬಳಸಿಕೊಂಡಿದ್ದರೂ ಕಟ್ಟಡ ದೇವಾಲಯ ನಿರ್ಮಾಣದಲ್ಲಿ ಕೆಲವು ಹೊಸ 
ಪದ್ದತಿಗಳನ್ನು ಅಳವಡಿಸಿ ಅವನ್ನು ಮತ್ತಷ್ಟು ವೈವಿಧ್ಯಮಯವಾಗಿ ನಿರ್ಮಿಸಿದರು. ಇವರ ದೇವಾಲಯಗಳು 
ಏಕಕೂಟ, ದ್ವಿಕೂಟ, ತ್ರಿಕೂಟ ಮಾದರಿಯ ಚೌಕಾದ ಗರ್ಭಗೃಹಗಳನ್ನು ಮತ್ತು ಆಯತಾಕಾರದ 
ಗರ್ಭಗೃಹಗಳನ್ನು ಹೊಂದಿವೆ. ಕೆಲವು ಸಾಂಧಾರ ಮಾದರಿಗೆ ಒಳಪಟ್ಟಿದ್ದರೆ, ಹೆಚ್ಚು ದೇವಾಲಯಗಳು 
ನಿರಾಂಧಾರ ಮಾದರಿಯಲ್ಲಿವೆ. 


೧.ಏವಿಕಕೂಟ ಸಾಂಧಾರ 


ಸಾಂಧಾರ ಮಾದರಿಯ ತಲವಿನ್ಯಾಸದ ದೇವಾಲಯಗಳಿಗೆ ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಕರ 
ಮಾದರಿಯನ್ನೇ ಬಳಸಿಕೊಂಡಿದ್ದು ಅದು ಪಟ್ಟದಕಲ್ಲಿನ ಜೈನನಾರಾಯಣಗುಡಿ, ಹಳ್ಳೂರಿನ ಮೇಲ್ಲುಡಿಗಳಲ್ಲಿ 
ಕಂಡುಬರುತ್ತದೆ. ಪಟ್ಟದಕಲ್ಲಿನ ಜೈನ ನಾರಾಯಣಗುಡಿಯು ಗರ್ಭಗೃಹ, ನವರಂಗ, ಮುಖಮಂಟಪ ಮತ್ತು 
ಗರ್ಭಗೃಹದ ಸುತ್ತಲೂ ಪ್ರದಕ್ಷಿಣೆಯನ್ನು ಹೊಂದಿದ್ಧರೆ, ಹಳ್ಳೂರಿನ, ಮೇಲ್ಲುಡಿಯು ಗರ್ಭಗೃಹ, 
ಪ್ರದಕ್ಷಿಣಾಪಥ ಹಾಗೂ ನವರಂಗಮಂಟಪಗಳನ್ನು ಹೊಂದಿದೆ *. ಇವೆರಡನ್ನು ಹೊರತುಪಡಿಸಿದರೆ 


ರಾಷ್ಟ್ರಕೂಟರ ಕಾಲದ ಸಾಂಧಾರ ಪ್ರಕಾರದ ದೇವಾಲಯಗಳು ಎಲ್ಲಿಯೂ ಕಂಡುಬರುವದಿಲ್ಲ. 
೨. ಏಕಕೂಟ ನಿರಾಂಧಾರ: 


ಮೇಲಿನ ಗುಡಿಗಳು ಸಾಂಧಾರ ಪ್ರಕಾರಕ್ಕೆ ಸೇರಿದ ಏಕಕೂಟ ತಲವಿನ್ಯಾಸಕ್ಕೆ ಸೇರಿದವುಗಳಾದರೆ, 


ಹೆಚ್ಚಿ ನ ಪ್ರಮಾಣದವುಗಳು ವಿವಿಧ ಮಾದರಿಯ ತಲವಿನ್ಯಾಸದ ಪ್ರದಕ್ಷಿಣಾಪಥ ರಹಿತ ದೇವಾಲಯಗಳಾಗಿವೆ. 


ಒಂದನೆಯ ಮಾದರಿ 


ಒಂದನೆಯ ಮಾದರಿ ಏಕಕೂಟ ನಿರಾಂಧಾರ ತಲವಿನ್ಯಾಸದಲ್ಲಿ ಗರ್ಭಗೃಹ ಮತ್ತು ಎರಡು ಸ್ತಂಭದ 
ಮುಖಮಂಟಪ ಹೊಂದಿದ್ದು ಸವಡಿಯ ಗಣೇಶ, ಐಹೊಳೆಯ ಗಳಗನಾಥ ಗುಂಪಿನ ಶಿವದೇವಾಲಯಗಳು 


ಒಳ್ಳೆಯ ಉದಾಹರಣೆಗಳಾಗಿವೆ. ಇವು ತಸೇವಲ ಗರ್ಭಗೃಹ- ಮುಖಮಂಟಪ ಹೊಂದಿವೆ ". 


ಎರಡನೆಯ ಮಾದರಿ 


ದ್ವಿತೀಯ ಮಾದರಿಯ ತಲವಿನ್ಯಾಸದಲ್ಲಿ ಗರ್ಭಗೃಹ, ಅಂತರಾಳ ಮತ್ತು ಮುಖಮಂಟಪಗಳಿದ್ದು 


ಐಹೊಳೆಯ ಹುಚ್ಚಿಮಲ್ಲಿ ದೇವಾಲಯದ ಮುಂದಿರುವ ಒಂದು ಚಿಕ್ಕದಾದ ಗುಡಿ ಇಂತಹ ಮಾದರಿಗೆ ಸೇರಿದೆ. 
ಅದರಲ್ಲಿ ಗರ್ಭಗೃಹ, ಸುಖನಾಸಿ ಮತ್ತು ನಾಲ್ಕುಸ್ತಂಭದ ಮುಖಮಂಟಪಗಳಿವೆ. ಗರ್ಭಗೃಹ ಮಾತ್ರ 


ಸಂಪೂರ್ಣ ಬಿದ್ದಿದ್ದು ಅದರ ಅಧಿಷ್ಠಾನ ವೇದಿಕೆ ಕಂಡುಬರುತ್ತದೆ. 


ಮೂರನೆಯ ಮಾದರಿ 


ಮೂರನೆಯ ಮಾದರಿಯ ಗುಡಿಗಳು ಕೇವಲ ಗರ್ಭಗೃಹಗಳನ್ನು ಮಾತ್ರ ಹೊಂದಿವೆ. ಪಟ್ಟದಕಲ್ಲಿನ 


ಚಂದ್ರಶೇಖರ, ಐಹೊಳೆಯ ಅಳ್ಳಿ ಬಸಪ್ಪ, ಬನಶಂಕರಿಯ ಗಣೇಶ ಗುಡಿಗಳು ಕೇವಲ ಒಂದೇ ಗರ್ಭಗೃಹವನ್ನು 


ಹೊಂದಿದ ಗುಡಿಗಳಾಗಿವೆ *. 


ನಾಲ್ಕನೆಯ ಮಾದರಿ 


ನಾಲ್ಕನೆಯ ಮಾದರಿಯ ಏಕಕೂಟ ತಲವಿನ್ಯಾಸದಲ್ಲಿ ಗರ್ಭಗೃಹ, ಅರ್ಧಮಂಟಪ, ನವರಂಗ 
ಮಂಟಪಗಳನ್ನು ಹೊಂದಿವೆ. ಇನ್ನು ಕೆಲವು ಗರ್ಭಗೃಹ, ಅರ್ಧಮಂಟಪ, ನವರಂಗ ಹಾಗೂ 
ಮುಖಮಂಟಪಗಳನ್ನು ಹೊಂದಿವೆ. ಹೂವಿನ-ಹಿಪ್ಪರಗಿಯ ಕಲ್ಮೇಶ್ವರ ದೇವಾಲಯವು ಗರ್ಭಗೃಹ, 
ಅರ್ಧಮಂಟಪ, ನವರಂಗ ಮತ್ತು ಮುಖಮಂಟಪಗಳನ್ನು ಹೊಂದಿದ್ದ ರೆ, ಹೊಸ ಮಹಾಕೂಟದ ಅಡಕೇಶ್ವರ 
ದೇವಾಲಯವು ಗರ್ಭಗೃಹ, ಅಂತರಾಳ, ನವರಂಗ ಮತ್ತು ಮುಖಮಂಟಪಗಳನ್ನು ಹೊಂದಿದೆ. ಅಲ್ಲದೇ 
ನರೇಗಲ್ಲದ ನಾರಾಯಣ ಬಸದಿ, ಅಂದೋಲದ ಸಾತಲಿಂಗ ಹಾಗೂ ಆಟಲಿಂಗ, ನಂದವಾಡಿಗೆಯ 


ಮೂಕಬಸವಣ್ಣ ಇತ್ಯಾದಿ ದೇವಾಲಯಗಳು ಇಂತಹ ಮಾದರಿಗೆ ಸೇರಿವೆ. 


ಐದನೆಯ ಮಾದರಿ 


ಐದನೆಯ ಮಾದರಿಯ ತಲವಿನ್ಯಾಸದ ದೇವಾಲಯಗಳು ಶಿರವಾಳದಲ್ಲಿ ಕಂಡುಬರುತ್ತವೆ. ಏಕಕೂಟ 
ತಲವಿನ್ಯಾಸದಲ್ಲಿಯೇ ವಿಶಿಷ್ಕವಾಗಿದ್ದು ಇಲ್ಲಿರುವ ಶೈವ ದೇವಾಲಯಗಳಲ್ಲಿ ಮಾರ್ಕಂಡೇಶ್ವರ ದೇವಾಲಯ, 
ಮಾದರ ಓಣಿಯಲ್ಲಿದ್ದು ಪಶ್ಚಿಮಕ್ಕೆ ಮುಖ ಮಾಡಿ ಕಟ್ಟಲ್ಪಟ್ಟಿದೆ. ಗ್ರಾಮದ ಇನ್ನೊಂದು ವಿಶೇಷ ಹೆಚ್ಚಾನೆಚ್ಚು 
ಗುಡಿಗಳ ಗ ರ್ಭಗೃಹಗಳುಂ ಪಶ್ಚಿಮಕ್ಕೆ ಮುಖಮಾಡಿರುವದಾಗಿವೆ. ಮಾರ್ಕಂಡೆ ಶ್ವರವು 
ಗರ್ಭಗೃಹ- ಅರ್ಧಮಂಟಪ- ಅದರ ಮುಂದುಗಡೆ ಉತ್ತರ ದಕ್ಷಿಣ ಮುಖದ್ಧಾರಗಳಿರುವ 
ಅಂತರಾಳ-ನವರಂಗ ಇದಕ್ಕೆ ಹತ್ತಿಕೊಂಡು ಮತ್ತೊಂದು ಉತ್ತರ-ದಕ್ಷಿಣ ಮುಖದ್ವಾರಗಳ ಅಂತರಾಳ ಇದಕ್ಕೆ 
ಹತ್ತಿಕೊಂಡು ಅರ್ಧಮಂಟಪವಿದ್ದು, ಇದು ನಂದಿಶಿಲ್ಪ ಕ್ಯ ಮೀಸಲಾದಂತಹುದು. ಮತ್ತು ನಂದಿಶಿಲ್ಲ ಕ್ಕೂ ಸಹ 


ಗೋಡೆಯನ್ನು ನಿರ್ಮಿಸಿರುವದು ವಿಶೇಷ. 


ಗ್ರಾಮದ ಪಶ್ಚಿಮ ದಿಕ್ಕಿನ ಹಳ್ಳದ ಎಡದಂಡೆಯ ಮೇಲೆ ನನ್ನೇಶ್ವರ ದೇವಾಲಯ ಸಂಕೀರ್ಣವಿದೆ. 
ಇಲ್ಲೊಂದು ಸುಜ್ಞಾನೇಶ್ವರ ಸಮಾಧಿಯಿರುವ ಮಠವಿದೆ ". ಮಠಕ್ಕೆ ದ್ವಿಕೂಟ ದೇವಾಲಯವನ್ನು 
ಬಳಸಿಕೊಳ್ಳಲಾಗಿದೆ. ಮಠದ ದಕ್ಷಿಣಕ್ಕೆ ಹತ್ತಿಕೊಂಡು ನನ್ನೇಶ್ವರ ಹೆಸರಿನ ಎರಡು ದೇವಾಲಯಗಳು ಮತ್ತು 
ಎರಡು ಶಿಧಿಲಗೊಂಡು ಬಿದ್ದ ದೇವಾಲಯಗಳಿವೆ. ನನ್ನೇಶ್ವರ ದೇವಾಲಯಗಳೆರಡು ಪಶ್ಚಿಮಕ್ಕೆ 
ಮುಖಮಾಡಿದ್ದು ಮುಖಮಂಟಪ ಹಾಗೂ ನಂದಿಮಂಟಪ ಹೊಂದಿಲ್ಲ. ಇದೇ ಮಾದರಿಯ ಮತ್ತೊಂದು 


ಗ್ರಾಮದ ದೇವಾಲಯವೆಂದರೆ ಮಲ್ಲಿಕಾರ್ಜುನ ದೇವಾಲಯವಾಗಿದೆ. 
ಆರನೆಯ ಮಾದರಿ 


ಆರನೆಯ ಮಾದರಿಯ ರಾಷ್ಟ್ರಕೂಟ ಏಕಕೂಟ ತಲವಿನ್ಯಾಸದ ದೇವಾಲಯ ಮಾದರಿಯು ನೇರವಾಗಿ 
ಬಾದಾಮಿ ಚಾಲುಕ್ಯ ದೇವಾಲಯದಿಂದ ಎರವಲು ಪಡೆದಿದು. ಅದು ಚಾಲುಕ್ಕರ ವಾಸ್ತುಕಲೆಯ ಕೇಂದ್ರವಾದ 
ಐಹೊಳೆಯಲ್ಲಿಯೇ ಇರುವದು ವಿಶೇಷವಾದರೂ ಸಾಮಾನ್ಯಾವಧಿಯಲ್ಲಿ ಪ್ರಾರಂಭಾವಧಿಯಲ್ಲಿ ಸ್ಥಳೀಯ 
ಚಾಲುಕ್ಕ ಶಿಲ್ಪಿಗಳು ರಾಷ್ಟ್ರಕೂಟರ ಅಧೀನಕ್ಕೊಳಪಟ್ಟಾಗ ಸಹಜವಾಗಿ ಮೊದಲಿನ ಮಾದರಿಯನ್ನೇ ಬಳಕೆ 
ಮಾಡಿಕೊಂಡಿರಬೇಕು. ಇದೊಂದು ಮಂಟಪ ರೀತಿಯ ತಲವಿನ್ಯಾಸ ದೇವಾಲಯವಾಗಿದ್ದು ಅದನ್ನು 
ಐಹೊಳೆಯ ಕೊಂತಿಗುಡಿ ಸಂಕೀರ್ಣದಲ್ಲಿರುವ ಒಂದು ಮಂಟಪಗುಡಿಯಾಗಿದೆ. ಇದನ್ನು ಮಂಟಪದಂತೆ 
ನಿರ್ಮಿಸಲಾಗಿದ್ದು ಹಿಂದಿನ ಗೋಡೆಗೆ ಹತ್ತಿಕೊಂಡಂತೆ ಗರ್ಭಗೃಹವನ್ನು ನಿರ್ಮಿಸಲಾಗಿದೆ. ಇದೇ ಮಾದರಿಯ 
ಮತ್ತೊಂದು ಗುಡಿಯು ಜಾಡರ ಗುಡಿಯಾಗಿದ್ದು ಅದನ್ನು ಸೂರ್ಯಗುಡಿ ಎಂತಲೂ ಕರೆಯಲಾಗಿದೆ ". 
ಇದು ಆಯತಾಕಾರದ ಮಂಟಪದಂತಿದ್ದು ಅದರ ಮುಂದಿನ ಮುಖಮಂಟಪ ಸಹ ಆಯತಾಕಾರವಾಗಿದ್ದು 
ನಾಲ್ಕು ಸ್ತಂಭಗಳನ್ನು ಹೊಂದಿದೆ. ಏನಿಯರಗುಡಿ ಗುಂಪಿನಲ್ಲಿ ಇಂತಹ ಮಂಟಪ ಗುಡಿಗಳುಂಟು. ಹಾಗೂ 


ಹುಚ್ಚಪ್ಪಯ್ಯ ಮಠದ ಗುಂಪಿನಲ್ಲಿಯೂ ಕಂಡುಬರುತ್ತದೆ ಪ 
ಏಳನೆಯ ಮಾದರಿ 


ಮೇಲಿನ ಏಕಕೂಟ ತಲವಿನ್ಯಾಸದ ದೇವಾಲಯಗಳು ವಿಭಿನ್ನ ಮಾದರಿಯಲ್ಲಿ ದ್ದಂತೆ ಅವುಗಳ 
ಹೊರಗೋಡೆಗಳು ಕೂಟ ಮಾದರಿ, ಪಂಜರಕೊಪ್ಪ, ಅರೆಸ್ತಂಭ, ಇಕ್ಕೆಲ ಜಾಲಂಧರ ಇತ್ಯಾದಿ 
ಅಲಂಕಾರಗಳಿಂದ ಕೂಡಿವೆ. ಇಂತಹ ದೇವಾಲಯಗಳಿಗಿಂತ ವಿಶಿಷ್ಠ ಹೊರಗೋಡೆಯನ್ನು ಹೊಂದಿದ 
ಮತ್ತೊಂದು ತಲವಿನ್ಯಾಸದ ದೇವಾಲಯವೆಂದರೆ ಕೊಣ್ಣೂರಿನ ಪರಮೇಶ್ವರ ದೇವಾಲಯವಾಗಿದೆ. 
ಇದೊಂದು ಮೂಲತಃ ಜೈನಬಸದಿಯಾಗಿದ್ದು, ಕ್ರಿ.ಶ.೮೦೫೦ ರಲ್ಲಿ ಮೊದಲನೆಯ ಅಮೋಘವರ್ಷನ ಸಾಮಂತ 


ದಂಡನಾಯಕ ಬಂಕೇಯನು ಕಟ್ಟಿಸಿದನು*. ಇದು ನಕ್ಷತ್ರ ಮಾದರಿಯ ದೇವಾಲಯವಾಗಿದ್ದು ಇದು ಮುಂದೆ 


ಕಲ್ಯಾಣಿ ಚಾಲುಕ್ಕ-ಹೊಯ್ದ ೪ ಕಾಲದ ನಕ್ಷ ತ್ರ ರೀತಿಯ ದೇವಾಲಯಗಳಿಗೆ ಮಾದರಿಯಾಯಿತು”. ಮೂಲತಃ 
ಬಂಕೇಯನು ಕಟ್ಟಿಸಿದ ಗುಡಿಯು ಗರ್ಭಗೃಹ, ಅರ್ಧಮಂಟಪಗಳು ರಾಷ್ಟ್ರಕೂಟರ ಕಾಲಕ್ಕೆ ಸೇರಿವೆ. ಮುಂದಿನ 


ನವರಂಗ ಮತ್ತು ಮುಖಮಂಟಪಗಳು ಕಲ್ಯಾಣಿ ಚಾಲುಕ್ಕರ ಕಾಲದಲ್ಲಿ ನಿರ್ಮಿತವಾಗಿವೆ. 
ಎಂಟನೆಯ ಮಾದರಿ 


ಎಂಟನೆಯ ಮಾದರಿಯ ಏಕಕೂಟ ತಲವಿನ್ಯಾಸದ ಮತ್ತೊಂದು ವಿಶಿಷ್ಟ ತಲವನ್ಯಾಸಕ್ಕೆ ಸೇರಿದೆ. 
ಇಂತಹ ತಲವಿನ್ಯಾಸ ಹೊಂದಿದ ದೇವಾಲಯ ಜಾಯವಾಡಗಿಯ ಲಕ್ಷ್ಮೀ (ಜೈನ) ಗುಡಿಯಾಗಿದೆ.* ಇದರಲ್ಲಿ 
ಆಯತಾಕಾರದ ಒಂದೇ ಗರ್ಭಗೃಹವಿದ್ದು ಅದಕ್ಕೆ ಮೂರು ದ್ವಾರಗಳಿವೆ. ಇದಕ್ಕೆ ಹತ್ತಿ ಕೊಂಡು ನಾಲ್ಕು ಸ್ತಂಭದ 
ನವರಂಗ ಮಂಟಪವಿದೆ. ಗರ್ಭಗೃಹಕ್ಕೆ ಮೂರು ದ್ವಾರವಿರುವದರಿಂದ ಬಹುಷಃ ಮೂರು ತೀರ್ಥಂಕರ 
ಶಿಲ್ಪಗಳನ್ನು ಪ್ರತಿಷ್ಠಾ ಪಿಸಿರಬೇಕು. ಇದೇ ಮಾದರಿಯಲ್ಲಿ ಮತ್ತೊಂದು ದೇವಾಲಯ ಶಿರವಾಳದಲ್ಲಿದ್ದು, ಸನ್ನತಿ 
ದಾರಿಯ ಮೇಲ್ಲಡೆಯಿರುವ ದೇವಾಲಯವಾಗಿದೆ. ಈ ಗುಡಿಯ ಗರ್ಭಗೃಹ ಆಯತಾಕಾರವಾಗಿದ್ದು ಮಧ್ಯ 
ನಾಲ್ಕು ಸ್ತಂಭಗಳಿವೆ. ಇದಕ್ಕೆ ಹತ್ತಿಕೊಂಡು ಆಯತಾಕಾರದ ಎರಡು ಸ್ತಂಭದ ಮುಖಮಂಟಪವಿದೆ. ರೋಣದ 
ಜೈನಬಸದಿಯೂ ಸಹ ಆಯತಾಕಾರದ ಗರ್ಭಗೃಹ-ನವರಂಗ ಮಂಟಪ ಹೊಂದಿದ್ದು ಇದರ ಗರ್ಭಗೃಹಕ್ಕೆ 
ಒಂದೇ ದ್ವಾರವಿದೆ. ಈ ಮಾದರಿಯ ತಲವಿನ್ಯಾಸಗಳ ದೇವಾಲಯಗಳು ಕಲ್ಯಾಣಿ ಚಾಲುಕ್ಕರ ಕಾಲದಲ್ಲಿ ಹೆಚ್ಚು 


ಪ್ರಸಿ 
೫ 


0 
pF 
[3 
[$e] 
[34 

[೨1 


ಆ) ದ್ವಿಕೂಟ ತಲವಿನ್ಯಾಸ 


ರಾಷ್ಟ್ರಕೂಟ ಶಿಲ್ಪಿಗಳು ಏಕಕೂಟ ಮಾದರಿಯ ತಲವಿನ್ಯಾಸದ ದೇವಾಲಯಗಳಲ್ಲಿ ವೈವಿಧ್ಯಮಯ 
ವಿನ್ಯಾಸಗಳನ್ನು ಅಳವಡಿಸಿದಂತೆ ದ್ವಿಕೂಟ ತಲವಿನ್ಯಾಸದ ದೇವಾಲಯ ನಿರ್ಮಿಸಿ ತಮ್ಮ ಸಾಮರ್ಥ್ಯವನ್ನು 
ಪ್ರದರ್ಶಿಸಿದ್ದಾರೆ. ದ್ವಿಕೂಟ ತಲವಿನ್ಯಾಸದಲ್ಲಿ ಎರಡು ಗರ್ಭಗೃಹಗಳು, ಅವುಗಳ ಮುಂದೆ 


ಅರ್ಧಮಂಟಪಗಳನ್ನು 


ಅಳವಡಿಸಲಾಗುತ್ತದೆ. ಈ ಮಾದರಿ ತಲವಿನ್ಯಾಸದ ದೇವಾಲಯಗಳು ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಲ್ಪಟ್ಟಿದ್ದು 


ಅವು ಯಂಕಂಚಿ, ಶಿರವಾಳ, ರೋಣ, ಐಹೊಳೆ ಇತ್ಯಾದಿ ಗ್ರಾಮಗಳಲ್ಲಿ ಕಂಡುಬರುತ್ತವೆ. 


ಯಂಕಂಚಿಯ ಈಶ್ವರ (ದೇಗುಲ) ದೇವಾಲಯ ಎರಡು ಕಾಲವಧಿಯಲ್ಲಿ ಕಟ್ಟಿದ್ದಾಗಿದೆ. ದ್ವಿಕೂಟ 
ದೇವಾಲಯವು ರಾಷ್ಟ್ರಕೂಟರ ಕಾಲದ ನಿರ್ಮಿತಿಯಾದರೆ, ಅದರ ನವರಂಗದ ದ್ವಾರಕ್ಕೆ ಹತ್ತಿಕೊಂಡು 


ಕಟ್ಟಲಾದ ತ್ರಿಕೂಟ ದೇವಾಲಯವು ಕಲ್ಯಾಣ ಚಾಲುಕ್ಕರ ಕಾಲದ ನಿರ್ಮಿತಿಯಾಗಿದೆ *. ಇವೆರಡು 


ಒಂದಕ್ಕೊ ಧದ ಹೊಂದಿಕೊಂಡಿದ್ದರಿಂದ ಪಂಚಕೂಟ ದೇವಾಲಯದಂತೆ ಕಂಡುಬರುತ್ತದೆ. ಈ ದೇವಾಲಯ 
ಪೂರ್ವ-ಪಶ್ಚಿಮ ಮುಖಮಾಡಿದಂತೆ ಕಟ್ಟಲಾಗಿದೆ. ಗರ್ಭಗೃಹಗಳ ಮುಂದೆ ಎರಡು ಸ್ತಂಭಗಳ 
ಅರ್ಧಮಂಟಪಗಳಿದ್ದು ಅವುಗಳ ಮಧ್ಯದಲ್ಲಿ ನಾಲ್ಕು ಸ್ತಂಭದ ನವರಂಗಮಂಟಪವಿದೆ. ಮಂಟಪದ ಉತ್ತರಕ್ಕೆ 
ಮುಖಮಾಡಿದಂತೆ ಒಂದೇ ದ್ವಾರವಿದೆ. ಹಾಗೂ ದಕ್ಷಿಣ ಗೋಡೆಯಲ್ಲಿ ಮತ್ತೊಂದು ಅರ್ಧ ಮಂಟಪವಿದೆ. 
ಹೊರಗೋಡೆ ಅರೆಸ್ತಂಭದ ಸಾದಾ ಅನಲಂಕೃತ ಮಾದರಿಗೆ ಸೇರಿದೆ. ಅಧಿಪ್ಲಾನವು ಉಪಾನ- ಜಗತಿ 
ಹೊಂದಿದ್ದು, ಮೇಲಿನ ಮುಂಚಾಚು ಸಾದಾ ಇದೆ. ಗರ್ಭಗೃಹಗಳ ಮೇಲೆ ಶಿಖರಗಳಿದ್ದಂತೆ ತೋರುತ್ತದೆ. 
ಏಕೆಂದರೆ ಶಿಖರದ ಮೇಲಿರುವ ಕಲ್ಲಿನ ಕಳಶಗಳು ಇಲ್ಲಿ ಕಂಡುಬರುತ್ತವೆ. ಡಾ.ಅ.ಸುಂದರರವರು ದ್ವಿಕೂಟ 
ಗುಡಿಯ ನವರಂಗದ ಅರ್ಧಮಂಟಪದಲ್ಲಿ ನಂತರದಲ್ಲಿ ಲಿಂಗವನ್ನು ಪ್ರತಿಷ್ಠಾ ಪಿಸಿದ್ದನ್ನು ಮತ್ತು ಅದರ 
ಮೇಲೆ ನಂತರದ ಕಾಲದಲ್ಲಿ ಮೆಟ್ಟಿಲು ಶಿಖರವನ್ನು ಗಮನಿಸಿ ಇದೊಂದು ತ್ರಿಕೂಟವೆಂದಿದ್ದಾರಲ್ಲದೇ, 


ಇದ್ದಿರಬಹುದಾದ ಶಿಖರಗಳು ಕದಂಬನಾಗರ ಶೈಲಿಯಲ್ಲಿದ್ದವೆಂದು ಹೇಳಿರುವದು ಸಮಂಜಸವೆನಿಸಲಾರದು". 


ರೋಣದ ಕೆರೆಯ ಏರಿಯ ದಕ್ಸಿಣಕ್ಕಿರುವ ಸೋಮಲಿಂಗ ಹೆಸರಿನ ದೇವಾಲಯವು ಸಹ 
ಯಂಕಂಚಿಯ ಈಶ್ವರ ದೇವಾಲಯದ ತಲವಿನ್ಯಾಸ ಹೊಂದಿದ್ದು ನವರಂಗದ ದ್ವಾರ ಮಾತ್ರ ದಕ್ಷಿಣಕ್ಕೆ ಇದೆ. 
ಪೂರ್ವ-ಪಶ್ಚಿಮ ಮುಖ ಮಾಡಿದಂತೆ ಗರ್ಭಗೃಹಗಳು, ಅವುಗಳ ಮುಂದೆ ಅರ್ಧಮಂಟಪಗಳು ಮತ್ತು 
ನವರಂಗ ಮಂಟಪಗಳನ್ನು ಹೊಂದಿದೆ. ಮಂಟಪದಲ್ಲಿ ನಾಲ್ಕು ಘಂಟಾ ಮಾದರಿಯ ಸ್ತಂಭಗಳಿವೆ. ಪೂರ್ವದ 
ಗರ್ಭಗೃಹ ಮತ್ತು ಪಶ್ಚಿಮ ಗರ್ಭಗೃಹ-ಅರ್ಧಮಂಟಪಗಳು ಬಿದ್ದಿವೆ. ಹೊರಗೊಡೆ ಕೂಟ 
ಮಾದರಿಯಲ್ಲಿದ್ದು, ಪಂಜರ ಕೋಷ್ಟ ಜಾಲಂದ್ರ ಅರೆಸ್ತಂಭಗಳ ಕೆತ್ತನೆಗಳಿವೆ. 


ಇ)ತ್ರಿಕೂಟ ತಲವಿನ್ಯಾಸ 


ರಾಷ್ಟ್ರಕೂಟರ ಏಕಕೂಟ ಮತ್ತು ದ್ವಿಕೂಟ ದೇವಾಲಯಗಳನ್ನು ಕಟ್ಟಿದಂತೆ ತ್ರಿಕೂಟ ತಲವಿನ್ಯಾಸದ 
ದೇವಾಲಯಗಳನ್ನು ನಿರ್ಮಾ ಣಮಾಡಿದ್ದಾರೆ. ಬಾದಾಮಿ ಚಾಲುಕ್ಕರ ಪರಂಪರೆಯನ್ನು ಮುಂದುವರೆಸಿದ 
ರಾಷ್ಟ್ರಕೂಟರು ಅದನ್ನು ಉನ್ನತ ಮಟ್ಟದಲ್ಲಿ ಬೆಳೆಸಿದರು. ಕರ್ನಾಟಕದ ಪ್ರಥಮ ಮತ್ತು ಪ್ರಾಚೀನ ತ್ರಿಕೂಟ 
ಮಾದರಿಯ ತಲವಿನ್ಯಾಸದ ದೇವಾಲಯವು ಬಾದಾಮಿಯಲ್ಲಿ ಕಂಡುಬರುತ್ತದೆ. ಅದನ್ನು ಎನಯಾದಿತ್ಯನ 
ಮಡದಿ ವಿನಯವತಿಯು ಬ್ರಹ್ಮ-ವಿಷ್ಣು-ಮಹೇಶ್ವರರಿಗಾಗಿ ತ್ರಿಕೂಟ ಗುಡಿಯನ್ನು ಕ್ರಿ.ಶ.೬೯೮೯ ರಲ್ಲಿ 
ಕಟ್ಟಿಸಿದಳು”. ಇದರಲ್ಲಿ ಮೂರುದಿಕ್ಕಿಗೆ ಮುಖಮಾಡಿ ಮೂರು ಗರ್ಭಗೃಹಗಳು ಅವುಗಳ ಮುಂದುಗಡೆ 
ನವರಂಗ ಮಂಟಪ ಮುಖಮಂಟಪಗಳಿವೆ. ಇದೇ ಮಾದರಿಯ ತ್ರಿಕೂಟ ದೇವಾಲಯಗಳನ್ನು ಕೆಲವು 


ಬದಲಾವಣೆಯೊಂದಿಗೆ ಮಧ್ಯದ ನವರಂಗ ಮಂಟಪಕ್ಕೆ ಹೊಂದಿಕೊಂಡಂತೆ ಮೂರು ದಿಕ್ಕಿಗೆ 


ಮುಖಮಾಡಿದಂತೆ ಅವುಗಳ ಮುಂದೆ ಅರ್ಧಮಂಟಪಗಳಿರುವಂತೆ ಒಂದೇ ನವರಂಗ, ನವರಂಗಕ್ಕೆ ಒಂದು 
ದ್ವಾರ ಅಥವಾ ಮುಂದುಗಡೆ ತೆರೆದಂತೆ ಕಟ್ಟಲಾಗುತ್ತದೆ. ಈ ಮಾದರಿ ತಲವಿನ್ಯಾಸದ ದೇವಾಲಯಗಳು 


ರಾಷ್ಟ್ರಕೂಟರ ಕಾಲದಲ್ಲಿ ಮುಳಗುಂದ, ಶಿರವಾಳ ಹಾಗೂ ಇನ್ನೂ ಅನೇಕ ಗ್ರಾಮಗಳಲ್ಲಿ ಕಂಡುಬರುತ್ತವೆ. 


ಶಿರವಾಳದ ಮಾದರ ಓಣಿಯಲ್ಲಿರುವ ಮಾರ್ಕಂಡೇಶ್ವರ ದೇವಾಲಯದ ಮುಂದುಗಡೆ ತ್ರಿಕೂಟ 
ದೇವಾಲಯವಿದ್ದು, ಅದೊಂದು ವಿಶಿಷ್ಟ ತಲವಿನ್ಯಾಸದಲ್ಲಿ ದೆ. ಪೂರ್ವಕ್ಕೆ ಮುಖಮಾಡಿದಂತೆ ಒಂದೆ ಸಾಲಿನಲ್ಲಿ 
ಮೂರು ಗರ್ಭಗೃಹಗಳು ಅವುಗಳ ಮುಂದೆ ಎರಡು ಸ್ತಂಭಗಳ ಆಯತಾಕಾರದ ಒಂದು ಅರ್ಥಮಂಟಪವಿದ್ದು, 
ಇದಕ್ಕೆ ಹೊಂದಿಕೊಂಡು ನಾಲ್ಕು ಸ್ತಂಭದ ತೆರೆದ ನವರಂಗಮಂಟಪವಿದೆ. ಆದರೆ ಅರ್ಧಮಂಟಪ ಮತ್ತು 


ನವರಂಗಗಳ ಸ್ತಂಭಗಳು ಮತ್ತು ಮೇಲಿನ ಛತ್ತುಗಳು ಬಿದ್ದಿವೆ. 


ಮುಳಗುಂದದ ಬೆಟ್ಟದ ಮೇಲಿರುವ ರಾಷ್ಟ್ರಕೂಟರ ಕಾಲದ ಜೈನ ಬಸದಿಯೂ ಸಹ ತ್ರಿಕೂಟ 
ತಲವಿನ್ಯಾಸದಲ್ಲಿದೆ. ಮೂಲತಃ ಇದೊಂದು ಏಕಕೂಟ ತಲವಿನ್ಯಾಸದ ಬಸದಿ. ಇದಕ್ಕೆ ಕಲ್ಯಾಣಿ ಚಾಲುಕ್ಯರ 
ಕಾಲದಲ್ಲಿ ಮತ್ತೆರಡು ಗರ್ಭಗೃಹಗಳನ್ನು, ಅರ್ಧಮಂಟಪಗಳನ್ನು ಹಾಗೂ ನವರಂಗಮಂಟಪಗಳನ್ನು 


ಜೋಡಿಸಲಾಗಿದೆ. 
ಈ) ಇತರ ಲಕ್ಷ್ಮ ಣಗಳು 


ರಾಷ್ಟ್ರಕೂಟರ ದೇವಾಲಯಗಳು- ಗುಹಾದೇವಾಲಯಗಳು ಕೇವಲ ತಲವಿನ್ಯಾಸದಲ್ಲಷ್ಟೇಯಲ್ಲದೆ 


ಅವುಗಳಲ್ಲಿ ಅಳವಡಿಸಲ್ಪಟ್ಟ ಸ್ತಂಭ, ದ್ವಾರ, ಮಕರತೋರಣ, ಶಿಖರ ಮತ್ತು ಜಾಲಂದ್ರಗಳಂತಹ ಕೆಲವು 


ಲಕ್ಷಣಗಳು ತಲವಿನ್ಯಾಸಕ್ಕಿಂತಲೂ ವೈವಿಧ್ಯಮಯವಾದ ಅಲಂಕಾರಿಕ ಕತ್ತ ನೆಗಳನ್ನು ಹೊಂದಿವೆ. 


ದ್ವಾರಗಳು 


ದೇವಾಲಯಗಳ ಗರ್ಭಗೃಹದ ದ್ವಾರಗಳು ರಾಷ್ಟ್ರಕೂಟ ದೇವಾಲಯಗಳ ವಿಶಿಷ್ಟ ಲಕ್ಷಣಗಳಿವೆಂದು 
ತಿಳಿಯಲಾಗಿದೆ. ದ್ವಾರಗಳನ್ನು ಸುಮಾರು ಮೂರರಿಂದ ಐದು ಶಾಖೆಗಳಿರುವಂತೆ ಅವುಗಳನ್ನು ಸಾದಾ ಮತ್ತು 
ವವಿಧ ಅಲಂಕಾರಿಕ ಕೆತ್ತನೆಗಳಿಂದ ಕಂಡರಿಸಲಾಗಿದೆ. ಕೆಲವು ಬಾದಾಮಿ ಚಲುಕ್ಕರ ದೇವಾಲಯಗಳ ದ್ವಾರ 
ಲಕ್ಷಣಗಳನ್ನು ಹೊಂದಿದ್ದು ಮುಖ್ಯವಾಗಿ ಎರಡು ಕೈಯಲ್ಲಿ ಸರ್ಪಗಳನ್ನು ಹಿಡಿದ ಗರುಡನ ಶಿಲ್ಪವನ್ನು 
ಬಳಸಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ದ್ವಾರದ ಶಾಖೆಗಳ ಕೆಳಗೆ ದ್ವಾರಪಾಲಕರನ್ನು ಹಾಗೂ 
ಗಂಗಾ- ಯಮುನಾ ಶಿಲ್ಪಗಳನ್ನು ಸಹ ಕೆತ್ತಲಾಗಿದೆ. ಈ ಕಾಲದ ಕೆಲವು ದೇವಾಲಯಗಳಲ್ಲಿ ಗಂಗಾ ಯಮುನಾ 


ದೇವತೆಗಳ ಜೊತೆಯಲ್ಲಿ ಕುಂಭಗಳನ್ನು ಮತ್ತು ನಿಧಿಯಕ್ಷರಾದ ಪದ್ಮನಿಧಿ-ಶಂಖನಿಧಿಯಕ್ಷರ ಶಿಲ್ಪಗಳನ್ನು 


388 


ಸಹ ಕೆತ್ತಲಾಗಿದೆ. ಗರುಡನ ಶಿಲ್ಪ ಕೇವಲ ನಂದವಾಡಿಗೆ ಮೂಕಬಸವಣ್ಣ ಹಾಗೂ ಐಹೊಳೆಯ ಕೆಲವು 


ದೇವಾಲಯಗಳಲ್ಲಿ ಕಂಡುಬರುತ್ತದೆ. 


ಹೆಚ್ಚಿನ ದೇವಾಲಯಗಳಲ್ಲಿ ಮಂಗಲ ಸೂಚಕವಾಗಿ ಗರುಡನ ಬದಲಾಗಿ ಗಜ ಲಕ್ಷ್ಮೀಯನ್ನು 
ಕೆತ್ತಲಾಗಿದೆ. ಇವುಗಳಲ್ಲ ದೇ ದ್ವಾರಗಳಲ್ಲಿ ಪ್ರಾರಂಭಿಕವಾಗಿ ಮತ್ತೊಂದು ಅಲಂಕಾರವನ್ನು ಜೋಡಿಸಿರುವದು 
ಕಂಡುಬರುತ್ತದೆ. ಮೇಲಿನ ಕೆತ್ತನೆಗಳ ಜೊತೆಯಲ್ಲಿ ಮಕರತೋರಣವನ್ನು ಅಳವಡಿಸಲಾಗಿದೆ. ಇದನ್ನು 
ಪಟ್ಟದಕಲ್ಲಿನ ಜೈನನಾರಾಯಣ ಬಸದಿ, ಐಹೊಳೆಯ ಅಳ್ಳಿಬಸಪ್ಪನ ಗುಡಿ ದ್ವಾರಗಳಲ್ಲಿ ಕಾಣುತ್ತೇವೆ. ಈ 
ಲಕ್ಷಣವು ನಂತರದ ರಾಷ್ಟ್ರಕೂಟ ದೇವಾಲಯಗಳ ಗರ್ಭಗೃಹದ ದ್ವಾರದ ಬದಲಾಗಿ ಗರ್ಭಗೃಹದ ಮುಂದಿನ 
ಅರ್ಧಮಂಟಪದ ಎರಡು ಸ್ವತಂತ್ರ ಸ್ಥಂಭಗಳ ಮೇಲೆ ಸ್ಥಳಾಂತರಗೊಂಡಿತು". ಇಂತಹ ಒಂದೆರಡು 
ಉದಾಹರಣೆಗಳು ದೊರೆಯುತ್ತವೆ. ಶಿರವಾಳದ ನನ್ನೇಶ್ವರ ದೇವಾಲಯಗಳ ಅರ್ಧಮಂಟಪದ ಸ್ತಂಭಗಳ 
ಮೇಲೆ, ಕುಕನೂರದ ನವಲಿಂಗದೇವಾಲಯದ ಮಧ್ಯದ ನವರಂಗ ಮಂಟಪ ದಕ್ಷಿಣ ಗರ್ಭಗೃಹದ ಮುಂದಿನ 


ಅರ್ಧಮಂಟಪದ ಮೇಲೆ ಮಕರತೋರಣ ಅಳವಡಿಸಿದ್ದನ್ನು ಕಾಣುತ್ತೇವೆ. 


ದ್ವಾರದಲ್ಲಿ ಕಂಡುಬರುವ ಮತ್ತೊಂದು ಸುಂದರ ಕೆತ್ತನೆಯೆಂದರೆ ಹಂಸಶಿಲ್ಪಬಂಧಿತ ಮುಂಚಾಚು 
ಅಥವಾ ಕಪೋತವಾಗಿದೆ. ಈ ಕಾಲದ ದೇವಾಲಯಗಳಲ್ಲಿ ದ್ವಾರದ ಮುಂಚಾಚು ಮತ್ತು ಹೊರಗೋಡೆಯ 
ಮೇಲಿರುವ ಮುಂಚಾಚು ಕಪೋತಗಳು ಹಂಸ-ಕೀರ್ತಿಮುಖ ಕೂಡುಶಿಲ್ಪಗಳಿಂದ ಅಲಂಕಾರಗೊಂಡಿರುತ್ತವೆ. 
ಹಂಸಗಳಿರದ ದೇವಾಲಯಗಳು ಅತೀ ವಿರಳ. ಮಂಜೂರನ್ನು ಹಂಸಗಳು ಹೊತ್ತೊಯ್ಯುತ್ತಿರುವಂತೆ 
ಕೆತ್ತಲಾಗಿದೆ. ಉದಾ: ಶಿರವಾಳ, ಅಂದೋಲ, ಕುಡತಿನಿ, ಹೂಲಿ, ರೋಣ, ಹಳ್ಳೂರು ದೇವಾಲಯಗಳ ದ್ವಾರದ 


ಮೇಲೆ ಮತ್ತು ಗೋಡೆಯ ಮೇಲಿನ ಮುಂಚಾಚುಗಳಲ್ಲಿ ಕಾಣುತ್ತೇವೆ ಸ 


ದ್ವಾರದ ಮುಂಚಾಚುವಿನ ಮೇಲೆ ಮತ್ತೊಂದು ಅಲಂಕಾರಿಕ ಪಟ್ಟಿಕೆ ಈ ಕಾಲದಲ್ಲಿ 
ಕಂಡುಬರುತ್ತದೆ. ಇದರಲ್ಲಿ ಮೂರರಿಂದ ಐದರವರೆಗೆ ದ್ರಾವಿಡಶೈಲಿಯ ಶಾಲ-ಕೂಟ ಸ್ತೂಪಿಗಳ 
ಕೋಷ್ಕಗಳನ್ನು ಕೆತ್ತಲಾಗಿರುತ್ತದೆ. ಕೋಷ್ಕಗಳಲ್ಲಿ ಮೂಲ ಗರ್ಭಗೃಹಕ್ಕೆ ಸಂಬಂಧಿಸಿದ ದೇವತೆಯ ಶಿಲ್ಪವನ್ನು 
ಕೆತ್ತಲಾಗಿದೆಯಲ್ಲದೆ ಆ ದೇವತೆಯ ಪರಿವಾರ ಶಿಲ್ಪಗಳನ್ನು ಸಹ ಕೆತ್ತಲಾಗಿರುತ್ತದೆ. ಇಂತಹ ಪಟ್ಟಿಕೆಯುಳ್ಳ 


ಅಲಂಕಾರವನ್ನು ಕುಕನೂರಿನ ನವಲಿಂಗ ದೇವಾಲಯದ ಕೆಲವು ದ್ವಾರಗಳ ಮೇಲೆ ಕಾಣಬಹುದಾಗಿದೆ. 
ಐಹೊಳೆಯ ಕೊಂತಿಗುಡಿ ಸಂಕೀರ್ಣದ ಮೂರನೆಯ ಗುಡಿಯ ದ್ವಾರವು ರಾಷ್ಟ್ರಕೂಟ 


ದೇವಾಲಯಗಳ ಆರಂಭಿಕ ಅವಧಿಯ ದ್ವಾರ ಲಕ್ಷ ಣಗಳಿಗೆ ಒಳ್ಳೆಯ ಉದಾಹರಣೆಯಾಗಿದೆ. ಇದರಲ್ಲಿ ಕೆಳಗಡೆ 


ದ್ವಾರಪಾಲಕರು, ಮೇಲೆ ಐದು ಶಾಖೆಗಳಿದ್ದು ಅವು ದಂಪತಿಶಿಲ್ಪ, ಕಬ್ಬಿನಜಲ್ಲೆಯ ಸ್ತಂಭ, ಪತ್ರಲತಾ, ಚೌಕಾದ 


ಕುಳಿ (ತಗ್ಗು) ಗಳಿಂದ ಅಲಂಕಾರಿಕವಾಗಿ ಕೆತ್ತಲ್ಲ ಟ್ಟಿದೆ. ಮೇಲಿನ ಮಂಗಲದಲ್ಲಿ ಗರುಡನ ಶಿಲ್ಪವನ್ನು 


ಕೊರೆಯಲಾಗಿದೆ. 


ರಾಷ್ಟ್ರಕೂಟ ದೇವಾಲಯಗಳ ದ್ವಾರಗಳ ಲಕ್ಷ ಣಕ್ಕೆ ಕುಕನೂರಿನ ನವಲಿಂಗ ದೇವಾಲಯದ ದ್ವಾರಗಳು 
ಮಾದರಿಗಳಾಗಿವೆ. ಪೂರ್ವಕ್ಕೆ ಮುಖಮಾಡಿದ ಎರಡನೆಯ ಗರ್ಭಗೃಹದ ದ್ವಾರವು ದ್ವಾರಶಾಖೆಗಳನ್ನು 
ಹೊಂದಿದ್ದು ಅವುಗಳನ್ನು ಪತ್ರಲತಾ, ದಂಪತಿಶಿಲ್ಪ, ಕೆತ್ತನೆಸ್ತಂಭ, ಪದ್ಮಕೆತ್ತನೆಗಳಲ್ಲಿ ಅಲಂಕರಿಸಲಾಗಿದೆ. 
ಶಾಖೆಗಳ ಕೆಳಭಾಗದಲ್ಲಿ ಪೂರ್ಣ ಕಂಭಗಳನ್ನೂ ಮಂಗಲದಲ್ಲಿ ಗಜಲಕ್ಷ್ಮೀಶಿಲ್ಪದ ಕೆತ್ತನೆಗಳಿವೆ. ದ್ವಾರದ 
ಮೇಲೆ ಇರುವ ಮುಂಚಾಚು ಭಾಗದ ಕೆಳಗೆ ಹೊಂದಿಕೊಂಡು ಹಂಸಪಕ್ಷಿಗಳನ್ನೂ, ಈ ಮುಂಚಾಚುವಿನ ಮೇಲೆ 
ದ್ರಾವಿಡರೀತಿಯ ಶಾಲ-ಕೂಟ ಸ್ತೂಪಿಗಳ ಕೂಟು ಮಾದರಿಗಳಿವೆ. ನವಲಿಂಗ ದೇವಾಲಯದ ಮಧ್ಯದ 
ನವರಂಗ ಮಂಟಪದ ಉತ್ತರ ದಕ್ಷಿ ಣಕ್ಕೆ ಹೊಂದಿಕೊಂಡಿರುವ ಗರ್ಭಗೃಹಗಳ ದ್ವಾರಗಳ ಮೇಲೆ ಮೇಲಿನದ್ವಾರ 
ಅಲಂಕಾರದ ಜೊತೆಗೆ ಹಂಸ ಬಂಧಿತ ಮುಂಚಾಚು ಅದರ ಮೇಲಿನ ಪಟ್ಟಿಕೆಯಲ್ಲಿ ದ್ರಾವಿಡ ಸ್ತೂಪಿಗಳ 
ಕೊಷ್ಮಕಗಳಲ್ಲಿ ಉಮಾಮಹೇಶ್ವರ ಹಾಗೂ ಶಿವನು ನಂದಿಯ ಮೇಲೆ ಕುಳಿತ ಹಲವು ಶಿಲ್ಪಗಳನ್ನು, 
ನಿಧಿಯಕ್ಷರನ್ನು ಕೆತ್ತಲಾಗಿದೆ. ನವಲಿಂಗ ದೇವಾಲಯದ ಉಳಿದ ಗರ್ಭಗೃಹಗಳ ದ್ವಾರಗಳು ಮೇಲಿನ 
ಕೆತ್ತನೆಗಳನ್ನು ಹೊಂದಿವೆ. ಈ ಮಧ್ಯದ ನವರಂಗದ ದಕ್ಷಿಣ ಗರ್ಭಗೃಹದ ದ್ವಾರವು ವೈಶಿಷ್ಟ್ಯಪೂರ್ಣ 
ಕೆತ್ತನೆಗಳನ್ನು ಹೊಂದಿದೆ. ಇದರ ಶಾಖೆಗಳು ವಜ್ರ- ಹೂಬಳ್ಳಿ-ಲತಾಬಳ್ಳಿ-ಸ್ತ ಂಭ-ಪದ್ಮಕೆತ್ತ ನೆ ಹೊಂದಿದ್ದರೆ, 
ಶಾಖೆಗಳ ಪಾರ್ಶ್ವದ ಅರೆಸ್ತಂಭಗಳು ಗಣೇಶ, ನಟರಾಜ, Poo ಧಕರು, ನಿಧಿಯಕ್ಷರು, 
ಶೈವದ್ವಾರಪಾಲಕರು, ಚೌರಿಯರು, ನದಿದೇವತೆಗಳಾದ ಗಂಗಾ-ಯಮುನಾ ಶಿಲ್ಪಗಳು, ಮಂಗಲದಲ್ಲಿ 


ಗಜಲಕ್ಷ್ಮಿ ೬ನ ಶಿಲ್ಪ ಕೆತ್ತ ನೆಗಳು ಕಂಡುಬರುತ್ತ ವೆ. 


ನಂದವಾಡಿಗೆಯ ಮೂಕಬಸವಣ್ಣನ ದೇವಾಲಯದ ದ್ವಾರವು ವಿಶಿಷ್ಟವಾಗಿದ್ದು ಅದರಲ್ಲಿ ವಜ್ರ-ಕುಳಿ 
(ತಗ್ಗು), ಶಿಲ್ಪ, ಸ್ತಂಭ-ಮಣಿಸರ (ಹಾವಿನಜಾಲ), ಪದ್ಧ ಕೆತ್ತನೆಗಳ ಶಾಖೆಗಳು ಮತ್ತು ಮಂಗಲದಲ್ಲಿ ಗರುಡ" 
ಹಾವಿನ ಜಾಲಗಳನ್ನು ಹಿಡಿದ ಶಿಲ್ಪ ಹಾಗೂ ಅದರ ಮೇಲೆ ಗಜಲಕ್ಷ್ಮೀ ಶಿಲ್ಪ ಕೆತ್ತನೆಗಳಿವೆ. ಈ ದ್ವಾರದಲ್ಲಿ 


ಚಾಲುಕ್ಕ ಮತ್ತು ರಾಷ್ಟ್ರಕೂಟರ ಎರಡೂ ಮಾದರಿಗಳು ಸೇರಿಕೊಂಡಿವೆ. 


ಅಂದೋಲದ ಸಾತಲಿಂಗ ದೇವಾಲಯದ ಗರ್ಭಗೃಹದ ದ್ವಾರವು ಲತಾಬಳ್ಳಿ-ತಗ್ಗು (ಕುಳಿ)- 
ಕುಂಭವಿರುವ ಸ್ತಂಭ-ನೃತ್ಯಸಂಗೀತ ಶಿಲ್ಪ-ವ್ಯಾಳ-ಶಿಲ್ಪಗಳ ಮೇಲೆ ಕುಳಿತ ವೀರರ ಶಿಲ್ಪಗಳಿರುವ ಶಾಖೆಗಳನ್ನು 
ಹೊಂದಿದ್ದು ಮಂಗಲದಲ್ಲಿ ಗಜಲಕ್ಷ್ಮೀ ಶಿಲ್ಪವಿದ್ದರೆ, ಮೇಲೆ ಹಂಸಬಂಧಿತ ಮುಂಚಾಚು ಕಪೋತವಿದೆ. 


ಮುಂಚಾಚುವಿನ ಕೆಳಭಾಗದಲ್ಲಿ ನೃತ್ಯನಟರಾಜನ ಜೊತೆಯಲ್ಲಿ ಸಂಗೀತ-ನೃತ್ಯಶಿಲ್ಪ ಕೆತ್ತನೆಯಿದೆ. ಮೇಲಿನ 


ಮುಂಚಾಚುವಿನ ಕೂಡುಗಳಲ್ಲಿ ನಿಧಿಯಕ್ಸರ ಶಿಲ್ಪಗಳ ಕಂಡರಣೆ ಕಂಡುಬರುತ್ತದೆ. ಮುಂಚಾಚುವಿನ 
ಮೇಲ್ಲಡೆ ಶಿವಪಾರ್ವತಿಯರ, ಗಣಶಿಲ್ಪಗಳ ಕೆತ್ತನೆಗಳಿವೆ. ದ್ವಾರಗಳ ಕೆಳಗೆ ಶೈವದ್ವಾರ ಶಿಲ್ಪ-ಚೌರಿಯರ 
ಹಾಗೂ ನಿಧಿಯಕ್ಷರ ಶಿಲ್ಪಾ ಲಂಕಾರಗಳಿವೆ. ಶಿರವಾಳದ ದೇವಾಲಯಗಳಲ್ಲಿ ಅಲಂಕಾರಸಹಿತ ಮತ್ತು ಅಲಂಕಾರ 


ರಹಿತವಾದ ಅನೇಕ ದ್ವಾರಗಳು ಕಂಡುಬರುತ್ತವೆ. ಅಲಂಕಾರ ಹೊಂದಿದ ದ್ವಾರಗಳು ಮೇಲಿನ ದ್ವಾರ 


ಶಾಖೆಗಳ ಕೆತ್ತನೆಗಳನ್ನು ಹೊಂದಿವೆ. 
ಕೀರ್ತಿ ಮುಖ ಮಕರತೋರಣ 


ರಾಷ್ಟ್ರಕೂಟ ದೇವಾಲಯಗಳ ಮೂಲ ಲಕ್ಷಣಗಳಲ್ಲಿ ಕೀರ್ತಿಮುಖ ಮಕರತೋರಣವು ಒಂದಾಗಿದೆ. 
ಪ್ರಾರಂಭಿಕಾವಧಿಯ ದೇವಾಲಯಗಳ ಗರ್ಭಗೃಹದ್ವಾರದಲ್ಲಿಯೇ ಮಕರ ತೋರಣವನ್ನು 
ಅಳವಡಿಸಲಾಗಿದ್ದರೆ, ನಂತರದಲ್ಲಿ ದ್ವಾರಗಳ ಬದಲಾಗಿ ಅರ್ಧಮಂಟಪದ ಎರಡು ಸ್ತಂಭಗಳ ಮೇಲಿನ 
ಛಾವಣಿಗಳ ಮೇಲೆ ಕೊರೆಯಲಾಯಿತು. ಗರ್ಭಗೃಹಗಳ ದ್ವಾರಗಳಲ್ಲಿ ಅಳವಡಿಸಿದ ತೋರಣಗಳು ಬಹೊಳೆಯ 


ಅಳ್ಳಿಬಸಪ್ಪ, ನಂದವಾಡಿಗೆಯ ಮೂಕಬಸವಣ್ಣನ ದೇವಾಲಯಗಳ ದ್ವಾರಗಳಲ್ಲಿ ಕಂಡುಬರುತ್ತವೆ. 


ಪ್ರಾರಂಭಿಕ ಅವಧಿಯ ಸಂಪ್ರದಾಯವನ್ನು ತೆಗೆದುಹಾಕಿದ ರಾಷ್ಟ್ರಕೂಟ ಶಿಲ್ಪಿಗಳು ತೋರಣವನ್ನು 
ಗರ್ಭಗೃಹದ ಮುಂದಿನ ಅರ್ಧಮಂಟಪದ ಎರಡು ಸ್ವತಂತ್ರ ಸ್ತಂಭಗಳ ಮೇಲಿನ ಅಡ್ಡ ಛಾವಣಿಗಳ ಮೇಲೆ 
ಕೊರೆಯುವದನ್ನು ಜಾರಿಗೆ ತಂದರು. ಇಂತಹ ಮಕರತೋರಣದಲ್ಲಿ ಹೂವಿನಮೊಗ್ಗು, ಮಕರಗಳಬಾಯಿ, 
ಬಾಲಗಳು, ಕೀರ್ತಿಮುಖ (ಸಿಂಹಮುಖ), ಗಂಧರ್ವ, ನೃತ್ಯ-ಸಂಗೀತ ಶಿಲ್ಪಗಳ ಜೊತೆಗೆ ನೃತ್ಯ-ನಟರಾಜ 


ಇಲ್ಲವೇ ಬ್ರಹ್ಮ -ವಿಷ್ಣು-ಮಹೇಶ್ವರರ ಶಿಲ್ಪಗಳು ನಿಂತಂತೆ ಕೆತ್ತಲಾಗಿರುತ್ತದೆ. 


ಶಿರವಾಳದ ನನ್ನೆ ಶ್ವ ರ ದೇವಾಲಯದ ಗರ್ಭಗ್ಸ ಹದ ಮುಂದುಗಡೆಯಿರುವ ಅರ್ಧಮಂಟಪದಲ್ಲಿ 
ನಾಲ್ಕು ಸ್ತಂಭಗಳಿವೆ. ಮುಂದಿನ ಎರಡು ಸ್ತಂಭಗಳ ಮೇಲಿನ ಛಾವಣಿಯಲ್ಲಿ ಮೊಗ್ಗು ಗಳು ಇಳಿಬಿದ್ದ ಂತೆ. 
ಕಿರ್ತಿಮುಖ ಮಕರತೋರಣದಲ್ಲಿ ದಿಕ್ತಾಲಕರ, ಗಂಧರ್ವರ ಶಿಲ್ಪಗಳಿರುವಂತೆ ನಿಂತ ಭಂಗಿಯಲ್ಲಿ ಶಿವ ಅವನ 


ಪಾರ್ಶ್ವಗಳಲ್ಲಿ ಬ್ರಹ್ಮ -ವಷ್ಣುವನ ಶಿಲ್ಪ ಕೆತ್ತನೆಯಿದೆ. 


ಇಂತಹ ಮತ್ತೊಂದು ಸುಂದರವಾದ ತೋರಣವು ಕುಕನೂರಿನ ನವಲಿಂಗ ದೇವಾಲಯದ ಮಧ್ಯದ 
ನವರಂಗ ಮಂಟಪದ ದಕ್ಷಿಣ ಭಾಗಕ್ಕೆ ಹೊಂದಿಕೊಂಡ ಗರ್ಭಗೃಹದ ಮುಂದಿನ ಅರ್ಧಮಂಟಪದ ಮೇಲಿನ 
ಲಾವಣಿಯಲ್ಲಿ ತೋರಣವನ್ನು ಜೋಡಿಸಲಾಗಿದೆ. ಈ ಮಕರ ತೋರಣ ಮತ್ತಷ್ಟು ವೈಷಿಷ್ಟ ;ಪೂರ್ಣವಾದ 


ಲಕ್ಷಣಗಳನ್ನು ಹೊಂದಿದೆ. ಇದರಲ್ಲಿ ಶಿವನಟರಾಜನ ಬದಲಾಗಿ ದೇವಿಶಿಲ್ಪವನ್ನು ಕೆತ್ತಲಾಗಿದೆ. ತೋರಣದ 


ಮಧ್ಯೆ ದೇವಿಯು ಪದ್ಮಾಸನದಲ್ಲಿ ಕುಳಿತಿದ್ದಂತೆ (ಕೆಳಗಿನ ಸ್ತಂಭಗಳು ಬಿದ್ದಿವೆ) ಚಿತ್ರಿಸಲಾಗಿದೆ. ತೋರಣದ 
ಮಗ್ಗಲಿನ ಗೋಡೆಯ ಅರೆಸ್ತಂಭಗಳು ಶಿಲ್ಪದಿಂದ ಕೂಡಿವೆ. ಇವುಗಳ ಮೇಲೆ ಕಂಡುಬರುವ ಶಿಲ್ಪಗಳೆಂದರೆ 
ಉಮಾಮಹೇಶ್ವರ, ಮಹಿಷಮರ್ದಿನಿ, ದಕ್ಟಬ್ರಹ್ಮ-ಅವನ ಮಡದಿ, ಲಕ್ಷ್ಮೀನಾರಾಯಣ, ಸರಸ್ವತಿ, 


ನೃತ್ಯಗಣೇಶ, ದೇವಿ ಹಾಗೂ ಷಣ್ಮುಕರ ಶಿಲ್ಪಗಳಾಗಿವೆ. 
ಸ್ತಂಭಗಳು 


ರಾಷ್ಟ್ರಕೂಟ ದೇವಾಲಯಗಳ ಸ್ತಂಭಗಳು ಹಲವಾರು ಮಾದರಿಗಳಲ್ಲಿದ್ದು, ಅವು ಎಲ್ಲೊರಾದ 
ಗುಹಾಲಯಸ್ತ ೦ಭಗಳಿಂದ, ಪಲ್ಲವರ ಸಿಂಹಸ್ತಂಭಗಳಿಂದ ಹಾಗೂ ಬಾದಾಮಿ ಚಾಲುಕ್ಯರ ಗುಹಾಲಯ ಮತ್ತು 
ದೇವಾಲಯಗಳ ಸ್ತಂಭಗಳಿಂದ ಪ್ರಭಾವಿತವಾಗಿವೆಯಲ್ಲದೇ ಅವೆಲ್ಲ ಮಾದರಿಗಳ ತುಣುಕುಗಳನ್ನು ಈ 


ಸ್ತಂಭಗಳಲ್ಲಿ ಕಾಣುತ್ತೆ €ವೆ. 


ಪ್ರಾರಂಭಿಕ ಅವಧಿಯ ಕೆಲವು ದೇವಾಲಯಗಳ ಚೌಕಾದ ಸ್ತಂಭಗಳ ಜೊತೆಗೆ ಬಾದಾಮಿ ಚಾಲುಕ್ಕರ 
ಚೌಕ ಸ್ತಂಭಗಳನ್ನು ಸಹ ಕಟೆದು ನಿಲ್ಲಿಸಿದರು. ಅಂತಹ ಸ್ತಂಭಗಳು ನಂದವಾಡಿಗೆಯ ಮೂಕಬಸವಣ್ಣನ 
ಗುಡಿಯ ನವರಂಗದ ಒಳಗೋಡೆಗೆ ಹತ್ತಿಕೊಂಡಂತೆ ನಿಲ್ಲಿಸಲಾಗಿದೆ. ಹಳ್ಳೂರಿನ ಮೇಲ್ಲು ಡಿಯ ನವರಂಗದಲ್ಲಿ 
ಸ್ತಂಭಗಳು ಇವಕ್ಕೆ ಒಳ್ಳೆಯ ಉದಾಹರಣೆಗಳಾಗಿವೆ. ಘಂಟಾಮಾದರಿಯ ಸ್ತಂಭಗಳು ರೋಣದ ಜೈನಬಸದಿಯ 
ನವರಂಗದಲ್ಲಿ, ಸೋಮಲಿಂಗನ ಗುಡಿಯ ನವರಂಗದಲ್ಲಿ, ಕುಕನೂರಿನ ಕಲ್ಮೇಶ್ವರ, ಪಟ್ಟದಕಲ್ಲಿನ ಜೈನ 


ನಾರಾಯಣ ಗುಡಿಯ ಮುಖಮಂಟಪದಲ್ಲಿ ಕಂಡುಬರುತ್ತವೆ. 


ಇವುಗಳ ಜೊತೆಗೆ ರಾಷ್ಟ್ರಕೂಟರ ಚೌಕಾಕಾರದ ಸ್ತಂಭಗಳು ಸಹ ಸಾದಾ ರೀತಿಯಿಂದ ಹಿಡಿದು 
ಅಲಂಕಾರಿಕ ಶಿಲ್ಪಕೆತ್ತನೆಯವರೆಗೆ ವಿವಿಧ ನಮೂನೆಯಲ್ಲಿ ಕಂಡರಿಸಲ್ಪ ಟ್ಟಿವೆ. ಸಾದಾರೀತಿಯ ಚೌಕಸ್ತಂಭಗಳು 
ಹಲವಾರು ದೇವಾಲಯಗಳ ಮಂಟಪಗಳಲ್ಲಿ ಕಂಡುಬರುತ್ತವೆ. ಇದೇ ರೀತಿಯ ಚೌಕಸ್ತಂಭಗಳ ಮೇಲ್ಪಟ್ಟಿಕೆಗಳ . 
ಮುಖಗಳಲ್ಲಿ ಶಿಲ್ಪಗಳನ್ನು ಕೆತ್ತಲಾಗಿದೆ. ಇಂತಹ ಸ್ತಂಭಗಳು ಕುಕನೂರಿನ ನವಲಿಂಗ, ಶಿರವಾಳದ 
ಮಲ್ಲಿಕಾರ್ಜುನ, ಅಂದೋಲದ ಸಾತಲಿಂಗ ಗುಡಿಗಳ ನವರಂಗಗಳಲ್ಲಿ ಕಂಡುಬರುತ್ತವೆ. ಈ ಸ್ತಂಭಗಳು 
ಪೀಠ-ಪಟ್ಟಿ ಕ್ಲೆ- ಅಷ್ಟ ಪೈಲು ಕಾಂಡಪಟ್ಟಿಕೆ- ಗೋಲ- ಗೋಲಾಕಾರ ಮುಚ್ಛಳ ( ಛಲಕ)- ಚೌಕಶಿಲಾಫಲಕ ಹಾಗೂ 
ಸಾದಾ ಬೊದಗೆಗಳನ್ನು ಹೊಂದಿವೆ. ಸ್ತಂಭಗಳ ಮೇಲಿನ ಪಟ್ಟಿಕೆಗಳ ಮುಖಗಳು ಮಾತ್ರ ರಾಮಾಯಣ, 
ಮಹಾಭಾರತ, ಶೈವಪುರಾಣ, ಪಂಚತಂತ್ರ, ಕೀರ್ತಿಮುಖ, ಸರ, ಜ್ಯಾಮಿತಿಬಳ್ಳಿ, ಪ್ರಾಣಿ-ಪಕ್ಷಿ, ಮದನಿಕಾ 


ಶಿಲ್ಪ, ದೇವಿ, ಶಿವ, ವಿಷ್ಣು-ಬ್ರಹ್ಮ ಶಿಲ್ಪಗಳಲ್ಲದೇ ಇನ್ನೂ ಅನೇಕ ಶಿಲ್ಪ ಕಂಡರಣೆಯಿಂದ ಕೂಡಿವೆ. 


ರಾಷ್ಟ್ರಕೂಟ ಕಾಲದ ಮತ್ತೊಂದು ರೀತಿಯ ಸ್ತಂಭ ಮಾದರಿ ಪಲ್ಲವ ಮಾದರಿಯ ಸಿಂಹಸ್ತಂಭಗಳಿಂದ 
ಪ್ರಭಾವ ಪಡೆದಿದ್ದು , ಇವುಶಿರವಾಳದ ಒಂದು ಶಿವನಗುಡಿ ಮಂಟಪದಲ್ಲಿ ಕಂಡುಬರುತ್ತ ವೆ. ಇದೇ ಶಿರವಾಳದ 
ಹಳ್ಳದ ಉತ್ತರಕ್ಕಿರುವ ದೇವಾಲಯ ನವರಂಗಮಂಟಪದ ನಾಲ್ಕು ಸ್ತಂಭಗಳು ಕೆಳಗಿನಿಂದ (ಪೀಠದಿಂದ) 
ಮೇಲಿನ ಮುಚ್ಚಳ ಭಾಗದವರೆಗೆ ಗೋಲಾಕಾರವಾಗಿವೆ. ಮೇಲಿನ ಎಲ್ಲ ರೀತಿಯ ವಿವಿಧ ಸ್ತಂಬಗಳು 


ರಾಷ್ಟ್ರಕೂಟ ದೇವಾಲಯಗಳ ವೈಶಿಷ್ಟ್ಯವನ್ನು ಎತ್ತಿ ತೋರಿಸುತ್ತವೆ. 
ಜಾಲಂದ್ರಗಳು 


ರಾಷ್ಟ್ರಕೂಟ ದೇವಾಲಯಗಳ ಸೌಂದರ್ಯವನ್ನು ಹೆಚ್ಚಿಸುವಲ್ಲಿ ಜಾಲಂದ್ರಗಳು ಪ್ರಮುಖ 
ಪಾತ್ರವಹಿಸಿವೆ. ಮೂಲತಃ ದೇವಾಲಯಗಳ ಒಳಗಡೆಗೆ ಬೆಳಕು ಬರಬೇಕೆಂಬ ಉದ್ದೇಶದಿಂದ 
ಜಾಲಂದ್ರಕಿಂಡಿಗಳನ್ನು ಅಳವಡಿಸಿದರೂ ಮುಂದೆ ಅವು ವಾಸ್ತುಶಿಲ್ಪದ ದೃಷ್ಟಿಯಿಂದ ಮಹತ್ವಪಡೆದವು. 
ದೇವಾಲಯಗಳಲ್ಲಿ ಈ ಜಾಲಂದ್ರಗಳ ಅಳವಡಿಕೆ ದಖ್ಬನ್‌ದಲ್ಲಿ ಬಾದಾಮಿ ಚಾಲುಕ್ಕರಿಂದ 
ಪ್ರಾರಂಭವಾಯಿತೆಂದು ತೋರುತ್ತದೆ. ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಮಹಾಕೂಟ, ಆಲಂಪೂರ ಇತ್ಯಾದಿ 
ಕಡೆ ಕಂಡುಬರುವ ದೇವಾಲಯಗಳಲ್ಲಿ ವೈವಿಧ್ಯಪೂರ್ಣ ಅಲಂಕಾರಿಕ ಕೆತ್ತನೆಗಳ ಪ್ರಾಣಿ-ಪಕ್ಷಿ ಗಳ ದೃಶ್ಯಗಳನ್ನು 


ಜಾಲಂದ್ರಗಳಲ್ಲಿ ಅಳವಡಿಸಿರುವದನ್ನು ಕಾಣುತ್ತೇವೆ. 


ರಾಷ್ಟ್ರಕೂಟ ಶಿಲ್ಪಿಗಳು ಅಂತಹ ವೈವಿದ್ಯಪೂರ್ಣ ಜಾಲಂದ್ರಕಿಂಡಿಗಳನ್ನು ಜಾರಿಗೆ ತರದಿದ್ದರೂ ಅವರು 
ಮಧ್ಯಮ ಪ್ರಮಾಣದ ಮಾದರಿಯನ್ನು ಅನುಸರಿಸಿದ್ದಾರೆ. ಶಿರವಾಳ ಗ್ರಾಮದ ನನ್ನೆಶ್ವರ ದೇವಾಲಯಗಳ 
ನವರಂಗಗಳಲ್ಲಿ ಆರು ಆರರಂತೆ ಎತ್ತರ ಪ್ರಾಮಾಣದ ಜಾಲಕಗಳನ್ನು ಅಳವಡಿಸಲಾಗಿದ್ದು ಶಿಲ್ಪ ಬಂಧಿತವಾಗಿವೆ. 
ಒಂದು ದೇವಾಲಯದ ಜಾಲಕ ಕಿಂಡಿಗಳಲ್ಲಿ ಎರಡು ಕೈ ಮದನಿಕಾ ಕಂಡುಬಂದರೆ, ಮತ್ತೊಂದು 
ದೇವಾಲಯದ ಜಾಲಕಗಳಲ್ಲಿ ಉಮಾಮಹೇಶ್ವರ, ಗಂಗಾ- ಯಮುನಾ ನದಿದೇವತೆಗಳು, ನೃತ್ಯನಟರಾಜನ 
ಶಿಲ್ಪಗಳು ಪ್ರಮುಖವಾಗಿದ್ದು ಕೆಲವು ಜಾಲಕಕಿಂಡಿಗಳು ಒಡೆದು ಹೋಗಿವೆ. ಇದೇ ಗ್ರಾಮದ ಮಲ್ಲಿಕಾರ್ಜುನ | 
ದೇವಾಲಯದ ನವರಂಗದಲ್ಲಿ ಆರು ಜಾಲಂದ್ರಗಳಿದ್ದು ಅವು ಸುರುಳಿ ಬಳ್ಳಿಯ ಮೂರು ಕಿಂಡಿಯಲ್ಲಿ ನಿಧಿ 
ಯಕ್ಷರ ಶಿಲ್ಪಗಳನ್ನು ಹೊಂದಿವೆ. | 


ರೋಣದ ಜೈನ ಬಸದಿಯ ನವರಂಗ ಮಂಟಪದ ಗೋಡೆಗಳಲ್ಲಿ ಎರಡು ಜಾಲಂದ್ರಗಳಿದ್ದು ಒಂದು 
ಬಿದ್ದುಹೊಗಿದೆ. ಉಳಿದುಕೊಂಡಿರುವ ಜಾಲಂದ್ರ ಸುಂದರ ಕೆತ್ತನೆಯ ಸುರುಳಿ ಬಳ್ಳಿಯಲ್ಲಿ ಗಂಧರ್ವ 
ಶಿಲ್ಪ ಗಳನ್ನು ಹೊಂದಿದೆ. ಇದಕ್ಕೆ ಬಳಸಿದ ಕಲ್ಲು ನೀಲಿ ಛಾಯೆಯ ಬಳಪದ ಕಲ್ಲಾಗಿದೆ (ಸಿಸ್ಪ )- ಅಂದೋಲದ 


ಸಾತಲಿಂಗ ಮತ್ತು ಆಟಲಿಂಗ ದೇವಾಲಯಗಳ ಮಂಟಪ ಗೋಡೆಯಲ್ಲಿ ಎರಡೆರಡು ಜಾಲಂದ್ರಗಳು 


ಕಂಡುಬರುತ್ತವೆಯಾದರೂ ಅಲಂಕಾರಿಕ ಕೆತ್ತನೆ ಹೊಂದಿಲ್ಲ. ಎರಡೆ ಕಿಂಡಿಯ ಸಾದಾಕೆತ್ತನೆಯ ಜಾಲಕಗಳು 


ನಂದವಾಡಿಗೆ, ಶಿರವಾಳ, ಜಾಯವಾಡಿಗೆ ಗುಡಿಗಳಲ್ಲಿ ಕಂಡುಬರುತ್ತ ವೆ. 


ಶಿಖರಗಳು 


ರಾಷ್ಟ್ರಕೂಟ ದೇವಾಲಯಗಳನ್ನು ನಿರ್ಮಿಸಿದ ಶಿಲ್ಪಿಗಳು ಹಿಂದಿನ ಚಾಲುಕ್ಯ ಮಾದರಿಯ ಶಿಖರ 
ಪದ್ಧತಿಯನ್ನೇ ಅನುಸರಿಸಿದ್ದಾರೆ. ಇವರ ದೇವಾಲಯಗಳ ಮೇಲೆ ನಾಲ್ಕು ರೀತಿಯ ದ್ರಾವಿಡ, ದ್ರಾವಿಡ 


[a 


ಮೆಟ್ಟಿಲು, ವೇಸರ ಮತ್ತು ಗರ್ಭಗೃಹವಿರುವ ಶಿಖರಗಳು ಕಂಡುಬರುತ್ತವೆ. ಈ ಕಾಲದ ಶಿಖರಗಳು ಹೆಚ್ಚು 


ಎತ್ತ ರವಾಗಿರದೆ 


ಒಂದು, ಎರಡು, ಮೂರು ತಲದಲ್ಲಿವೆ. ಐಹೊಳೆ, ಸೊಗಲ, ಆಂಧ್ರದ ಪಾಪನಾಸಿಗಳ ದೇವಾಲಯಗಳಲ್ಲಿ 
ಮೆಟ್ಟಿಲು ರೀತಿಯ ಶಿಖರಗಳು ಕಂಡುಬಂದರೆ, ದ್ರಾವಿಡ ರೀತಿಯ ಶಿಖರಗಳು ಐಹೊಳೆ, ಕುಕನೂರ, ಭುವನಾಸಿ 
ಸಂಗಮ, ದೇವಾಲಯಗಳ ಮೇಲೆ ಕಂಡುಬರುತ್ತವೆ. ಕುಕನೂರಿನ ನವಲಿಂಗ ದೇವಾಲಯದ ಎಲ್ಲಾ ಒಂಭತ್ತು 
ಶಿಖರಗಳು ದ್ರಾವಿಡ ಮಾದರಿಗೆ ಸೇರಿದ್ದು ಒಂದರಿಂದ-ಎರಡು ತಲಗಳನ್ನು (ಗರ್ಭಗೃಹ ಬಿಟ್ಟು) ಹೊಂದಿವೆ. 
ಇವುಗಳಲ್ಲಿ ಕೀರ್ತಿಮುಖ ಕೂಡಿನ ಮುಂಚಾಚು, ಅರೆಸ್ತಂಭ, ವ್ಯಾಳಪಟ್ಟಿಕೆ, ದ್ರಾವಿಡ ಅಷ್ಟಕೋನದ ಸ್ತೂಪಿ 


ಕಳಶ ಲಕ್ಷಣಗಳಿವೆ ಕೆಲವೊಂದರಲ್ಲಿ ಶಿಲ್ಪಗಳ ಕಂಡರಣೆ ಇದೆ. 


ಶಿಖರದಲ್ಲಿ ಮತ್ತೊಂದು ಗರ್ಭಗೃಹವನ್ನು ಅಳವಡಿಸುವ ಪದ್ಧತಿಯು ಚಾಲುಕ್ಕರ ಕಾಲದಿಂದ ಜಾರಿಗೆ 
ಬಂದಿತು. ಅದನ್ನೆ ರಾಷ್ಟ್ರಕೂಟರು ಯಥಾವತ್ತಾಗಿ ಬಳಸಿಕೊಂಡರು. ಇಂತಹ ಒಂದೆರಡು ಉದಾಹರಣೆಗಳು 
ದೊರೆಯುತ್ತವೆ. ಪಟ್ಟದಕಲ್ಲಿನ ಜೈನನಾರಾಯಣಗುಡಿ ಮತ್ತು ನಂದವಾಡಿಗೆಯ ಮೂಕಬಸವಣ್ಣನ ಗುಡಿಗಳ 


ಮೇಲಿರುವ ಶಿಖರಗಳಲ್ಲಿ ಗರ್ಭ ಗೃಹಗಳಿವೆ. 


ವೇಸರ ಮಾದರಿಗೆ ಸೇರಿದ ಶಿಖರವು ಹಳ್ಳೂರಿನ ವಿಶ್ವೇಶ್ವರ (ಬಸವಣ್ಣ) ಕುಕನೂರಿನ ಕಲ್ಮೇಶ್ವರ 
ದೇವಾಲಯಗಳ ಮೇಲೆ ಕಂಡುಬರುತ್ತವೆ. ಇವು ದ್ರಾವಿಡ ಶಿಖರವನ್ನೆ ಹೋಲುತ್ತಿದ್ದು ಅವುಗಳ ಮುಂದುಗಡೆ 
ಹೊಂದಿಕೊಂಡು ಉತ್ತರ ಶೈಲಿಯ ಸುಖನಾಸವಿರುವದರಿಂದ ವೇಸರ (ಮಿಶ್ರ) ಶೈಲಿಗೆ ಸೇರಿಸಲ್ಪ ಟ್ಟಿ ವೆ. ಇವುಗಳ 


ಮುಖಗಳಲ್ಲಿ ನಟರಾಜನ ಶಿಲ್ಪ ಇಲ್ಲವೇ ಮೂಲ ಗುಡಿಗೆ ಸೇರಿದ ಶಿಲ್ಪ ಪ್ರತಿಷ್ಠಾಪನೆ ಗೊಂಡಿರುತ್ತದೆ. 


ಪ್ರಮುಖ ದೇವಾಲಯಗಳ ವಿವರಣೆ 


ಮೇಲಿನ ಲಕ್ಷಣಗಳಲ್ಲದೇ ಇನ್ನೂ ಅನೇಕ ದೇವಾಲಯಗಳ ಅಧಿಷ್ಠಾನ, ಗೋಡೆ, ಕಕ್ಷಾಸನ, 


ಮುಂಚಾಚು, ವ್ಯಾಳ ಮೂಲಕುಂಬೆ, ಇತ್ಯಾದಿ ಲಕ್ಷಣಗಳಿದ್ದು ಅವನ್ನು ಮುಂದಿನ ದೇವಾಲಯಗಳ 


ವಿವರಣೆಯಲ್ಲಿಯೇ ನೋಡಲಾಗಿದೆ. ಇಂತಹ ಪ್ರಾಮುಖ್ಯತೆ ಪಡೆದ ಅನೇಕ ದೇವಾಲಯಗಳನ್ನು ನಮ್ಮ 
ಅಧ್ಯಯನದ ಕ್ಷೇತ್ರಕಾರ್ಯದ ಅವಧಿಯಲ್ಲಿ ಪರಿಶೀಲಿಸಲಾಗಿದ್ದು ಕೆಲವನ್ನು ಮಾತ್ರ ನಾವಿಲ್ಲಿ ಆಯ್ಕೆ 


ಮಾಡಿಕೊಂಡಿದ್ದೇವೆ. 
೧)ಗುಹಾ- ಏಕಶಿಲಾ ದೇವಾಲಯಗಳು 
ಎಲ್ಲೋರ 


ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ ಜಿಲ್ಲೆಗೆ ಸೇರಿದ ಎಲ್ಲೋರ ವಾಸ್ತುಶಿಲ್ಪಕಲಾ ದೃಷ್ಟಿಯಿಂದ 
ಜಾಗತಿಕ ಮಹತ್ವವನ್ನು ಪಡೆದುಕೊಂಡಿದೆ. ೩೫ ಕ್ಕಿಂತಲೂ ಹೆಚ್ಚು ಗುಹಾ-ಏಕಶಿಲಾ ದೇವಾಲಯಗಳನ್ನು 
ಹೊಂದಿದ ಎಲ್ಲೋರಾದಲ್ಲಿ ಬೌದ್ಧ, ವೈದಿಕ ಮತ್ತು ಜೈನ ಧರ್ಮದ ಹಲವಾರು ಗುಹಾಲಯಗಳು 
ಕಂಡುಬರುತ್ತವೆ. ಬೌದ್ಧ ಗುಹಾಲಯಗಳು ರಾಷ್ಟ್ರಕೂಟ ಕಾಲದ ಪೂರ್ವ ರಚನೆಗಳಾದರೆ, ೧೮ 
ಗುಹಾಲಯಗಳು (ವೈದಿಕ- ಜೈನ) ರಾಷ್ಟ್ರಕೂಟ ಕಾಲಕ್ಕೆ ಸೇರಿವೆ. ಭಾರತೀಯ ಪುರಾತತ್ವ ಸರ್ವೇಕ್ಸ ಣಾ 
ವಿಭಾಗದವರು ಎಲ್ಲಾ ಗುಹಾಲಯಗಳಿಗೆ ಅನುಕ್ರಮ ಸಂಖ್ಯೆಗಳನ್ನು ನೀಡಿದ್ದು ಅವುಗಳಲ್ಲಿ ನಂ-೧೩ ಪ್ರವಾಸಿಗರ 
ವಿಶ್ರಾಂತಿ ಗೃಹವಾಗಿದೆ. ನಂ-೧೪ ರಾವಣಕ-ಕೈ, ನಂ-೧೫ ದಶಾವತಾರ, ನಂ-೧೬ ಕೈಲಾಸ, ಚಿಕ್ಕಮೂರ್ತಿ 
ಹೆಸರಿನಲ್ಲಿ, ನಂ-೧೭ ದುಮಾರಲೇನ್‌, ನಂ-೧೮ ಹೆಸರಿಸಿಲ್ಲ, ನಂ-೧೯ ಹೆಸರಿಸಿಲ್ಲ, ನಂ-೨೦ ಹೆಸರಿಸಿಲ್ಲ, 
ನಂ-೨೧ ರಾಮೇಶ್ವರ, ನಂ-೨೨ ನೀಲಕಂಠ, ನಂ-೨೩ ಗುಹೆ ಜೊತೆಗೆ ತ್ರಿಮೂರ್ತಿ, ನಂ-೨೪ ತೇಲಿಕಾಗಣ, 
ನಂ-೨೫ ಕುಂಬಾರವಾಡ, ನಂ-೨೬ ಜನವಾಸ, ನಂ-೨೭ ಮಿಲ್ಕಿಮೈದ, ನಂ-೨೮ ಗುಹೆ ಹೆಸರಿಸಿಲ್ಲ, ನಂ-೨೯ 
ಸೀತಾಸ್‌-ನಹಾನಿ, ಅಥವಾ ದುಮಾರಲೇನ್‌, ನಂ-೩೦ ಹೆಸರಿಸಿಲ್ಲ, ನಂ-೩೧ ಚೋಟಾ ಕೈಲಾಸ, ನಂ-೩೨ 
ಹೆಸರಿಸಿಲ್ಲ, ನಂ-ಹ೩ಿ ಇಂದ್ರಸಭಾ, ನಂ-೩೪ ಜಗನ್ನಾಥ ಸಭಾ, ನಂ-೩೫ ಪಾರ್ಶ್ವನಾಥ, ಅಹಲ್ಯಾಬಾಯಿ ಗುಹೆಗೆ 
ಹೆಸರಿಲ್ಲ". ಇವುಗಳಲ್ಲಿ ಮಹತ್ವವಲ್ಲದ ಕಿರು ಗುಹಾಲಯಗಳನ್ನು ಹೆಸರಿಸಿಲ್ಲ. ಕೇವಲ ಮುಖ್ಯವಾದ ಮತ್ತು 


ವಾಸ್ತು ಕಲಾಶೈಲಿಯನ್ನು ಹೊಂದಿದವುಗಳನ್ನು ಮಾತ್ರ ನಾವಿಲ್ಲಿ ವಿವರಿಸಿದ್ದೇವೆ. 
ರಾವಣಕ-ಕೈ (ನಂ-೧೪) 

ಇದೊಂದು ಪ್ರಾಚೀನ (ಪೂರ್ವ) ರಾಷ್ಟ್ರಕೂಟ ಗುಹಾಲಯವಾಗಿದ್ದು ೫೪ ಆಡಿ X ೫೫ ೧/೨ ಅಡಿ 
ಚತುಸ್ಕಾರವಾಗಿದೆ*. ಮೂಲ ಗರ್ಭಗೃಹದ ಸುತ್ತಲೂ ಅಗಲವಾದ ಪ್ರದಕ್ಷಿಣಾ ಪಥವಿದೆ. ನಾಲ್ಕು ಸ್ತಂಭಗಳು 


ಮೊಗಸಾಲೆಯಲ್ಲಿದ್ದು ೧೨ ಸ್ತಂಭಗಳು ಒಳಗಿನ ತೆರೆದ ಮಂಟಪದಲ್ಲಿವೆ. ಸ್ತಂಭಗಳು ಎತ್ತರವಾದ 


ಚೌಕಪೀಠ-ತರಂಗ (ಕೋನ) ಕಾಂಡದ ಮೇಲೆ ಕಿವಿಯಂತೆ ಬಾಗಿದ ಪುಷ್ಪ ಭಾಗ ಗೋಲಾಕಾರ ಕುತ್ತಿಗೆ 


ಹೊಂದಿದ್ದು ಔರಂಗಾಬಾದ ಗುಹೆಗಳ ಸ್ತಂಭಗಳಂತಿವೆ. ಒಳ ಗೋಡೆಗಳಲ್ಲಿ ಅರೆಸ್ತಂಭಗಳನ್ನು 
ಕೊರೆಯಲಾಗಿದ್ದೂ ಪ್ರತಿಯೊಂದು ಅರೆಸ್ತಂಭಗಳ ಮಧ್ಯದ ಗೋಡೆಯಲ್ಲಿ ಅನೇಕ ಶಿಲ್ಪಗಳನ್ನು 
ಕೊರೆಯಲಾಗಿದೆ. ದಕ್ಷಿಣ ಗೋಡೆಯಲ್ಲಿ ಕ್ರಮವಾಗಿ ಮಹೀಷ ಮರ್ದಿನಿ, ಶಿವಪಾರ್ವತಿಯರು 
ಪಗಡೆಯಾಡುವದು, ಶಿವನ ತಾಂಡವನೃತ್ಯ, ರಾವಣ ಕೈಲಾಸ ಪರ್ವತವನ್ನು ಎತ್ತುತ್ತಿರುವದು, ಭೈರವ, ಕಾಳಿ, 
ಗಣೇಶ ಮತ್ತು ಸಪ್ತಮಾತೃಕೆಯರ ಶಿಲ್ಪಗಳಿವೆ. ಉತ್ತರ ಗೋಡೆಯಲ್ಲಿ ಕ್ರಮವಾಗಿ ದುರ್ಗಾ, ಗಜಲಕ್ಷ್ಮೀ, 
ಪೃಥ್ವೀದೇವಿಯನ್ನು ಎತ್ತಿ ಹಿಡಿದ ವರಾಹ, ವೈಕುಂಠದಲ್ಲಿ ವಿಷ್ಣು, ಲಕ್ಷ್ಮೀನಾರಾಯಣ ಶಿಲ್ಪಗಳಿವೆ. 


ಗರ್ಭಗೃಹದ ಮುಂದುಗಡೆ ದ್ವಾರಪಾಲಕರ ಜೊತೆಗೆ ಸ್ತ್ರೀಯರ ಶಿಲ್ಪಗಳನ್ನು ಕೆತ್ತಲಾಗಿದೆ. 


ಈ ಗುಹಾಲಯದಲ್ಲಿ ಹತ್ತು ಕೈಗಳ ನೃತ್ಯ ನಟರಾಜನನ್ನು ಒಳ್ಳೆಯ ತಂತ್ರವನ್ನು ಬಳಸುವದರ ಜೊತೆಗೆ 
ಜಾಣ್ಮೆಯನ್ನು ಶಿಲ್ಲಿ ತೋರಿಸಿಕೊಟ್ಟಿದ್ದಾನೆ. ನಟರಾಜನ ನೃತ್ಯಭಂಗಿ ಮುಂದಿನ ಚೋಳರ ಕಂಚಿನ ನಟರಾಜನ 


ಶಿಲ್ಪಗಳಿಗೆ ಮಾದರಿಯಾಗಿದೆ”. 
ದಶಾವತಾರ (ನಂ-೧೫) 


ದಶಾವತಾರ ಗುಹಾಲಯವು ಎರಡು ಅಂತಸ್ತಿನಿಂದ ಕೂಡಿದ್ದು ಶ್ರೀಮಂತ ಶಿಲ್ಪಕೆತ್ತನೆಗೆ ಹೆಸರಾಗಿದೆ. 
ಗುಹೆಯ ಪ್ರವೇಶದ ಹತ್ತಿರದ ನಂದಿಮಂಟಪದ ಗೋಡೆಯ ಮೇಲೆ ದಂತಿವರ್ಮನ ಶಾಸನವಿದ್ದುದರಿಂದ 
ಬಹುಷಃ ಗುಹಾಲಯ ದಂತಿವರ್ಮನೆ ಕಾಲದಲ್ಲಿ ಅಥವಾ ಅವನಿಗಿಂತ ಸ್ವಲ್ಪ ಮುಂಚಿತವಾಗಿ 
ಕೊರೆಯಲ್ಪಟ್ಟಿರಬೇಕು. ನೆಲ ಅಂತಸ್ತು ದೊಡ್ಡದಾದ ೯೭ ಆಡಿ ೫ ೫೦ ಅಡಿ ಅಗಲವಾದ ಆಯತಾಕಾರವಾದ 
ಮಂಟಪವನ್ನು ಹೊಂದಿದೆ. ಈ ಮಂಟಪದಲ್ಲಿ ೧೪ ಚೌಕ ಸ್ತಂಭಗಳಿವೆ. ಮೇಲಿನ ಅಂತಸ್ತಿಗೆ ಹೋಗಲು 
ಮೆಟ್ಟಿಲುಗಳನ್ನು ಕೊರೆಯಲಾಗಿದೆ. ಮೇಲಿನ ಅಂತಸ್ತು ಸಹ ೯೭ ಆಡಿಸ ೫೦ ಅಡಿ ಅಳತೆಯಲ್ಲಿ ಆಯತಾಕಾರ- 
ವಾಗಿದೆ. ಈ ಮಂಟಪದಲ್ಲಿ ೫೪ ಸ್ತಂಭಗಳಿವೆ. ಮುಂದಿನ ಸ್ತಂಭಗಳು ಪೀಠವಲ್ಲದೇ ಚೌಕಾಗಿದ್ದು ಮೇಲೆ 
ಎರಡು ಮುಖದ ಬೋದುಗೆಗಳಿವೆ. ಒಳಗಿನ ಸ್ತಂಭಗಳು ಸಾದಾ ಕೆತ್ತನೆಯ ಜೊತೆಗೆ ಶಿಲಾಫಲಕ ಬೋದುಗೆ. 
ಹೊಂದಿವೆ. ಸ್ತಂಭಗಳನ್ನು ಆರು ಸಾಲಿನಲ್ಲಿ ಪ್ರತಿಯೊಂದು ಸಾಲಿನಲ್ಲಿ ಒಂಭತ್ತು ಸ್ತಂಭಗಳಿರುವಂತೆ 


ನೋಡಿಕೊಳ್ಳಲಾಗಿದೆ. 


ಗುಹಾಲಯದ ಒಳಗೋಡೆಗಳು ಶಿಲ್ಪದೃಶ್ಯದಿಂದ ಕೂಡಿವೆ. ಗೋಡೆಗಳಲ್ಲಿರುವ ಅರೆ ಸ್ತಂಭಗಳ 
ಮಧ್ಯದಲ್ಲಿ ಪ್ರತಿಯೊಂದು ಶಿಲ್ಪಗಳನ್ನು ಕೆತ್ತಲಾಗಿದೆ. ಇಲ್ಲಿರುವ ವಿಷ್ಣುಶಿಲ್ಪಗಳು ಶ್ರೇಷ್ಠಮಟ್ಟದವು- 


ಗಳಾಗಿವೆ *. 


ಉತ್ತರ ಗೋಡೆಯಲ್ಲಿ ಶೈವ ಸಂಪ್ರದಾಯಕ್ಕೆ ಸೇರಿದ ಶಿಲ್ಪಗಳಿದ್ದು ಕ್ರಮವಾಗಿ ಭೈರವ, ಶಿವತಾಂಡವ 


ನೃತ್ಯ, ಮಾರ್ಕಂಡೇಯಾನುಗೃಹ, ಪಾರ್ವತಿ, ಲಕ್ಷ್ಮೀ, ಲಿಂಗೋದ್ಭವ ಶಿವ ಶಿಲ್ಪಗಳು ಕಂಡುಬರುತ್ತವೆ. ದಕ್ಷಿ ಣ 
ಗೋಡೆಯಲ್ಲಿ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದ ಶಿಲ್ಪಗಳನ್ನು ಕೆತ್ತಲಾಗಿದ್ದು ವಿಷ್ಣು (ಕೃಷ್ಣ) 
ಗೋವರ್ಧನಗಿರಿಯನ್ನು ಎತ್ತಿದ್ದು, ಅನಂತಶಯನ ವಷ್ಟು, ಗರುಡನ ಮೇಲೆ ಕುಳಿತ ಎಷ್ಟು, ವರಾಹ, ಗಿಡ್ಡ 


(ಕುಬ್ದ) ಮನುಷ್ಯನಾಗಿ ವಿಷ್ಣುನರಸಿಂಹನ ಶಿಲ್ಪಗುಚ್ಛಗಳಿವೆ *. 


ಪ್ರವೇಶದ ಹೊರ ಪಾರ್ಶ್ರಗೋಡೆಗಳಲ್ಲಿ ಎರಡು ಬೃಹದಾಕಾರದ ದ್ವಾರಪಾಲಕರ ಶಿಲ್ಪಕೆತ್ತನೆಗಳಿವೆ. 
ಇಲ್ಲಿಯೇ ಮತ್ತೊಂದು ರಾಷ್ಟ್ರಕೂಟ ಶಿಲ್ಪಿಗಳ ಶ್ರೇಷ್ಠ ಶಿಲ್ಪಕೊಡುಗೆಯಾಗಿದ್ದು ಅದು ೮ ಕೈಗಳ ನೃತ್ಯ ಶಿವನ 


ಸಂಧ್ಯಾನೃತ್ಯದ ಶಿಲ್ಪ ಮತ್ತು ಹಿರಣ್ಯಕಶ್ಯಪುವಿನ ಮರಣದ ದೃಶ್ಯಗಳಿದ್ದು ಇವೆರಡು ಹೆಚ್ಚು ತೃಟಿತಗೊಂಡಿವೆ". 
ರಾಮೇಶ್ವರ (ನಂ-೨೧) 


ರಾಮೇಶ್ವರ ಗುಹಾಲಯವು ರಾಷ್ಟ್ರಕೂಟ ಗುಹಾಲಯಗಳಲ್ಲಿ ಯೇ ಪ್ರಾಚೀನವಾದುದು. ಇದರ 
ಒಳಮಂಟಪವು ೨೫೧ ೫ ೬೯ ಅಡಿಗಳ ಆಯತಶಾಕಾರದಲ್ಲಿದೆ. ಇದರ ಎಡಭಾಗದ ಕೊನೆಯಲ್ಲಿ ಚಿಕ್ಕಗುಹೆಗಳಿವೆ. 


ಅಜಂತಾ ಗುಹಾಲಯದ ಬೌದ್ಧಲಕ್ಷಣ ಹೊಂದಿದ ಗುಹೆಯಲ್ಲಿ ರಾಷ್ಟ್ರಕೂಟ ಲಕ್ಷ ಣಗಳು ಕಳೆದುಕೊಂಡಂತೆ 


ಕಂಡುಬರುತ್ತದೆ. ಇದರ ಕುಬ್ಬ, ದಪ್ಪವಾದ ಮತ್ತು ಪೂರ್ಣಘಟ್‌ (ಕುಂಭ) ಮಾದರಿಯ ಸ್ತಂಭಗಳು, ಎತ್ತರದ 
ತಗ್ಗುಭಾಗದ ಮುಖಗಳು ಸಾಮಾನ್ಯವಾಗಿ ಅಜಂತಾದ ಬೌದ್ಧಮಾದರಿಯನ್ನೇೇ ಅನುಸರಿಸಿವೆ. ಪ್ರವೇಶದ 
ಸ್ತಂಭಗಳು ದಪ್ಪವಾಗಿದ್ದು ಕಂಭ ಹಾಗೂ ಬೋದುಗೆಗಳಿಗೆ ಶಿಲ್ಪಗಳನ್ನು ಅಳಡಿಸಲಾಗಿದೆ. ವೃಕ್ಷಗಳ ಕೆಳಗೆ 
ಮೊಗ್ಗು ಹಿಡಿದು ನಿಂತ ಚಿಕ್ಕ ಶಿಲ್ಪಗುಚ್ಛಗಳಿವೆ. ಸ್ತ್ರೀ ಶಿಲ್ಪಗಳಲ್ಲಿ ಅತೀದೊಡ್ಡ ದಾದ ಶಿಲ್ಪಗುಚ್ಛವೆಂದರೆ 
ನದಿದೇವತೆಗಳಾದ ಗಂಗಾ- ಯಮುನಾ ಶಿಲ್ಪಗಳದ್ದಾಗಿದೆ. ಇವನ್ನು ಪ್ರವೇಶದ ಎಡಗಡೆಯ ಮುಂಭಾಗದಲ್ಲಿ 
ಗಂಗಾಶಿಲ್ಪ, ಬಲಭಾಗದಲ್ಲಿ ಯಮುನಾಶಿಲ್ಪಗಳನ್ನು ಕೌಶಲ್ಯಪೂರ್ಣತೆಯಲ್ಲಿ ಕೆತ್ತಲಾಗಿದೆ. ಇವೆರಡು 


ಮುಂದಿನ ನದಿದೇವತೆಗಳ ಶಿಲ್ಪಗುಚ್ಛಕ್ಕೆ ಮಾದರಿಯಾಗಿ ನಿಂತಿವೆ ". 


ಮಂಟಪದ ಒಳಗೋಡೆಗಳಲ್ಲಿ ಹಲವಾರು ಶಿಲ್ಪಸಮುಚ್ಛ್ಚ ಯವಿದ್ದು ಎಡಗೋಡೆಯಲ್ಲಿ ಚಿಕ್ಕಗುಹೆ 
ಕೆತ್ತಲಾಗಿದೆ. ದಕ್ಷಿಣ ಗೋಡೆ ಅಲಂಕಾರಿಕ ಕೆತ್ತನೆಯಶಿಲ್ಪಸಾಲನ್ನು ಹೊಂದಿದೆ. ಇದರಲ್ಲಿ ನಾಲ್ಕು ಕೈಗಳ 
ಕಾಳಿ, ಗಣೇಶ, ಸಪ್ತಮಾತೃಕೆಯರು, ೮ ಕೈಗಳ ನೃತ್ಯನಟರಾಜನ ಜೊತೆಯಲ್ಲಿ ಪಾರ್ವತಿ, ಸಂಗೀತ-ನೃತ್ಯ-ಗಣ 
ಶಿಲ್ಪಗಳಿವೆ. ಉತ್ತರಗೋಡೆಯಲ್ಲಿ ಆರು ವಿಧದ ಶಿಲ್ಪಗಳಿದ್ದು ಬ್ರಹ್ಮ -ಶಿವಪಾರ್ವತಿುರ ವಿವಾಹ, ಪಾರ್ವತಿಯ 


ತಪಸ್ಸು ಮತ್ತು ಮಹಿಷಮರ್ಥಿನಿಯ ಶಿಲ್ಪಗಳಿವೆ. 


ತ್‌ 


ಬಕ ಖಾ 3 ನ 
we 
AM Me 


K KY 
( ತ್‌ಾ * ಈ [ 
ಢ್ಞರಾರರ್ಲ್‌ಸತಿನಿ ನ 


§ 


ಮುಖ್ಯ ಗರ್ಭಗೃಹದ ಹತ್ತಿರದಲ್ಲಿಯೆ ಇರುವ ಗುಹೆಯಲ್ಲಿ ರಾವಣ ಕೈಲಾಸ ಪರ್ವತವನ್ನೆ ತ್ರುತ್ತಿರುವ 
ದೃಶ್ಯ, ಶಿವ-ಪಾರ್ವತಿಯರು ಪಗಡೆಯಾಟದಲ್ಲಿ ಕುಳಿತ ದೃಶ್ಯಗಳಿವೆ“. ಮಂಟಪದ ಎರಡು ಸ್ತಂಭಗಳು ಲಕ್ಷಣ 
ರಾಷ್ಟ್ರಕೂಟ ಮಾದರಿಯಲ್ಲಿ ಪೀಠ- ಚಕ್ಕೆತೆಗೆದಂತಿರುವ ಪುಷ್ಪದ ಶಿರಭಾಗವನ್ನು ಹೊಂದಿವೆ. ಇವನ್ನು ಹೆಚ್ಚಾಗಿ 
ದುಮಾರಲೇನ್‌ ಮತ್ತು ಎಲಿಫಂಟಾ ಗುಹಾಲಯಗಳಲ್ಲಿ ಕಾಣುತ್ತೇವೆ. ಗುಹಾಲಯದ ಮತ್ತೊಂದು ಶ್ರೇಷ್ಠ 


ಶಿಲ್ಪವೆಂದರೆ ನಾಲ್ಕು ಕೈಗಳ ಶಿವನ (ಪ್ರದೋಶ ನೃತ್ಯ) ಲಾಸ್ಯ ಶೈಲಿಯ ಮುಸ್ಸಂಜೆಯ ನೃತ್ಯ ಶಿಲ್ಪವಾಗಿದೆ ". 
ಸೀತಾಸ್‌ ನಹಾನಿ ಅಥವಾ ಧುಮಾರಲೇನ್‌ (ನಂ-೨೯) 


ಈ ಗುಹಾಲಯವು ಗುಡ್ಡದ ಮೇಲಿಂದ ಹರಿದು ಬರುವ ನೀರಿನ ಹತ್ತಿರವಿರುವದರಿಂದ ಇದನ್ನು 
ಸೀತಾಸ್ನಾನ ಮಾಡಿದಳೆಂಬ ನಂಬಿಕೆಯಿಂದ ಸಿತಾಸ್‌ ನಹಾನಿ ಅಥವಾ ಧುಮಾರಲೇನ್‌ ಗುಹಾಲಯವೆಂದು 
ಕರೆಯಲಾಗುತ್ತದೆ. ಇದರ ಮುಖ್ಯ ಆಕರ್ಷಣೆಯಂದರೆ ಪ್ರವೇಶದಲ್ಲಿರುವ ಎರಡು ಸಿಂಹಮುಖಗಳ 
ಚೌಕಸ್ತಂಭಗಳಾಗಿವೆ. ಇವುಗಳನ್ನು ಗಮನಿಸಿದ ಹಲವಾರು ವಿದ್ವಾಂಸರು ಈ ಗುಹೆಯು ಎಲಿಫೆಂಟಾಗುಹೆಯ 
ನಂತರದ್ದೆಂದು ತೀರ್ಮಾನಿಸಿದ್ದಾರೆ. ಇದು ೧೪೯ X ೧೪೮ ಅಡಿ ಅಳತೆಯ ಚೌಕಾದ ಮಂಟಪವಾಗಿದ್ದು ೨೬ 
ದಪ್ಪಗಿನ೧೭.೮ ಅಡಿ ಎತ್ತರದ ಸ್ತಂಭಗಳನ್ನು ಹೊಂದಿದೆ“. ಈ ಗುಹಾಲಯವನ್ನು ಗಮನಿಸಿದ ಜೆ. ಬರ್ಜೆರಸ್‌ನು 
ಇದೊಂದು ಇಜಿಪ್ತಿಯನ್‌ ಸ್ಮಾರಕಗಳಿಗೆ ಹೋಲಿಸಿ ಎಲ್ಲೋರಾದಲ್ಲಿರುವ ಸ್ಮಾರಕಗಳಲ್ಲಿ ಪ್ರಮುಖ 
ಗುಹಾಲಯವೆಂದು ಕರೆದಿದ್ದಾರೆ “. 


ಪ್ರವೇಶದಲ್ಲಿ ದಪ್ಪದಾದ ಅಲಂಕಾರಿಕ ಕಿರಿದಾದ ಪೂರ್ಣಕುಂಭ ಹಾಗೂ ಶಿಲ್ಪಕೆತ್ತನೆಯ 
ಸ್ತಂಭಗಳಿದ್ದು ಪಾರ್ಶ್ವಗೋಡೆಗಳಲ್ಲಿ ದೊಡ್ಡಪ್ರಮಾಣದ ಶಿಲ್ಪಗಳನ್ನು ಕೆತ್ತಲಾಗಿದೆ. ದಕ್ಷಿಣದ ಕೊನೆಯ 
ಗೊಡೆಯಲ್ಲಿ ರಾವಣ ಕೈಲಾಸವನ್ನೆತ್ತುವ ದೃಶ್ಯ, ಉತ್ತರದ ಕೊನೆಯಲ್ಲಿ ಭೈರವನ ಶಿಲ್ಪವನ್ನು ಕೆತ್ತಲಾಗಿದೆ. 
ಪಶ್ಚಿಮದ ಕೊನೆಯಲ್ಲಿ ಶಿವಪಾರ್ವತಿಯರು ಪಗಡೆಯಾಡುವ ದೃಶ್ಯವಿದೆ. ಪೂರ್ವದ ಕೊನೆಯಲ್ಲಿ 
ಹೆಸರಿಸಬಹುದಾದ ಶ್ರೇಷ್ಠಮಟ್ಟದ ಶಿಲ್ಪವನ್ನು ಕಂಡರಿಸಲಾಗಿದೆ. ಇದು ಶಿವ-ಪಾರ್ವತಿಯರ ವಿವಾಹದ . 
ಸಂದರ್ಭಕ್ಕೆ ಸಂಬಂಧಿಸಿದ್ದು ಕಾಳಿದಾಸನ ಕುಮಾರಸಂಭವದ ಒಂದು ಶ್ಲೋಕದಲ್ಲಿ ಬರುವ ಕಥೆಯನ್ನೆ ಶಿಲ್ಪದಲ್ಲಿ 
ಎರಕಹೊಯ್ಯಲಾಗಿದೆ “. | 


ಉತ್ತರ ವರಾಂಡ (ಮೊಗಸಾಲೆ ಅಥವಾ ಪ್ರವೇಶ ಮಂಟಪ) ದಲ್ಲಿ ಶಿವನು ಕಮಲದ ಹೂವಿನ 
ಮೇಲೆ ಯೋಗಿಯಾಗಿ ಕುಳಿತ ಶಿಲ್ಪವಿದೆ. ಈ ಶಿವನ ಶಿಲ್ಪದ ಎದುರಿಗಿರುವ ಛಾವಣಿಯ ಮೇಲೆ ಶಿವತಾಂಡವ 
ನೃತ್ಯದ ಶಿಲ್ಪವಿದೆ. ದೊಡ್ಡ ಬಂಡಿಯಲ್ಲಿ ಕೊರೆದ ಶಿಲ್ಪವಾಗಿದ್ದು ರಹಸ್ಯ ಮತ್ತು ಭಯಭೀತಿಯನ್ನು 
ವ್ಯಕ್ತಪಡಿಸುವಂತಃ ಜಾಗತಿಕ ನೃತ್ಯದ ಮಹತ್ವ ಇದಕ್ಕಿದೆ. ಮುಖ್ಯ ಗರ್ಭಗೃಹದ ಪ್ರವೇಶದಲ್ಲಿ ದ್ವಾರಪಾಲಕರ 


ಶಿಲ್ಪಗಳಿದ್ದು ಇವು ಎಲಿಫೆಂಟಾ ಗುಹೆಯ ಲಕ್ಷ ಣಗಳನ್ನು ಹೊಂದಿವೆ ”. 


ಕೈಲಾಸ ಅಥವಾ ರಂಗಮಹಲ 


ಕೈಲಾಸ ದೇವಾಲಯ ಜಗತ್ತೆ ಬೆರಗಾಗುವಂತಹ ಭಾರತೀಯ ಏಕಶಿಲಾ ಸ್ಥಾ ರಕವಾಗಿದ್ದು ಪಾಶ್ಚಿಮಾತ್ಯ 
ಮತ್ತು ಭಾರತೀಯ ಕಲಾವಿಮರ್ಶಕರ ಮನಸೂರೆಗೊಂಡಿದೆ. ಇದನ್ನು ಹೊಗಳಿದವರಲ್ಲಿ ಬರ್ಜೆಸ್‌, 
ಪರ್ಶಿಬ್ರೌನ್‌, ಸ್ಟೆಲ್ಲಾ ಕ್ರಾಮರಿಚ್‌ರು ಪ್ರಮುಖರು. ರಾಷ್ಟ್ರಕೂಟ ಒಂದನೆಯ ಕೃಷ್ಣನ ಕಾಲದಲ್ಲಿ 
ನಿರ್ಮಾಣವಾದ ಈ ಏಕಶಿಲಾ ದೇವಾಲಯ ಪಟ್ಟದಕಲ್ಲಿನ ವಿರೂಪಾಕ್ಷ ಗುಡಿಯ ತದ್ರೂಪದಂತಿದ್ದರೂ ಎರಡು 
ಅಂತಸ್ತಿನ ಏಕಶಿಲಾ ದೇವಾಲಯವಾಗಿದೆ. ಮೂಲತಃ ಇದನ್ನು ಕನ್ನೆ "ಶ್ವರ ಅಥವಾ ಕೃಷ್ಣೇಶ್ವರ ಹೆಸರಿನಿಂದ 
ಕರೆಯಲಾಗಿದೆ. ಇದರ ಯಥಾವತ್‌ ವರ್ಣನೆಯು ತಾಮ್ರಪಟ ಶಾಸನದಲ್ಲಿ ಬರುತ್ತಿದ್ದು “ಆಕಾಶದೊಳಗೆ 
ಚಲಿಸುತ್ತಿರುವ ದೇವತೆಗಳು ವಿಶಾಲವಾದ ದೇವಾಲಯದ ಸೌಂದರ್ಯಕ್ಕೆ ಮರುಳಾಗಿಇಂಥ ಉತ್ಕೃಷ್ಠ ಕರಕುಶಲ 
ಕಟ್ಟಡವನ್ನು ನಿರ್ಮಿಸಲು ಯಾರಿಂದಾದರೂ ಸಾಧ್ಯವೆ ”, ಎಂದು ಉದ್ದಾರ ತೆಗೆದರೆಂದು ಶಾಸನ 
ವರ್ಣಿಸುತ್ತದೆ”. ಇದನ್ನು ಗಮನಿಸಿದ ಪರ್ಶಿಬ್‌ನ್‌ “the kailas is an illustration of one of 
those rare occasion when men’s minded hearts, and hands work in unision 
towards the consummation of a supreme ideal. It was under such condi- 
tions of religious and cultural stability that this grand monolithic repres antation 
of sivas pradise was prodused”. ಎoದು ಕರೆದು"“ಉದಾತ್ತ ಧ್ಯೇಯ ಸಾಧನೆಯಲ್ಲಿ ಮಾನವರ 
ಕೈಗಳು, ಮನಸ್ಸು, ಹೃದಯಗಳು, ಏಕಪ್ರಾಕಾರವಾಗಿ ಅಷ್ಟೇ ತನ್ಮಯತೆಯಿಂದ ಕೆಲಸ ಮಾಡಿದ ಶ್ರಮದ 
ಕೊಡುಗೆ” ಇದಾಗಿದೆಯೆಂದು ಉದ್ದಾರವೆತ್ತಿದ್ದಾನೆ *. ಕೈಲಾಸ ದೇವಾಲಯದ ಕುರಿತು ಜೆ. ಬರ್ಜೆಸ್‌ನು ಸಹ 
ಬಹು ವಿಸ್ತಾರವಾದ ಮಾಹಿತಿಯನ್ನು ನೀಡುತ್ತಾ, ದೇವಾಲಯಗಳ ಪ್ರತಿಯೊಂದು ಭಾಗಗಳ ಕುರಿತು 
ವಿವರಿಸಿದ್ದಾನೆ *. ಎಮ್‌.ಎನ್‌. ದೇಶಪಾಂಡೆಯವರು ಸಹ ಇದರ ಎರಡು ಅಂತಸ್ತಿನ ತಲವಿನ್ಯಾಸದ 
ನಕ್ಷೆಯನ್ನು ನೀಡಿ ಅದರ ಪ್ರತಿಯೊಂದು ಭಾಗಗಳು ಸಮಕಾಲೀನ ತತ್ವಜ್ಞಾನದ ಸಾರ ಮತ್ತು ಪರಂಪರೆಗಳ .. 


ಗುರುತಾಗಿದೆಯೆಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ *. 


ಹಲವಾರು ಜನ ವಿದ್ವಾಂಸರಿಂದ ಹೊಗಳಿಸಿಕೊಂಡು, ದಿನನಿತ್ಯ ಪ್ರವಾಸಿಗರನ್ನು ಆಕರ್ಶಿಸುತ್ತಿರುವ 
ಕೈಲಾಸ ಅಥವಾ ಶಿವಸ್ವರ್ಗ ವೆಂದೆ ಪ್ರಖ್ಯಾತಿಯನ್ನು ಗಳಿಸಿದ ಈ ಏಕಶಿಲಾ ಕೈಲಾಸ ದೇವಾಲಯ ದ್ರಾವಿಡ 
ವಾಸ್ತು ಮಾದರಿಗೆ ಸೇರಿದ್ದಾಗಿದೆ. ಸಂಕೀರ್ಣ ಮಾದರಿಯಲ್ಲಿರುವಂತೆ ಎರಡು ಅಂತಸ್ತಿನಿಂದ 
ಕೊರೆಯಲ್ಪಟ್ಟಿದೆ. ಮುಖ್ಯ ದೇವಾಲಯದ ಮೇಲಿನ ಅಂತಸ್ತಿನಲ್ಲಿ ಗರ್ಭಗೃಹ, ಅರ್ಧಮಂಟಪ, 


ಪ್ರದಕ್ಷಿಣಾಪಥ, ೧೬ ಸ್ತಂಭ ಮತ್ತು ಮೂರು ಮುಖಮಂಟಪ ದ್ವಾರವುಳ್ಳ ನವರಂಗಮಂಟಪಗಳನ್ನು 


ಪ್ರದಕ್ಷಿಣೆಗೆ ಮುಖಮಾಡಿ ಅದಕ್ಕೆ ಹೊಂದಿಕೊಂಡಂತೆ ೫ ಪರಿವಾರ ದೇವರ ಗುಡಿಗಳಿರುವಂತಹ ವಿಶಿಷ್ಟ 
ತಲವಿನ್ಯಾಸ ಹೊಂದಿದೆ. ಸುತ್ತಲೂ ಪ್ರಾಕಾರವಿದ್ಧು ಮೂಲಗುಡಿಯ ಬಲಕ್ಕೆ ಲಂಕೇಶ್ವರ ಹೆಸರಿನ 
ಪ್ರದಕ್ಷಿಣೆ-ಗರ್ಭಗೃಹ-೧೬ ಸ್ತಂಭದ ನವರಂಗಮಂಟಪದ ದೇವಾಲಯವಿದೆ. ಎಡಬದಿಗೆ 
ಚಿಕ್ಕಗರ್ಭಗೃಹ-ನಾಲ್ಕು ಸ್ತಂಭದ ನವರಂಗ-೨ ಸ್ತಂಬದ ವರಾಂಡ ಮಂಟಪಗುಡಿ ಇದೆ. ಪ್ರಾಕಾರದ 
ಗೋಡೆಯಲ್ಲಿ ಮತ್ತೆ ೫ ಚಿಕ್ಕಪುಟ್ಟ ಗುಂಡಿಗಳನ್ನು ಕೊರೆಯಲಾಗಿದೆ. ಮೂಲಗುಡಿಯ ಮುಂದೆ 


ನಂದಿಮಂಟಪವಿದ್ದು ಅದರ ಎಡಬಲಗಳಲ್ಲಿ ಧ್ವಜಸ್ತಂಭಗಳಿವೆ. ನಂದಿಮಂಟಪದ ಮುಂದೆ ಪ್ರಾಕಾರದ ಪ್ರವೇಶ 


ಮಂಟಪವಿದ್ದು ಅದರಲ್ಲಿ ಕೋಣೆಗಳಿವೆ. 


ಕೆಳಗಿನ ಅಂತಸ್ತಿನ ಮೂಲಗುಡಿಗಳಲ್ಲಿ ಯಾವುದೇ ಕೋಣೆಯಿರುವದಿಲ್ಲ. ಅದರ ಎತ್ತರವಾದ 
ಅಧಿಷ್ಠಾನದಲ್ಲಿ ದೊಡ್ಡ ಶಿಲ್ಪಕೋಷ್ಠಗಳಿವೆ. ಪ್ರಾಕಾರದ ಹಿಂದಿನ ಮಗ್ಗುಲಿನ ಗೋಡೆಯಲ್ಲಿ ಸಾಲುಸ್ತಂಭಗಳ 
ಮಂಟಪಗಳಿವೆ. ಮತ್ತು ಮೂಲಗುಡಿಯ ಎಡಬಲಕ್ಕೆ ಪ್ರಾಕಾರ ಗೋಡೆಯಲ್ಲಿ ಎರಡು ದೊಡ್ಡ 
ಮಂಟಪಮಾದರಿಯ ಕೋಣೆಗಳನ್ನು ಕೊರೆಯಲಾಗಿದೆ. ಮುಂದಿನ ಮಗ್ಗುಲಿನ ಪ್ರಾಕಾರ ಗೋಡೆಯಲ್ಲಿ 


ಅನೇಕ ಚಿಕ್ಕ-ಪುಟ್ಟ ಕೋಣೆಗಳನ್ನು ಕೊರೆಯಲಾಗಿದೆ. ಪ್ರವೇಶ ಮಂಟಪದಲ್ಲಿ ಕೋಣೆಗಳಿವೆ. 


ಮೂಲಗುಡಿಯು ಮೇಲ್ಲಡೆ ದ್ರಾವಿಡ ಶಿಖರವನ್ನೊಳಗೊಂಡಿದ್ದು ಶಿಖರದ ಮುಂದುಗಡೆ 
ಸುಖನಾಸವಿರುವದು ಗಮನಾರ್ಹವಾಗಿದ್ದು ದ್ರಾವಿಡ ಶಿಖರದಲ್ಲಿ ಇದು ಇರುವದಿಲ್ಲ. ಅದಕ್ಕಾಗಿ ಶಿಖರವು 
ವೇಸರ ಶೈಲಿಗೆ ಸೇರಿದ್ದೆಂದು ಹೇಳಬಹುದಾಗಿದೆಯಲ್ಲದೇ ಕೈಲಾಸ ದೇವಾಲಯದ ರಚನೆಯ ಮೇಲೆ 
ಪಟ್ಟದಕಲ್ಲಿನ ವಿರುಪಾಕ್ಷ ದೇವಾಲಯದ ಪ್ರಭಾವ ಆಗಿರುವದನ್ನು ಅಲ್ಲಗಳೆಯುವದಾಗುವದಿಲ್ಲ*. ಏಕೆಂದರೆ 
ದೇವಾಲಯದ ತಲವಿನ್ಯಾಸ, ಶಿಲ್ಪ, ನಂದಿಮಂಟಪ, ಪ್ರಾಕಾರ, ಪ್ರಾಕಾರ ಪ್ರವೇಶ ಮಂಟಪ, ಪರಿವಾರ 
ದೇವರುಗಳ ಗುಡಿಗಳು ಪಟ್ಟದಕಲ್ಲಿನ ಯಥಾವತ್ತ ಮಾದರಿಗಳಾಗಿವೆ. ಮತ್ತು ಪಟ್ಟದಕಲ್ಲಿನ ವಿರುಪಾಕ್ಷ 
ದೇವಾಲಯದ ನಿರ್ಮಾಣಕ್ಕೂ ಕೈಲಾಸ ದೇವಾಲಯದ ನಿರ್ಮಾಣದ ಮಧ್ಯದ ಅವಧಿ ಕೇವಲ ೧೦ ರಿಂದ 
೧೫ ವರ್ಷಗಳು ಮಾತ್ರ. ಒಂದನೆಯ ಕೃಷ್ಣ, ಎರಡನೆಯ ಕೀರ್ತಿವರ್ಮನನ್ನು ಕ್ರಿ.ಶ.೭೫೭ ರಲ್ಲಿ ಮತ್ತೊಮ್ಮೆ 
ಸಂಪೂರ್ಣವಾಗಿ ಸೋಲಿಸಿದಾಗ ಪಟ್ಟದಕಲ್ಲಿನ ವಿರುಪಾಕ್ಷ ದೇವಾಲಯದಂತ ವಿಜಯದ ಸ್ಮರಣಾರ್ಥ 


ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿರಬೇಕು. 


r 


ದೇವಾಲಯದಲ್ಲಿರುವ ಎರಡು ಧ್ವಜಸ್ತಂಭಗಳು ೪೫ ಅಡಿ ಎತ್ರವಿದ್ದು ಒಂದೇ ಕಲ್ಲಿನಲ್ಲಿ ಕೆತ್ತಲ್ಪ ಟ್ಟ ವೆ, 


ಸಂಕೀರ್ಣದ ಮಧ್ಯದ ಮೂಲ ದೇವಾಲಯ ೧೬೪ ಅಡಿ ಉದ್ದ ೧೦೯ ಅಡಿ ಅಗಲ, ಹಾಗೂ ೯೬ ಅಡಿ 


ಎತ್ತರವಿದೆ. ಸಂಕೀರ್ಣದ ಪ್ರಕಾರವು ೨೭೬ ೫ ೧೫೪ ಅಡಿಗಳ ಆಯತಾಕಾರದಲ್ಲಿದೆ *. 


ಎರಡು ಅಂತಸ್ತಿನಿಂದ ಕೂಡಿ ಸಂಕೀರ್ಣ ಮಾದರಿಯ ದೇವಾಲಯವಾದ ಈ ಕೈಲಾಸನಾಥ 
ದೇವಾಲವುಶಿಲ್ಪ ಕೆತ್ರ ನೆಗೆ ಹೆಸರಾಗಿದ್ದು ಅಂತಹುಗಳಲ್ಲಿ ಪ್ರವೇಶಮಂಟಪದ ದಕ್ಷಿ ಣದ ಒಳಗೋಡೆಯ ಮೇಲೆ 
ತ್ರಿಪುರಾಂತಕ ಶಿವನ ಶಿಲ್ಪವಿದೆ. ಪ್ರವೇಶದ ಒಳಗಡೆಯ ಉತ್ತರದ ಗೋಡೆಯ ಮೇಲೆ ಮಹಿಷಾಸುರ ಮರ್ಧಿನಿ, 
ನಂದಿಮಂಟಪದ ಕೆಳಭಾಗದಲ್ಲಿ ಗಜಾಸುರಸಂಹಾರ ಮೂರ್ತಿ, ನಂದಿಮಂಟಪದ ಪಶ್ಚಿಮ ಮುಖದ ಕೆಳಗೆ 
ಗಜಲಕ್ಷ್ಮೀ ಶಿಲ್ಪ, ಮೇಲೆ ಶಿವಪಾರ್ವತಿಯರ ಶಿಲ್ಪ, ಪ್ರವೇಶದ ಒಳಗೋಡೆ (ಕೆಳ ಅಂತಸ್ತು) ಯಲ್ಲಿ ರತಿ 
ಮತ್ತು ಪ್ರದ್ಯುಮ್ನ ಗರುಡನ ಮೇಲೆ ಕುಳಿತ ವಿಷ್ಣುವಿನ ಶಿಲ್ಪಗಳಿವೆ *. ಅದೇ ರೀತಿಯಾಗಿ ರಂಗಮಂಟಪದ 
ಬಲಭಾಗದ ದ್ವಾರದ ಮೇಲೆ ಗಂಗಾವತರಣ ಶಿಲ್ಪ, ದಕ್ಸಿಣ ಮುಖ ಮಂಟಪದ ಕೆಳಗಡೆ ರಾವಣ 
ಕೈಲಾಸಪರ್ವತವನ್ನು ಎತ್ತುವ ದೃಶ್ಯಶಿಲ್ಪ, ಕೆಳ ಅಂತಸ್ತಿನ ಉತ್ತರ ಮಂಟಪದ್ವಾರದಲ್ಲಿ ಶಿವಲಿಂಗಕ್ಕೆ ರಾವಣ 
ತನ್ನ ಒಂದೊಂದೆ ತೆಲೆಯನ್ನು ಅರ್ಪಿಸುವ ಶಿಲ್ಪ, ಮೂಲಗುಡಿಯ ದಕ್ಷಿಣ ಗೋಡೆಯ ಮೇಲೆ ರಾವಣ ಮತ್ತು 
ಜಟಾಯು ಪಕ್ಷಿಯ ಯುದ್ಧ ದೃಶ್ಯ, ಮೇಲಗುಡಿಯ ಪೂರ್ವದ ದ್ವಾರದ ಗೋಡೆಯ ಮೇಲೆ ಎಲೆ ಹಿಡಿದ 
ಹನುಮಾನ, ನಂದಿಮಂಟಪ ಮತ್ತು ಮೂಲಗುಡಿಗೆ ಸೇತುವೆ ಛಾವಣಿಯ ಕೆಳಗೆ ಶಿವನ ದಕ್ಷಿಣಾಮೂರ್ತಿ 
ಶಿಲ್ಪ, ಯಜ್ಞಶಾಲೆಯಲ್ಲಿ ರಾಣಿ ಮತ್ತು ಪರಿಚಾರಿಕೆಯರ ಶಿಲ್ಪಗಳು, ಇದೇ ಯಜ್ಞಶಾಲೆಯಲ್ಲಿ 
ಸಪ್ತಮಾತೃಕೆಯರ ಶಿಲ್ಪವಿದೆ. ಶಿಲ್ಪದ ಹತ್ತಿರ ಗಣೇಶ, ಕಾಳಭೈರವ, ಕೌಶಿಕ ಮತ್ತು ದುರ್ಗಾ, ದಿಕ್ತಾಲಕರ 
ಶಿಲ್ಪಗಳು ಪ್ರವೇಶಮಂಟಪದ ಹೊರಗೋಡೆಯ ಮೇಲೆ ದಿಕ್ಟಾಲಕರ ಹತ್ತಿರ ಕಾರ್ತಿಕೇಯ, ಮೇಲಿನ ನವರಂಗ 
ಮಂಟಪದ ದಕ್ಷಿಣ ಹೊರಗೋಡೆಯ ಮೇಲೆ ಅಂಧಕಾಸುರ ಮರ್ಧನ ಮೂರ್ತಿ, ಇದೇ ಉತ್ತರ 
ಹೊರಗೋಡೆಯ ಮೇಲೆ ಮಹಿಷಾಸುರ ಮರ್ಧಿನಿಯ ಶಿಲ್ಪ, ಉರ್ದ್ವಜಾನು ನಟರಾಜ, ಉರ್ದ್ವಜಾನು 
ನಟರಾಜನ ಶಿಲ್ಪಗಳು ಲಂಕೇಶ್ವರ ಗುಡಿಯ ಮಂಟಪದ ಮೇಲೆ ಪುಷ್ಪಸ್ಪಸ್ಥಿತ ನಟರಾಜ ಶಿಲ್ಪ, ಪ್ರಾಕಾರದ 
ಪಶ್ಚಿಮ ಒಳಗೋಡೆಯ ಮೇಲೆ ಶಿವನ ಉಪಾಸಕನ ಶಿಲ್ಪ, ಶಿವನಟರಾಜನ ಶಿಲ್ಪ, ಮೂಲ ನವರಂಗಮಂಟಪದ 
ಎಡಗೋಡೆಯ ಮೇಲೆ ಹಿರಣ್ಯಕಶ್ಯಪು ಮತ್ತು ನರಸಿಂಹನ ಮಧ್ಯದ ಯುದ್ಧ ದೃಶ್ಯ, ರಂಗ ಮಂಟಪದ 
ಎಡದ್ವಾರದ ಮೇಲೆ ಲಿಂಗೋದ್ಭವ ಶಿವನ ಶಿಲ್ಪ ಹಾಗೂ ಕೆಳ ಅಂತಸ್ತಿನ ಪ್ರಾಕಾರದ ಪೂರ್ವ ಮಂಟಪದ 


ಗೋಡೆಯಲ್ಲಿ ಶಿವ ತಾಂಡವ ನೃತ್ಯ ಶಿಲ್ಪಗಳನ್ನು ಕೊರೆಯಲಾಗಿದೆ *. 


ಪ್ರಾಕಾರದ ಮಧ್ಯದ ಮೂಲ ಗುಡಿಯ ಕೆಳ ಅಂತಸ್ತು ದೊಡ್ಡದಾದ ಮಂಟಪವನ್ನು ಹೊಂದಿದ್ದು ' 
ಅದರಲ್ಲಿ ಮೇಲಿನ ಅಂತಸ್ತಿನ ಭಾರವನ್ನು ತಡೆದುಕೊಳ್ಳುವ ಸಲುವಾಗಿ ದಪ್ಪವಾದ ೨೦ ಚೌಕ ಸ್ತಂಭಗಳನ್ನು 
ಕೊರೆಯಲಾಗಿದೆ. ಹಿಂದಿನ ಗರ್ಭಗೃಹಕ್ಕೆ ದೊಡ್ಡ ಪ್ರಮಾಣದ ದ್ವಾರಪಾಲಕರಿದ್ದಾರೆ. ದ್ವಾರಬಂಧದ ಕೆಳಗಡೆ 
ಮಿಥುನ ಶಿಲ್ಪಗಳ ಸಾಲು ಇದ್ದು, ಇದನ್ನು ಮೊದಲಬಾರಿಗೆ ಕುಮಾರಸ್ವಾಮಿಯರು ಕಂಡು ಹಿಡಿದು 


ಪ್ರಕಟಿಸಿದರು. ಈ ಮಿಥುನ ಶಿಲ್ಪಗಳು ಅದ್ಭುತ ಕಲಾಶೈಲಿಯಲ್ಲಿದ್ದು ಆಧ್ಯಾತ್ಮಿಕ ಉದ್ವೇಗವನ್ನುಂಟು 


ಮಾಡುತ್ತವೆ. ದೇವಾಲಯದ ಇನ್ನೊ ಂದು ವೈಶಿಷ್ಟ್ಯವೆಂದರೆ ದೇವಾಲಯದಲ್ಲಿ ವರ್ಣಕಲೆಯನ್ನು ಚಿತ್ರಿಸಿದ್ದು. 


ಅದಕ್ಕಾಗಿಯೇ ದೇವಾಲಯವನ್ನು ರಂಗಮಹಲವೆಂತಲೂ ಕರೆಯಲಾಗಿದೆ *. 
ಇಂದ್ರಸಭಾ (ನಂ-೩೩) 


ರಾಷ್ಟ್ರಕೂಟರ ಕಾಲದ ಕೊನೆಯ ಗುಹಾಲಯ ವಾಸ್ತುಕಲೆಯ ಮಾದರಿಗೆ ಸೇರಿದ ಇಂದ್ರಸಭಾ 
ಗುಹಾಲಯ ಎರಡು ಅಂತಸ್ತಿನಿಂದ ಕೂಡಿದುದಾಗಿದೆ. ಸುಮಾರು ೨೦೦ ಅಡಿಗಳಷ್ಟು ಆಳವಾಗಿ 
ಕೊರೆಯಲ್ಪಟ್ಟಿದೆ. ಬಂಡೆಯಲ್ಲಿ ಪ್ರಾಕಾರದ ದ್ವಾರಬಾಗಿಲನ್ನು ಸ್ವರ್ಗದ ಬಾಗಿಲಿನಂತೆ ಅತ್ಯಂತ ಸುಂದರವಾಗಿ 
ಕೊರೆಯಲಾಗಿದೆ. ಸಭಾಮಂಟಪದ ಬಲಗಡೆ ಆನೆಯ ಶಿಲ್ಪವನ್ನು ಮತ್ತು ಎಡಗಡೆ ಎತ್ತರವಾದ 
ಧ್ವಜಸ್ತಂಭವನ್ನು ನಿಲ್ಲಿಸಿದಂತೆ ಒಂದೇ ಬಂಡೆಯಲ್ಲಿ ಕೆತ್ತಲಾಗಿದೆ. ಪ್ರಾಕಾರದ ಮಧ್ಯದಲ್ಲಿ ಇಂದ್ರಸಭಾ 
ಗುಹಾಲಯವನ್ನು ದ್ರಾವಿಡ ದೇವಾಲಯದಂತೆ ಕೆತ್ತಲಾಗಿದೆ. ಮಧ್ಯದ ದೇವಾಲಯವು ಎರಡು 
ಅಂತಸ್ತಿನಲ್ಲಿದ್ದು ಬೆಳಕುಬರಲು ಮೊಗಸಾಲೆ ಮಾಡಲಾಗಿದೆ. ಅದರ ಎರಡು ಪಾರ್ಶ್ವದ ಗೋಡೆಗಳಲ್ಲಿ ದೊಡ್ಡ 
ಪ್ರಮಾಣದ ಇಂದ್ರ ಮತ್ತು ಇಂದ್ರಾಣಿಯರು ಕುಳಿತಂತೆ ಶಿಲ್ಪಗಳನ್ನು ಕೊರೆಯಲಾಗಿದೆ.ಇಂದ್ರನ ದೃಶ್ಯದಲ್ಲಿ 
ಇಂದ್ರನನ್ನು ಗಿಡದ ಕೆಳಗಡೆ ಆನೆಯ ಮೇಲೆ ಕುಳಿತು ನಡೆದಂತೆ ಚಿತ್ರಿಸಲಾಗಿದೆ. ಹೀಗಾಗಿ ಇದಕ್ಕೆ ಇಂದ್ರಸಭಾ 
ಗುಹಾಲಯವೆಂದು ಕರೆಯುವದು ವಾಡಿಕೆಯಾಗಿ ಬಂದಿತು. ಇಂದ್ರಾಣಿಯನ್ನು ಸಹ ಸಿಂಹದ ಮೇಲೆ ಕುಳಿತಂತೆ 
ಚಿತ್ರಿಸಲಾಗಿದ್ದು ಇಂದ್ರನಷ್ಟೇ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಮೊಗಸಾಲೆಯ (ವರಾಂಡ) ಸ್ತಂಭಗಳ 
ಮೇಲೆ ಎರಡು ಶಿಲ್ಪಗಳನ್ನು ನೇತು ಹಾಕಿದಂತೆ ಕೆತ್ತಲಾಗಿದೆ. ಸಭಾಗೃಹದ ಬಲಗಡೆಯ ನಾಲ್ಕು ದಪ್ಪ ಸ್ತಂಭಗಳು 
ಚೌಕಪೀಠ-ಪಟ್ಟಿಕೆ-ಕುಂಭ- ಅಷ್ಟಕೋನ ಮತ್ತು ಗೋಲಾಕಾರದ ಕೆತ್ತ ಸವರ ಫಲಕಗಳನ್ನೂ, 
ಕೆಲವು ಬೋದುಗೆಗಳನ್ನು ಹೊಂದಿದೆ. ಇಂದ್ರಸಭಾದ ಎರಡು ಅಂತಸ್ತಿನಲ್ಲಿ ಉದ್ದವಾದ ಮುಂಚಾಚು 
ಪಟ್ಟಿಕೆಗಳಿದ್ದು ಸ ಬೇರೆ ಅಲಂಕಾರ ಹೊಂದಿವೆ. ಮೇಲಂತಸ್ತಿನ ಪಟ್ಟಿಕೆಯಲ್ಲಿ ಜೈನ ಸನ್ಯಾಸಿಗಳ ಶಿಲ್ಪಗಳನ್ನು . 
ಕೊರೆಯಲಾಗಿದೆ. ಕೆಳಪಟ್ಟಿಕೆಗಳಲ್ಲಿ ಆನೆಗಳನ್ನು ಬೆನ್ನಟ್ಟಿದ ಸಿಂಹಗಳನ್ನು ಮತ್ತು ಅಲಂಕೃತ ಪೂರ್ಣ 


ಕುಂಭಗಳನ್ನು ಸೂಕ್ಷ್ಮ ಕೆತ್ತನೆಯಲ್ಲಿ ಬಿಡಿಸಲಾಗಿದೆ ”. 


ಗುಹಾಲಯದ ಒಳಗಡೆ ವಸ್ಪತವಾಗಿ ಜೈನ ತೀರ್ಥಂಕರರ ಮತ್ತು ಗೋವರ್ಧನ ಶಿಲ್ಪಗಳನ್ನು 
ಕೆತ್ತಲಾಗಿದೆ. ಇದರಲ್ಲಿ ೧೨ ಸ್ತಂಭದ ಮಂಟಪವಿದ್ದು ಮಂಟಪದಲ್ಲಿ ಶಾಂತಿನಾಥ ಮತ್ತು ಪಾಶ್ವನಾಥ 
ಶಿಲ್ಪಗಳಿವೆ. ಶಿಲ್ಪದ ಕೆಳಗೆ ಶಾಸನಗಳನ್ನು ಬಿಡಿಸಲಾಗಿದ್ದು, ೯ ನೆಯ ಶತಮಾನಕ್ಕೆ ಸೇರಿವೆ. ಶಾಂತಿನಾಥ ಶಿಲ್ಪ ವನ್ನು 


ಬ್ರಹ್ಮಚಾರಿ ಸೋಹಿಲ ಸನ್ಯಾಸಿಯು ಕೊರೆಸಿದರೆ, ಪಾರ್ಶ್ವನಾಥ ಶಿಲ್ಪವನ್ನು ಶ್ರೀನಾಗವರ್ಮನುಕೆತ್ತಿಸಿದನು". 


ಜಗನ್ನಾಥ ಸಭಾ (ನಂ-೩೪) 


ಜಗನ್ನಾಥ ಸಭಾ ಗುಹಾಲಯವುಸಹ ಇಂದ್ರಸಭಾದ ಮಾದರಿಯಲ್ಲಿದ್ದರೂ ಚಿಕ್ಕಪ್ರಾಮಾಣದಲ್ಲಿ ದೆ. 
ಈ ಗುಹಾಲಯದಲ್ಲಿ ಗರ್ಭಗೃಹದ ಮುಂದೆ ಚಿಕ್ಕ ಅಂತರಾಳ (ಅರ್ಧಮಂಟಪ) ವಿದೆ. ಮಂಟಪದಲ್ಲಿ 
ಉತ್ಕೃಷ್ಟವಾದ ತೋರಣವನ್ನು ಕೊರೆಯಲಾಗಿದೆ. ತೋರಣದಲ್ಲಿ ಮಹಾವೀರನ ಶಿಲ್ಪವಿದೆ. ಮೇಲಿನ ಅಂತಸ್ತು 
೫೭ ೫ ೪೦ ಅಡಿಗಳ ಚೌಕಾಕಾರದ ಮಂಟಪವಾಗಿದ್ದು ಇಂದ್ರಸಭಾ ಕ್ಕಿಂತ ಕಿರಿದಾಗಿದೆ. ೧೨ ಸ್ತಂಭಗಳನ್ನು 
ಮಂಟಪದಲ್ಲಿ ಕೆತ್ತಲಾಗಿದೆ. ಮಂಟಪದ ಹಿಂದಿನ ಗೋಡೆಗೆ ಹೊಂದಿಕೊಂಡು ಗೋಡೆಗಳ ಕೂಡುಗಳಲ್ಲಿ 
ಹಲವಾರು ಶಿಲ್ಪಗಳನ್ನು ಕೊರೆಯಲಾಗಿದೆ. ಗೋಡೆಯ ಅರೆಸ್ತಂಭಗಳನ್ನು ಸಹ ಶ್ರೀಮಂತ ಕೆತ್ತನೆಯಲ್ಲಿ 
ಅಲಂಕಾರಗೊಳಿಸಲಾಗಿದೆ. ಗುಹಾಲಯದ ತುಂಬೆಲ್ಲ ಉನ್ನತ ಕಲಾತಂತ್ರಜ್ಞಾನವನ್ನು ಬಳಸಲಾಗಿದೆ”. ಇದರ 


ಕೆತ್ತನೆ ಗಮನಿಸಿದರೆ ರಾಷ್ಟ್ರಕೂಟ ವಾಸ್ತುಶಿಲ್ಪ ಕೊನೆಯ ಘಟ್ಟವನ್ನು ಮುಟ್ಟಿರುವದು ಕಂಡುಬರುತ್ತದೆ. 


ಎಲಿಫೆಂಟಾ ಗುಹಾಲಯ 


ಪ್ರಾಚೀನವಾಗಿ ಫಾರಾಪುರಿ ಎಂದೆ ಪ್ರಸಿದ್ಧವಾದ ಆಧುನಿಕ ಎಲಿಫೆಂಟಾವು ಒಂದು ಚಿಕ್ಕದ್ವೀಪ. 


ಇದು ಮುಂಬೈನ ಅಪೋಲೋ ಬಂದರಿನಿಂದ ವಾಯವ್ಯಕ್ಕೆ ೭ ಕೀ.ಮಿ. ಅಂತರದ ಸಮುದ್ರದಲ್ಲಿದೆ. 
ರಾಷ್ಟ್ರಕೂಟರ ವಾಸ್ತು ಶಿಲ್ಪಕಲೆಯು ಕೇವಲ ಮುಖ್ಯ ಪ್ರದೇಶಕ್ಕೆ ಸಂಬಂಧಪಡದೆ ಅದು ಸಮುದ್ರದಿಂದ 
ಆವೃತವಾದ ಎಲಿಫಂಟಾ ದ್ವೀಪಕ್ಕೂ ಹರಡಿಕೊಂಡು ಬಂಡೆಯಲ್ಲಿ ಅರಳಿಕೊಂಡಿತು. ರಾಷ್ಟ್ರಕೂಟರ ಕಾಲದಲ್ಲಿ 
ಲೀಪುರಿ, ಘಾರಾಪುರಿ ಹೆಸರು ಪಡೆದು ರಾಷ್ಟ್ರಕೂಟರ ಸಾಮಂತರಾದ ಶಿಲಹಾರ ಕೋನಾರ್ಕದ 
ಸಿಂಹಾಸನಾರೋಹಣದ ನಗರವಾಗಿತ್ತಲ್ಲದೆ ಅವನ ರಾಜಧಾನಿಯಾಗಿತ್ತು. ಗುಹೆಯ ಕಾಲಮಾನವು ಗುಹೆಯ 
ಒಂದು ಸದಾಶಿವ ಶಿಲ್ಪದ ಪೀಠದ ಮೇಲಿನ ಶಾಸನದಿಂದ ತಿಳಿದುಬರುತ್ತದೆ. ಶಾಸನದ ಬರವಣಿಗೆಯಿಂದ 
ಗುಹೆಯು ೯ನೇ ಶತಮಾನಕ್ಕೆ ಸೇರಿದ್ದೆಂದು ತಿಳಿಯಲಾಗಿದೆ. ಶಾಸನದಲ್ಲಿ “ಬಲಾದರಿ ಪ್ರತಿಷ್ಠಾ ಶಿವ....... 
ರ್ಸಾಮಿಕಾಯಿ'' (ಬಲಾದರಿ ಶಿವ) ಎಂದು ಬರೆಯಲಾಗಿದ್ದು ಬಲದಾರಿಯೇ ಶಿವನ ಗುಹಾಲಯವನ್ನು 
ಕೊರೆಸಿರಬೇಕೆಂದು ತಿಳಿಯಲಾಗಿದೆ *. ಬರ್ಜೆಸ್‌ನು ಸಹ ಗುಹಾಲಯವು ೮ ನೆಯ ಶತಮಾನದ ಕೊನೆಗೆ 


ಮತ್ತು ೯ ನೆಯ ಶತಮಾನದ ಆರಂಭಾವದಿಗೆ ಸೇರಿದ್ದೆಂದು ಹೇಳುತ್ತಾನೆ *. 


ವಾಸ್ತುಶಿಲ್ಪದ ದೃಷ್ಠಿಯಿಂದ ಎಲ್ಲೋರಾದ ದುಮಾರ್‌ಲೇನ್‌ ಗುಹೆಯ ಲಕ್ಷಣಗಳನ್ನು ಹೊಂದಿದೆ. 
ಗುಹೆಯು ರಾಷ್ಟ್ರಕೂಟರ ಸಾಮಂತರಾದ ಶಿಲಹಾರ ಮನೆತನದವರ ಪ್ರೋತ್ಸಾಹದಿಂದ ಕೊರೆಯಿಸಲ್ಪಟ್ಟಿದ್ದು 
ಮುಖ್ಯವಾಗಿ ಅಂದಿನ ರಾಷ್ಟ್ರಕೂಟ ಶ್ರೇಣಿಕರಾದ ಸ್ತಪತಿಗಳಿಂದ ನಿರ್ಮಾಣವಾಗಿದೆ. ಸ್ತಂಭಾಶಿಲ್ಪ ಲಕ್ಷ ಣಗಳು 


ಎಲ್ಲೋರಾದ ಗುಹೆಗಳ ಲಕ್ಷಣಗಳನ್ನೆ ಹೋಲುತ್ತವೆ. 


ಒಂದೇ ಕಿರುದಾದ ಬಂಡೆಯಲ್ಲಿ ಕೊರೆಯಲ್ಪಟ್ಟ ಗುಹಾಲಯ ಇದಾಗಿದೆ. ಮಧ್ಯದಲ್ಲಿ ೨೦ ಸ್ತಂಭದ 
ಬೃಹದಾಕಾರದ ಮಂಟಪದಲ್ಲಿ ವೇದಿಕೆ, ಇದರ ಎಡಗಡೆಯಲ್ಲಿ ಸ್ಪ್ತಂಭರಹಿತ ಮಂಟಪ ಹಾಗೂ ದ್ವಾರಯುಕ್ತ 
ಗರ್ಭಗೃಹವಿದೆ. ಈ ಗರ್ಭಗೃಹದ ಬಲಗಡೆ ಹೊಂದಿಕೊಂಡು ಮತ್ತೆರಡು ಸ್ತಂಭದ ದೊಡ್ಡ ಮಂಟಪವನ್ನು 
ಕೊರೆಯಲಾಗಿದೆ. ಬೃಹದಾಕಾರದ ಮಂಟಪದ ಹಿಂದುಗಡೆ ಪ್ರವೇಶಕ್ಕೆ ಎದುರಾಗಿ ಹಿಂದಿನ ಗೋಡೆಯಲ್ಲಿ 
೫ ಅರ್ಧ ಕೋಣೆಗಳನ್ನು ಕೊರೆಯಲಾಗಿದ್ದು ಅವುಗಳಲ್ಲಿ ಶಿಲ್ಪಗಳನ್ನು ಕೊರೆಯಲಾಗಿದೆ. ಮಧ್ಯದ 
ಅರ್ಧಕೋಣೆಯಲ್ಲಿಯೇ ಮೂರು ಮುಖದ ಶ್ರೇಷ್ಠ ಸದಾಶಿವನ ಶಿಲ್ಪವಿದೆ. ಈ ಬೃಹದಾಕಾರದ ಮಂಟಪದ 
ಬಲಗಡೆ ಮತ್ತೊಂದು ಸ್ಪಂಭರಹಿತ ದೊಡ್ಡಮಂಟಪವನ್ನು ಕೊರೆಯಲಾಗಿದೆ. ಅದಕ್ಕೆ ಇಳಿದು ಹೋಗಲು 
ಪಾವಟಿಕೆಗಳಿವೆ. ಈ ಮಂಟಪದ ಹಿಂದಿನಗೊಡೆಯಲ್ಲಿ ಆಯತಾಕಾರದ ದ್ವಾರ ಮತ್ತು ೨ ಸ್ತಂಭದ 
ಮಂಟಪವಿದ್ದು ಅದರ ಎಡಗಡೆ ೨-೨ ಸ್ತಂಭಗಳ ಆಯತಾಕಾರದ ಎರಡು ಕೋಣೆಗಳಿವೆ. ಮೊದಲಿನ 
ಆಯತಾಕಾರದ ಮಂಟಪದ ಹಿಂದುಗಡೆ ಗರ್ಭಗೃಹವನ್ನು ವೇದಿಕೆಯ ಮೇಲೆ ಸ್ವತಂತ್ರವಾಗಿ ಕೆತ್ತಲಾಗಿದ್ದು 
ಅದರ ಸುತ್ತಲೂ ಪ್ರದಕ್ಷಿಣಾ ಪಥವಿದೆ ”. ಅಂಡಾಕಾರದ ಕಿರುದಾದ ಬಂಡೆಯನ್ನು ಕೊರೆದು ಮಾಡಲಾದ 


ಈ ಗುಹೆಯು ಶಿಲ್ಪ-ಸ್ಪಂಭ ಲಕ್ಷಣಗಳಿಗೆ ಎಲ್ಲೋರಾ ಗುಹೆಗಳನ್ನು ಸರಿಗಟ್ಟಿ ನಿಲ್ಲುತ್ತದೆ. 


ಗುಹಾಲಯದಲ್ಲಿ ಕೆತ್ತಲ್ಪಟ್ಟ ಹಲವಾರು ಶಿಲ್ಪಗಳು ಕಲಾಕೌಶಲ್ಯ ಶ್ರೇಷ್ಮತೆಯಿಂದ ಮೆರೆದಿವೆ. 
ಅವುಗಳಲ್ಲಿ ೧೬ ಶಿವನ ಲೀಲಾ ಮೂರ್ತಿಗೆ ಸಂಬಂಧಿಸಿವೆ. ಶಿವ,ನಟರಾಜ, ಯೋಗಿ (ಲಕುಳೀಶ), 
ಗಜಸೆಂಹಾರಿ(ಅಂಧಕಾರಿ)ಶಿವ, ಪಾರ್ವತಿಕಲ್ಮಾಣ, ಗಂಗಾಧರಶಿವ, ಅರ್ಧನಾರೀಶ್ವರಶಿವ, 
ಸೋಮಸ್ಯಂದಶಿವ(ಶಿವಪಾರ್ವತಿ), ರಾವಣಾನುಗೃಹೆ(ಕೈಲಾಸ ಎತ್ತುವ ದೃಶ್ಯ), ಶಿಲ್ಪಗಳಲ್ಲದೇ ಇವುಗಳಲ್ಲಿಯೇ 


ಶ್ರೇಷ್ಠವಾದ ಮತ್ತು ಜಾಗತಿಕ ಹಿರಿಮೆಯನ್ನು ಮೆರೆದ ಶಿವನ ಮೂರು ಮುಖದ ಮಹೇಶ್ವರನ ಶಿಲ್ಪವಿದೆ. 


ಇತರ ಗುಹಾದೇವಾಲಯಗಳು 


ಎಲ್ಲೋರಾ, ಎಲಿಫೆಂಟಾಗಳಲ್ಲದೇ ರಾಷ್ಟ್ರಕೂಟರ ಕಾಲದಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಜೋಗೇಶ್ವರ, 
ಲೋನಾಡ, ಹರಿಶ್ಚಂದ್ರಗಡ, ಪಟ್ನಾ, ಅಂಕಾಯಿ", ಮಂಡಪೇಶ್ವರ “, ಧಾರೇಶ್ವರಗಳಲ್ಲಿಯೂ ಸಹ ಅನೇಕ 
ಹಿಂದೂ- ಜೈನ ಗುಹಾಲಯಗಳು ಕೊರೆಯಲ್ಪಟ್ಟಿದ್ದು ಅವುಗಳ ಲಕ್ಷ ಣಗಳು ರಾಷ್ಟ್ರಕೂಟರ ಕಾಲದ ಪ್ರಾರಂಭಿಕ, 
ಮಧ್ಯಾವಧಿ ಮತ್ತು ಕೊನೆಯ ಕಾಲದ ಲಕ್ಷಣಗಳನ್ನು ಹೊಂದಿವೆಯಲ್ಲದೇ ಅವೆಲ್ಲವೂ ಅಜಂತಾ- ಎಲ್ಲೋರಾ- 
ಎಲಿಫೆಂಟಾ ಗುಹಾಲಯಗಳ ಪ್ರಭಾವಕ್ಕೆ ಒಳಪಟ್ಟಿ ವೆ. ಅಂಕಾಯಿ, ಹರಿಶ್ಚಂದ್ರಗಡ, ಜೋಗೇಶ್ವರ, ಲೋನಾಡಾ 
ಮತ್ತು ಪಾಟ್ಲಾ ಗುಹಾಲಯಗಳ ದ್ವಾರಗಳು-ಸ್ತಂಭಗಳು ರಾಷ್ಟ್ರಕೂಟರ ಪೂರ್ಣಪ್ರಮಾಣದ ದೇವಾಲಯದ 


ಲಕ್ಷಣಗಳನ್ನು ಸೂಚಿಸುತ್ತವೆ. 


ಐಹೊಳೆಯ ಮೋನಿಭಟಾರ ಗುಹೆ 


ಐಹೊಳೆ ಗ್ರಾಮದ ಮೇಗುತಿ ಬಸದಿಯಿರುವ ಗುಡ್ಡದ (ಬೆಟ್ಟ) ಪಶ್ಚಿಮ ಭಾಗಕ್ಕೆ ಹೊಂದಿಕೊಂಡಂತೆ 
ದೊಡ್ಡದಾದ ಬಂಡೆಗಲ್ಲಿನಲ್ಲಿ ಗುಹೆಯನ್ನು ಕೊರೆಯಲಾಗಿದೆ. ಇದನ್ನು ಕ್ರಿ.ಶ೯೦೧-೦೨ ರಲ್ಲಿ ಎರಡನೆಯ 


ಕೃಷ್ಣನ ಕಾಲದಲ್ಲಿ ಮೋನಿಭಟಾರರ ಹೆಸರಿನಿಂದ ಕೊರೆಯಲಾಯಿತೆಂದು ಶಾಸನವು ಉಲ್ಲೇಖಿಸುತ್ತದೆ”. 


ಗುಹಾಲಯದಲ್ಲಿ ದೇವಾಲಯದಂತೆ ಗರ್ಭಗೃಹ- ಅಂತರಾಳಗಳನ್ನು ಕೊರೆಯಲಾಗಿದೆ. ಗರ್ಭಗೃಹ 
ಚಿಕ್ಕದಾಗಿದ್ದು ಅಂತರಾಳ ದೊಡ್ಡ ದಾಗಿದೆ. ಗರ್ಭಗೃಹದಲ್ಲಿ ರುವ ಮಹಾವೀರನ ಶಿಲ್ಪ ವನ್ನು ಪ್ರತ್ಯೇಕ ಕಟೆದು 
ಪ್ರತಿಷ್ಮಾಪಿಸಲಾಗಿದ್ದು ಶಿಲ್ಪವು ಇಂದು ಸ್ಥಳಾಂತರಗೊಂಡಿದೆ. ಶಿಲ್ಪದ ಸುತ್ತಲಿನ (ಅಂದು) ಮತ್ತು ಕೆಳಗಿನ 
ಪೀಠಗಳನ್ನು ಮಾತ್ರ ಬಂಡೆಯಲ್ಲಿ ಕಂಡರಿಸಲಾಗಿದೆ. ಶಿಲ್ಪದ ಪೀಠದಲ್ಲಿ ಸಿಂಹ ಚಿನ್ನೆಯನ್ನು ಕೆತ್ತಲಾಗಿದ್ದರಿಂದ 
ಇದೊಂದು ಮಹಾವೀರನ ಗುಹೆಯೆಂದು ಹಾಗೂ ಮೋನಿಭಟಾರರು ಕೊರೆಸಿದರೆಂದು ತಿಳಿಯಬಹುದಾಗಿದೆ. 
ಗರ್ಭಗೃಹದಲ್ಲಿ ಜೋಡಿಸಿದ ಶಿಲ್ಪದ ತಗ್ಗಿನ ಉಳಿಯ ಗುರುತುಗಳು ಮಾತ್ರ ಕಂಡುಬರುತ್ತವೆ. ಶಿಲ್ಪದ ಮೇಲೆ 
ಇರಬಹುದಾದ ಮುಕ್ಕೊಡೆಗಳ ಚಿತ್ರಕೆತ್ತನೆಯಿದೆ. ಶಿಲ್ಪದ ಸುತ್ತಲೂ ಹೂಬಳ್ಳಿಯನ್ನು ಬಿಡಿಸಲಾಗಿದೆ. 


ದ್ವಾರದಲ್ಲಿ ನಾಲ್ಕು ಶಾಖೆಗಳಿದ್ದು ವಜ್ರ-ಲತಾ-ಪದ್ಧ ಕೆತ್ತನೆಯಲ್ಲಿವೆ. ಮಂಗಲದಲ್ಲಿ ಶಿಲ್ಪಎಲ್ಲ. 


ಅಂತರಾಳ ಸ್ವಲ್ಪ ದೊಡ್ಡದಾಗಿದ್ದು ಒಂದು ಗೋಡೆಯಲ್ಲಿ ನಾಲ್ಕು ಅಕ್ಷರದ (ರಾಷ್ಟ್ರಕೂಟ) 
ಶಾಸನವಿದೆ. ಶಾಸನದ ಹತ್ತಿರ ಗೋಡೆಯ ಮೇಲೆ ರೇಖಾಚಿತ್ರದಲ್ಲಿ ಹುಡುಗಿ ಮತ್ತು ಗಿಡದ ಮೇಲೆ ಕುಳಿತ 
ಕೋಗಿಲೆ (ಕಾಗೆ) ಯ ಚಿತ್ರಬಿಡಿಸಲಾಗಿದೆ. ಅಂತರಾಳ-ದ್ವಾರದಲ್ಲಿ ಒಂದು ಪಾರ್ಶ್ವದಲ್ಲಿ ಮಾತ್ರ ೨ 
ಶಾಖೆಗಳನ್ನು ಕೆತ್ತಲಾಗಿದೆ. ಮತ್ತೊಂದು ಶಾಖೆಯನ್ನು ಪ್ರತ್ಯೇಕ ತಯಾರಿಸಿ ಪ್ರತಿಷ್ಠಾಪಿಸಿದ ಮತ್ತು ದ್ವಾರವನ್ನು 


ಮುಚ್ಚಲು ಮಾಡಿದ ಫಲಕಗಳ ಕುಳಿ ಕೆತ್ತಲ್ಪಟ್ಟಿವೆ. 
ಪ್ರಮುಖ ದೇವಾಲಯಗಳು 


ಪಟ್ಟದಕಲ್ಲಿನ ಜೈನಬಸದಿ 


w 


: ಗ್ರಾಮದ ಪಶ್ಚಿಮಕ್ಕೆ ಬಾದಾಮಿಗೆ ಹೋಗುವ ರಸ್ತೆಯ ಮೇಲ್ಗಡೆ ನಾರಾಯಣ ಹೆಸರಿನ ಜೈನಬಸದಿ 
ಕಂಡುಬರುತ್ತದೆ. ಬಸದಿ ಕಟ್ಟಲು ಕೆಂಪು ಮರಳುಕಲ್ಲನ್ನು ಬಳಸಲಾಗಿದೆ. ಏಕಕೂಟ ತಲವಿನ್ಯಾಸದ ಸಾಂಧಾರ 
ಮಾದರಿಗೆ ಸೇರಿದ ಬಸದಿ ಗರ್ಭಗೃಹ, ಪ್ರದಕ್ಷಿ ಣಾಪಥಧ, ಅರ್ಧಮಂಟಪ, ನವರಂಗ, ಮುಖಮಂಟಪಗಳನ್ನು 
ಹೊಂದಿದೆ. ಗರ್ಭಗೃಹದಲ್ಲಿ ಯಾವುದೇ ಶಿಲ್ಪ ಕಂಡುಬರುವದಿಲ್ಲ. ಜನರು ನಾರಾಯಣನ ಗುಡಿಯೆಂದು 


ಕರೆಯುತ್ತಾರೆ. ಗರ್ಭಗೃಹದ ದ್ವಾರವು ಐದು ಶಾಖೆಗಳಿಂದ ಕೂಡಿದ್ದರೂ ಅಲಂಕಾರವಿರುವದಿಲ್ಲ. ಆದರೆ 


ಜಲ್ಲಿ (ಕೋನ) ಸ್ತಂಭ ಮತ್ತು ಪದ್ಮ ಶಾಖೆಗಳ ಮೇಲೆ ಕೆತ್ತನೆಯಿಂದ ಕೂಡಿದ ಎರಡು ಮಕರಗಳನ್ನು 
ಸುಂದರವಾಗಿ ಬಿಡಿಸಲಾಗಿದೆ. ಮಂಗಲಫಲಕದಲ್ಲಿ ಯಾವುದೇ ಶಿಲ್ಪಎಲ್ಲ. ಅದರ ಮೇಲೆ 


ಮುಂಚಾಚುವಿದ್ದು ಮೇಲ್ಲ ಡೆ ದ್ರಾವಿಡ ರೀತಿಯ ಶಾಲ-ಕೂಟ ಸ್ತೂ ಪಿಗಳ ಕೆತ್ತ ನೆಗಳಿವೆ. 


ಗರ್ಭಗೃಹದ ಸುತ್ತಲಿರುವ ಪ್ರದಕ್ಷಿಣಾಪಥವು ಬಿದ್ದಿರುವದರಿಂದ ಗರ್ಭಗೃಹದ ಗೋಡೆಯ ಸ್ವರೂಪ 
ಕಂಡುಬರುತ್ತಿದ್ದು, ಅರೆಸ್ತಂಬಗಳ ಕೆತ್ತನೆ ಹೊಂದಿದೆ. ಅರ್ಧಮಂಟಪದ ಒಳಗೋಡೆಗಳಲ್ಲಿ ದ್ರಾವಿಡ 
ಸ್ತೂಪಿಗಳಿರುವ ಅರೆಸ್ತಂಭಯುಕ್ತ ಎರಡು ಪಂಜರ ಕೋಷ್ಠಕಗಳಿವೆ. ಗರ್ಭಗೃಹದ ಮೇಲೆ ಇರುವ ಶಿಖರದಲ್ಲಿ 
ಮತ್ತೊಂದು ಗರ್ಭಗೃಹವಿದೆ. ಅದರ ಹೊರಗೋಡೆಯು ಸಹ ಕೆಳಗಿನ ಗೋಡೆಯಂತೆ ಅರೆಸ್ತಂಭದಿಂದ 


ಕೂಡಿದೆ. ಶಿಖರವು ಎರಡು ತಲದಲ್ಲಿದ್ದು ಮೇಲೆ ದ್ರಾವಿಡ ಸ್ತೂಪಿ ಹೊಂದಿದೆ. 


ನವರಂಗ ಮಂಟಪದಲ್ಲಿ ನಾಲ್ಕು ದೊಡ್ಡ ಮಾದರಿ ಸ್ತಂಭಗಳಿದ್ದು ಗೋಡೆಗೆ ಹೊಂದಿಕೊಂಡು 


ಹದಿನಾರು ಸ್ತಂಭಗಳಿವೆ. ಎರಡು ಮಾದರಿಯಲ್ಲಿರುವ ಸ್ತಂಭಗಳಾಗಿವೆ. ಮಧ್ಯದ ಸ್ತಂಭಗಳು 


[al 


ಟ್ಟಿಕೆ- ಅಷ್ಟಪೈಲು ಕಾಂಡ- ಪಟ್ಟಿಕೆ- ಗೋಲ-ಮೇಲ್ಲುಖ, ಬಳೆ-ಕೆಳಮುಖ ಮುಚ್ಚಳದ ಫಲಕ-ತರಂಗ 
ಬೋದುಗೆ (ಚಾಲುಕ್ಕ ರೀತಿ) ಹೊಂದಿದ್ದರೆ, ಗೋಡೆಯ ಸ್ತಂಬಗಳು ಸಂಪೂರ್ಣ ಚಾಲುಕ್ಯ ಮಾದರಿಯಲ್ಲಿವೆ. 
ನವರಂಗಕ್ಕೆ ಬೆಳಕಿನ ಸಲುವಾಗಿ ಎರಡು ದೊಡ್ಡ ಜಾಲಂದ್ರ ಕಿಂಡಿಗಳನ್ನು ಅಳವಡಿಸಿದ್ದು ಇಂದು ಅವು 


ಬಿದ್ದಿರುತ್ತವೆ. ಮತ್ತು ಮಧ್ಯದ ಸ್ತಂಭಗಳ ಮೇಲಿನ ಛತ್ತು ಸಹ ಬಿದ್ದಿರುತ್ತದೆ. 


ನವರಂಗ ದ್ವಾರದಲ್ಲಿ ಆರು ದ್ವಾರಶಾಖೆಗಳಿದ್ದು ಅವು ಸಾಧಾರಣ ಮಾದರಿಯ 
ಸ್ತಂಭ-ಪದ್ಧ-ಸ್ತಂಭ- ಲತಾ ಜ್ಯಾಮಿತಿ- ಪದ್ಮಕೆತ್ತನೆಯಿಂದ ಕೂಡಿವೆ. ಶಾಖೆಗಳ ಕೆಳಭಾಗದಲ್ಲಿ ಕುಂಭಗಳನ್ನು 
ಹಾಗೂ ನಿಧಿಯಕ್ಷರಾದ ಶಂಖ ಪದ್ಮನಿಧಿಯರನ್ನು ಕಂಡರಿಸಲಾಗಿದೆ. ಮಂಗಲ ಫಲಕದ ಮೇಲೆ ಮುಂಚಾಚು 
ಭಾಗವಿದ್ದು ಅದರ ಮೇಲಿರುವ ಪಟ್ಟಿಕೆಯಲ್ಲಿ ಐದು ದ್ರಾವಿಡ ರೀತಿಯ ಶಾಲಕೂಟ ಸ್ತೂಪಗಳಿವೆ. ದ್ವಾರದ 
ಪಾರ್ಶ್ರಗೋಡೆಯಲ್ಲಿ ಮುಂಭಾಗದ ಮುಖಭಾಗವುಳ್ಳ ದೊಡ್ಡ ಪ್ರಮಾಣದ ಎರಡು ಆನೆಯ ಶಿಲ್ಪಗಳನ್ನು 


ಜೋಡಿಸಲಾಗಿದೆ. 


ಮುಖಮಂಟಪವು ಹನ್ನೆರಡು ಘಂಟಾಮಾದರಿ ಸ್ತಂಭಗಳಿಂದ ಕೂಡಿದೆ. ಸ್ತಂಭಗಳ ಮಧ್ಯದಲ್ಲಿ 
ಸುತ್ತಲೂ ಕುಳಿತುಕೊಳ್ಳಲು ಕಕ್ಲಾಸನಗಳಿದ್ದು ಅವುಗಳ ಹೊರಮೈಯನ್ನು ಕುಂಭ-ವ್ಯಾಳ ಮುಖದ ಸಿಂಹ, 
ನೃತ್ಯ ಸಂಗೀತ ಶಿಲ್ಪಗಳಿಂದ ಅಲಂಕರಿಸಲಾಗಿದೆ. ಮಧ್ಯದ ನಾಲ್ಕು ಸ್ಪ್ತಂಬಗಳ ಮೇಲೆ ಎರಡು ಮುಖದ 


ಬೋದುಗೆಗಳಿವೆ. ಈ ಸ್ಪಂಬಗಳ ಮೇಲೆ ಎಲುಬಿನ ಹಂದರದ ಕೆತ್ತನೆಯ ಮುಂಚಾಚುವಿದೆ. 


ಮುಖಮಂಟಪ-ನವರಂಗ- ಅರ್ಧಮಂಟಪ-ಗರ್ಭಗೃಹಗಳ ಕೆಳಗಿರುವ ಅಧಿಷ್ಠಾನ ಒಂದೇ 
ಮಾದರಿಯಲ್ಲಿದ್ದು ಉಪಾನ- ಜಗತಿ ಕಂಪ-ಕಂಠ ತ್ರಿಪಟ್ಟಕುಮುದ-ಕಪೋತ ಹಾಗೂ ವ್ಯಾಳಮಾಲಪಟ್ಟಿಕೆಯನ್ನು 
ಹೊಂದಿದೆ. 


ನವರಂಗ ಮಂಟಪದ ಹೊರಗೋಡೆಯು ಕೂಟಮಾದರಿಯಲ್ಲಿದ್ದು ಇಕ್ಕೆಲಗಳಲ್ಲಿ ದ್ರಾವಿಡ 
ಸ್ತೂಪಿಯುಕ್ತ ಪಂಜರ ಕೋಷ್ಠಗಳಿವೆ. ಅರೆಸ್ತಂಭಗಳ ಮೇಲೆ ಬೋದುಗೆಗಳಿದ್ದು ಅವುಗಳ ಮೇಲೆ ಚಿಕ್ಕದಾದ 
ಮುಂಚಾಚು ಮುಂದಕ್ಕೆ ಇಳಿಬಿದ್ದಿದೆ. ಮುಂಚಾಚುವಿನ ಮೇಲೆ ವ್ಯಾಳ ಮಾಲ ಪಟ್ಟಿಕೆಯ ಕುಂಬೆಯಿದ್ದು 
ಅದನ್ನು ದ್ರಾವಿಡ ಶಾಲ-ಕೂಟ ಕೂಡು ಮಾದರಿಗಳಲ್ಲಿ ಆನೆ-ಮಕರಗಳ ಮುಖಗಳ ಮೇಲೆ ವಿವಿಧ ಶಿಲ್ಪಗಳು 


ಕುಳಿತಂತೆ ಕೆತ್ತ ಲಾಗಿದೆ. 


ಈ ಬಸದಿಯಲ್ಲಿ ರಾಷ್ಟ್ರಕೂಟ ಮತ್ತು ಚಾಲುಕ್ಯರ ಲಕ್ಷಣಗಳು ಸೇರಿಕೊಂಡಿದ್ದು ಇದೊಂದು 


ರಾಷ್ಟ್ರಕೂಟ ಮಧ್ಯಾವಧಿಯ ವಾಸ್ತುಲಕ್ಷ್ಮಣ ಹೊಂದಿದ ಬಸದಿಯಾಗಿದೆ. 
ನಂದವಾಡಿಗೆಯ ಮೂಕ ಬಸವಣ್ಣ ದೇವಾಲಯ 


ಮೂಕಬಸವಣ್ಣ ಹೆಸರಿನಿಂದ ಕರೆಯಲ್ಪಡುವ ದೇವಾಲಯವು ಗ್ರಾಮದ ನೈರುತ್ಯಕ್ಕೆ 
ಮ್ಯಾಗೇರಿಯವರ ಓಣಿಯಲ್ಲಿ ಕೆಂಪು-ಮರಳು ಕಲ್ಲಿನಿಂದ ಕಟ್ಟಲಾಗಿದೆ. ಕ್ರಿ.ಶ್ಚ೯೦೨-೦೩ ರ ಗುಡಿಯ 
ಶಾಸನವು ತೃಟಿತಗೊಂಡಿದ್ದು ದೇವರನ್ನು ಪ್ರತಿಷ್ಠಾಪಿಸಿದ ಕುರಿತು ಹೇಳುತ್ತದೆ 1, ಹೀಗಾಗಿ ದೇವಾಲಯವು 


ಎರಡನೆಯ ಕೃಷ್ಣ ನ ಕಾಲದಲ್ಲಿ ನಿರ್ಮಾಣಗೊಂಡಿದೆ ಎಂದು ಹೇಳಬಹುದು. 


ಏಕಕೂಟ ತೆಲವಿನ್ಯಾಸದಲ್ಲಿರುವ ದೇವಾಲಯವು ಗರ್ಭಗೃಹ, ಅರ್ಧಮಂಟಪ, ನವರಂಗ 
ಮಂಟಪಗಳನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಪೀಠದ ಮೇಲೆ ಕಪ್ಪುಕಲ್ಲಿನ ಸ್ವಂಭಲಿಂಗವಿದ್ದು ನಂತರದ 
ಕಾಲದಲ್ಲಿ ಪ್ರತಿಷ್ಠಾಪಿಸಿದ್ದಾಗಿದೆ. ಇದಕ್ಕೆ ಕೆಂಪುಮರಳು ಕಲ್ಲನ್ನು ಬಳಸಿದ್ದರಿಂದ ಮಳೆಯ ನೀರಿನ ಒತ್ತಡಕ್ಕೆ ' 
ಕಲ್ಲು ಕರಗಿದೆ. ಹೀಗಾಗಿ ಗರ್ಭಗೃಹದ ದ್ವಾರವು ಹೆಚ್ಚು ಸವೆದಿದೆ. ದ್ವಾರದಲ್ಲಿ ಐದು ಶಾಖೆಗಳಿದ್ದು ವಜ್ರ-ತಗ್ಗು 
(ಕುಳಿ) ಚಿಕಣಿ ಶಿಲ್ಪ -ಸ್ತಂಬ- ಮಣಿಸರ-ಪದ್ಧ ಕೆತ್ತನೆಗಳ ಅಲಂಕಾರಗಳಿವೆ. ಮಂಗಲದಲ್ಲಿ ಗರುಡನ ಶಿಲ್ಪವಿದ್ದು 
ಅವನ ಮೇಲ್ಲ ಡೆ ಗಜಲಕ್ಷ್ಮಿ ೬ ಶಿಲ್ಪವಿದೆ. ಇವುಗಳ ಮೇಲೆ ಹಂಸಗಳ ಕೆತ್ತನೆಯ ಮುಂಚಾಚುವಿದೆ. ಕೀರ್ತಿಮುಖ 
ಕೂಡು ಕೆತ್ತನೆ ಸಹ ಇದೆ. ಮುಂಚಾಚುವಿನ ಮೇಲ್ಲಡೆಯ ಪಟ್ಟಕೆಯಲ್ಲಿ ಐದು ದ್ರಾವಿಡ ಮಾದರಿಯ 
ಶಾಲ-ಕೂಟ ಸ್ತೂಪಿಗಳ ಕೋಷ್ಕಗಳ ಕಂಡರಣೆಯಿದೆ. ದ್ವಾರದ ಮಗ್ಗುಲಿನ ಅರೆಸ್ತಂಭಗಳ ಮೇಲೆ ಮೂರು 


ಅಡಿಗಳಷ್ಟು ಎತ್ತರವಿರುವ ಎರಡು ಕೈಗಳ ಸ್ತ್ರೀ ಚರಿ ಶಿಲ್ಪಗಳನ್ನು ಕೆತ್ತಲಾಗಿದ್ದು, ಚೌರಿಯರ ತೆಲೆಯಮೇಲೆ 


ನಾಗರ ಶೈಲಿಯ ಕೀರಿಟಗಳಿವೆ. ಸಧ್ಯ ಅರ್ಧಮಂಟಪದ ಮೇಲ್ಲಂಡು (ಛತ್ತು) ಬಿದ್ದಿರುತ್ತದೆ. 


ಐಹೊಳೆ-ಪಟ್ಟದಕಲ್ಲಿನ ದೇವಾಲಯಗಳಂತೆ ಇದರ ಮೇಲಿನ ಶಿಖರದಲ್ಲಿ ಮತ್ತೊಂದು ಗರ್ಭಗೃಹವಿದೆ. 


ನವರಂಗ ಮಂಟಪದ ಮಧ್ಯ ನಾಲ್ಕು ಸ್ವತಂತ್ರ ಸ್ಪಂಭಗಳಿದ್ದರೆ, ಗೋಡೆಗೆ ಹತ್ತಿಕೊಂಡು ಹನ್ನೆರಡು 
ಸ್ವತಂತ್ರ ಸ್ತಂಭಗಳಿವೆ. ಮಧ್ಯದ ಸ್ತಂಭಗಳು ಪೀಠ-ಪಟ್ಟಿಕೆ ೮-೧೬- ಕೋನಾಕಾಂಡ-ಪಟ್ಟಕೆ ಕೋನಾಕಾರದ 
ಗೋಲ-ಕೋನಾಕಾರದ ಫಲಕ-ಸಾದಾ ಬೋದುಗೆ ಭಾಗಗಳನ್ನು ಹೊಂದಿವೆ. ಗೋಡೆಯ ಸ್ಪಂಬಗಳು 
ಚೌಕಾಗಿದ್ದು ಪದ್ಧ ಮಾದರಿಯನ್ನು ಹೊಂದಿವೆ (ಚಾಲುಕ್ಯ ಮಾದರಿ). ಮಧ್ಯದ ಸ್ತಂಭಗಳ ಮೇಲಿನ ಛತ್ತು 
ಒಂಭತ್ತು ಕಮಲದ ಪಕಳೆಗಳಿಂದ ಕೂಡಿದ್ದು ತೃಟಿತಗೊಂಡಿದೆ. ಗೋಡೆಗಳಲ್ಲಿ ಸಾದಾ ಜಾಲಕಗಳಿವೆ. ಇಲ್ಲಿ 
ಭಗ್ನಗೊಂಡ ಮೂರು ನಂದಿ ಶಿಲ್ಪಗಳಿವೆ. ನವರಂಗ ದ್ವಾರವು ಐದು ಶಾಖೆಗಳಿಂದ ಕೂಡಿದ್ದು ಲತಾಬಳ್ಳಿ ಕೆತ್ತನೆ, 
ವಜ್ರದಹೂ, ತಗ್ಗು (ಕುಳಿ) ಜಲ್ಲಿ-(ಕೋನ) ಸ್ತಂಭ, ತಗ್ಗು (ಕುಳಿ), ವಜ್ರ ಹಾಗೂ ಮಣಿಸರ, ಪದ್ಧ ಕೆತ್ತನೆ 


ಅಲಂಕಾರಗಳಿವೆ. ಮಂಗಲದಲ್ಲಿ ಶಿಲ್ಪವಿಲ್ಲ. ಅದರ ಮೇಲಿನ ಮುಂಚಾಚು ಹಂಸಬಂಧಿತವಾಗಿದೆ. 


ಅಧಿಷ್ಠಾನವು ಉಪಾನ ಜಗತಿ-ಕಂಪ-ಕಂಠ ತ್ರಿಪಟ್ಟಿಕ ಮತ್ತು ವೃತ್ತ-ಕುಮುದ- ಕಪೋತ- ವ್ಯಾಳೆಮಾಲ 
ಪಟ್ಟಿಗಳನ್ನು ಹೊಂದಿದೆ. ಹೊರಗೋಡೆಯು ಕೂಟಮಾದರಿಯಲ್ಲಿ ಅರೆಸ್ತಂಭಗಳಿಂದ ಹಾಗೂ 
ಕೂಟಮಾದರಿಯಲ್ಲಿ ಪಂಜರ ಕೋಷ್ಮದಿಂದ ಕೂಡಿದೆ. ಗೋಡೆಯ ಮೇಲಿನ ಮುಂಚಾಚು ಕೂಡು 
ಕೆತ್ತನೆಯಲ್ಲಿದ್ದು ಮೇಲೆ ವ್ಯಾಳಮಾಲ ಕುಂಬಿಯಿದೆ. ಗರ್ಭಗೃಹದ ಮೇಲೆ ಒಂದು ತಲದ ಶಿಖರವಿದ್ದು 


ಅದರಲ್ಲಿ ಮತ್ತೊಂದು ಗರ್ಭಗೃಹವಿದೆ. ಇದು ಸಹ ಎರಡು ಮನೆತನಗಳ ಲಕ್ಷಣ ಹೊಂದಿದ 


ದೇವಾಲಯವಾಗಿದೆ. 


ಆಂದೊಲದ ಸಾತಲಿಂಗ- ಆಟಲಿಂಗ ದೇವಾಲಯಗಳು 


ಜೇವರ್ಗಿ ತಾಲೂಕಿನ ಪ್ರಮುಖ ಗ್ರಾಮವಾದ ಆಂದೋಲ ರಾಷ್ಟ್ರಕೂಟ ಕಾಲದ ಎರಡು ದೇವಾಲಯ, 


ಹಾಗೂ ಒಂದು ಶಾಸನವನ್ನು ಹೊಂದಿದೆ. ನಂತರದ ಕಾಲದ ಶಾಸನ ದೇವಾಲಯಗಳು ಗ್ರಾಮದಲ್ಲುಂಟು. 
ಗ್ರಾಮದ ಉತ್ತರ ಬಾಜು ಹೊಂದಿಕೊಂಡಂತೆ ಕಂಡುಬರುವ ಸಾತಲಿಂಗ ಅದರ ಉತ್ತರಕ್ಕೆ ೨೦೦ ಮೀ 
ಅಂತರದಲ್ಲಿರುವ ಆಟಲಿಂಗ ಹಾಸರಿನ ಈ ಎರಡು ದೇವಾಲಯಗಳು ರಾಷ್ಟ್ರಕೂಟ ಲಕ್ಷ ಣಗಳನ್ನು ಹೊಂದಿದ 
ದೇವಾಲಯಗಳು. ಆಟಲಿಂಗನ ಗುಡಿಯ ಮುಂದಿರುವ ಒಂದು ಶಾಸನವು ಕ್ರಿ.ರ್ಶ೫೮ ರಲ್ಲಿ ಗುಂಡೇಶ್ವರ 
ಹೆಸರಿನ ದೇವಾಲಯವನ್ನು ಕೇಶಿಮಯ್ಯ, ಜಯಬ್ಬಯ್ಯ ವಳ್ಳಜಲ್ಪಯ್ಯರು ಸೇರಿ ನಿರ್ಮಿಸಿದರೆಂದು ಮತ್ತು 
ಎಲ್ಲರೂ ಸೇರಿಯೇ ದೇವಾಲಯಕ್ಕೆ ದಾನ ನೀಡಿದರೆಂದು ಉಲ್ಲೇಖಿಸುತ್ತದೆ". ಆದರೆ ರಾಷ್ಟ್ರಕೂಟರ ಕಾಲದ 


ಎರಡು ದೇವಾಲಯಗಳಿದ್ದು ಶಾಸನ ಹೆಸರಿಸುವ ದೇವಾಲಯವು ಯಾವುದಾಗಿತ್ತೆ ಂಬುದು ತಿಳಿದುಬರುವದಿಲ್ಲ. 


408 


ಸಾತಲಿಂಗನ ದೇವಾಲಯ 


ಗ್ರಾಮದ ಉತ್ತರ ಭಾಗಕ್ಕೆ ಹೊಂದಿಕೊಂಡಿರುವ ಈ ದೇವಾಲಯವನ್ನು ಸೇದಿ (Lime stone) 
ಕಲ್ಲಿನಿಂದ ಕಟ್ಟಲಾಗಿದ್ದು, ಬೆಣಚು ಕಲ್ಲನ್ನೂ ಸಹ ಬಳಸಲಾಗಿದೆ. ಏಕಕೂಟ ತಲವಿನ್ಯಾಸ ದಲ್ಲಿರುವ ಗುಡಿಯು 
ಗರ್ಭಗೃಹ, ಚಿಕ್ಕ ಅಂತರಾಳ, ಅರ್ಧಮಂಟಪ, ನವರಂಗಗಳನ್ನು ಹೊಂದಿದೆ. ಗರ್ಭಗೃಹದಲ್ಲಿ ದೊಡ್ಡದಾದ 
ಕಪ್ಪುಕಲ್ಲಿನ (ಶಿಲೆ) ಜೌಕಪಾಣಿ ಲಿಂಗವಿದೆ. ಚಿಕ್ಕ ಅಂತರಾಳ ದ್ವಾರದಲ್ಲಿ ನಾಲ್ಕು ದ್ವಾರಶಾಖೆಗಳಿದ್ದು ಲತಾ 
-ತಗ್ಗು (ಕುಳಿ)-ಕುಂಭ-ಸ್ತಂಭ-ನೃತ್ಯ ಸಂಗೀತ ಶಿಲ್ಪ- ವ್ಯಾಳ ಶಿಲ್ಪ ಶಾಖೆಗಳಿವೆ. ಮೇಲಿನ ಮಂಗಲದಲ್ಲಿ 
ಗಜಲಕ್ಷ್ಮೀ ಶಿಲ್ಪ ಕೆತ್ತನೆಯಿದೆ. ಶಿಲ್ಪದ ಮೇಲೆ ನೃತ್ಯನಟರಾಜನ ಜೊತೆಯಲ್ಲಿ ಸಂಗೀತ-ನೃತ್ಯ ಶಿಲ್ಪಗಳನ್ನು 
ಕೆತ್ತಲಾಗಿದೆ. ಇವುಗಳ ಮೇಲೆ ಕೀರ್ತಿಮುಖ ಕೂಡುಗಳಲಲ್ಲಿ ನಿಧಿಶಿಲ್ಪಗಳಿರುವ ಮುಂಚಾಚುವಿದೆ. ಇದರ 
ಮೇಲ್ಲಡೆ ಶಿವಪಾರ್ವತಿಯರು ಕುಳಿತ ಮತ್ತು ಅವರ ಗಣಗಳ ಶಿಲ್ಪಪಟ್ಟಿಕೆಯಿದೆ. ದ್ವಾರಗಳ ಕೆಳಭಾಗದಲ್ಲಿ 


ಶೈವ ದ್ವಾರಪಾಲಕರ ಚೌರಿಯರ, ನಿಧಿಯಕ್ಷರ ಶಿಲ್ಪಗಳಿವೆ. 


ನವರಂಗ ಮಂಟಪದಲ್ಲಿ ನಾಲ್ಕು ದಪ್ಪಗಿನ ಸ್ತಂಭಗಳಿದ್ದು ಅವು ವಿಶಿಷ್ಟ ಅಲಂಕಾರಿಕ ಕೆತ್ತನೆಯಲ್ಲಿ 
ಪೀಠ-ಪಟ್ಟಿಕೆ-೧೬ ಕೋನ ಕಾಂಡ- ಶಿಲ್ಪಕೆತ್ತ ನೆಯ ಪಟ್ಟಿಕೆ- ಚೌಕ ಮೇಲ್ಲುಖ ಜಗ್ಗಭಾಗ- ಚೌಕಾದ ಮೇಲ್ಮುಖ 


ಫಲಕ-ಕೆಳಮುಖದ ದೊಡ್ಡದಾದ ಶಿಲಾಫಲಕ ಹಾಗೂ ಎರಡು ಮುಖಗಳ ಬೋದುಗೆಗಳನ್ನು ಹೊಂದಿವೆ. 


ಸ್ತಂಭಗಳ ಮೇಲ ಪಟ್ಟಿಕೆಯ ಮುಖಗಳಲ್ಲಿರುವ ಶಿಲ್ದಾಲಂಕಾರದಲ್ಲಿ ಜ್ಯಾಮಿತಿ ಬಳ್ಳಿ, ಮುತ್ತಿನ 
ಸರಗಳಲ್ಲಿ ಶಿವ-ಮಹಿಷಮರ್ಥಿನಿ, ವಿಷ್ಣು, ದೇವ-ದೇವಿ ಸ್ತ್ರೀಪುರುಷ ದಂಪತಿ, ಅನಂತ- ವಿಷ್ಣು, ತ್ರಿವಿಕ್ರಮ, 
ನರಸಿಂಹ, ರತಿಕಾಮ, ಹಯಗ್ರಿವ (ಕುದುರೆಮುಖ), ಶಿವ-ಪಾರ್ವತಿ, ನಟರಾಜ, ದೇವಿ, ಸೂರ್ಯ, ವಿಷ್ಣು, 
ಹನುಮಾನರು ವೀರಪುರುಷ, ಸಿಂಹ, ಸ್ತಿಯರಲ್ಲದೇ ಕೂಡುಗಳಲ್ಲಿ ನಿಧಿಯಕ್ಷ, ಮೈಥುನ ಶಿಲ್ಪಗಳು 


ಆನೆ- ಗಣೇಶ, ದಂಪತಿಗಳಿತ್ಯಾದಿ ಶಿಲ್ಪ ಕೆತ್ತ ನೆಗಳಿವೆ. 


ಮಂಟಪದ ಮೇಲಿನ ಛತ್ತು ಮನುಷ್ಯನಷ್ಟೇ ಎತ್ತರದ ಅಷ್ಟಭುಜದಲ್ಲಿ ನೃತ್ಯ ನಟರಾಜನನ್ನು } 
ಕಮಲದಲ್ಲಿ ಕೆತ್ತಲಾಗಿದೆ. ಅವನ ಸುತ್ತಲೂ ಸಂಗೀತ, ನೃತ್ಯಗಾರರ ಕುಬ್ಬ ಶಿಲ್ಪಗಳಿವೆ. ದೇವಾಲಯದ 


ಲಕ್ಷ ಣಗಳಲ್ಲಿ ಮುಖ್ಯ ಆಕರ್ಷಣೆಯೆಂದರೆ ಈ ನ್ಸ ತ್ಯನಟರಾಜನ ಬೃಹತ್‌ ಶಿಲ್ಪ ವಾಗಿದೆ. 


ನವರಂಗದ ದ್ವಾರದಲ್ಲಿ ಐದು ಶಾಖೆಗಳಿದ್ದು ಲತಾ, ತಗ್ಗು (ಕುಳಿ), ಕುಂಭ-ಸ್ತಂಭ, ಮಕರ, ಹಂಸ, 
ಟಗರು-ನಂದಿ ಪ್ರಾಣಿಗಳ ಮೇಲೆ ಕುಳಿತ ಚಿಕ್ಕ ಅಷ್ಟದಿಕ್ಟಾಲಕರ ಶಿಲ್ಪ, ಪದ್ಧ ಅಲಂಕಾರಗಳ ಜೊತೆಗೆ ಕೆಳಗೆ 
ಶೈವ ದ್ವಾರಪಾಲಕರ, ಚೌರಿಯರ, ನಿಧಿಯಕ್ತರ ಶಿಲ್ಪ ಗಳಿವೆ. ಮಂಗಲ ಫಲಕದಲ್ಲಿ ಗಜಲಕ್ಷಿ ೬ ಶಿಲ್ಪವಿದ್ದ ರೆ, 


ಅದರ ಮೇಲಿನ ಮುಂಚಾಚುವಿನಲ್ಲಿ ಸಂಗೀತ, ನೃತ್ಯ ಶಿಲ್ಪ ಹಾಗೂ ಕೀರ್ತಿಮುಖ ಕೂಡು ಶಿಲ್ಪ ಕೆತ್ರ ನೆಗಳಿವೆ. 


ಅಧಿಷ್ಠಾನದಲ್ಲಿ ಉಪಾನ- ಜಗತಿ-ತ್ರಿಪಟ್ಟಿಕುಮುದ ಕಂಪ-ಕಂಠ-ಗಳ-ಕಪೋತ ಹಾಗೂ ವ್ಯಾಳಮಾಲ 
ಪಟ್ಟಿಕೆಗಳಿವೆ. ಗೋಡೆಯು ಸಪಾಟಾಗಿದ್ದು ಅರೆಸ್ತಂಬದಿಂದ ಕೂಡಿದೆ. ಗೊಡೆಯಲ್ಲಿ ಎರಡು 
ಜಾಲಂಧ್ರಗಳಿದ್ದು ಮಿಥುನ ಶಿಲ್ಪ ಕೆತ್ತನೆಯಿಂದ ಕೂಡಿವೆ. ಗೋಡೆಯ ಮೇಲ್ಲ ಡೆಯಿರುವ ಮುಂಚಾಚು ಶಿಲ್ಪ 
ಕಿತ್ತನೆಯಿಂದ ಕೂಡಿದೆ. ಅದರಲ್ಲಿ ಗಂಧರ್ವ, ಪ್ರಾಣಿ-ಪಕ್ಷಿ ಶಿಲ್ಪಗಳ ಕೆತ್ತನೆ ಕಂಡುಬರುತ್ತದೆ. ಮುಂಚಾಚುವಿನ 
ಮೇಲೆ ವ್ಯಾಳಮಾಲದ ಕುಂಬೆಯಿದ್ದು ಅದರ ಕೀರ್ತಿಮುಖ ಶಾಲ-ಕೂಡುಗಳಲ್ಲಿ ಪಂಚತಂತ್ರ ಕಥೆಯ 


ಶಿಲ್ಪ ಗಳಿವೆ. 


ಅರ್ಧಮಂಟಪದಲ್ಲಿ ನಂದಿಶಿಲ್ಪ್ಲ ಹಾಗೂ ಪುರುಷನು ಪೀಠದ ಮೇಲೆ ಕುಳಿತ ಶಿಲ್ಪ ಅದರ ಮೇಲೆ 
ಚೌರಿ ಶಿಲ್ಪ ಕೆತ್ತನೆ ಶಿಲ್ಪಗಳನ್ನು ಇಡಲಾಗಿದೆ. ವಾಸ್ತು ಲಕ್ಷಣದ ದೃಷ್ಟಿಯಿಂದ ಇದೊಂದು ಮಹತ್ವದ 


ದೇವಾಲಯವಾಗಿದೆ. 
ಆಟಲಿಂಗನ ದೇವಾಲಯ 


ಆಟಲಿಂಗನ ದೇವಾಲಯವು ಸಾತಲಿಂಗ ದೇವಾಲಯದ ಉತ್ತರಕ್ಕೆ ೨೦೦ ಮೀಟರ ಅಂತರದಲ್ಲಿದೆ. 
ಪೂರ್ವಕ್ಕೆ ಮುಖಮಾಡಿದಂತೆ ಕಪ್ಪುಕಲ್ಲು, ಬೆಣಚುಕಲ್ಲು ಹಾಗೂ ಸೇದಿ ಕಲ್ಲುಗಳನ್ನು ಬಳಸಿ ಕಟ್ಟಲಾಗಿದೆ. 
ಏಕಕೂಟ ತಲವಿನ್ಯಾಸದಲ್ಲಿ ಗರ್ಭಗೃಹ, ಅರ್ಧಮಂಟಪ, ನವರಂಗ ಮಂಟಪಗಳಿವೆ. ಗರ್ಭಗೃಹದಲ್ಲಿ 
ದೊಡ್ಡದಾದ ಚೌಕಪಾಣಿ ಲಿಂಗವಿದೆ. ದ್ವಾರವು ಅಲಂಕಾರವನ್ನು ಹೊಂದಿರುವದಿಲ್ಲ. PN ಫಲಕವು 
ಗಜಲಕ್ಷ್ಮೀ ಶಿಲ್ಪ ಹೊಂದಿದೆ. ಅರ್ಧಮಂಟಪದಲ್ಲಿ ಸಪ್ತಮಾತೃಕೆಯರ ಶಿಲ್ಪ ಹಾಗೂ ನಂದಿ ಶಿಲ್ಪಗಳನ್ನು 


ಇಡಲಾಗಿದೆ. 


ನವರಂಗ ಮಂಟಪದಲ್ಲಿ ನಾಲ್ಕು ಚೌಕಸ್ತಂಭಗಳಿದ್ದು ಪೀಠ-ಪಟ್ಟಿಕೆ ಅಷ್ಟಪೈಲು 
ಕಾಂಡ-ಪಟ್ಟಿಕೆ- ಅಷ್ಟಪೈಲುಭಾಗ- ಅಷ್ಟಪೈಲು ಕೆಳಮುಖ ಫಲಕ ಹಾಗೂ ಎರಡು ಮುಖದ ಸಾದಾ 
ಬೋದುಗೆಗಳಿವೆ. ಸ್ತಂಭಗಳ ಮೇಲ್ಪತ್ತು ಸಾದಾ ಕಮಲದಿಂದ ಕೂಡಿದೆ. ನವರಂಗದ್ವಾರದಲ್ಲಿ ನಾಲ್ಕು 
ಶಾಖೆಗಳಿದ್ದರೂ ಕೇವಲ ಪದ್ಧ ಕೆತ್ತನೆ ಹಾಗೂ ಮಂಗಲದಲ್ಲಿ ಗಜಲಕ್ಷ್ಮೀ ಕೆಳಭಾಗದಲ್ಲಿ ೨ ಕೈಗಳ ಶೈವ 


ದ್ವಾರಪಾಲಕ, ನದಿ ದೇವತೆಗಳ ಶಿಲ್ಪಗಳ ಕೆತ್ತ ನೆಗಳಿವೆ. 


ಅಧಿಷ್ಠ್ಮಾನವು ಉಪಾನ- ಜಗತಿ-ತ್ರಿಪಟ್ಟಕುಮುದ-ಕಂಪ-ಕಂಠ ಕಪೋತ ಭಾಗಗಳನ್ನು ಹೊಂದಿದೆ. 
ಗೊಡೆಯು ಅರೆಸ್ತಂಭಗಳಿಂದ ಕೂಡಿದೆ. ಮೇಲಿನ ಮುಂಚಾಚು ಸಾದಾರೀತಿಯ ಕೀರ್ತಿಮುಖ ಕೂಡುಗಳ 


ಕೆತ್ತನೆಯಲ್ಲಿದೆ. ಮುಂಚಾಚುವಿನ ಮೇಲೆ ಏವಿಧ ಪ್ರಾಣಿಮುಖವುಳ್ಳ ವ್ಯಾಳಮಾಲ ಕುಂಬೆಯ ಪಟ್ಟಿಕೆಯಿದೆ. 


ಶಿರವಾಳದ ಪ್ರಮುಖ ದೇವಾಲಯಗಳು 


ಶಿರವಾಳ ಗ್ರಾಮವು ಗುಲಬರ್ಗಾ ಜಿಲ್ಲೆ, ಶಹಪೂರ ತಾಲೂಕಿನ ಪ್ರಾಮುಖ ಗ್ರಾಮವಾಗಿದ್ದು 
ರಾಷ್ಟ್ರಕೂಟ ದೇವಾಲಯವು ವಾಸ್ತುಶಿಲ್ಪಕ್ಕೆ ಹೆಸರಾಗಿದೆ. ಗ್ರಾಮವು ಭೀಮಾನದಿಯ ಉಪಹಳ್ಳದ 
ಮೇಲ್ಲಡೆಯಿದ್ದು ಸನ್ನತಿಯ ನೈಯತ್ಯಕ್ಕೆ ಸುಮಾರು ೬ ಕೀ.ಮಿ ಅಂತರದಲ್ಲಿದೆ. ಗ್ರಾಮದಲ್ಲಿ ಸು.೨೦-೩೦ 
ದೇವಾಲಯಗಳು ಕಂಡುಬರುತ್ತಿದ್ದು ಕೆಲವು ಅಲ್ಪಸ್ವಲ್ಪ ಬಿದ್ದು ಶಿಥಿಲಾವಸ್ಥೆಯಲ್ಲಿ ನಿಂತಿದ್ದರೆ, ನನ್ನೆಶ್ವರ, 
ಮಲ್ಲಿಕಾರ್ಜುನ, ದೇಗುಲ, ಮಾರ್ಕಂಡೇಶ್ವರ ಇತ್ಯಾದಿ ದೇವಾಲಯಗಳು ಸುಸ್ಥಿತಿಯಲ್ಲಿವೆ. ಕಲ್ಯಾಣ 
ಚಾಲುಕ್ಕರಿಗೆ ಸೇರಿದ ಸಿದ್ಧ ಲಿಂಗೇಶ್ವರ ದೇವಾಲಯವು ಪಂಚಕೂಟ ದೇವಾಲಯವಾಗಿದ್ದು ಸುಸ್ಲಿ ತಿಯಲ್ಲಿದೆ. 
ಉಳಿದೆಲ್ಲ ೨೦ ಕ್ಕೂ ಹೆಚ್ಚು ದೇವಾಲಯಗಳು ಅರ್ಧಮರ್ಥ ಬಿದ್ದು ಹಾಳಾಗಿ ನಿಂತಿವೆ. ಕೆಲವು ಮುಸ್ಲೀಂ 


ಕುಟುಂಬಗಳ ಮನೆಗಳಾಗಿವೆ. 
ಯಾಳವಾರ ಓಣಿಯ ದೇಗುಲ (ಶೈವ) 


ಗ್ರಾಮದ ಯಾಳವಾರದವರ ಓಣಿಯಲ್ಲಿ ದೇಗುಲವೆಂದು ಕರೆಯುವ ಶೈವ ದೇವಾಲಯವೊಂದಿದ್ದು 
ಅದನ್ನು ಪೂರ್ವಕ್ಕೆ ಮುಖಮಾಡಿ ಕಟ್ಟ ಲಾಗಿದೆ. ಏಕಕೂಟ ತಲವಿನ್ಯಾಸ ಮಾದರಿಯಲ್ಲಿರುವ ದೇವಾಲಯವು 
ಗರ್ಭಗೃಹ, ಅರ್ಧಮಂಟಪ, ನವರಂಗ ಮಂಟಪಗಳನ್ನು ಹೊಂದಿದೆ. ಗರ್ಭಗೃಹ ದ್ವಾರವು ಅಲಂಕಾರ 
ಹೊಂದಿಲ್ಲ. ನವರಂಗ ಮಂಟಪದಲ್ಲಿ ನಾಲ್ಕು ಚೌಕ ಪೀಠ-ಪಟ್ಟಿಕೆಗಳುಳ್ಳ ಸಾದಾ ಎರಡು ಮುಖದ 
ಬೋದುಗೆಗಳನ್ನು ಹೊಂದಿದೆ. ಒಳಗೋಡೆಯಲ್ಲಿ ಎರಡು ಕೋಷ್ಠಕಗಳಿದ್ದು ಒಂದರಲ್ಲಿ ತೃಟಿತಗೊಂಡ 
ಕುಳಿತಭಂಗಿಯ ದೇವಿಯ ಶಿಲ್ಪವಿದೆ. ಹೊರ ಅಲಂಕಾರದಲ್ಲಿ ಅಧಿಷ್ಠಾನವು ಉಪಾನ-ಜಗತಿ 
ಕಂಪ-ಕಂಠ-ತ್ರಿಪಟ್ಟಿ-ಕುಮುದ-ಕಪೋತ ಭಾಗಗಳನ್ನು ಹೊಂದಿದೆ. ಗೋಡೆಯ ಅರೆಸ್ತಂಭಗಳು 
ಕೆತ್ತನೆಯಲ್ಲಿದ್ದು ಮೇಲೆ ಕೀರ್ತಿ ಮುಖ ಕೂಡು ಅಲಂಕಾರದ ಮುಂಚಾಚುವಿದೆ. ಪೂಜೆಯಿರದೆ ದೇಗುಲವು 


ಹಾಳು ಬಿದ್ದಿದ್ದು ಶಿಥಿಲಗೊಂಡಿದೆ. 


ಮಾದರ ಓಣಿ ತ್ರಿಕೂಟ ದೇವಾಲಯ 


ಮಾದರ ಓಣಿಯಲ್ಲಿರುವ ದೇವಾಲಯವು ತ್ರಿಕೂಟ ತಲವಿನ್ಯಾಸದಲ್ಲಿದೆ. ಪೂರ್ವಕ್ಕೆ 
ಮುಖಮಾಡಿದಂತೆ ಒಂದೇ ಸಾಲಿನಲ್ಲಿ ಮೂರು ಗರ್ಭಗೃಹಗಳಿರುವಂತೆ ಅವುಗಳ ಮುಂದುಗಡೆ ಆಯತಾಕಾರದ 
ಎರಡು ಸ್ತಂಭದ ಅರ್ಧಮಂಟಪ, ಅರ್ಧಮಂಟಪದ ಮುಂದೆ ನಾಲ್ಕು ಸ್ತಂಭದ ತೆರೆದ ಮಂಟಪಗಳಿವೆ. 


ಗರ್ಭಗೃಹದಲ್ಲಿ ಯಾವುದೇ ಶಿಲ್ಪಗಳಿಲ್ಲ. ಗರ್ಭಗೃಹ-ಅರ್ಧಮಂಟಪ ಹಾಗೂ ನವರಂಗ ಮಂಟಪಗಳ 


ಸ್ತಂಭಗಳು ಮತ್ತು ಮೇಲಿನ ಛತ್ತುಗಳು ಸಂಪೂರ್ಣ ಬಿದ್ದು ಹೋಗಿವೆ. ಸುತ್ತಲಿನ ಗುಡಿಗಳು ಮಾತ್ರ 


ಉಳಿದುಕೊಂಡಿವೆ. 


ಅಧಿಷ್ಠಾ ನದಲ್ಲಿ ಉಪಾನ- ಜಗತಿ ತ್ರಿಪಟ್ಟಿ ಕುಮುದ-ಕಂಪ-ಕಂಠ ಕಪೋತ ಭಾಗಗಳಿವೆ. ಮೇಲಿನ 
ಹೊರಗೊಡೆಯು ಸಪಾಟಾಗಿದ್ದು ಅರೆಸ್ತಂಭಗಳ ಕಂಡರಣೆಯಿದ್ದು ಅವುಗಳ ಪಟ್ಟಿಕೆಗಳಲ್ಲಿ ಚಿಕಣಿಶಿಲ್ಪ 
ಕೆತ್ತನೆಗಳಿವೆ. ಮೇಲಿನ ಮುಂಚಾಚು ಅಲ್ಪಸ್ವಲ್ಪ ಬಿದ್ದಿದ್ದರೂ ಉಳಿದ ಭಾಗದಲ್ಲಿ ಹಂಸ- ಭಂದಿತವಾಗಿದೆ. 


" ಅದರಲ್ಲಿ ವಿವಿಧ ಪ್ರಾಣಿ ಪಕ್ಷಿ ಗಳ ಹಾಗೂ ಪಂಚತಂತ್ರ ಕಥೆಯ ದೃಶ್ಯಗಳಿವೆ. 
ಮಾದರ ಓಣಿಯ ಮಾರ್ಕಂಡೇಶ್ವರ ದೇವಾಲಯ 


ಮಾದರ ಓಣಿಯಲ್ಲಿರುವ ಮತ್ತೊಂದು ದೇವಾಲಯವನ್ನು ಮಾರ್ಕಂಡೇಶ್ವರ ಹೆಸರಿನಿಂದ 
ಕರೆಯಲಾಗುತ್ತದೆ. ಜನರು ದೇಗುಲವೆಂದು ಸಹ ಕರೆಯುತ್ತಾ ರೆ. ದೇವಾಲಯದಲಿ ಕ್ರಿ.ಶ.೯೯೩೯ ರ ಶಾಸನವು 
ಬುದ್ಧ-ಚಂದಯ್ಯರು ದೇವಾಲಯಕ್ಕೆ ದಾನ ನೀಡಿದ್ದನ್ನು ಕುರಿತು ಹೇಳುತ್ತದೆ ”. ಏಕಕೂಟ 
ತಲವಿನ್ಯಾಸದಲ್ಲಿ ರುವ ದೇವಾಲಯ ಗರ್ಭಗೃಹ- ಅರ್ಧಮಂಟಪ-ಎರಡು ದ್ವಾರದ ಅಂತರಾಳ-ನವರಂಗ, 
ಎರಡು ದ್ವಾರದ ಅಂತರಾಳ-ಗೋಡೆಯಿಂದ ಕೂಡಿದ ನಂದಿ ಗುಡಿಯನ್ನು ಹೊಂದಿದೆ. ದೇವಾಲಯ ಕಟ್ಟಲು 


ಸೇದಿ ಮತ್ತು ಬೆಣಚುಕಲ್ಲನ್ನು ಬಳಸಿದ್ದು, ಪಶ್ಚಿಮಕ್ಕೆ ಮುಖ ಮಾಡಿ ಕಟ್ಟಲ್ಪಟ್ಟಿದೆ. 


ಗರ್ಭಗೃಹದಲ್ಲಿ ಸಧ್ಯಕ್ಕೆ ಲಿಂಗವಿಲ್ಲ, ದ್ವಾರದಲ್ಲಿ ಐದು ಶಾಖೆಗಳಿದ್ದು ಲತಾ- ಹೂ-ಸ್ತಂಬ-ತಗ್ಗು 
(ಕುಳಿ)-ಪದ್ಮ ಕೆತ್ತನೆಗಳಿವೆ. ಮಂಗಲ ಫಲಕದಲ್ಲಿ ಗಜಲಕ್ಷ್ಮೀ ಶಿಲ್ಪವಿದೆ. ಅರ್ಧಮಂಟಪದ ಗೋಡೆಯ 
ಅರೆಸ್ತಂಭಗಳ ಪಟ್ಟಿಕೆಗಳಲ್ಲಿ ಯೋಗಿಪುರುಷ-ನಿಧಿಯಕ್ಟರ ಶಿಲ್ಪಗಳ ಕೆತ್ತನೆಗಳಿವೆ. ಇದರ ಮುಂದಿನ 


ಅಂತರಾಳವು ಎರಡು ದ್ವಾರಗಳನ್ನು ಹೊಂದಿದ್ದು ದ್ವಾರ ಶಾಖೆಗಳು ಸಹ ಗರ್ಭಗೃಹ ದ್ವಾರದಂತಿವೆ. 


ನವರಂಗದಲ್ಲಿ ನಾಲ್ಕು ಸ್ತಂಭಗಳಿದ್ದು ಪೀಠ ಪಟ್ಟಿಕೆ- ಅಷ್ಟಪೈಲು ಕಾಂಡಪಟ್ಟಿಕೆ- ಗೋಲ-ಕೆಳಮುಖ 
ಮುಚ್ಚಳ ಫಲಕ- ಚೌಕಶಿಲಾಫಲಕ ಹಾಗೂ ಎರಡು ಮುಖಗಳ ಸಾದಾ ಬೊದುಗೆಗಳನ್ನು ಹೊಂದಿವೆ. 


ಪಟ್ಟಕೆಗಳಲ್ಲಿ ಜ್ಯಾಮಿತಿ-ಸರದಂತಹ ಕೆತ್ತನೆಗಳಿವೆ. 


ಹೊರ ಅಲಂಕಾರದಲ್ಲಿ ಅಧಿಷ್ಠಾನ ಗೋಡೆಗಳು ಪ್ರಮುಖವಾಗಿವೆ. ಕೆಳಭಾಗದ ಅಧಿಷ್ಠಾನದಲ್ಲಿ 
ಉಪಾನ- ಜಗತಿ-ಕಂಪ-ಕಂಠ-ತ್ರಿಪಟ್ಟಿಕುಮುದ, ವ್ಯಾಳಪಟ್ಟಿಕೆ-ಕಪೋತ ಭಾಗಗಳಿವೆ. ಇದರ ತ್ರಿಪಟ್ಟಿ ಕುಮುದ ' 
ಭಾಗದಲ್ಲಿ ಜ್ಯಾಮಿತಿ ಬಳ್ಳಿ-ಲತಾಬಳ್ಳಿ-ವಜ್ರಮಾದರಿ- ರಾಮಾಯಣ- ಮಹಾಭಾರತ ಮತ್ತು ಪಂಚತಂತ್ರ ಕಥೆಗಳ 


ಶಿಲ್ಪ ಕೆತ್ತ ನೆಗಳಿವೆ. ಮುಖ್ಯದೃಶ್ಯಗಳೆಂದರೆ ರಾಮ, ಲಕ್ಷ ಎ ಸೀತೆ, ವಾಲಿ -ಸುಗ್ರಿವರು, ರಾವಣ ಜಟಾಯುಪಕ್ಷಿ ್ಯ 


ಗಂಧರ್ವರು, ನೃತ್ಯ ಸಂಗೀತಗಾರರು ಮತ್ತು ಪಂಚತಂತ್ರದ ಪ್ರಾಣಿ ಪಕ್ಷಿಗಳಾಗಿವೆ. ಗೋಡೆಯ ಹಿಂಬದಿ 
ಮುಂಬದಿಯು ಕೂಟಮಾದರಿಯ ಅರೆಸ್ತಂಭಗಳಿಂದ ಕೂಡಿದೆ. ಮೇಲಿನ ಮುಂಚಾಚು ಕೀರ್ತಿಮುಖ 
ಕೂಡುಗಳಿಂದ ಅಲಂಕಾರಗೊಂಡಿದೆ. ನವರಂಗಕ್ಕೆ ಬೆಳಕಿನ ಸಲುವಾಗಿ ಗೋಡೆಯಲ್ಲಿ ನಾಲ್ಕು ಜಾಲಂಧ್ರ 
ಕಿಂಡಿಗಳನ್ನು ಜೋಡಿಸಲಾಗಿದ್ದು ಅವು ಸುರುಳಿಬಳ್ಳಿಯ ಗಂಧರ್ವ ಶಿಲ್ಪ ಕೆತ್ತನೆಯಿಂದ ಕೂಡಿವೆ. 
ಅಧಿಷ್ಠಾನದಲ್ಲಿರುವ ಶಿಲ್ಪಗಳ ದೃಷ್ಟಿಯಿಂದ ಇದೊಂದು ಪ್ರಮುಖ ದೇವಾಲಯವಾಗಿದ್ದು ಪೂಜೆಯಿಲ್ಲದೇ 
ಇರುವದರಿಂದ ದೇವಾಲಯ ಶಿಧಿಲಗೊಳ್ಳುತ್ತಲಿದೆ. 


, ಮಲ್ಲಿಕಾರ್ಜುನ ದೇವಾಲಯ 


ಗ್ರಾಮದ ಉತ್ತರ ಭಾಗಕ್ಕೆ ಹಳ್ಳದ ದಡದ ಮೇಲೆ ಪೂರ್ವಕ್ಕೆ ಮುಖ ಮಾಡಿದಂತೆ.ಸೇದಿ, ಕಪ್ಪು, 
ಬೆಣಚು ಕಲ್ಲುಗಳನ್ನು ಬಳಸಿಕೊಂಡು ಕಟ್ಟಲಾದ ದೇವಾಲಯವನ್ನು ಗ್ರಾಮಸ್ತರು ಮಲ್ಲಿಕಾರ್ಜುನ 
ದೇವಾಲಯವೆಂದು ಕರೆಯುತ್ತಾರೆ. ವಿಶಿಷ್ಟ ಏಕಕೂಟ ತಲವಿನ್ಯಾಸವುಳ್ಳ ಈ ದೇವಾಲಯ ಗರ್ಭಗೃಹ, 
ಅರ್ಧಮಂಟಪೆ, ಎರಡು ದ್ವಾರದ ಅಂತರಾಳ ಮಂಟಪ-ನವರಂಗ ಮಂಟಪಗಳನ್ನು ಹೊಂದಿದೆ. 
ಗರ್ಭಗೃಹದಲ್ಲಿ ದೊಡ್ಡದಾದ ಚೌಕ ಪಾಣಿಲಿಂಗವಿದ್ದರೆ, ದ್ವಾರವು ಐದು ದ್ವಾರಗಳಲ್ಲಿ ಲತಾಬಳ್ಳಿ- ಹೂಪಟ್ಟಿಕೆ, 
ಹೂಪಟ್ಟಿಕೆಸ್ತಂಭ-ಸಾದಾಪಟ್ಟಿಕೆ, ಪದ್ಮ ಕೆತ್ತನೆಯ ಅಲಂಕಾರಗಳನ್ನು ಹೊಂದಿದೆ. ಮಂಗಲ ಫಲಕದಲ್ಲಿ 
ಗಜಲಕ್ಷ್ಮೀ ಶಿಲ್ಪವಿದ್ದು ಮೇಲಿನ ಮುಂಚಾಚು ಚಿಕ್ಕದಾಗಿದೆ. ದ್ವಾರದ ಹೊಸ್ತಿಲು ಮುಂದುಗಡೆ ಎರಡು ಚಿಕ್ಕ 
ಆನೆ ಶಿಲ್ಪಗಳಿರುವಂತೆ ಮೊಗ್ಗಿರುವ ಚಂದ್ರಶಿಲೆ (ಪದ್ಮ) ಯಿದೆ. ಅರ್ಧಮಂಟಪದಲ್ಲಿ ಎರಡು ಸ್ತಂಬಗಳಿದ್ದು 
ಚಿಕ್ಕಪ್ರಮಾಣದವುಗಳಾಗಿವೆ. ಇವುಗಳ ಪಟ್ಟಿಕೆಗಳ ಮುಖಗಳಲ್ಲಿ ಗಣೇಶ, ಮಹಿಷಮರ್ಧಿನಿ, ಗಂಧರ್ವ, 
ಸ್ತ್ರೀನೃತ್ಯ, ಸರ ಇತ್ಯಾದಿ ಅಲಂಕಾರಿಕ ಕೆತ್ತನೆ ಕಂಡುಬರುತ್ತದೆ. ಈ ಅರ್ಧಮಂಟಪದ ಮುಂದುಗಡೆ 
ದೇವಾಲಯದಲ್ಲಿ ಪ್ರವೇಶಿಸಲು ಎರಡು ದ್ವಾರಗಳ ಆಯತಾಕಾರದ ಅಂತರಾಳವಿದೆ. ಅಂತರಾಳದ 
ದ್ವಾರಗಳಲ್ಲಿ ಒಂದು ಲತಾ-ಹೂ-ಸ್ತಂಭ-ಸಂಗೀತಶಿಲ್ಪ ಕೆತ್ತನೆಯಿಂದ ಹಾಗೂ ಶೈವ ದ್ವಾರಪಾಲಕರ ಶಿಲ್ಪದಿಂದ 


ಕೂಡಿದ ಮಂಗಲದಲ್ಲಿ ಗಜಲಕ್ಷ್ಮೀ ಶಿಲ್ಪದ ಜೊತೆಗೆ ಮುಂಚಾಚು ಭಾಗವು ಹಂಸಬಂಧಿತವಾಗಿದೆ. 


ಮುಂದಿನ ನವರಂಗಮಂಟಪದಲ್ಲಿ ನಾಲ್ಕು ಜೌಕಸ್ತಂಬಗಳಿದ್ದು ಗೋಡೆಗಳ ಅರೆಸ್ತಂಭ ಪಟ್ಟಿಕೆಗಳು 
ಜ್ಯಾಮಿತಿ, ಚಿಕಣಿಶಿಲ್ಪ ಕೆತ್ತನೆಯಿಂದ ಕೂಡಿವೆ. ಮಧ್ಯದ ಸ್ತಂಭಗಳು ಪೀಠ-ಪಟ್ಟಿಕೆ-ಅಷ್ಟಪೈಲುಕಾಂಡ 
ಮೇಲ್ಮುಖ ಜಗ್ಗ ರೀತಿಯ ಪಟ್ಟಿಕೆ-ಕೀರ್ತಿಮುಖ ಕೆತ್ತನೆಯ ಚಿಕ್ಕದಾದ ಪಟ್ಟಿಕೆ-ಕೆಳಮುಖಮಾಡಿದ 
ದೊಡ್ಡದಾದ ಚೌಕ ಶಿಲಾಫಲಕ ಸಾದಾ ಬೋದುಗೆ ಭಾಗಗಳನ್ನು ಹೊಂದಿವೆ. ಮಧ್ಯದ ಜಗ್ಗಮಾದರಿಯ 
ಪಟ್ಟಿಕೆಯಲ್ಲಿ ವಿವಿಧ ದೇವ-ದೇವತೆಗಳ, ನೃತ್ಯ-ಸಂಗೀತ, ಮದನಿಕಾ, ಬಳ್ಳಿ-ಸರ ಕೆತ್ತನೆಗಳಿವೆ. ನವರಂಗದ 


ಪೂರ್ವಕ್ಕೆ ಒಂದೇ ದ್ವಾರವಿದ್ದು ಗರ್ಭಗೃಹ-ದ್ವಾರದ ಅಲಂಕಾರವನ್ನೇ ಹೋಲುತ್ತದೆ. 


p 


ಅಧಿಷ್ಠಾನದಲ್ಲಿ ಉಪಾನ-ಎತ್ತರದ ಜಗತಿ-ವೃತ್ತ ಮತ್ತು ತ್ರಿಪಟ್ಟಿಕುಮುದ-ಕಂಪ-ಕಂಠಗಳ-ಕಪೋತ 
ಪಟ್ಟಿಕೆಗಳಿವೆ. ಮೇಲಿನ ಗೋಡೆಯು ಅರೆಸ್ತಂಭದ ಕೂಟಮಾದರಿಯಲ್ಲಿದೆ. ಮೇಲಿನ ಮುಂಚಾಚು 
ಕೀರ್ತಿಮುಖ ಕೂಡುಗಳಿಂದ ಕೂಡಿದೆ. ಗೋಡೆಯಲ್ಲಿ ಒಟ್ಟು ಆರು ಜಾಲಂಧ್ರ ಕಿಂಡಿಗಳಿದ್ದು ಸುರುಳಿ 


ಬಳ್ಳಿಯಲ್ಲಿ ಮೂರು-ಮೂರು ನಿಧಿಯಕ್ಷರ ಶಿಲ್ಪಗಳಿರುವಂತೆ ಕೆತ್ತಲ್ಪಟ್ಟಿವೆ. 
, ನನ್ನೇಶ್ವರ ದೇವಾಲಯ-೧ 


ಗ್ರಾಮದ ಪಶ್ಚಿಮಕ್ಕೆ ಸ್ವಲ್ಪ ದೂರದಲ್ಲಿರುವ ಹಳ್ಳದ ಎಡದಂಡೆಯ ಮೇಲೆ ಸುಜ್ಞಾನೇಶ್ವರ ಮಠದ 
ಸ್ಥಳವೇ ಈ ನನ್ನೇಶ್ವರ ದೇವಾಲಯಗಳ ಸಮೂಹವಾಗಿದೆ. ಈ ಸಮೂಹದಲ್ಲಿ ಒಟ್ಟು ಆರು 
ದೇವಾಲಯಗಳಿದ್ದು, ಎರಡು ದೇವಾಲಯಗಳು ಸುಸ್ಥಿತಿಯಲ್ಲಿವೆ. ಮೊದಲನೆಯ ನನ್ನೇಶ್ವರ ದೇವಾಲಯ 
ಹಳ್ಳದ ದಡಕ್ಕೆ ಹೊಂದಿಕೊಂಡಿದೆ. ಇದನ್ನು ಪಶ್ಚಿಮಕ್ಕೆ ಮುಖಮಾಡಿ ಕಟ್ಟಿದ್ದು, ಕಟ್ಟಲು ಕಪ್ಪು, ಬೆಣಚು ಹಾಗೂ 
ಸೇದಿ ಕಲ್ಲು ಗಳನ್ನು ಬಳಸಲಾಗಿದೆ. ಏಕಕೂಟ ತಲವಿನ್ಯಾಸಕ್ಕೆ ಸೇರಿದ ದೇವಾಲಯ ಗರ್ಭಗೃಹ, ಅರ್ಧಮಂಟಪ, 


ಅಂತರಾಳ, ನವರಂಗ ಮಂಟಪಗಳನ್ನು ಹೊಂದಿದೆ. 


ಗರ್ಭಗೃಹದಲ್ಲಿ ದೊಡ್ಡದಾದ ಚೌಕಾಕಾರದ ಪಾಣಿಲಿಂಗವಿದೆ. ದ್ವಾರವು ಐದು ಶಾಖೆಗಳಲ್ಲಿ 
ಲತಾ-ಹೂ- ಸ್ತಂಭ-ಚಿಕಣಿಶಿಲ್ಪ (ನಾಟ್ಕ ಸಂಗೀತ)-ಪದ್ಮ ಕೆತ್ತನೆಗಳಿಂದ ಕೂಡಿದೆ. ಮೇಲಿನ ಮಂಗಲ 
ಫಲಕದಲ್ಲಿ ಗಜಲಕ್ಷ್ಮೀಯ ಶಿಲ್ಪವಿದೆ. ಅರ್ಧಮಂಟಪದಲ್ಲಿ ನಾಲ್ಕು ಸ್ತಂಭಗಳಿದ್ದು ಸ್ತಂಭಗಳು 
ಪೀಠ-ಪಟ್ಟಿಕೆ- ಗೋಲಾದ ಕೆಳಮುಖ ಗೋಲಾಕಾರ (ಜಗ್ಗ)- ಎರಡು ಮುಖದ ಬೋದುಗೆಗಳನ್ನು ಹೊಂದಿವೆ. 
ಮತ್ತದರಲ್ಲಿ ಪೀಠ-ಪಟ್ಟಿಕೆ ಅಷ್ಟಪೈಲುಕಾಂಡ-ಪಟ್ಟಿಕೆ- ಗೋಲಾಕಾರ- ಚೌಕಶಿಲಾಫಲಕ ಭಾಗಗಳಿವೆ. ಈ 
ಸ್ತಂಭಗಳ ಮೇಲೆ ಇರುವ ಅಡ್ಡ ಛಾವಣಿಯ ಮುಖ ಭಾಗದಲ್ಲಿ ಮೊಗ್ಗುಗಳು ಅರಳುವಂತೆ ಕೀರ್ತಿಮುಖ 
ತೋರಣದಲ್ಲಿ ದಿಕ್ತಾಲಕ, ಗಂಧರ್ವ, ಬ್ರಹ್ಮ, ಎಷ್ಟು, ಮಹೇಶ್ವರರು ನಿಂತಂತೆ ಕೆತ್ತಲಾಗಿದೆ."ಇಂತಹ 
ಅಲಂಕಾರಕ್ಕೆ ಮಕರತೋರಣ, ತೋರಣಛಾವಣಿಯೆಂದು ಕರೆಯಲಾಗಿದೆ. ಈ ಅರ್ಧಮಂಟಪ ಮತ್ತು 
ನವರಂಗಮಂಟಪಗಳ ಮಧ್ಯದ ಸೇತುಬಂಧವಾಗಿ ಎರಡು ದ್ವಾರದ ಅಂತರಾಳವಿದೆ. ದ್ವಾರಗಳಲ್ಲಿ ಎರಡು 
ಕೈಗಳ ದಿಕ್ತಾಲಕರ, ಚೌರಿಯರ, ಶಿಲ್ಪಗಳ ಜೊತೆಗೆ ಅಲಂಕಾರ ರಹಿತವಾದ ಆರು ದ್ವಾರಶಾಖೆಗಳು, 


ಮಂಗಲದಲ್ಲಿ ಗಜಲಕ್ಷ್ಮೀ ಶಿಲ್ಪ ಕೆತ್ತನೆಗಳು ಕಂಡುಬರುತ್ತವೆ. 
ನವರಂಗಮಂಟಪವು ದೊಡ್ಡದಾಗಿದ್ದು ಅದರಲ್ಲಿ ನಾಲ್ಕು ಪೀಠ-ಪಟ್ಟಕೆ- ಅಷ್ಟಪೈಲುಕಾಂಡ-ಪಟ್ಟಿಕೆ- 
ಗೋಲ-ಕೆಳಮುಖ ಮುಚ್ಚಳ ಫಲಕ (ಕೋನಾಕಾರ)- ಚೌಕಶಿಲಾಫಲಕ ಹಾಗೂ ಸಾದಾಬೋದುಗೆ ಹೊಂದಿದೆ. 


ನವರಂಗಮಂಟಪದ ದ್ವಾರವು ಅಲಂಕಾರ ಹೊಂದಿಲ್ಲ. ಮಂಟಪದ ಒಳಗಡೆ ಬೆಳಕು ಬರುವಂತಾಗಲು ಆರು 


ಜಾಲಂಧ್ರ ಕಿಂಡಿಗಳನ್ನು ಅಳವಡಿಸಲಾಗಿದೆ. ಇವುಗಳಲ್ಲಿ ಕೆಲವು ಶಿಲ್ಪ ಗಳನ್ನು ಕೆತ್ತಲಾಗಿದ್ದು ಶಿಲ್ಪಗಳು ಒಡೆದು 
ಹೋಗಿವೆ. 


ದೇವಾಲಯದ ಅಧಿಷ್ಠಾನದಲ್ಲಿ ಉಪಾನ- ಜಗತಿ-ಕಂಪ-ಕಂಠ-ವೃತ್ತಕುಮುದ- ಬಹುಮುಖ 
ಕುಮುದ-ತ್ರಿಪಟ್ಟಿಕುಮುದ-ಕೀರ್ತಿಮುಖ ಕೆತ್ತನೆಯ ಕಪೋತ-ವಿವಿಧ ಪ್ರಾಣಿ ಶಿಲ್ಪವಿರುವ ವ್ಯಾಳಮಲ ಪಟ್ಟಿಕೆ 
ಹಾಗೂ ಕಪೋತ ಭಾಗಗಳಿದ್ದು ಇದೊಂದು ರಾಷ್ಟ್ರಕೂಟರ ಕಾಲದ ವಿಶಿಷ್ಠ ಅಧಿಷ್ಠಾನಗಳ ಸಾಲಿಗೆ 
ಸೇರುವ ಅಧಿಷ್ಠಾನವಾಗಿದೆ. ಗೋಡೆಯ ಹಿಂಬಗೆ- ಮುಂಬಗೆಯಲ್ಲಿದ್ದಂತೆ ಕೂಟ ಮಾದರಿಯಲ್ಲಿದೆ. 
ಕೂಟಮಾದರಿಯಲ್ಲಿ ಅರೆಸ್ತಂಬಗಳಿದ್ದು ಅವುಗಳ ಮಧ್ಯೆ ದ್ರಾವಿಡ ಸ್ತೂಪಿಯುಳ್ಳ ಸ್ತಂಭ ಪಂಜರಗಳಿವೆ. ಮೇಲೆ 
ಕೀರ್ತಿಮುಖ ಅಲಂಕೃತ ಮುಂಚಾಚು ಇಳಿಬಿದ್ದಿದೆ. 


ನನ್ನೇಶ್ವರ ದೇವಾಲಯ-೨ 


ಮೊದಲನೆಯ ದೇವಾಲಯದ ಉತ್ತರ ದಿಕ್ಕಿಗೆ ಹತ್ತಿಕೊಂಡಂತೆ ಕಟ್ಟಲಾದ ಎರಡನೆಯ ನನ್ನೇಶ್ವರ 
ದೇವಾಲಯವು ಸಹ ಮೊದಲಿನ ಮಾದರಿಯನ್ನೇ ಹೋಲುತ್ತದೆ. ಇದರ ಗರ್ಭಗೃಹದಲ್ಲಿ ದೊಡ್ಡದಾದ 
ಚೌಕಪಾಣಿ ಲಿಂಗವಿದೆ. ದ್ವಾರವೂ ಸಹ ಐದು ಶಾಖೆಗಳಲ್ಲಿ ಲತಾ-ಹೂ- ಚಿಕಣಿಶಿಲ್ಪ -ಜಗ್ಗ ಮಾದರಿಯ 
ಸ್ತಂಭ-ಸಿಂಹ ವ್ಯಾಳ-ಪದ್ಧ ಕೆತ್ತನೆಗಳಿವೆ. ಮಂಗಲಫಲಕದಲ್ಲಿ ಗಜಲಕ್ಷ್ಮೀ ಶಿಲ್ಪ ವಿದ್ಧ ರೆ ಮೇಲಿನ ಮುಂಚಾಚು 
ಕೀರ್ತಿಮುಖ ಕೂಡುಗಳ ಅಲಂಕಾರದಲ್ಲಿದೆ. ಅರ್ಥಮಂಟಪದಲ್ಲಿ ನಾಲ್ಕು ಸ್ತಂಭಗಳಿದ್ದು ಮುಂದಿನ ಸ್ತಂಭಗಳ 
ಮೇಲೆ ಕೀರ್ತಿಮುಖ, ಗಂಧರ್ವ, ದಿಕ್ತಾಲಕರ ಶಿಲ್ಪ ಕೆತ್ತನೆಯ ತೋರಣವಿದೆ. ಸ್ತಂಭಪಟ್ಟಿಕೆಗಳಲ್ಲಿ 
ಕೀರ್ತಿ ಮುಖ- ಮಹಿಷಮರ್ಧಿನಿ, ಜ್ಯಾಮಿತಿಸರ ಕೆತ್ತ ನೆಗಳಿವೆ. ಅಂತರಾಳ ದ್ವಾರಗಳು ಮೊದಲಿನ ದೇವಾಲಯದ 


ಅಂತರಾಳ ದ್ವಾರಗಳಂತಿವೆ. 


ನವರಂಗಮಂಟಪದ ಒಳಗಡೆ ಮೇಲಿನ ಛತ್ತನ್ನು ಹೊತ್ತುನಿಂತ ನಾಲ್ಕು ಚಿಕ್ಕ ಹಾಗೂ ದೊಡ್ಡ 
ಸ್ತಂಭಗಳಿವೆ. ದ್ವಾರದಲ್ಲಿ ಗಜಲಕ್ಷ್ಮೀ ಕೆತ್ತನೆ ಮಾತ್ರ ಕಂಡುಬರುತ್ತದೆ. ಇದರ ಗೋಡೆಯಲ್ಲಿ ಬೆಳಕಿನ ಸಲುವಾಗಿ 
ಆರು ಜಾಲಂಧ್ರಗಳನ್ನು ಜೋಡಿಸಲಾಗಿದೆ. ಜಾಲಂಧ್ರಗಳು ಎತ್ತರವಾದ (೪ ಅಡಿ) ಉಮಾಮಹೇಶ್ವರ, 
ಗಂಗಾ-ಯಮುನಾ (ಚಿನ್ನೆ ಮಾತ್ರ ಇವೆ ಶಿಲ್ಪಗಳು ಹಾಳಾಗಿವೆ), ನೃತ್ಯನಟರಾಜ, ಒಡೆದ ಮತ್ತೊಂದು 
ಉಮಾ-ಮಹೇಶ್ವರ ಶಿಲ್ಪಗಳಿವೆ. ಕೆಲವು ಜಾಲಕಗಳು ಭಗ್ಗ ಗೊಂಡಿವೆ. ಹೊರಗೋಡೆ ಕೂಟಮಾದರಿಯಲ್ಲಿ 
ಅರೆಸ್ತಂಭಗಳಿಂದ ಕೂಡಿದೆ. ಕೆಳಗಿನ ಅಧಿಷ್ಠಾನ ಮೊದಲಿನ ಗುಡಿಯಂತೆ ಇದೆ. 


ಇವಲ್ಲದೇ ಗ್ರಾಮದಲ್ಲಿ ಇನ್ನೂ ಹಲವಾರು ದೇವಾಲಯಗಳಿದ್ದರೂ ಕೆಲವು ಜನರ ಮನೆಗಳಾಗಿದ್ದರೆ, 
ಕೆಲವು ಅರ್ಧಮರ್ಧ ಬಿದ್ದು ಹಾಳಾಗಿ, ಶಿಧಿಲಾವಸ್ಥೆಯಲ್ಲಿದ್ದು ಇನ್ನೂ ಕೆಲವು ಸಂಪೂರ್ಣ ಹಾಳಾಗಿ 


ನಿಂತುಕೊಂಡಿವೆ. 


ರಾಜಧಾನಿ ಮಳಖೇಡ ದೇವಾಲಯ ಶಿಲ್ಪಗಳು 


ಗುಲಬರ್ಗಾ ಜಿಲ್ಲೆ, ಸೇಡಂ ತಾಲೂಕಿನ ಗ್ರಾಮವಾದ ರಾಜಧಾನಿ ಮಳಖೇಡ ಅಥವಾ ಮಾನ್ಯಖೇಟವು 
ಕಾಗಿನಾ ನದಿಯ ಎಡದಂಡೆಯ ಮೇಲ್ಲಡೆಯಿದೆ. ರಾಷ್ಟ್ರಕೂಟ ಅರಸರ ರಾಜಧಾನಿ ಪಟ್ಟಣವಾಗಿ ಮೆರೆದ 
ಗ್ರಾಮವಾದ, ಈ ಮಳಖೇಡದಲ್ಲಿ ಮೂರನೆಯ ಗೋವಿಂದನ ಕಾಲದಲ್ಲಿ ರಾಜಧಾನಿಯ ಕೋಟೆಕಟ್ಟಲು 
ಪ್ರಾರಂಭವಾಗಿ, ಅವನ ಮಗ ಅಮೋಘವರ್ಷನು ಅದನ್ನು ಪೂರ್ಣಗೊಳಿಸಿ ತನ್ನ ಸ್ಥಿರ ರಾಜಧಾನಿಯನ್ನಾಗಿ 
ಮಾಡಿಕೊಂಡನು. ಇದರ ಕೋಟೆಕೊತ್ತ ಳಗಳನ್ನು ಕಟ್ಟಲು ಮೇಲ್ವಿಚಾರಕನನ್ನಾಗಿ ಪೂರ್ವ ಚಾಲುಕ್ಕರ ಅರಸ 
ವಷ್ಟು ವರ್ಧನನನ್ನು ಗೋವಿಂದನು ನಿಯಮಿಸಿದ್ದ ನೆಂದು ಕೆಲವು ಶಾಸನಗಳಿಂದ ತಿಳಿದುಬರುತ್ತ ದೆ.ಕ್ರಿ.ರ್ಶ೭೨ 
ರಲ್ಲಿ ಮಾಳವದ ಪರಮಾರ ವಂಶದ ಎರಡನೆಯ ಸಿಯಾಕ ಹರ್ಷನು ಮಳಖೇಡದ ಮೇಲೆ ದಾಳಿಮಾಡಿ ಅದನ್ನು 
ಧ್ವಂಸ ಮಾಡಿದ. ಅನಂತರದಲ್ಲಿ ಆಳಿದ ಚಾಲುಕ್ಯರು ರಾಜಧಾನಿ ಮಾಡಿಕೊಂಡು ಸುಮಾರು ಅರ್ಧ 
ಶತಮಾನದವರೆಗೆ ಮಳಖೇಡದಿಂದಲೇ ಆಳ್ಳಿಕೆಮಾಡಿದರು. ಎರಡನೆಯ ತೈಲಪನ ಮಗ ಸತ್ಯಾಶ್ರಯ ಮತ್ತು 
ಒಂದನೆಯ ಜಗದೇಕರ ಕಾಲದಲ್ಲಿ ಚೋಳ ರಾಜೇಂದ್ರನು ದಾಳಿಮಾಡಿ ಧ್ವಂಸಮಾಡಿದನೆಂದು ತಮಿಳು 
ಶಾಸನಗಳು ಉಲ್ಲೇಖಿಸುತ್ತವೆ. ಎರಡು ಬಾರಿ ದಾಳಿಗೆ ಸಿಲುಕಿದ ಮಾನ್ಯಖೇಟದ ಕೋಟೆ ಇಂದು 
ಮೂಲರೂಪದಲ್ಲಿ ಕಂಡುಬರುವದಿಲ್ಲ. ಮುಂದೆ ಬಹುಮನಿ ಸುಲ್ತಾನರ ವಶಕ್ಕೆ, ನಂತರ ಮೊಘಲರ 
ಕೈವಶವಾದಾಗ ಔರಂಗಜೇಬನು ಜಾನ್‌ ನಿಸ್ಲಾಕ್‌ ಬೇಗನಿಗೆ ಜಹಗೀರಾಗಿ ಕೊಟ್ಟಾಗ ಅವನು ಹಳೆಯ ಕೋಟೆಯ 
ಮೇಲೆ ಮತ್ತೆ ಕೋಟೆಯನ್ನು ಕಟ್ಟಿಸಿದನು”. ಜನರು ಇಂದಿಗೂ ಮುಜಫರ ಕಿಲ್ಲಾ ಎಂದೇ ಕರೆಯುತ್ತಾರೆ. 


ಹೀಗಾಗಿ ಮೂಲ ರಾಷ್ಟ್ರಕೂಟರ ಕೋಟೆಯ ಸ್ವರೂಪ ಕಂಡುಬರುವದಿಲ್ಲ. 


ಕೋಟೆಯ ಮಧ್ಯದಲ್ಲಿ ಎತ್ತರ ಗೋಪುರದ ದ್ವಾರದಲ್ಲಿ ಚಾಲುಕ್ಕ ಲಕ್ಷ್ಮ ಣವುಳ್ಳ ಬಸದಿಯ 
ದ್ವಾರವನ್ನು ಜೋಡಿಸಲಾಗಿದೆ. ಅದರಲ್ಲಿ ಪಾರ್ಶ್ವನಾಥ ಜಿನಬಿಂಬವಿದೆ. ಮತ್ತು ಕೋಟೆಯಲ್ಲಿ ಒಂದು 
ಮಸೀದೆ ಹಾಗೂ ಚಾಲುಕ್ಯರ ಕಾಲದ ಮಂಟಪವಿದ್ದು ಅದೊಂದು ಬಸದಿಯಾಗಿತ್ತೆಂದು ಹೇಳಲು ಸಾಧ್ಯವಿಲ್ಲ. " 
ಏಕೆಂದರೆ ಸಾಕಷ್ಟು ಸಾರಿ ಮೂಲಮಂಟಪವನ್ನು ಅದಲು ಬದಲು ಮಾಡಿ ಚಾಲುಕ್ಯ ಬಸದಿಯ ಕಲ್ಲನ್ನು ಬಳಸಿ 
ಜೀರ್ಣೋದ್ದಾರ ಗೊಳಿಸಲಾಗಿದೆ. ಗ್ರಾಮದಲ್ಲಿರುವ ಮಲ್ಲಿನಾಥಬಸದಿ ಎಂದು ಕರೆಯುವ ಬಸದಿಯು 
ಸಾಕಷ್ಟು ಜೀರ್ಣೋದ್ಧಾರ ಗೊಂಡಿದ್ದು ಅದು ಮೂಲ ರಾಷ್ಟ್ರಕೂಟ ಕಾಲದ್ಧೆ ಎಂದು ಹೇಳಲು 
ಸಾಧ್ಯವಾಗುವದಿಲ್ಲ. ಗರ್ಭಗೃಹ, ನವರಂಗ, ಮೊಗಸಾಲೆ ಹೊಂದಿದೆ. ಗರ್ಭಗೃಹದಲ್ಲಿ ನೇಮಿನಾಥ ಹಾಗೂ 
ಮಲ್ಲಿನಾಥ ತೀರ್ಥಂಕರರ ಶಿಲ್ಪ ಗಳಿದ್ದು, ಇದರ ದ್ವಾರವು ನಾಲ್ಕು ಶಾಖೆಗಳಲ್ಲಿ ದ್ದು, ಮಂಗಲದಲ್ಲಿ ಗಜಲಕ್ಷಿ ಹೀ 


ಶಿಲ್ಪವನ್ನು ಹೊಂದಿದೆ. ನವರಂಗದ ದ್ವಾರವು ಮಾತ್ರ ಶೈವ ದ್ವಾರಪಾಲಕರ ಶಿಲ್ಪಗಳೊಂದಿಗೆ ಅಲಂಕೃತ ಐದು 


ಶಾಖೆಗಳಲ್ಲಿದೆ. ಹೀಗಾಗಿ ಇದೊಂದು ಜೀರ್ಣೋದ್ದಾರಗೊಂಡ ಬಸದಿ ಎಂಬುದು ಈ ಶೈವ ಲಕ್ಷಣಗಳಿಂದ 
ತಿಳಿದುಬರುತ್ತದೆ. ಮಂಟಪದಲ್ಲಿ ಅನೇಕ ಕಲ್ಲಿನ ಮತ್ತು ಕಂಚಿನ ಶಿಲ್ಪಗಳಿವೆ. ಈ ಮಂಟಪದ ಸ್ತಂಭಗಳು 


ಮಾತ್ರ ರಾಷ್ಟ್ರಕೂಟ ಲಕ್ಷ ಣಗಳನ್ನು ಸೂಚಿಸುತ್ತ ವೆ. 


ಗ್ರಾಮದ ಹನುಮನಗುಡಿ ಮತ್ತು ವೀರಭದ್ರಗುಡಿಗಳಲ್ಲಿ ಕಲ್ಯಾಣ ಚಾಲುಕ್ಕರ ಕಾಲದ ಹಲವಾರು 
ಲಿಂಗಗಳು, ಗಣೇಶ ಶಿಲ್ಪಗಳು, ದೇವಾಲಯದ ಸ್ತಂಭಗಳು, ಸತೀಗಲ್ಲು, ನಂದಿ, ಸಪ್ತಮಾತೃಕೆಯರ ಶಿಲ್ಪಗಳು 
ಕಂಡುಬರುತ್ತವೆ. ಕೋಟೆಯ ಉತ್ತರದ ಕಡೆಗಿರುವ ಒಂದು ಗೋಲಾಕಾರದ ಬುರುಜಿನ ಕೆಳಗಿನ 


ಗೋಡೆಯಲ್ಲಿ ಎರಡು ಎತ್ತರವಾದ ಶೈವ ದ್ವಾರಪಾಲಕರ ಶಿಲ್ಪಗಳನ್ನು ಅಡ್ಡಲಾಗಿ ಕಟ್ಟಲಾಗಿದೆ. 


ರೋಣದ ದೇವಾಲಯಗಳು 


ರೋಣ ಇಂದಿನ ಗದಗ ಜಿಲ್ಲೆಯ ರೋಣ ತಾಲೂಕಿನ ಆಡಳಿತದ ಮುಖ್ಯ ಕೇಂದ್ರ. ಇದು 
ರಾಷ್ಟ್ರಕೂಟ- ಕಲ್ಯಾಣಿ ಚಾಲುಕ್ಯರ ಪ್ರಮುಖ ಪಟ್ಟಣವಾಗಿದ್ದಂತೆ ತೋರುತ್ತದೆ. ಏಕೆಂದರೆ ಪಟ್ಟಣದ ತುಂಬೆಲ್ಲ 
ಸುಮಾರು ಎರಡೂ ಮನೆತನಗಳ ಕಾಲಕ್ಕೆ ಸೇರಿದ ಹತ್ತು ದೇವಾಲಯಗಳು ಹರಡಿಕೊಂಡಿವೆ. ಇವುಗಳಲ್ಲಿ 
ಮೂರು ದೇವಾಲಯಗಳ ಮಾತ್ರ ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದವುಗಳಾಗಿವೆ. ರಾಷ್ಟ್ರಕೂಟರ ಕಾಲದಕ್ರಿ.ಶ್ಶಳ೪೨ 
ರ ಒಂದು ಶಾಸನವು ರೋಣದಲ್ಲಿ ಕಾದಮೇಶ್ವರ ದೇವಾಲಯವಿದ್ದುದನ್ನು ಹೆಸರಿಸುತ್ತದೆ”'. ಆದರೆ ಶಾಸನವು 
ಹೆಸರಿಸುವ ದೇವಾಲಯವು ಯಾವುದೆಂಬುದು ತಿಳಿದುಬರುವದಿಲ್ಲ. ವಾಸ್ತುಲಕ್ಷಣಗಳ ಮೇಲಿಂದ ಕೆರೆಯ 
ದಕ್ಷಿಣಕ್ಕಿರುವ ಸೋಮಲಿಂಗ ಅಥವಾ ಸೋಮೇಶ್ವರ ದೇವಾಲಯ, ಅನಂತಶಯನ ಮತ್ತು ಪಾರ್ಶ್ವನಾಥ 
ಬಸದಿಗಳು ಮಾತ್ರ ರಾಷ್ಟ್ರಕೂಟರ ಕಾಲಕ್ಕೆ ಸೇರಿವೆ. ಬಹುಷಃ ಶಾಸನ ಹೆಸರಿಸುವ ದೇವಾಲಯ ಮೇಲಿನ 
ಸೋಮಲಿಂಗ (ಸೋಮೇಶ್ವರ) ಗುಡಿಯಾಗಿರಬೇಕು. ಇಲ್ಲಿ ಕೆರೆಯ ಒಡ್ಡಿಗೆ ಹತ್ತಿಕೊಂಡು ಕಂಡುಬರುವ 
ಅಧಿಷ್ಟಾನ ಗುಡಿಯಾಗಿರಬೇಕು. ಕಲ್ಯಾಣ ಚಾಲುಕ್ಕ ಲಕ್ಷಣದ ೫ ಗುಡಿಗಳು ಇಂದು ಕಂಡುಬರುತ್ತವೆ. 
ಇವುಗಳಲ್ಲಿ ಎರಡು ಬಿದ್ದಿವೆ. ಕ್ರಿ.ಶ್ಶಣಳ೪ಿ೨ ರಲ್ಲಿ ರಾಷ್ಟ್ರಕೂಟ ದೇವಾಲಯ ರೋಣದಲ್ಲಿ, 
ನಿರ್ಮಾಣವಾಗಿದ್ದರಿಂದ ಮುಂದಿನ ಕಲ್ಯಾಣ ಚಾಲುಕ್ಕರ ದೇವಾಲಯಲಕ್ಷ್ಮ ಣಗಳು ರಾಷ್ಟ್ರಕೂಟ 
ದೇವಾಲಯಗಳಂತೆ ಇರುವದನ್ನು ಕಂಡು ಅವುಸಹ ರಾಷ್ಟ್ರಕೂಟ ದೇವಾಲಯಗಳೆಂದು ಹೇಳಲುಬರುವದಿಲ್ಲ. 


- ಏಕೆಂದರೆ ಕಲ್ಯಾಣ ಚಾಲುಕ್ಕ ಕಲಚೂರಿ ಶಾಸನಗಳು ನಾಲ್ಕು ದೇವಾಲಯಗಳಿದ್ದು ದ್ದ ನ್ನು ಹೇಳುತ್ತ ಜೆಸಿ 
ಸೋಮಲಿಂಗ ಅಥವಾ ಸೋಮೇಶ್ವರ 


ಕೆರೆಯ ದಕ್ಷಿಣಕ್ಕೆ ಸ್ವಲ್ಪದೂರದಲ್ಲಿರುವ ಈ ದೇವಾಲಯವನ್ನು ಸೋಮೇಶ್ವರ ಅಥವಾ 


ಸೋಮಲಿಂಗ ಹೆಸರಿನಿಂದ ಕರೆಯಲಾಗುತ್ತದೆ. ದ್ವಿಕೂಟ ತಲವಿನ್ಯಾಸದಲ್ಲಿದ್ದು ಎರಡು ಗರ್ಭಗೃಹಗಳು ಬಿದ್ದು 


ಹೋಗಿವೆ. ಎರಡು ಗರ್ಭಗೃಹಗಳನ್ನು ಪಶ್ಚಿಮ-ಪೂರ್ವ ದಕ್ಕಿಗೆ ಮುಖಮಾಡಿ ಕಟ್ಟ ಲಾಗಿದೆ. ಇವುಗಳೆ ಮುಂದೆ 
ಅರ್ಧಮಂಟಪಗಳಿವೆ. ಮಧ್ಯದ ನವರಂಗ ದಕ್ಷಿಣಕ್ಕೆ ಮುಖ ಮಾಡಿದ್ದು ಹಿಂದಿನ ಗೋಡೆಯಲ್ಲಿ 
ಅರ್ಧಮಂಟಪವಿದೆ. ಮಧ್ಯದಲ್ಲಿ ನಾಲ್ಕು ಘಂಟಾ ಮಾದರಿಯ ಸ್ತಂಭಗಳಿವೆ. ಹೊರಗೋಡೆ 


ಕೂಟಮಾದರಿಯಲ್ಲಿದೆ. ದೇವಾಲಯಕ್ಕೆ ಕೆಂಪು ಮರಳುಕಲ್ಲನ್ನು ಬಳಸಿದ್ದರಿಂದ ದೇವಾಲಯ ಹಾಳಾಗಿದೆ. 
ಅನಂತಶಯನ ಗುಡಿ (ಜಕ್ಕಲ ಓಣಿ) 


ಜಕ್ಕಲಿಯವರ ಓಣಿಯಲ್ಲಿರುವ ದೇವಾಲಯವನ್ನು ಜನರು ಅನಂತಶಯನನ ಗುಡಿ ಎಂದು 
ಕರೆಯುತ್ತಾ ರೆ. ತಲವಿನ್ಯಾಸದಲ್ಲಿ ಏಕಕೂಟ ಮಾದರಿಯಲ್ಲಿದೆ. ಆಯತಾಕಾರದ ಗರ್ಭಗೃಹ, ಅರ್ಧಮಂಟಪ, 
ನವರಂಗಗಳಿದ್ದು ಗರ್ಭಗೃಹ ಪೂರ್ವಕ್ಕೆ ಮುಖಮಾಡಿದ್ದರೆ, ನವರಂಗದ ದ್ವಾರ ಉತ್ತರಕ್ಕೆ ಮುಖಮಾಡಿದೆ. 
ಗರ್ಭಗೃಹದಲ್ಲಿ ಉದ್ದವಾದ ಪೀಠದ ಮೇಲೆ ವಿಷ್ಣುವು ಅನಂತನ ಮೇಲೆ ಮಲಗಿದ ಶಿಲ್ಪವಿದೆ. ದ್ವಾರದಲ್ಲಿ 
ಆರು ಶಾಖೆಗಳಿದ್ದರೂ ಅಲಂಕಾರವಿಲ್ಲ. ಮಂಗಲ ಫಲಕದಲ್ಲಿ ಗಜಲಕ್ಷ್ಮೀ ಶಿಲ್ಪವಿದೆ. ನವರಂಗದಲ್ಲಿ ನಾಲ್ಕು 
ಘಂಟಾ ಮಾದರಿಯ ಸ್ತಂಬಗಳಿದ್ದು ಅವು ಪೀಠ ಪಟ್ಟಿಕೆ-ಘಂಟಾಮಾದರಿ- ಗೋಲ- ಗೋಲಮುಚ್ಛಳ 
ಫಲಕ-ಸಾದಾ ಬೋದುಗೆ ಹೊಂದಿವೆ. ನವರಂಗಕ್ಕೆ ಗಾಳಿಬೆಳಕು ಬರುವ ಸಲುವಾಗಿ ಎರಡು ಜಾಲಂಧ್ರ 
ಕಿಂಡಿಗಳನ್ನು ಅಳವಡಿಸಲಾಗಿದೆ. ನವರಂಗದ ದ್ವಾರವು ಸಹ ಆರು ಶಾಖೆಗಳನ್ನು ಹೊಂದಿದ್ದರೂ 
ಅಲಂಕಾರವನ್ನು ಹೊಂದಿಲ್ಲ. ಮಂಗಲದಲ್ಲಿ ಗಜಲಕ್ಷ್ಮೀ ಶಿಲ್ಪವಿದೆ. ಕೆಳಗಿನ ಅಧಿಷ್ಮಾನದಲ್ಲಿ 
ಉಪಾನ- ಜಗತಿ-ಕಂಪ-ಕಂಠ-ತ್ರಿಪಟ್ಟಿಕುಮಾದ-ಕಪೋತಗಳಿವೆ. ಮೇಲಿನ ಗೋಡೆಯು ಅರೆಸ್ತಂಭಗಳಿಂದೊ 
ಡಗೂಡಿದೆ. ಗರ್ಭಗೃಹದ ಮೇಲೆ ಎರಡು ತಲ (ಅಂಕಣ) ವೇಸರ ಮಾದರಿಯ ಶಿಖರವಿದ್ದು ದ್ರಾವಿಡಸ್ತೂಪಿ 


ಮತ್ತು ಮುಂದುಗಡೆ ಸುಖನಾಸವನ್ನು ಹೊಂದಿದೆ. ದೇವಾಲಯ ಕಟ್ಟಲು ಕೆಂಪು ಮರಳುಕಲ್ಲ ನ್ನು ಬಳಸಲಾಗಿದೆ. 
ಪಾರ್ಶ್ವನಾಥ ಬಸದಿ (ಬ್ಯಾಳಿಯವರ ಓಣಿ) 


ಬ್ಯಾಳಿಯವರ ಓಣಿಯಲ್ಲಿರುವ ಪಾರ್ಶ್ವನಾಥ ಬಸದಿಯನ್ನು ಪೂರ್ವಕ್ಕೆ ಮುಖಮಾಡಿದಂತೆ 
ಕಟ್ಟಲಾಗಿದೆ. ತಲವಿನ್ಯಾಸದಲ್ಲಿ ಆಯತಾಕಾರದ ಗರ್ಭಗೃಹ ನವರಂಗಮಂಟಪಗಳನ್ನು ಹೊಂದಿದೆ. 
ಗರ್ಭಗೃಹದಲ್ಲಿ ಪೀಠದ ಮೇಲೆ ತೋರಣದಲ್ಲಿ ನಿಂತ ಪಾರ್ಶ್ವನಾಥ ಶಿಲ್ಪವದೆ. ಅದರ.ದ್ವಾರದಲ್ಲಿ ಆರು 
ದ್ವಾರ ಶಾಖೆಗಳಿದ್ದು ಜಗ್ಗಮಾದರಿ, ಪದ್ಮ -ಕುಂಭಸ್ಮಂಭ- ಬಳ್ಳಿ ಅಲಂಕಾರಗಳಿವೆ. ನವರಂಗದಲ್ಲಿ ನಾಲ್ಕು ಘಂಟಾ 
ಮಾದರಿಯ ಸ್ತಂಭಗಳಿವೆ. ಹೊರಗೋಡೆಯ ಕೆಳಗಿನ ಅಧಿಷ್ಠಾನ ಉಪಾನ-ಜಗತಿ-ಕಂಪ-ಕಂಠ- ತ್ರಿಪಟ್ಟಿ 
ಕುಮುದ ಕಪೋತಗಳಿವೆ. ಗೋಡೆಯಲ್ಲಿ ಅರೆಸ್ತ ೦ಭಗಳ ಮಾದರಿಗಳಿವೆ. ಎರಡು ಜಾಲಂಧ್ರಗಳನ್ನು ನವರಂಗಕ್ಕೆ 


ಬೆಳಕಿನ ಸಲುವಾಗಿ ಜೋಡಿಸಲಾಗಿದ್ದು ಒಂದು ಬಿದ್ದು ಹೋಗಿದೆ. ಒಂದರಲ್ಲಿ ಸುರುಳಿಬಳ್ಳಿಯಲ್ಲಿ 


ಶಿಲ್ಪಕೆತ್ತ ನೆಗಳಿವೆ. ನವರಂಗದ್ವಾರವು ಆರು ಶಾಖೆಗಳನ್ನು ಹೊಂದಿದ್ದು ಮಂಗಲಫಲಕ ಬಿದ್ದು ಹೋಗಿದೆ. 


ಹೊರಗಡೆ ಮಂಟಪದಲ್ಲಿ ಎರಡು ಭಗ್ನಗೊಂಡ ಪಾರ್ಶ್ವನಾಥನ ಶಿಲ್ಪಗಳನ್ನು ಇಡಲಾಗಿದೆ. 
ಕೊಣ್ಣೂರಿನ ಪರಮೇಶ್ವರ (ಬಸದಿ) ದೇವಾಲಯ 


ಪರಮೇಶ್ವರ ಹೆಸರಿನಿಂದ ಕರೆಯಲ್ಪಡುವ ದೇವಾಲಯ ಗ್ರಾಮದ ಮಧ್ಯ ಭಾಗದಲ್ಲಿರುವಂತೆ 
ಪೂರ್ವಕ್ಕೆ ಮುಖ ಮಾಡಿ ಕೆಂಪು ಮರಳುಗಲ್ಲನ್ನು ಬಳಸಿ ಕಟ್ಟಲಾಗಿದೆ. ತಲವಿನ್ಯಾಸದಲ್ಲಿ ಗರ್ಭಗೃಹ, 
ಅರ್ಧಮಂಟಪಗಳು ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಲಾಗಿವೆ. ಮುಂದಿನ ನವರಂಗಮಂಟಪ ಹಾಗೂ 
ಮುಖಮಂಟಪಗಳು ಕಲ್ಯಾಣಿ ಚಾಲುಕ್ಕರ ಕಾಲದಲ್ಲಿ ನಿರ್ಮಿತವಾಗಿವೆ. ಇದೊಂದು ನಕ್ಷತ್ರ ಮಾದರಿಯ 
ತಲವಿನ್ಯಾಸದ ದೇವಾಲಯವಾಗಿದೆ. ಗರ್ಭಗೃಹದಲ್ಲಿ ಈಗ ದೊಡ್ಡದಾದ ಶಿವಲಿಂಗವಿದೆ. ಮೂಲ 


ಜಿನವಿಗ್ರವನ್ನು ಕಾಲಾನಂತರದಲ್ಲಿ ಸ್ಥ ಳಾಂತರಿಸಿ ಶೈವದೇವಾಲಯವನ್ನಾ ಗಿ ಮಾರ್ಪಡಿಸಿಕೊಳ್ಳಲಾಗಿದೆ. 


ಈ ದೇವಾಲಯ (ಬಸದಿ) ವನ್ನು ಕ್ರಿ.ಶ.೮೬೦ ರಲ್ಲಿ ಒಂದನೆಯ ಅಮೋಘವರ್ಷನ ಸಾಮಂತ 
ಬಂಕೇಯನು ಬಸದಿಯನ್ನು ಕಟ್ಟಿಸಿ ಅದಕ್ಕೆ ದಾನ ನೀಡಿದನೆಂದು ದೇವಾಲಯದಲ್ಲಿಡಲಾದ ಶಾಸನವು 
ಉಲ್ಲೇಖಿಸುತ್ತದೆ”. ಜೈನಬಸದಿ ಶೈವದೇವಾಲಯವಾಗಿ ಮಾರ್ಪಡಲು ಬಹುಷಃ ಗ್ರಾಮದಲ್ಲಿ 
ಜೈನಧರ್ಮಿಯರು ಇಲ್ಲದೇ ಇರುವದು ಕಾರಣವಾಗಿರಬೇಕು. ಗರ್ಭಗೃಹದಲ್ಲಿರುವ ಶಿಲ್ಪದ ಕೆಳಗಿನ ಪೀಠ 
ಮಾತ್ರ ಮೂಲ ಜಿನವಿಗ್ರಹದ್ದಾಗಿದೆ. ಈಗ (ಕಲ್ಯಾಣಿ ಚಾಲುಕ್ಕರ ಕಾಲದಲ್ಲಿ) ಲಿಂಗದ ಜೊತೆಗೆ ಒಂದು ಅಡಿ 


ಎತ್ತರದ ಉಮಾಮಹೇಶ್ವರ ಶಿಲ್ಪವನ್ನು ಇಡಲಾಗಿದೆ. 


ಗರ್ಭಗೃಹದ ದ್ವಾರದಲ್ಲಿ ಆರು ಶಾಖೆಗಳಿದ್ದು ಅಲಂಕಾರವನ್ನು ಹೊಂದಿಲ್ಲ. ಮಂಗಲ ಫಲಕದಲ್ಲಿ 
ಜಿನಬಿಂಬವಿದೆ. ಬಿಂಬದ ಮೇಲೆ ಮುಂಚಾಚು ಇದೆ. ಗರ್ಭಗೃಹಕ್ಕೆ ಹೊಂದಿಕೊಂಡು ದೊಡ್ಡದಾದ 
ಅರ್ಧಮಂಟಪವಿದೆ. ಇದರಲ್ಲಿರುವ ಎರಡು ಸ್ತಂಭಗಳು ಕಲ್ಯಾಣಿ ಚಾಲುಕ್ಯರ ಕಾಲಕ್ಕೆ ಸೇರಿದವುಗಳಾಗಿವೆ. ' 
ನಂದಿ ಶಿಲ್ಪವೂ ಸಹ ನಂತರದ ಕಾಲಕ್ಕೆ ಸೇರಿದೆ. ನವರಂಗ ಮಂಟಪ ಚಾಲುಕ್ಕರ ಕಾಲದಲ್ಲಿ ಕಟ್ಟಲಾಗಿದ್ದು 
ಇದರಲ್ಲಿ ಎಂಟು ಚಿಕ್ಕ ಮತ್ತು ನಾಲ್ಕು ದೊಡ್ಡ ಪ್ರಮಾಣದ ಒಟ್ಟು ಹನ್ನೆರಡು ಸ್ತಂಭಗಳಿವೆ. ಮಧ್ಯದ ನಾಲ್ಕು 

| ಸ್ತಂಭಗಳು ಘಂಟಾ ಮಾದರಿಗೆ ಸೇರಿದ್ದು ಪೀಠ-ಪಟ್ಟಿಕೆ, ಬಳ್ಳೆ-ಘಂಟಾ (ಕೆಳಮುಖ)- ಗೋಲ- ಗೋಲಾಕಾರ 
ಮುಚ್ಚಳ ಫಲಕ, ಚೌಕಶಿಲಾ ಫಲಕ-ಸಾದಾ ಬೋದುಗೆ ಹೊಂದಿದೆ. ಚಿಕ್ಕ ಸ್ತಂಭಗಳು ಕೋನಾಕಾರದಲ್ಲಿದ್ದು 
ಪೀಠ-೮-೧೬ ಕೋನಕಾಂಡ ಕೋನಾಕಾರ ಪಟ್ಟಿಕೆ ಕೋನಾಕಾರ ಗೋಲ, ಕೋನಾಕಾರ-ಮುಚ್ಚ್ಛ ೪ ಫಲಕ- 


ಸಾದಾ ಬೋದುಗೆ ಹೊಂದಿವೆ. ಮಧ್ಯದ ಸ್ತಂಭಗಳ ಮೇಲಿನ ಛತ್ತು ಕಮಲದ ಕೆತ್ತನೆಯಿಂದ ಕೂಡಿದೆ. 


ನವರಂಗದ ದ್ವಾರವು ಅಲಂಕಾರರಹಿತವಾಗಿದ್ದು ನಂತರದ ಕಾಲದಲ್ಲಿ ಪ್ರತಿಷ್ಠಾ ಪಿಸಲಾಗಿದೆ. ಮೇಲಿನ 
ಮಂಗಲಫಲಕ ಮಾತ್ರ ಚಾಲುಕ್ಯರ ಕಾಲದ್ದಾಗಿದೆ. ನವರಂಗದ ಹೊರಗೋಡೆಯು ಹೊಡೆದ (ಕಟೆದ) 
ಕಲ್ಲುಗಳಿಂದ ಸಪಟಾಗಿ ಕಟ್ಟಲಾಗಿದೆ. ಇದರ ಕೆಳಗಿನ ಅಧಿಷ್ಠಾನವು ಉಪಾನ-ಜಗತಿಗಳ ಕಪೋತ ಭಾಗಗಳನ್ನು 
ಹೊಂದಿದೆ. ಮುಂದೆ ಮುಖಮಂಟಪವಿದ್ದರೂ ಇಂದು ಸಂಪೂರ್ಣ ಬಿದ್ದಿದೆ. ಅದರ ಅಧಿಷ್ಠಾನ ಹಾಗೂ 
ಪಾವಟಿಕೆಗಳು ಕಂಡುಬರುತ್ತವೆ. ಇದರ ನಾಲ್ಕು ಸ್ತಂಭಗಳನ್ನು ಗುಡಿಯ ಮುಂದಿರುವ ಭಾವಿಯ ನಾಲ್ಕು 


ಮೂಲೆಯಲ್ಲಿ ನಿಲ್ಲಿ ಸಲಾಗಿದೆ. 


ನವರಂಗ ಮಂಟಪದ ದ್ವಾರವನ್ನು ವಿಜಯನಗರದ ಕಾಲದಲ್ಲಿ ಮರುನಿರ್ಮಾಣ ಮಾಡಿದಂತೆ 
ತೋರುತ್ತದೆ. ಏಕೆಂದರೆ ದ್ವಾರದ ಮೇಲಿನ ಕುಂಬೆಯ (ಕೈಪಿಡಿ) ಭಾಗದಲ್ಲಿ ತೆನೆಗಳ ಪಟ್ಟಿಕೆಯಿದೆ. 


ಗೋಡೆಯಲ್ಲಿ ಎರಡು ಸಿಂಹ ಶಿಲ್ಪಗಳನ್ನು ಪ್ರತಿಷ್ಠಾ ಪಿಸಲಾಗಿದೆ. 


ರಾಷ್ಟ್ರಕೂಟರ ಕಾಲದ ಗರ್ಭಗೃಹದ ಅಧಿಷ್ಠಾನ ಗೋಡೆಗಳು ನಕ್ಷತ್ರಾಕಾರದಲ್ಲಿವೆ. ಅಧಿಷ್ಠಾನದಲ್ಲಿ 
ಉಪಾನ- ಜಗತಿ-ತ್ರಿಪಟ್ಟಿ ಕುಮುದ-ಕಂಪ-ಕಂಠ-ಕಪೋತ ಭಾಗಗಳನ್ನು ಹೊಂದಿದೆ. ನಕ್ಷತ್ರಾಕಾರದ 
ಅಧಿಷ್ಠಾನದ ಮೇಲೆ ನಕ್ಷತ್ರಾಕಾರದ ಗೋಡೆ ಮೇಲಕ್ಕೆ ಹೋಗಿದೆ. ಆದರೆ ಅಲಂಕಾರಣೆ ಕಂಡುಬರುವದಿಲ್ಲ. 
ಗೋಡೆಯ ಮೇಲೆ ಚಿಕ್ಕದಾದ ಮುಂಚಾಚುವಿದೆ. ಗರ್ಭಗೃಹದ ಮಾಳಿಗೆಯ ಮೇಲೆ ಒಂದಡಿ ಎತ್ತರದ ಸಿಸ್ಟ್‌ 


ಕಲ್ಲಿನಲ್ಲಿ ಕೆತ್ತಲ್ಪಟ್ಟ ನಿಂತ ಪಾರ್ಶ್ವನಾಥನ ಶಿಲ್ಪವನ್ನು ಪ್ರತಿಷ್ಠಾ ಪಿಸಲಾಗಿದೆ. 
ನಾರಾಯಣ (ಬಸದಿ) ದೇವಾಲಯ ನರೆಗಲ್‌ 


ರೋಣ ತಾಲೂಕಿನ ಗ್ರಾಮವಾದ ನರೇಗಲ್ಲ ಹಿಂದೊಮ್ಮೆ ನರೆಯಂಗಲ್‌-ಪನ್ನೆರಡು ಆಡಳಿತ 
ವಿಭಾಗವಾಗಿತ್ತು. ವಾಸ್ತುಶಿಲ್ಪಕಲೆಯ ಪ್ರಮುಖ ಕೇಂದ್ರವಾಗಿರುವ ಈ ನರೇಗಲ್ಲದಲ್ಲಿ ರಾಷ್ಟ್ರಕೂಟ ಮತ್ತು 
ಕಲ್ಯಾಣಿ ಚಾಲುಕ್ಯರ ಕಾಲದ ದೇವಾಲಯಗಳು ಕಂಡುಬರುತ್ತವೆ. ಅಂತಹವುಗಳಲ್ಲಿ ಕ್ರಿ.ಶ.೯೯೫೦ ರಲ್ಲಿ 
ಗಂಗಭೂತುಗನ ಮಡದಿ ಪದ್ಮಬ್ಬರಸಿಯೂ ಬಸದಿಯನ್ನು ಕಟ್ಟಿದಳೆಂದು ಶಾಸನ ಹೇಳುವ ಬಸದಿ ಇಂದಿನ 
ನಾರಾಯಣ ಹೆಸರಿನ ದೇವಾಲಯವು ಒಂದಾಗಿದೆ *. ಇದು ಮೂಲತಃ ಪದ್ಮಬ್ಬರಸಿಯು ಕಟ್ಟಿಸಿದ 
ಬಸದಿಯಾಗಿದ್ದೂ ಕಲ್ಯಾಣಿ ಚಾಲುಕ್ಕರ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡಿದೆ. ಗ್ರಾಮದ ಮಧ್ಯ 


ಭಾಗದಲ್ಲಿರುವ ದೇವಾಲಯ ಕುಷ್ಪಗಿಯವರ ಓಣಿಯಲ್ಲಿದೆ. 


ಏಕಕೂಟ ತಲವಿನ್ಯಾಸ ಮಾದರಿಯಲ್ಲಿರುವ ದೇವಾಲಯ ದಾನಸಾಲೆಯನ್ನು ಹೊಂದಿ ತ್ರಿಕೂಟ 


ತಲವಿನ್ಯಾಸ ಮಾದರಿ ದೇವಾಲಯವಾಗಿ ಮಾರ್ಪಟ್ಟಿದೆ. ಗರ್ಭಗೃಹ, ಅರ್ಧಮಂಟಪ, ನವರಂಗಮಂಟಪಗಳು 


ರಾಷ್ಟ್ರಕೂಟ ಶೈಲಿಯಲ್ಲಿದ್ದು ಪದ್ಧ ಬ್ಬರಸಿ ಕಟ್ಟಿಸಿದ್ದಾಗಿದೆ. ನಂತರ ನವರಂಗಮಂಟಪಕ್ಕೆ ಹೊಂದಿಕೊಂಡು 
ಮತ್ತೊಂದು ಮಂಟಪ ಹಾಗೂ ಮಂಟಪಕ್ಕೆ ಎರಡೂ ಪಾರ್ಶ್ವ್ಯಕ್ಕೆ ಹೊಂದಿಕೊಂಡು ೨೪ ತೀರ್ಥಂಕರರ 


ಪೀಠಗಳಿರುವ ಆಯತಾಕಾರದ ಮತ್ತೆರಡು ಗರ್ಭಗೃಹಗಳಿವೆ. 


ಮೂಲ ಗರ್ಭಗೃಹವು ಉತ್ತ ರಕ್ಕೆ ಮುಖಮಾಡಿದ್ದು ಅದರ ಜಿನವಿಗ್ರಹವು ಸ್ಥಳಾಂತರಗೊಂಡಿದೆ. 
ಅದರ ಕೆಳಗಿನ ಜಿನಪೀಠವಿದ್ದು ಕಾಲಾಂತರದಲ್ಲಿ ಲಿಂಗ ಪ್ರತಿಷ್ಠಾ ಪಿಸಲಾಗಿದೆ. ಗ್ರಾಮದಲ್ಲಿ ಜೈನರಿಲ್ಲದ ಕಾರಣ 
ಲಿಂಗ-ವಿಷ್ಣು -ದೇವಿಶಿಲ್ಪ ಗಳನ್ನು ಪ್ರತಿಷ್ಠಾಪಿಸಿ ಬ್ರಾಹ್ಮಣರಿಂದ ಪೂಜೆಗೊಳ್ಳುತ್ತಿದೆ. ಗರ್ಭಗೃಹದ ದ್ವಾರದಲ್ಲಿ 
ಐದು ಶಾಖೆಗಳಿದ್ದು ಅಲಂಕಾರವನ್ನು ಹೊಂದಿಲ್ಲ ಮಂಗಲದಲ್ಲಿದ್ದ ಜಿನಬಿಂಬವನ್ನು ಅಳಿಸಿ ಹೂ ಕೆತ್ತಲಾಗಿದೆ. 


ಹೊಸ್ತಿಲ ಮುಂದುಗಡೆ ಪದ್ಧಛಾವಣಿಯಿದೆ. ಅರ್ಧಮಂಟಪದಲ್ಲಿ ಯಾವುದೇ ಅಲಂಕಾರಿಕ ಭಾಗಗಳಿಲ್ಲ. 


ನವರಂಗ ಮಂಟಪದಲ್ಲಿ ನಾಲ್ಕು ಘಂಟಾಮಾದರಿಯ ಸ್ಪಂಭಗಳಿದ್ದು 
ಪೀಠ-ಪಟ್ಟಿಕೆ- ಬಳೆ- ಘಂಟಾಭಾಗ- ಗೋಲ- ಗೋಲಾಕಾರ ಮುಚ್ಚಳಫಲಕ- ಚೌಕಶಿಲಾಫಲಕ ಸಾದಾ ಬೋದುಗೆ 
ಗಳನ್ನು ಹೊಂದಿದೆ. ಇವುಗಳ ಮೇಲಿನ ಛತ್ತು ಕಮಲದ ಕೆತ್ತನೆಯಿಂದ ಕೂಡಿದೆ. ನವರಂಗದ ಗೋಡೆಯಲ್ಲಿ 
ಬೆಳಕಿನ ಸಲುವಾಗಿ ಕಿಂಡಿಯುಕ್ತ ಒಂದು ಜಾಲಂಧ್ರವಿದೆ. ನವರಂಗ ದ್ವಾರವು ಐದು ಶಾಖೆಗಳಲ್ಲಿ 
ವಜ್ರ- ಗೋಲಸ್ತಂಭ-ಹೂ-ಪದ್ಮಕೆತ್ತನೆಯ ಅಲಂಕಾರಗಳಿವೆ. ಮೇಲಿನ ಜಿನಬಿಂಬವನ್ನು ಅಳಿಸಿ ಹೂ 
ಕೆತ್ತಲಾಗಿದೆ. ಮೇಲಿನ ಮುಂಚಾಚನ್ನು ಮಣಿಸರ ಪುಷ್ಪ ಕೆತ್ತನೆಗಳಿಂದೊಡಗೂಡಿದೆ. ದ್ವಾರದ 
ಪಾರ್ಶ್ರ್ವಗೋಡೆಗಳಲ್ಲಿ ಎರಡು ದೇವಕೊಷ್ಕಗಳಿದ್ದು ಕಲ್ಯಾಣ ಚಾಲುಕ್ಯ ನಿರ್ಮಿತಿಯಾಗಿದೆ. ಇವನ್ನು ಅಲಂಕೃತ 
ಪುಷ್ಟ ಮುಂಚಾಚನ್ನು ಕಳಿಂಗ ಮಾದರಿ ಮಣಿಯಂತಿರುವ ಚಿಕ್ಕ ಚಿಕ್ಕ ಶಿಖರಗಳ ಸ್ತೂಪಿಯಿಂದ ಕೂಡಿದೆ. 


ಇದರ ಅರೆ ಸ್ತಂಬಗಳು ಸಹ ನಕ್ಷತ್ರಾಕಾರದ ಕೋನದಲ್ಲಿವೆ. 


ಮುಂದಿನ ತೆರೆದ ನವರಂಗಮಂಟಪ ಹಾಗೂ ಅದರ ಪಾರ್ಶ್ವದ ಆಯತಾಕಾರದ ಕೋಣೆಗಳು 
(ಗರ್ಭಗೃಹ) ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣಗೊಂಡಿವೆ. ತೆರೆದ ಮಂಟಪದಲ್ಲಿ ಹನ್ನೆರಡು. 
ಸ್ತಂಭಗಳಿದ್ದು ನಕ್ಷತ್ರ ಕೋನ ಮಾದರಿಯಲ್ಲಿ ಎರಡು ಪ್ರಕಾರಕ್ಕೆ ಸೇರಿವೆ. ಸ್ತಂಭಗಳ ಮೇಲಿನ ಛತ್ತು ಅದರ 
ಪ್ರತಿಯೊಂದು ಛಾವಣಿಗಳ ಮೇಲೆ ಕಮಲದ ಕೆತ್ತನೆಗಳಿವೆ. ದ್ವಾರದ ಎರಡು ಪಾರ್ಶ್ವಗಳಲ್ಲಿ ಅಲಂಕೃತ 
ಜಾಲಂಧ್ರಗಳನ್ನು ಅಳವಡಿಸಲಾಗಿದೆ. ೨೪ ತೀರ್ಥಂಕರರ ಕೆಳಗಿನ ವೇದಿಕೆಯ ಎರಡು ಗರ್ಭಗೃಹಗಳು 
ಆಯತಾಕಾರವಾಗಿವೆ. ಇವುಗಳಿಗೆ ಒಂದೊಂದು ದ್ವಾರಗಳಿದ್ದು ಅವುಗಳ ಶಾಖೆಗಳನ್ನು 
ವಜ್ರ-ಲತಾ-ಸ್ತಂಭ-ಹೂ ಪಟ್ಟಿಕೆ-ಪದ್ಧ ಕೆತ್ತನೆಗಳಿಂದ ಅಲಂಕರಿಸಲಾಗಿದೆ. ಮಂಗಲದ ಜಿನಬಿಂಬಗಳನ್ನು 


ಅಳಿಸಿ ಹೂ ಕೆತ್ತಲಾಗಿದೆ. ಮೇಲಿನ ಮುಂಚಾಚು ಭಾಗವು ಮಣಿಸರ ಹಾಗೂ ಪುಷ್ಪದಿಂದ ಕೂಡಿದೆ. ಒಳಗಿನ 


ತೀರ್ಥಂಕರರ ಶಿಲ್ಪಗಳು ಒಂದೂ ಕಂಡುಬರುವದಿಲ್ಲ. ಆದರೆ ಬೇರೆ ಕಡೆಯಿಂದ ತಂದು ಇಡಲಾದ 
ಕಲ್ಯಾಣಿಚಾಲುಕ್ಕ ಕಾಲದ ವಿಷ್ಣು ದೇವಿ ಶಿಲ್ಪಗಳನ್ನು ಪ್ರತಿಷ್ಠಾ ಪಿಸಲಾಗಿದೆ. ಈ ಗರ್ಭಗೃಹಗಳ ಒಳಗೋಡೆಗಳಲ್ಲಿ 


ಒಂದೊಂದು ಚಿಕ್ಕ ಕೋಣೆಗಳಿವೆ. 


ಬಸದಿಯ ಅಧಿಷ್ಟಾನವು ನೆಲದಲ್ಲಿ ಹುದುಗಿರುವದರಿಂದ ಸ್ವರೂಪವು ಗೊತ್ತಾಗುವದಿಲ್ಲ. 
ಗೋಡೆಯು ಅಲಂಕಾವಿರದೆ ಸಪಾಟಾಗಿದೆ. ಗರ್ಭಗೃಹದ ಮೇಲಿರುವ ಶಿಖರವು ವೇಸರ ಮಾದರಿಗೆ ಸೇರಿದ್ದು 
ಎರಡು ಅಂಕಣ (ತಲ) ದಲ್ಲಿ ಕೂಟ- ಶಾಲಕೂಟ-ಕರ್ಣಕೂಟ-ವ್ಯಾಳಮಾಲ ಪಟ್ಟಿಕೆಗಳಿಂದ ಕೂಡಿದೆ. ಮೇಲಿನ 


ಸ್ಲೂಪಿಯು ಬಿದ್ದು ಹೋಗಿದ್ದು ಅದನ್ನು ನಂತರದಲ್ಲಿ ಇಟ್ಟಿಗೆಯಿಂದ ನಿರ್ಮಿಸಲಾಗಿದೆ. 
ಮುಳಗುಂದದ ದೇವಾಲಯಗಳು 
ದ್ವಿಕೂಟ ಈಶ್ವರ ದೇವಾಲಯ 


ಮುಳಗುಂದ ಗ್ರಾಮದಲ್ಲಿ ಹಲವಾರು ದೇವಾಲಯಗಳಿವೆ. ಇವುಗಳಲ್ಲಿ ರಾಷ್ಟ್ರಕೂಟರ ಕಾಲದ ಎರಡು 
ಜೈನ ಬಸದಿಗಳು ಒಂದು ಶೈವ ಗುಡಿಯು ಕಂಡುಬರುತ್ತದೆ. ಕ್ರಿ.ಶ.೯೦೨-೦೩ ರ ಶಾಸನವೊಂದು 
ದೇವಾಲಯವನ್ನು ಚಿಕಾರ್ಯನೆಂಬುವವನು ಕಟ್ಟಿಸಿದನೆಂದು ಹೇಳುತ್ತದೆ”. ಬಹುಷಃ ಇದೇ ಆಗಿರಬೇಕು. 
ದ್ವಿಕೂಟ ತಲವಿನ್ಯಾಸದ ಈಶ್ವರ ದೇವಾಲಯವು ಗ್ರಾಮದ ಕೆರೆಯ ದಂಡೆಯ ಮೇಲ್ಲಡೆ ಪೂರ್ವ- ದಕ್ಷಿಣವಾಗಿ 
ಕಟ್ಟಲ್ಪಟ್ಟಿದೆ. ಮೂಲತಃ ಏಕಕೂಟ ಮಾದರಿಯಲ್ಲಿ ಗರ್ಭಗೃಹ- ಅರ್ಧಮಂಟಪಗಳನ್ನು ಕಟ್ಟಲಾಗಿದೆ. ಕಲ್ಯಾಣ 
ಚಾಲುಕ್ಕರ ಕಾಲದಲ್ಲಿ ಇದಕ್ಕೆ ಹೊಂದಿಕೊಂಡು ಅರ್ಧಮಂಟಪಕ್ಕೆ ದ್ವಾರವನ್ನು ಜೋಡಿಸಿ ಅದರ ಮುಂದೆ 
ಆಯತಾಕಾರದ ತೆರೆದ ಅಂತರಾಳ-ಸಭಾಮಂಟಪ ಮತ್ತು ದಕ್ಷಿಣಕ್ಕೆ ಮುಖಮಾಡಿ ಗರ್ಭಗೃಹವನ್ನು 
ಜೋಡಿಸಲಾಗಿದೆ. ರಾಷ್ಟ್ರಕೂಟರ ಕಾಲದ ಗುಡಿಯು ಬಹುಷಃ ಹಾಳಾಗಿದ್ದರಿಂದ ಇದನ್ನು ಕಲ್ಯಾಣಿ ಚಾಲುಕ್ಕರ 
ಕಾಲದಲ್ಲಿ ಜೀರ್ಣೋದ್ದಾರ ಮಾಡಿದಂತೆ ತೋರುತ್ತದೆ. ಏಕೆಂದರೆ ಮೂಲ ಗರ್ಭಗೃಹದ ಹೊರಗೋಡೆ 
ಸಪಾಟಾಗಿದ್ದು ಅದರ ಅರ್ಧಭಾಗದಿಂದ ಚಾಲುಕ್ಕ ಶೈಲಿಯಲ್ಲಿ ಕಪ್ಪುಕಲ್ಲನ್ನು ಬಳಸಿ ಮೇಲಕ್ಕೆ ಗೋಡೆ ಹಾಗೂ 
ಶಿಖರವನ್ನು ಕಟ್ಟಲಾಗಿದೆ. ಆದಾಗ್ಯೂ ಇಂದು ದೇವಾಲಯದ ನವರಂಗಮಂಟಪವು ಸ್ವಲ್ಪಭಾಗ ಬಿದ್ದು 
ಶಿಥಿಲಾವಸ್ಥೆಯಲ್ಲಿ ನಿಂತಿದೆ. 


ಏಕಕೂಟ ಜೈನ ಬಸದಿ 


ಗ್ರಾಮದ ದಕ್ಷಿಣಕ್ಕೆ ಹೊಂದಿಕೊಂಡಿರುವ ಕಲ್ಲಿನ ಪೀಠದ ಮೇಲೆ ಎರಡು ಜೈನ ಬಸದಿಗಳನ್ನು 
ಕಟ್ಟಲಾಗಿದ್ದು, ಎರಡೂ ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಲಾಗಿವೆಯಲ್ಲದೇ, ನಂತರ ಕಲ್ಯಾಣಿ ಚಾಲುಕ್ಕರ 


ಕಾಲದಲ್ಲಿ ಅವುಗಳನ್ನು ಮತ್ತೆ ಜೀರ್ಣೋದ್ದಾರಗೊಳಿಸಲಾಗಿದೆ. 


ಬೆಟ್ಟದ ಮೇಲಿನ ಏಕಕೂಟ ತಲವಿನ್ಯಾಸದ ಬಸದಿಯನ್ನು ಉತ್ತ ರಕ್ಕೆ ಮುಖಮಾಡಿದಂತೆ ಕಟ್ಟ ಲಾಗಿದೆ. 
ಇದರಲ್ಲೊ ಗರ್ಭಗೃಹ-ಅರ್ಧಮಂಟಪ ಮತ್ತು ನವರಂಗಗಳು ಈ ಮಂಟಪಕ್ಕೆ ಹೊಂದಿಕೊಂಡು ಮತ್ತೊಂದು 
ನವರಂಗಮಂಟಪ ಅದಕ್ಕೆ ಹೊಂದಿಕೊಂಡು ಮತ್ತೊಂದು ತೆರೆದ ಸಭಾಮಂಟಪವಿದೆ. ಮೂಲ ಗರ್ಭಗೃಹ, 
ಅರ್ಧಮಂಟಪಗಳು ಬಿದ್ದುಹೋಗಿದ್ದು ಮುಂದಿನ ಚಿಕ್ಕ ನವರಂಗಮಂಟಪವನ್ನು ಗರ್ಭಗೃಹ ಮಾಡಿಕೊಂಡು 
ಅದರ ಮೇಲೆ ಶಿಖರವನ್ನು ಕಟ್ಟಲಾಗಿದೆ. ಈ ದೇವಾಲಯ ಹಾಗೂ ಮೇಲಿನ ಶಿಖರಗಳು ಸಿಮೆಂಟ 
ಪ್ಲಾಸ್ಟರ್‌ದಿಂದ ಮುಚ್ಚಿರುವದರಿಂದ ಮೂಲ ಸ್ವರೂಪ ತಿಳಿಯುವದಿಲ್ಲ. ಗರ್ಭಗೃಹ- ಅರ್ಧಮಂಟಪ- ಚಿಕ್ಕ 
ನವರಂಗ ಮಂಟಪಗಳು ಮೂಲತಃ ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಿದಂತಹವುಗಳಾಗಿವೆ. ಈಗ ಗರ್ಭಗೃಹ 
ಮಾಡಲಾದ ಚಿಕ್ಕ ನವರಂಗಮಂಟಪದಲ್ಲಿ ಮಹಾವೀರನ ಪೀಠವಿದೆ, ಆದರೆ ಶಿಲ್ಪವಲ್ಲ. ದ್ವಾರವು 


ಅಲಂಕಾರವನ್ನು ಹೊಂದಿಲ್ಲ | 


ಮುಂದಿನ ಎರಡು ನವರಂಗ ಮಂಟಪಗಳು ಕಲ್ಯಾಣಿ ಚಾಲುಕ್ಕರ ಕಾಲದಲ್ಲಿ 
ನಿರ್ಮಿಸಿದಂತಹವುಗಳಾಗಿವೆ. ಮೊದಲ ಮಂಟಪದಲ್ಲಿ ಹದಿನಾರು ಸ್ತಂಭಗಳಿವೆ. ಸ್ಪಂಭಗಳು ಎರಡು 
ರೀತಿಯಲ್ಲಿದ್ದು ಮಧ್ಯದ ಸ್ತಂಭಗಳು ಅಷ್ಟಕೋನದಲ್ಲಿವೆ. ಮೇಲಿನ ಛತ್ತು ಕಮಲದ ಅಲಂಕಾರದಲ್ಲಿದೆ. 
ಅದರ ಅಡ್ಡ ಛಾವಣಿಗಳಲ್ಲಿ ಸುರುಳಿಬಳ್ಳಿ ಹಾಗೂ ನಾಲ್ಕು ಜಿನ ಬಿಂಬಗಳಿವೆ. ಸ್ತಂಭಗಳು ಪೀಠ-ಪಟ್ಟಿಕೆ ಗೋಲ 
ಅಷ್ಟಕೋನ ಘಂಟಾ ಮಾದರಿ- ಗೋಲಾಕಾರ ಮುಚ್ಚಳಫಲಕ- ಚೌಕಶಿಲಾಫಲಕ-ಸಾದಾ ಬೋದುಗೆಗಳನ್ನು 
ಹೊಂದಿವೆ. ಸುತ್ತಲಿನ ಸ್ತಂಬಗಳು ಚೌಕಾಗಿವೆ. ಈ ನವರಂಗದ ದ್ವಾರದಲ್ಲಿ ಐದು ಶಾಖೆಗಳಿದ್ದು ವಜ್ರ ಲತಾ 
ಶಿಲ್ಪ-ಸ್ತಂಭ ಮಣಿಸರಸ್ತಂಭ-ಪದ್ಧ ಕೆತ್ತನೆ ಹೊಂದಿವೆ. ಮಂಗಲದಲ್ಲಿ ಜಿನ ಬಿಂಬವಿದೆ. ಕೆಳಗಡೆ ಚೌರಿಶಿಲ್ಪಗಳು, 
ನದಿದೇವತೆಗಳು, ದ್ವಾರೆಯಕ್ಷ ರು (ಶೇಷನ ದೇವತೆ) ಹಾಗೂನಿಂತ ಜಿನ ಶಿಲ್ಪ ಗಳನ್ನು ಕೆತ್ತ ಲಾಗಿದೆ. ಜಿನಬಿಂಬದ 
ಜೊತೆ ಜಿನಶಿಲ್ಪಗಳನ್ನು ಕೆತ್ತಲಾಗಿದೆ. ದ್ವಾರದ ಪಾರ್ಶ್ವಗಳಲ್ಲಿ ಮೂರು ಜಾಲಂಧ್ರ ಕಿಂಡಿಗಳಿವೆ. ಈ ಮಂಟಪಕ್ಕೆ 
ಹೊಂದಿಕೊಂಡಂತೆ ಮತ್ತೊಂದು ತೆರೆದ ಸಭಾಮಂಟಪವಿದ್ದು ಇದರಲ್ಲಿ ಹದಿನಾರು ಸ್ತಂಭಗಳು 
ಮಧ್ಯದಲ್ಲಿದ್ದರೆ, ಹದಿನಾಲ್ಕು ಸ್ತಂಭಗಳು ಕಟಾಂಜನದ ಮೇಲ್ಲಡೆಯಿವೆ. ಇವೆಲ್ಲ ಸ್ತಂಭಗಳು ಚೌಕಾಗಿವೆ. ' 
ಮಧ್ಯದ ಸ್ತಂಭಗಳ ಮೇಲಿನ ಛತ್ತು ಕಮಲದ ಆಕಾರ ಹೊಂದಿದೆ. ಕಟಾಂಜನದ ಸ್ತಂಭಗಳ ಮೇಲೆ ಮುಂದಕ್ಕೆ 
ಇಳಿಬಿದ್ದ ಮುಂಚಾಚಿದೆ. ದೇವಾಲಯದ ಅಧಿಷ್ಠಾನಕ್ಕೆ ಸಿಮೆಂಟಿನಿಂದ ಪ್ಲಾಸ್ಟರ್‌ ಮಾಡಿದ್ದರಿಂದ ಸ್ವರೂಪ 


ಗೊತ್ತಾಗುವದಿಲ್ಲ. ನವರಂಗದ ಗೋಡೆಯು ಸಪಾಟಾಗಿದೆ. 
ತ್ರಿಕೂಟ ಜೈನಬಸದಿ 


ತ್ರಿಕೂಟ ಬಸದಿಯು ಏಕಕೂಟ ಬಸದಿಯ ಪೂರ್ವದಲ್ಲಿ ಕಟ್ಟಲ್ಪಟ್ಟಿದೆ. ತ್ರಿಕೂಟ ತಲವಿನ್ಯಾಸದಲ್ಲಿರುವ 


ಬಸದಿ ಮೂರುಗರ್ಭಗೃಹ, ಮೂರು ಅರ್ಧಮಂಟಪ, ನವರಂಗಮಂಟಪ, ಮುಖಮಂಟಪಗಳನ್ನು 


ಹೊಂದಿದೆ. ಮೂಲಗರ್ಭಗೃಹ ಅರ್ಧಮಂಟಪಗಳು ರಾಷ್ಟ್ರಕೂಟ ಕಾಲದ ನಿರ್ಮಿತಿಗಳಾದರೆ, 
ನವರಂಗಮಂಟಪ ಹಾಗೂ ಎರಡು ಗರ್ಭಗೃಹ- ಅರ್ಧಮಂಟಪ- ಮುಖಮಂಟಪಗಳು ಕಲ್ಯಾಣಿ ಚಾಲುಕ್ಕರ 


ಕಾಲದ ನಿರ್ಮಿತಿಗಳಾಗಿವೆ. 


ಮೂಲ ಗರ್ಭಗೃಹ ಉತ್ತರಕ್ಕೆ ಮುಖಮಾಡಿದಂತೆ ಕಟ್ಟಲಾಗಿದ್ದು ಇನ್ನೆರಡು ಗರ್ಭಗೃಹಗಳನ್ನು 
ಪೂರ್ವ-ಪಶ್ಚಿಮ ಮುಖಮಾಡಿ ನವರಂಗಕ್ಕೆ ಹೊಂದಿಕೊಂಡಂತೆ ಕಟ್ಟಲಾಗಿದೆ. ಮೂಲಗೃಹದಲ್ಲಿ 
ಶಿಲ್ಪವಿರುವದಿಲ್ಲ. ಇದರ ದ್ವಾರವು ಐದು ಶಾಖೆಗಳನ್ನು ಹೊಂದಿದ್ದರೂ ಅಲಂಕಾರವನ್ನು ಹೊಂದಿಲ್ಲ. ಮೇಲಿನ 
ಮಂಗಲದಲ್ಲಿ ಜಿನಬಿಂಬವಿದೆ. ಹೊಸ್ತಿಲಲ್ಲಿ ಆನೆಯ ಶಿಲ್ಪಚಿನ್ನೆ ಇದ್ದರೆ ಮುಂದುಗಡೆ ಪದ್ಮ ಶಿಲೆಯಿದೆ. 
ಉಳಿದೆರಡು ಗರ್ಭಗೃಹದಲ್ಲಿ ಯಾವುದೇ ಶಿಲ್ಪಗಳಿಲ್ಲ. ದ್ವಾರಗಳಲ್ಲಿ ಐದು ಶಾಖೆಗಳಿದ್ದರೂ 


ಅಲಂಕಾರವಿರುವದಿಲ್ಲ. ಮಂಗಲಫಲಕಗಳಲ್ಲಿ ಜಿನಬಿಂಬಗಳಿವೆ. 


ನವರಂಗಮಂಟಪದಲ್ಲಿ ನಾಲ್ಕು ಘಂಟಾಮಾದರಿಯ ಸ್ತಂಭಗಳಿವೆ. ಅವುಗಳ ಮುಂಭಾಗದಲ್ಲಿ 
ಮತ್ತೆರಡು ಸ್ತಂಭಗಳಿವೆ. ಮೇಲಿನ ಛತ್ತು ಕಮಲದ ಕೆತ್ತನೆಯಿಂದ ಕೂಡಿದೆ. ಸ್ತಂಭಗಳು 
ಪೀಠ-ಪಟ್ಟಿಕೆ-ಘಂಟಾಮಾದರಿ ಗೋಲ-ಗೋಲಾದ ಮುಚ್ಚಳ ಫಲಕ- ಚೌಕಶಿಲಾಫಲಕ ಹಾಗೂ ಸಾದಾ 
ಬೋದುಗೆಗಳನ್ನು ಹೊಂದಿವೆ. ನವರಂಗ ದ್ವಾರದಲ್ಲಿ ಅಲಂಕಾರವಿಲ್ಲ. ಹೊರಗೋಡೆಯು ಎರಡು 
ಮಾದರಿಯಲ್ಲಿದೆ. ಮೂಲಗರ್ಭಗೃ ಹ- ಅರ್ಧಮಂಟಪದ ಗೋಡೆಯು ಅರೆಸ್ತ ೦ಬ-ಸ್ತಂಭ ಪಂಜರ, ಮೂರು 
ಗೋಡೆಗಳಲ್ಲಿ ಮೂರು ಆನೆಗಳ ಶಿಲ್ಪ ಕೆತ್ತನೆಗಳಿವೆ. ಉಳಿದೆರಡು ಗರ್ಭಗೃಹದ ಗೋಡೆಗಳು ಕೇವಲ 
ಅರೆಸ್ತಂಭಗಳಿಂದ ಕೂಡಿವೆಯಲ್ಲದೇ ಇಂದು ಸಿಮೆಂಟ್‌ ಪ್ಲಾಸ್ಪರ್‌ನಿಂದ ಮುಚ್ಚಲ್ಪಟ್ಟಿವೆ. ಮುಖಮಂಟಪದ 
ಪಾವಟಿಗೆಗಳು ಯಾಳಿಶಿಲ್ಪಗಳಿಂದ ಕೂಡಿವೆ. ಅಧಿಷ್ಮಾನದಲ್ಲಿ ಉಪಾನ-ಜಗತಿ-ಕಂಪ-ಕಂಶಠ 
ತ್ರಿಪಟ್ಟಿ ಕೆಕುಮುದ-ಕಪೋತ ಭಾಗಗಳಿವೆ. ನವರಂಗಮಂಟಪದಲ್ಲಿ ಶಾಸನೋಕ್ತ ಪಾರ್ಶ್ವನಾಥ ಶಿಲ್ಪ, ಚಿಕ್ಕದಾದ 
ಮಹಾವೀರ, ರುಂಡವಿರುವ ಜಿನಶಿಲ್ಪ ಪದ್ಧಾವತಿ ಯಕ್ಷಿಶಿಲ್ಪ ಒಂದು ನಿಶಿಧಿಗೆ ಹಾಗೂ ಹಲವಾರು ಭಗ್ನ 


ಶಿಲ್ಪಗಳನ್ನು ಇಡಲಾಗಿದೆ. 


ಕ್ರಿ.ರ್ಶ೯೦೨-೦೩ ರ ಜಿನಾಲಯದ ಗೋಡೆಯ ಶಾಸನವೊಂದು ಚಿಕ್ಕಾರ್ಯ ಕಟ್ಟಿಸಿದನೆಂದು ಅವನ 


ಮಗ ಬಸದಿಗೆ ದಾನ ನೀಡಿದ ಕುರಿತು ಹೇಳುತ್ತದೆ”. ಇಂದು ಶಾಸನ ಕಂಡುಬರುವದಿಲ್ಲ. ಈ ಬಸದಿ ಮೂಲತಃ 


ಏಕಕೂಟ ಬಸದಿಯಾಗಿರಬೇಕು. ಇಲ್ಲಿ ದೊರೆತ ನಂತರದ ಶಾಸನಗಳಲ್ಲಿ ಜೈನ ಬಸದಿಯ ಕ್ರಿ.ಶ.೧೦೫೩ ರ 


ಕ್ರ 
ಶಾಸನ, ಕ್ರಿ.ಶ.೧೨೭೫ ರ ಪಾರ್ಶ್ವನಾಥನ ಬಸದಿಯ ಗೋಡೆಯ ಶಾಸನ, ಅದೇ ಗೋಡೆಯ ಕ್ರಿ.ಶ.೧೪೨೦ ರ 


ಶಾಸನಗಳು ಅಮೃತಯ್ಯ, ಬುಳಿಶೆಟ್ಟಿ, ಕೇಷಪ್ಪಣ್ಣರ ಮರಣದ ಕುರಿತು ಹೇಳುತ್ತದೆ. ಚಂದ್ರನಾಥ ಬಸದಿಯ 


ಬ ಣಿ 


ಗೋಡೆಯ ಕ್ರಿ.ಶ.೧೪೨೧ ರ ಶಾಸನ ನಾಗರಸ ಮರಣ ಹೊಂದಿದ್ದನ್ನು ಕುರಿತು ಹೇಳುತ್ತದೆ. ಅಲ್ಲದೇ ಇಸ್ಲಾಂ 
ಮತೀಯರು ಪಾರ್ಶ್ವನಾಥ ಬಸದಿಯನ್ನು ಸುಟ್ಟ ವಿಷಯವನ್ನು ತೇದಿ ಇಲ್ಲದ ೧೬ ನೆಯ ಶತಮಾನದ ಶಾಸನ 
ಹಾಗೂ ಚಂದ್ರನಾಥ ಬಸದಿಯ ಸ್ತಂಭದ ಮೇಲಿನ ಕ್ರಿ.ಶ.೧೬೭೫ ರ ಶಾಸನಗಳು ಉಲ್ಲೇಖಿಸುತ್ತವೆ”. ಆದರೆ 


ಸಧ್ಯ ಗ್ರಾಮದಲ್ಲಿರುವ ಜೈನ ಬಸದಿಗಳೆಂದರೆ ಇವೆರಡುಮಾತ್ರ. 
ಕುಕನೂರದ ದೇವಾಲಯಗಳು 


ಪ್ರಾಚೀನ ಬೆಳವಲ-೩೦೦ ಪ್ರಾಂತದ ಕುಕನೂರು-೧೨ ಒಂದು ಆಡಳಿತದ ಉಪಘಟಕವಾಗಿ, 
ಅಗ್ರಹಾರವಾಗಿ ಮೆರೆದ ಇಂದಿನ ಕುಕನೂರು ಕೊಪ್ಪಳ ಜಿಲ್ಲೆ, ಯಲಬುರ್ಗಾ ತಾಲೂಕಿಗೆ ಸೇರಿದ ಗ್ರಾಮ. 
ಹಲವಾರು ಶಾಸನಗಳು, ದೇವಾಲಯಗಳು, ಕೋಟೆ ಕೊತ್ತಲಗಳನ್ನು ಹೊಂದಿದ ಕುಕನೂರಿನಲ್ಲಿ ರಾಷ್ಟ್ರಕೂಟ 


ಕಾಲದ ಎರಡು ದೇವಾಲಯಗಳು ಕಂಡುಬರುತ್ತವೆ. 
ನವಲಿಂಗ ದೇವಾಲಯ 


ಗ್ರಾಮದ ಮಧ್ಯದ ಉತ್ತರ ಭಾಗದ ಒಳಗಡೆ ಕಂಡುಬರುವ ಮಹಾಮಾಯೆ ದೇವಾಲಯದ 
ಪ್ರಾಕಾರದಲ್ಲಿ ಕಟ್ಟಲ್ಪಟ್ಟ ದೇವಾಲಯದಲ್ಲಿ ಒಂಭತ್ತು ಗರ್ಭಗೃಹಗಳಿರುವದರಿಂದ ಇದನ್ನು ನವಲಿಂಗ 
ದೇವಾಲಯವೆಂದು ಕರೆಯಲಾಗುತ್ತದೆ. ಕ್ರಿ.ಶ.೧೦೦೫ ರ ದೇವಾಲಯದ ಶಾಸನವು ಈಶ್ವರಸೆಟ್ಟಿಯು 
ಹೊಸಮಠದ ಚೋಳಪಂಡಿತನ ಶಿಷ್ಠನಾದ ಆಗಸ್ತಿಜೀಯನ ಕಾಲನ್ನು ತೊಳೆದು ಈಶ್ವರಶೆಟ್ಟಿಯು ಎರಡು 
ದೇವಾಲಯಗಳಿಗೆ ಕಳಶಮಾಡಿಸಿ, ಮುಖಸಾಲೆ (ಮುಖಮಂಟಪ) ಕಟ್ಟಿಸಿ ಮಂಟಪದ ಪರಿಸೂತ್ರದ 
ನಿರ್ವಹಣೆಗಾಗಿ ೧೦೦ ಗದ್ಯಾಣವನ್ನು ಕೊಟ್ಟನೆಂದು ಹೇಳುತ್ತದೆ. ಈ ದೇವಾಲಯದ ಕುರಿತು ಉಲ್ಲೇಖಿಸುವ 
ಇದೊಂದೇ ಶಾಸನವಾಗಿದ್ದು ಶಾಸನ ಹೆಸರಿಸುವಂತೆ ಕೇವಲ ಈಶ್ವರಸೆಟ್ಟಿಯು ಎರಡು ಗರ್ಭಗೃಹಗಳ ಮೇಲೆ 
ಕಳಶಗಳನ್ನಿ ಟ್ಟು ಮುಖಸಾಲೆ ಕಟ್ಟಿಸಿ ದಾನ ನೀಡಿದನೆಂದು ಹೇಳುವದರಿಂದ ಮುಖಸಾಲೆ ಇದು ಮುಖಮಂಟಪವು, 
ಅಲ್ಲ ಮತ್ತು ನವರಂಗಮಂಟಪವು ಅಲ್ಲ, ವಿದ್ಯಾರ್ಥಿಗಳು ಓದುವ ದಾನಸಾಲೆಯೇ ಆಗಿದೆ. ಅಂದರೆ ನವಲಿಂಗ 
ಗುಡಿ ಹತ್ತಿರ ಬಿದ್ದಿರುವ ಮಂಟಪಗಳಲ್ಲಿ ಇದು ಒಂದಾಗಿರಬೇಕು. ಹೀಗಾಗಿ ಶಾಸನಕ್ಕಿಂತ ಮುಂಚೆಯೇ 


ಸಂಪೂರ್ಣ ಒಂಭತ್ತು ಗರ್ಭಗೃಹಗಳು ನಿರ್ಮಾಣವಾಗಿರುವದು ತಿಳಿದುಬರುತ್ತದೆ. 


ತಲವಿನ್ಯಾಸದಲ್ಲಿ ಒಂಭತ್ತು ಗರ್ಭಗೃಹಗಳು, ಒಂಭತ್ತು ಅರ್ಧಮಂಟಪಗಳು, ನಾಲ್ಕು 
ನವರಂಗಮಂಟಪಗಳಿವೆ. ಪೂರ್ವಕ್ಕೆ ಮೂರು ಗರ್ಭಗೃಹಗಳು ಮುಖಮಾಡಿದರೆ, ಮೂರು ದಕ್ಷಿ ಣಕ್ಕೆ, ಎರಡು 


ಉತ್ತರಕ್ಕೆ ಹಾಗೂ ಒಂದು ಪಶ್ಚಿಮಕ್ಕೆ ಮುಖಮಾಡಿವೆ. ಪೂರ್ವಕ್ಕೆ ಮುಖಮಾಡಿದ ಎರಡು ಗರ್ಭಗೃಹಗಳ 


ಮುಂದೆ ಒಂದಕ್ಕೊಂದು ಹೊಂದಿಕೊಂಡು ಎರಡು ನವರಂಗಮಂಟಪಗಳಿವೆ. ಇದರ ಉತ್ತರಕ್ಕೆ ನವರಂಗದ 
ಮುಂದೆ ಮಧ್ಯದ ಆರು ಸ್ತಂಭದ ನವರಂಗಮಂಟಪವಿದ್ದು ಇದಕ್ಕೆ ಉತ್ತರ-ದಕ್ಷಿಣ ಮುಖಮಾಡಿ 
ಗರ್ಭಗೃಹಗಳಿವೆ. ಈ ನವರಂಗ ಮಂಟಪಕ್ಕೆ ಹೊಂದಿಕೊಂಡು ಮತ್ತೊಂದು ನವರಂಗ ಮಂಟಪವಿದ್ದು ಇದಕ್ಕೆ 


ಉತ್ತರ ದಕ್ಷಿಣ- ಪಶ್ಚಿ ಮ ಮುಖಮಾಡಿ ಮೂರು ಗರ್ಭಗೃಹಗಳಿವೆ. 


ಪೂರ್ವ ಮುಖದ ಮೊದಲ ಗರ್ಭಗೃಹ ಚಿಕ್ಕದಾಗಿದ್ದು ಅದರಲ್ಲಿ ಲಿಂಗವಿದೆ. ದ್ವಾರದಲ್ಲಿ ಹೆಚ್ಚಿನ 
ಅಲಂಕಾರವಿಲ್ಲ. ಇದು ಮೊದಲ ದಕ್ಷಿಣ ಭಾಗದ ನವರಂಗಕ್ಕೆ ಹೊಂದಿಕೊಂಡಿದೆ. ಆರುಸ್ತಂಭದ ಈ ದಕ್ಷಿಣ 
ನವರಂಗಕ್ಕೆ ಹೊಂದಿಕೊಂಡು ಪೂರ್ವಮುಖದ ಗರ್ಭಗೃಹದಲ್ಲಿ ಲಿಂಗವಿದೆ. ದ್ವಾರದಲ್ಲಿ ಐದು ಶಾಖೆಗಳ 
ಜೊತೆಗೆ ಹೂ-ಲತಾ ಚಿಕಣಿ ಶಿಲ್ಪ್ಲದಂಪತಿ, ಅಲಂಕಾರಿಕ ಸ್ತಂಭ-ಪದ್ಧ-ಕುಂಭ ಅಲಂಕಾರಗಳಿವೆ. ಮಂಗಲದಲ್ಲಿ 
ಗಜಲಕ್ಷ್ಮೀ ಶಿಲ್ಪವಿದ್ದರೆ, ಅದರ ಮೇಲಿನ ದ್ರಾವಿಡ ರೀತಿಯ ಶಾಲಕೂಟ ಮಾದರಿಯ ಸ್ತೂಪಿಗಳ ಪಟ್ಟಿಕೆ, 
ಅದರ ಕೆಳಗಿನ ಹಂಸಬಂಧಿತ ಮುಂಚಾಚುವಿನ ಕೂಡುವಿನಲ್ಲಿ ಶಿವನ ಪರಿವಾರ ಶಿಲ್ಪಗಳಿವೆ. ಎರಡನೆಯ 
ನವರಂಗ ಮಂಟಪಕ್ಕೆ ಹೊಂದಿಕೊಂಡ ಪೂರ್ವ-ದಕ್ಷಿಣ ಗರ್ಭಗೃಹಗಳಲ್ಲಿ ಲಿಂಗಗಳಿದ್ದು ದ್ವಾರಗಳಲ್ಲಿ 


ಕುಂಭಕೆತ್ತನೆ ಮತ್ತು ಮಂಗಲದಲ್ಲಿ ಗಜಲಕ್ಷ್ಮೀ ಶಿಲ್ಪಗಳಿವೆ. 


ಮೂರನೆಯ ಮಧ್ಯದ ನವರಂಗಕ್ಕೆ ಉತ್ತರ-ದಕ್ಷಿಣ ಮುಖ ಮಾಡಿದ ಗರ್ಭಗೃಹಗಳಿದ್ದು, ದಕ್ಷಿಣ 
ಮುಖದ್ವಾರದಲ್ಲಿ ಐದು ಶಾಖೆಗಳಿವೆ. ಮೇಲೆ ಹಂಸಬಂಧಿತ ಮುಂಚಾಚು ಇದರ ಮೇಲೆ ದ್ರಾವಿಡ ಶಾಲ-ಕೂಟ 
ಸ್ತೂಪಿಗಳ ಕೋಷ್ಕಕಗಳಲ್ಲಿ ಉಮಾಮಹೇಶ್ವರ, ಶಿವನ ಶಿಲ್ಪಗಳು ಹಾಗೂ ನಿಧಿಯಕ್ಷರ ಶಿಲ್ಪಕೆತ್ತನೆಗಳಿವೆ. 
ಉತ್ತರದ್ವಾರವು ಬಹಳ ಅಲಂಕಾರಿಕ ಶಿಲ್ಪ ಕೆತ್ತನೆಯಿಂದ ಕೂಡಿದೆ. ದ್ವಾರದಲ್ಲಿ ಐದು ಶಾಖೆಗಳು ಸುಂದರ 
ಕೆತ್ತನೆಯಿಂದ ಕೂಡಿದ್ದು, ವಜ್ರ- ಲತಾ- ಹೂಬಳ್ಳಿ-ಸ್ತಂಭ-ಪದ್ಧ ಅಲಂಕಾರಗಾಳಿವೆ. ಇವುಗಳ ಮೇಲೆ ಗಣೇಶ, 
ನಟರಾಜ, ಲಿಂಗಾರಾಧಕರು, ನಿಧಿಯಕ್ಷರ ಶಿಲ್ಪಗಳಿವೆ. ಶಾಖೆಗಳ ಕೆಳಗೆ ಶೈವ ದ್ವಾರಪಾಲಕರು ನಿಧಿಯಕ್ಷರು, 
ಚೌರಿಯರು, ನದಿದೇವತೆಗಳು ಹಾಗೂ ಗಣಗಳ ಶಿಲ್ಪಗಳಿವೆ. ಮಂಗಲದಲ್ಲಿ ಗಜಲಕ್ಷ್ಮೀ ಶಿಲ್ಪವಿದೆ. ಮಂಗಲದ 
ಮೇಲಿರುವ ಮುಂಚಾಚು ಇದ್ದು ಅದರ ಮೇಲೆ ಶಾಲಕೂಟ ಮಾದರಿಯ ದ್ರಾವಿಡ ಸ್ತೂಪಿಕೆಗಳಿದ್ದು, | 
ಕೀರ್ತಿಮುಖಿ ಕೂಡುಗಳಲ್ಲಿ ನಟರಾಜ, ಗಣ, ನಂದಿ, ಎಷ್ಟು -ಬ್ರಹ್ಮರ ನಿಂತ ಶಿಲ್ಪ ಗಳಿವೆ. ಈ ಗರ್ಭಗೃಹದ 
ಮುಂದಿನ ಅರ್ಧಮಂಟಪದ ಸ್ತಂಭಗಳು ಬಿದ್ದಿದ್ದು, ನಂತರದಲ್ಲಿ ದ್ವಾರವನ್ನು ಜೋಡಿಸಿ ಅಂತರಾಳವನ್ನಾಗಿ 
ಮಾರ್ಪಡಿಸಿದ್ದರೂ ದ್ವಾರವೂ ಸಹ ಬಿದ್ದಿದೆ. ಇದರ ಮೇಲೆ ಕೀರ್ತಿಮುಖ ಮಕರ ತೋರಣದಲ್ಲಿ ದೇವಿ 
ಕುಳಿತ ಶಿಲ್ಪ ಅದ್ಭುತವಾಗಿದೆ. ಈ ತೋರಣದ ಪಾರ್ಶ್ವಗೋಡೆಯ ಅರೆಸ್ತಂಭಗಳ ಪಟ್ಟಿಕೆಗಳಲ್ಲಿ 
ಉಮಾಮಹೇಶ್ವರ, ಮಹಿಷಮರ್ಧಿನಿ, ದಕ್ಷಬ್ರಹ್ಮ ಅವನ ಮಡದಿ, ಲಕ್ಷ್ಮೀನಾರಾಯಣ, ಸರಸ್ವತಿ, 
ನೃತ್ಯಗಣೇಶ, ದೇವಿ ಷಣ್ಮುಕರ ಶಿಲ್ಪಗಳನ್ನು ಕೆತ್ತಲಾಗಿದೆ. 


ನಾಲ್ಕನೆಯ ನವರಂಗ ಮಂಟಪಕ್ಕೆ ಹೊಂದಿಕೊಂಡು ಉತ್ತರ- ದಕ್ಷಿ ಣ-ಪಶ್ಚಿ ಮಕ್ಕೆ ಮುಖಮಾಡಿದಂತೆ 
ಮೂರು ಗರ್ಭಗೃಹಗಳಿದ್ದು, ಅವುಗಳಲ್ಲಿ ಲಿಂಗಗಳಿವೆ. ಇವುಗಳ ದ್ವಾರಗಳಲ್ಲಿ ಐದು ಶಾಖೆಗಳಿದ್ದು 
ವಜ್ರ-ಲತಾಸುರುಳಿ-ಸ್ತಂಬ-ಪದ್ಧ ಕೆತ್ತನೆ-ಮಂಗಲದಲ್ಲಿ ಗಜಲಕ್ಷ್ಮೀ ಶಿಲ್ಪ ಕೆತ್ತನೆಗಳಿವೆ. ದ್ವಾರದ ಹಂಸಬಂಧಿತ 


ಮುಂಚಾಚುಗಳ ಮೇಲೆ ದ್ರಾವಿಡ ಮಾದರಿಯ ಶಾಲಕೂಟ ಸ್ತೂಪಿಕೆಗಳಿವೆ. 


ಮೊದಲಪೂರ್ವಕ್ಕೆ ಮುಖ ಮಾಡಿದ ಗರ್ಭಗೃಹದ ಮುಂದಿರುವ ಆರುಸ್ತಂಭದ ನವರಂಗ ಮಂಟಪದ 
ಸ್ತಂಭಗಳು ಚೌಕಾಗಿದ್ದು, ಇವುಗಳ ಪಟ್ಟಿಕೆಗಳ ಮುಖಗಳಲ್ಲಿ ರಾಮಾಯಣ, ಮಹಾಭಾರತ ಯುದ್ಧ 
ದೃಶ್ಯಕಥೆಯ ಶಿಲ್ಪಗಳನ್ನು ಕೆತ್ತಲಾಗಿದೆ. ಇದರಲ್ಲಿ ಗೋವು ರಕ್ಷ ಣೆಯ ದೃಶ್ಯ ಪ್ರಮುಖವಾಗಿದೆ. ಎರಡನೆಯ 
ನಾಲ್ಕು ಸ್ತಂಭದ ನವರಂಗದ ಮಂಟಪದಲ್ಲಿ ನಾಲ್ಕು ಚೌಕಾದ ಸ್ಪಂಭಗಳಿವೆ. ಇವು 
ಪೀಠ-ಪಟ್ಟಿಕೆ- ಅಷ್ಟಪೈಲುಕಾಂಡ-ಪಟ್ಟಿಕೆ- ಗೋಲ ಗೋಲಾಕಾರ ಮುಚ್ಚಳ ಫಲಕ ಚೌಕಶಿಲಾಫಲಕ ಸಾದಾ 


ಬೋದುಗೆಗಳನ್ನು ಹೊಂದಿವೆ. 


ಆರು ಸ್ಪಂಬಗಳ ಮಧ್ಯದ ನವರಂಗ ಮಂಟಪದ ಸ್ತಂಭಗಳು ಬಾಗಿದ್ದು ಇವುಗಳಲ್ಲಿ ಎರಡರ ಪಟ್ಟಿಕೆಗಳ 
ಮೇಲೆ ಶಿಲ್ಪಕೆತ್ತನೆಗಳಿವೆ. ಶಿಲ್ಪಗಳಲ್ಲಿ ಜಟಾಯು ರಾವಣ ಹೋರಾಟ, ಕಿರಾತಾರ್ಜುನೀಯ ಶಿವ- ಅರ್ಜುನ, 
ಅರ್ಜುನ ಶಿವನ ಅಪ್ಪುಗೆ, ಉಮಾಮಹೇಶ್ವರ, ಅರ್ಜುನ ಶಿವನ ಬಿಲ್ಲನ್ನು ಎತ್ತಿ ಮುರಿದದ್ದು ಹಾಗೂ 
ಹಿಡಿದುಕೊಂಡದ್ದು, ಮತ್ತೊಂದರಲ್ಲಿ ಕೈಲಾಸ ಪರ್ವತವನ್ನೆತ್ತುವ ರಾವಣ, ಶಿವನ ಅನೇಕ ಲೀಲಾಶಿಲ್ಪಗಳು, 
ಯುಷಿಗಳು, ದಂಪತಿಗಳ ವಿವಿಧ ಶಿಲ್ಪಗಳು ಹಾಗೂ ಶಿವನನ್ನು ಅನೇಕ ರೀತಿಯಲ್ಲಿ ಆರಾಧಿಸುವ ಶಿಲ್ಪಗಳನ್ನು 


ಕಂಡರಿಸಲಾಗಿದೆ. ನಾಲ್ಕನೆಯ ನವರಂಗದ ಸ್ತಂಭಗಳು ಚೌಕಾಗಿವೆ. 


ಒಂಭತ್ತು ಗುಡಿಗಳ ಕೆಳಗಿರುವ ಅಧಿಷ್ಠಾನ ಒಂದೇ ಮಾದರಿಯಾಗಿದ್ದರೂ ಮಧ್ಯದ ಆರುಸ್ತಂಭದ 
ನವರಂಗಕ್ಕೆ ಹೊಂದಿಕೊಂಡ ಉತ್ತರ-ದಕ್ಷಿಣ ಮುಖ ಗರ್ಭಗೃಹಗಳ ಅಧಿಷ್ಠಾನಗಳಲ್ಲಿ ವ್ಯಾಳಮಾಲಗಳಿದ್ದರೆ, 
ಉಳಿದ ಏಳು ಗರ್ಭಗೃಹಗಳ ಅಧಿಷ್ಠಾನಗಳಲ್ಲಿರುವ ಉಪಾನ-ಜಗತಿ-ತ್ರಿಪಟ್ಟಿಕುಮುದ ಕಂಪ-ಕಂಠ-ಕಪೋತ 


ಲಕ್ಷಣಗಳೇ ಅವೆರಡರ ಅಧಿಷ್ಠಾನಗಳಲ್ಲಿವೆ. 


ಈ ಎರಡೂ ಗರ್ಭಗೃಹಗಳ (ಉತ್ತರ-ದಕ್ಷಿಣ) ಹೊರಗೋಡೆಗಳು ಕೂಟಮಾದರಿಯಲ್ಲಿವೆ. 
ಇಕ್ಕೆಲಗಳಲ್ಲಿ ಪಂಜರ ಕೋಷ್ಮಗಳಲ್ಲಿ ಸೂರ್ಯ, ವಿಷ್ಣು, ಅಷ್ಕದಿಕ್ಟಾಲಕರ-ರಾಮಾಯಣ-ಮಹಾಭಾರತ 
ಕಥೆಗಳ ಶಿಲ್ಪಗಳು ರತಿಕಾಮ, ಸೂರ್ಯ, ಬ್ರಹ್ಮ ಇತ್ಯಾದಿ ಶಿಲ್ಪಗಳನ್ನು ಕೆತ್ತಲಾಗಿದೆ. ಉಳಿದ ಗರ್ಭಗೃಹದ 
ಗೋಡೆಗಳು ಅರೆಸ್ಪಂಭಗಳಿಂದ ಕೂಡಿದ್ದು ಮೇಲಿನ ಮಂಜೂರುಗಳು ಸಹ ಹಂಸಬಂಧಿತ ಕೂಡು ಕತ್ತ ನೆಗಳನ್ನು 


ಹೊಂದಿವೆ. ಇವುಗಳ ಮೇಲಿನ ದ್ರಾವಿಡ ಶಿಖರಗಳು ಒಂದರಿಂದ ಎರಡು ತಲ (ಅಂಕಣ) ಗಳಲ್ಲಿ ವೆ. ಇವುಗಳಲ್ಲಿ 


ವ್ಯಾಳಮಾಲ, ಶಾಲ-ಕೂಟ-ಕೂಡು ಹಂಸಬಂಧಿತ ಮಂಜೂರು ಕೆತ್ತನೆಯಿಂದ ಕೂಡಿವೆ. ಮೇಲಿನ ಎಲ್ಲಾ 


ಸ್ಲೂ ಪಿಗಳು ಅಷ್ಟ ಕೋನದ ದ್ರಾವಿಡ ಮಾದರಿಯಲ್ಲಿ ವೆ. 
ಕಲ್ಮೇಶ್ವರ ದೇವಾಲಯ 


ಕಲ್ಮೇಶ್ವರ ದೇವಾಲಯವು ಗ್ರಾಮದ ನೈಯುತ್ಯ ದಿಕ್ಕಿಗೆ ೧೦೦ ಮೀ. ಅಂತರದಲ್ಲಿ ಹೊಲದಲ್ಲಿ 
ಪೂರ್ವಕ್ಕೆ ಮುಖಮಾಡಿದಂತೆ ಕೆಂಪು ಮರಳು ಕಲ್ಲನ್ನು ಬಳಸಿ ಕಟ್ಟಲಾಗಿದೆ. ದೇವಾಲಯದ ಮಂಟಪದಲ್ಲಿರುವ 
ಶಾಸನವುಕ್ರಿ.ಶ.೧೧೦೭ ರಿಂದ೧೨೩೨ ರ ವರೆಗೆ ಕಾಲಮಾನವುಳ್ಳದ್ದಾಗಿದ್ದು ಇದನ್ನು ಅನೇಕ ಅರಸರ ಕಾಲದಲ್ಲಿ 
ಮೂಲಸ್ಥಾನ ದೇವರಿಗೆ ದಾನ ನೀಡಿದ್ದನ್ನು ಒಂದೇ ಕಡೆಗೆ ಸೇರಿಸಿ ಬರೆಯಲ್ಪಟ್ಟ ಶಾಸನವಾಗಿದೆ. ಇದರ 
ಪ್ರಾರಂಭಿಕ ಕಾಲವು ಕ್ರಿ.ಶ.೧೧೦೭ ಇದ್ದು ಆರನೆಯ ವಿಕ್ರಮಾದಿತ್ಯ ರಾಜ್ಯವಾಳುತ್ತಿದ್ದಾಗ ಗಂಗಾಧರಯ್ಯನ 
ಮಗ ಈಶ್ವರಯ್ಯನಾಯಕನ ತಮ್ಮ ಪ್ರೀಪತಿನಾಯಕನು ಮೂಲಸ್ಥಾನ ದೇವರ ಶೀಖಂಡಕ್ಕೆ ೧೮ ಮತ್ತರು 


ನೀಡಿದನೆಂದು ಹೇಳುತ್ತದೆ 3 


ಆದರೆ ಇದೊಂದು ರಾಷ್ಟ್ರಕೂಟ ದೇವಾಲಯ. ಶಾಸನ ಹೆಸರಿಸುವ ಮೂಲಸ್ಥಾನ ದೇವಾಲಯಣಇದೆ. 
ಕಲ್ಲೆ "ಶ್ವರ ಗುಡಿಯ ಮುಂದುಗಡೆಯಿರುವ ಸಂಪೂರ್ಣವಾಗಿ ಬಿದ್ದು ಕೇವಲ ಅರ್ಧಮಂಟಪ ಗರ್ಭಗೃಹದ್ವಾರ 
ಸ್ಮಾರಕವಾಗಿರಬೇಕು. ಏಕಕೂಟ ತಲವಿನ್ಯಾಸದಲ್ಲಿರುವ ದೇವಾಲಯ ಗರ್ಭಗೃಹ, ಅರ್ಧಮಂಟಪ, ನವರಂಗ, 
ಮುಖಮಂಟಪಗಳನ್ನು ಹೊಂದಿದೆ. ಗರ್ಭಗೃಹದಲ್ಲಿ ದೊಡ್ಡದಾದ ಚೌಕಪಾಣಿ ಲಿಂಗವಿದೆ. ದ್ವಾರದಲ್ಲಿ ನಾಲ್ಕು 
ಶಾಖೆಗಳಿವೆಯಲ್ಲದೆ, ಅಲಂಕಾರ ರಹಿತವಾಗಿದೆ. ಮಂಗಲಫಲಕದಲ್ಲಿ ಗಜಲಕ್ಷ್ಮೀ ಶಿಲ್ಪವಿದ್ದರೆ, ಅದರ 
ಮೇಲಿರುವ ಮುಂಚಾಚು ಚಿಕ್ಕದಾಗಿದೆ. ಮುಂದಿನ ಅರ್ಧಮಂಟಪದಲ್ಲಿ ಎರಡು ಚೌಕಾದ ಸ್ತಂಭಗಳಿದ್ದು 
ಪೀಠ ಪಟ್ಟಿ ಕೆ-ಮೇಲ್ಮು ಖ ಗೋಲಾದ ಜಗ್ಗ ಮಾದರಿ ಕಾಂಡ-ಪಟ್ಟಿ ಕೆ- ಗೋಲ- ಗೋಲಾಕಾರ ಮುಚ್ಚಳಫಲಕ, 


ಚೌಕಶಿಲಾಫಲಕಗಳನ್ನು ಹೊಂದಿವೆ. ಇದರ ಗೋಡೆಯಲ್ಲಿ ಪದ್ಧ ಮಾದರಿ ಪಟ್ಟಿಕೆಯ ನಾಲ್ಕು ಅರೆಸ್ತಂಭಗಳಿವೆ. 


ನವರಂಗ ಮಂಟಪದಲ್ಲಿ ನಾಲ್ಕು ಸ್ತಂಭಗಳಿದ್ದು ಎರಡು ಘಂಟಾಮಾದರಿಯಲ್ಲಿದ್ದರೆ, ಎರಡು 
ಚೌಕಾಗಿವೆ. ಘಂಟಾಮಾದರಿಯ ಸ್ತಂಭಗಳು ಪೀಠಪಟ್ಟಿಕೆ, ಅಷ್ಕಪೈಲು ಬಳೆಯುಕ್ತ ಕಾಂಡ, ಕೆಳಮುಖ 
ಘಂಟಾ ಭಾಗ, ಗೋಲ, ಗೋಲಾಕಾರ ಮುಚ್ಚಳ ಫಲಕ, ಅಷ್ಟಪೈಲು ಕೋನಾದ ಶಿಲಾಫಲಕ, 
ಸಾದಾಬೋದುಗೆಗಳನ್ನು ಹೊಂದಿವೆ. ಚೌಕಮಾದರಿ ಸ್ತಂಭಗಳು ಪೀಠ-ತೋರಣ ಶಿಲ್ಪ, ಚೌಕಾದ ಪಟ್ಟಿಕೆ 
ಅಷ್ಕಪೈಲು ಕಾಂಡ, ಅಷ್ಟ ಪೈಲು ಕೀರ್ತಿಮುಖ ಪಟ್ಟಿ ಕೆ, ಗೋಲ, ಗೋಲಾಕಾರ ಮುಚ್ಚ ಳಫಲಕ, ಅಷ್ಟ ಪೈಲು 
ಶಿಲಾಫಲಕ ಹಾಗೂ ಸಾದಾ ಬೋದುಗೆ ಹೊಂದಿವೆ. ಕೋಷ್ಕಗಳ ಪಟ್ಟಿಕೆಗಳಲ್ಲಿ ಶಿವ, ವಿಷ್ಣು, ಬ್ರಹ್ಮ, ಸೂರ್ಯ 


ಹಾಗೂ ವಿವಿಧ ಶಿಲ್ಪಗಳನ್ನು ಕೆತ್ತಲಾಗಿದೆ. 


ನವರಂಗದ ಗೋಡೆಗೆ ಹೊಂದಿಕೊಂಡಂತೆ ಕಲ್ಯಾಣಿ ಚಾಲುಕ್ಕರ ಕಾಲದಲ್ಲಿ ಆರು ಅಡಿ 
ಎತ್ತರವಾಗಿರುವ ನಾಲ್ಕು ಕೈಗಳು, ತ್ರಿಭಂಗದಲ್ಲಿ ನಿಂತಂತೆ ಕಂಡರಿಸಿದ ದ್ವಾರಪಾಲಕರ ಶಿಲ್ಪಗಳಿವೆ. ಇದರಲ್ಲಿ 
ಒಂದು ಸಂಪೂರ್ಣ ಬಿದ್ದು ಹೋಗಿದೆ. ಪೀಠದ ಮೇಲೆ ಕಾಲಿನ ಗುರುತು ಮಾತ್ರ ಕಂಡುಬರುತ್ತದೆ. 
ಗೋಡೆಗಳಲ್ಲಿ ಮಂಟಪಕ್ಕೆ ಬೆಳಕಿನ ಸಲುವಾಗಿ ಸುಮಾರು ಆರು ಜಾಲಂಧ್ರ ಕಿಂಡಿಗಳನ್ನು ಅಳವಡಿಸಲಾಗಿದೆ. 
ಒಳಗೋಡೆಗಳಲ್ಲಿ ದೊಡ್ಡಪ್ರಮಾಣದ ಕೋಷ್ಠಕಗಳಿವೆ. (ಅರ್ಧಮಂಟಪಗಳು) ಸ್ತಂಬಗಳ ಮೇಲಿನ ಛತ್ತು 
ಅಲಂಕಾರವನ್ನು ಹೊಂದಿಲ್ಲ. ನವರಂಗ ದ್ವಾರವು ಗರ್ಭಗೃಹದ ಕೆತ್ತನೆಯನ್ನೆ ಹೊಂದಿದೆ. ಐದು ಶಾಖೆಗಳಿದ್ದು 
ಜಗ್ಗ ಸ್ತಂಭ ಶಾಖೆಯಿದೆ. ಸುಣ್ಣ ಬಳೆದಿರುವದರಿಂದ ಸ್ವರೂಪ ತಿಳಿದುಬರುವದಿಲ್ಲ. ಮೇಲೆ ಚಿಕ್ಕದಾದ 


ಮುಂಚಾಚು ಇದೆ. ಮುಖಮಂಟಪದಲ್ಲಿ ನಕ್ಷತ್ರರೀತಿಯ ಎರಡು ಸ್ಪಂಭಗಳಿವೆ. ಇವುಗಳ ಮೇಲೆ ಮುಂಚಾಚು 


ಮುಂದಕ್ಕೆ ಇಳಿಬಿದ್ದಿದೆ. ಮುಖಮಂಟಪದಲ್ಲಿ ನಾಲ್ಕು ಅಡಿ ಎತ್ತರದ ನಂದಿ ಶಿಲ್ಪವಿದೆ. 


ದೇವಾಲಯದ ಹೊರ ಆವರಣದಲ್ಲಿ ಅಧಿಷ್ಠಾನವು ಒಂದಾಗಿದ್ದು ಅದರಲ್ಲಿ ಉಪಾನ- ಜಗತಿ-ಕಂಪ- 
ಕಂಠ-ತ್ರಿಪಟ್ಟಿ ಕುಮುದ-ಕಪೋತ- ವ್ಯಾಳಪಟ್ಟಿ ಕೆ-ಕಪೋತಗಳಿವೆ. ಗೋಡೆಯು ಹಿಂಬಗೆ- ಮುಂಬಗೆಯ ಕೂಟ 
ಮಾದರಿಯ ಅರೆಸ್ತಂಭಗಳಲ್ಲಿ ದ್ರಾವಿಡಸ್ತೂಪಿಕೆವುಳ್ಳ ಪಂಜರಕೊಷ್ಠಗಳು,ನಾಗರ ಶಿಖರವುಳ್ಳ ಸ್ತಂಭ 
ಪಂಜರಗಳು ಇಕ್ಕೆಲಗಳಲ್ಲಿ, ಸುರುಳಿಬಳ್ಳಿಯುಕ್ತ ಜಾಲಂಧ್ರ ಕಿಂಡಿಗಳ ಅಲಂಕಾರದಲ್ಲಿದೆ. ಗೋಡೆಯ ಮೇಲಿನ 
ಮುಂಚಾಚು ಚಿಕ್ಕದಾಗಿದೆ. ಮೇಲಿನ ಕುಂಬೆಯು ವ್ಯಾಳಮಾಲದಲ್ಲಿ ಶಾಲ-ಕೂಟ-ಕೀರ್ತಿ ಮುಖ ಕೆತ್ತನೆಯಿಂದ 


ಕೂಡಿದೆ. 


ಗರ್ಭಗೃಹದ ಮೇಲೆ ಎರಡು ತಲ(ಅಂಕಣ) ದ (Two Storied Sikhar) ವೇಸರ ಮಾದರಿಯ 
ಶಿಖರವಿದೆ. ಅದರಲ್ಲಿ ಕೆಲವು ಶಿಲ್ಪಗಳನ್ನು ಜೋಡಿಸಲಾಗಿದ್ದರೂ ಗುರುತಿಸುವದು ಕಷ್ಟ. ಶಿಖರದ ಮುಂದಿನ 


ಸುಖನಾಸದಲ್ಲಿ ಕೂಡುವಿನಲ್ಲಿ ನಟರಾಜನ ಶಿಲ್ಪವಿದೆ. ಶಿಖರದ ಮೇಲ್ಲಡೆ ಅಷ್ಟಪೈಲು ದ್ರಾವಿಡ ಸ್ತೂಪಿಕೆಯಿದೆ. 


ಐಹೊಳೆಯ ದೇವಾಲಯಗಳು 


ಪ್ರಾಚೀನ ಕಾಲದಿಂದಲೂ ಆರ್ಯಪೂರ, ಅಯ್ಕ- ಹೊಳೆ, ಐಹೊಳೆ ಎಂದು ಕರೆಯಿಸಿಕೊಂಡ ಇಂದಿನ 
ಹುನಗುಂದ ತಾಲೂಕಿನ ಗ್ರಾಮವೇ ಐಹೊಳೆ. ಬಾದಾಮಿ ಚಲುಕ್ಕರ ಉಪರಾಜಧಾನಿಯಾಗಿ ಅವರ ವಾಸ್ತುಶಿಲ್ಪ 
ಕಲೆಯ ಮಹಾನ್‌ ಕೇಂದ್ರವಾದ ಐಹೊಳೆ “ಭಾರತೀಯ ದೇವಾಲಯಗಳ ತೊಟ್ಟಿಲು” ಎಂದು 
ಪ್ರಸಿದ್ದಿ ಗೊಂಡಿದೆ. ದೇವಾಲಯಗಳ ಸಮುಚ್ಚಯಕ್ಕೆ ಹೆಸರಾದ ಐಹೊಳೆಯಲ್ಲಿ ಚಾಲುಕ್ಯರ ನಂತರ ಬಂದ 
ರಾಷ್ಟ್ರಕೂಟರ ಕಾಲದಲ್ಲಿ ಹಲವಾರು ದೇವಾಲಯಗಳು ಕಟ್ಟಲ್ಪಟ್ಟಿವೆ. ಅಂತಹವುಗಳಲ್ಲಿ ಅಂಬಿಗೇರಗುಡಿ, 


ಆಳ್ಳಿ ಬಸಪ್ಪ, ಕೂಂತಗುಡಿ ಸಂಕೀರ್ಣ , ಚರಂತಿಮಠದಗುಂಪು ಸೂರ್ಯ, ಶೆಟ್ಟಿವನಗುಡಿ, ಹುಚ್ಚಿಮಲ್ಲಿಗುಡಿಯ 


ಮುಂದಿನ ಚಿಕ್ಕಗುಡಿ, ಜಾಡರಗುಡಿ, ಮೋನಿಭಟಾರ ಗುಹೆ ಹಾಗೂ ಗಳಗನಾಥ ದೇವಾಲಯಗಳ ಗುಂಪಿನ 


ಕೆಲವು 


ದೇವಾಲಯಗಳಾಗಿವೆ. ಇವುಗಳಲ್ಲಿ ಕೆಲವು ಬಾದಾಮಿ ಚಾಲುಕ್ಕರ ಲಕ್ಷಣಗಳನ್ನು ಹೊಂದಿದ್ದರೆ, ಕೆಲವು 


ರಾಷ್ಟ್ರಕೂಟರ ವಾಸ್ತು ಶಿಲ್ಪ ಲಕ್ಷ ಣಗಳಲ್ಲಿ ನಿರ್ಮಾಣಗೊಂಡಿವೆ. 
ಅಂಬಿಗೇರ ಗುಡಿ 


ಐಹೊಳೆಯ ರಾಷ್ಟ್ರಕೂಟರ ದೇವಾಲಯಗಳಲ್ಲಿ ಅಂಬಿಗೇರ ಗುಡಿಯೂ ಒಂದಾಗಿದೆ. ಏಕಕೂಟ 
ತಲವಿನ್ಮಾಸದಲ್ಲಿ ಗರ್ಭಗೃಹ, ಅರ್ಥ್ಧಮಂಟಪ ಮತ್ತು ನವರಂಗ ಮಂಟಪಗಳನ್ನು ಹೊಂದಿದೆ. ಗರ್ಭಗೃಹ 
ಪೂರ್ವಕ್ಕೆ ಮುಖ ಮಾಡಿದ್ದರೆ, ನವರಂಗಕ್ಕೆ ದಕ್ಷಿಣೋತ್ತರವಾಗಿ ದ್ವಾರಗಳಿವೆ. ಅಧಿಷ್ಠಾನ ಎತ್ತರವಾಗಿದ್ದು 
ಉಪಾನ- ಜಗತಿ, ಕಂಪ-ಕಂಠ, ವ್ಯಾಳಪಟ್ಟಿಗಳ ಭಾಗಗಳಿವೆ. ಮೇಲಿನ ಹೊರಗೋಡೆಯು ಸಪಾಟಾಗಿದ್ದು 
ಅರೆಸ್ತಂಭಗಳಿಂದ ಕೂಡಿದೆ. ಗರ್ಭಗೃಹ ಚೌಕಾಗಿದ್ದು ದ್ವಾರವು ಅಲಂಕಾರಿಕ ಕೆತ್ತನೆಗಳಿಂದ ಕೂಡಿದೆ. 
ಇದರಲ್ಲಿ ಐದು ಶಾಖೆಗಳಿದ್ದು ಲತಾ, ಸುರುಳಿಬಳ್ಳಿಯಲ್ಲಿ ಯಕ್ಷ ಶಿಲ್ಪ, ಸ್ತಂಭ, ಪದ್ಧ ಕೆತ್ತನೆಗಳಿವೆ. ಕೆಳಗಡೆ 
ದ್ವಾರಪಾಲಕರ ಮತ್ತು ನದಿ ದೇವತೆಗಳ ಶಿಲ್ಪಗಳಿವೆ. ಮಂಗಲದಲ್ಲಿ ಗಜಲಕ್ಷ್ಮೀ ಶಿಲ್ಪವಿದೆ. ಅರ್ಧಮಂಟಪದಲ್ಲಿ 
ಯಾವುದೇ ಅಲಂಕಾರವಿಲ್ಲ. ನಂತರದಲ್ಲಿ ಜಾಲಂಧ್ರ ಕಿಂಡಿಗಳನ್ನು ಜೋಡಿಸಿ ಅಂತರಾಳವನ್ನು ಮಾಡಲಾಗಿದೆ. 
ನವರಂಗದ ಮಧ್ಯ ನಾಲ್ಕು ಸ್ತಂಭಗಳಿದ್ದು ಪೀಠ-ಪಟ್ಟಿಕೆ-ಅಷ್ಮಪೈಲುಕಾಂಡ ಘಂಟಾಮಾದರಿ, 


ಅಷ್ಕಪೈಲುಗೋಲ, 


ಸಾದಾ ಬೋದುಗೆಗಳಿವೆ. ಮೇಲಿನ ಛತ್ತಿನಲ್ಲಿ ದೊಡ್ಡದಾದ ಕಮಲದ ಕೆತ್ತನೆಯಿದೆ. ಇದಕ್ಕೆ ಉತ್ತರ-ದಕ್ಷಿಣ 
ದ್ವಾರಗಳಿದ್ದು ಐದು ಶಾಖೆಗಳಿರುವಂತೆ ಲತಾ, ಸುರುಳಿಬಳ್ಳಿ, ಸ್ತಂಭ, ಹಾಗೂ ಪದ್ಧ ಕೆತ್ತನೆಗಳಿಂದ ಕೂಡಿವೆ. 
ಮಂಗಲದಲ್ಲಿ ಗಜಲಕ್ಷ್ಮೀ ಶಿಲ್ಪಗಳಿವೆ. ಗರ್ಭಗೃಹದ ಮೇಲೆ ಶಿಖರವಿದ್ದು ಬಿದ್ದಿದೆ. ಕೆಳಗಿರುವ ತಳದಲ್ಲಿ, 
ಕರ್ಣಕೂಟ-ಶಾಲಕೂಟ-ಕೂಟಗಳಿವೆ. ಮತ್ತು ವ್ಯಾಳಮಾಲ ಶಿಲ್ಪಮುಖದ ಪಟ್ಟಿಕೆಯಿದೆ. ಶಿಖರದ ಮುಂದೆ 


ಸುಖನಾಸವಿರುವದರಿಂದ ಇದೊಂದು ವೇಸರ ಶಿಖರವಾಗಿದೆ. 
ಜಾಡರ ಗುಡಿ 


ಜಾಡರ ಗುಡಿಯು ಬಾದಾಮಿ ಚಾಲುಕ್ಕ ವಾಸ್ತು ಶಿಲ್ಪಲಕ್ಷಣಗಳನ್ನು ಬಳಸಿಕೊಂಡು ಕಟ್ಟಲ್ಪಟ್ಟಿದೆ. 


ತಲವಿನ್ಯಾಸದಲ್ಲಿ ಗರ್ಭಗೃಹ, ನವರಂಗ ಮತ್ತು ಮುಖಮಂಟಪಗಳನ್ನು ಹೊಂದಿದೆ. ಅಧಿಷಾನವು 


w 


ಎತ್ತ ರವಾಗಿದ್ದು ಐದು ಭಾಗಗಳನ್ನೊ ಳಗೊಂಡಿದೆ. ಉಪಾನ- ಜಗತಿ ಆಳ ಮತ್ತು ಅಗಲವಾದ ಗಳ ಕೂಡುಗಳ 


ಕಪೋತಗಳಿವೆ. ಗರ್ಭಗೃಹವನ್ನು ನವರಂಗ ಮಂಟಪದ ಹಿಂದಿನ ಗೋಡೆಗೆ ಆನಿಸಿದಂತೆ ಕಟ್ಟ ಲಾಗಿದೆ. ಮೇಲಿನ 
ಶಿಖರವು ಮೆಟ್ಟಲು ರೀತಿಯದ್ದಾಗಿದ್ದು ಅದರ ಮುಂದೆ ಸುಖನಾಸವಿದೆ. ಸುಖನಾಸದಲ್ಲಿ ಸೂರ್ಯ 


ಶಿಲ್ಪವರುವದರಿಂದ ಈ ಗುಡಿ ಸೂರ್ಯ ದೇವಾಲಯವಾಗಿದೆಯೆಂದು ಹೇಳಬಹುದಾಗಿದೆ. 


ಗರ್ಭಗೃಹ ದ್ವಾರವು ಅಡ್ಡವಾದ ಪಟ್ಟಿಕೆಯಿಂದ ಹಾಗೂ ಹೂಬಳ್ಳಿ ಕೆತ್ತನೆಯಿಂದ ಕೂಡಿದೆ. 
ಮಂಗಲಫಲಕದಲ್ಲಿ ಗರುಡನ ಶಿಲ್ಪವಿದೆ. ದ್ವಾರದ ಮಗ್ಗಲಿನ ಅರೆಸ್ತಂಭಗಳ ಮೇಲೆ ದೊಡ್ಡ ಪ್ರಮಾಣದ 
ದ್ವಾರಪಾಲಕರ ಶಿಲ್ಪಗಳಿವೆ. ಅವು ಸ್ವಲ್ಪ ಭಗ್ಗ ಗೊಂಡಿವೆ. ಈ ಅರೆಸ್ತಂಭಗಳು ತರಂಗ ಬೋದುಗೆ ಹೊಂದಿವೆ. 
ನವರಂಗದಲ್ಲಿ ನಾಲ್ಕು ಸ್ತಂಭಗಳಿದ್ದು ದಪ್ಪವಾಗಿವೆ. ಕೆಳ ಮತ್ತು ಮೇಲಿನ ಪಟ್ಟಿಗಳ ಮೇಲೆ ಗೋಲಾಕಾರದ 
ಚಂದ್ರ ಕೆತ್ತನೆಗಳಿವೆ. ಮೇಲಿನ ಬೋದುಗೆಗಳು ಸಾದಾ ಮಾದರಿಯಲ್ಲಿವೆ. ಮೇಲಿನ ಛತ್ತು ಕಮಲದಿಂದ 
ಕೂಡಿದ್ದು ಅಡ್ಡಛವಣಿಗಳ ಮೇಲೆ ಸಿಂಹ-ಗಂಧರ್ವ ಶಿಲ್ಪ ಕೆತ್ತನೆ ಹೊಂದಿವೆ. ನವರಂಗದ ಮುಂದಿನ ಮುಖ 
ಮಂಟಪವು ಆಯತಾಕಾರವಾಗಿದ್ದು ನಾಲ್ಕು ಸ್ತಂಭಗಳ ಮೇಲೆ ನಿಂತಿದೆ. ಸ್ತಂಬಗಳ ಮಧ್ಯದಲ್ಲಿ ಕುಳಿತುಕೊಳ್ಳಲು 
ಕಕ್ಷಾಸನಗಳಿವೆ. ಇವನ್ನು ಕುಂಭ ಕೆತ್ತನೆಯಲ್ಲಿ ಕೆತ್ತಲಾಗಿದೆ. ಸ್ತಂಭಗಳು ಚೌಕಾಗಿದ್ದು ಮೂಲೆಗಳಲ್ಲಿ ಎಲೆ 
ರೀತಿಯ ಕೆತ್ತನೆ ಹೊಂದಿವೆ. ಮುಂದಿನ ಸ್ತಂಭಗಳ ಮೇಲೆ ಎತ್ತರವಾದ ಯಕ್ಷ ಶಿಲ್ಪಗಳಿಂದ ಕಂಗೊಳಿಸುವಂತೆ 
ಕತ್ತಲ್ಪಟ್ಟವೆ | 


ಚರಂತಿಮಠ ಗುಡಿಗಳು 


ಐಹೊಳೆಯ ಚರಂತಿಮಠ ಗುಂಪಿನ ದೇವಾಲಯಗಳಲ್ಲಿ ರಾಷ್ಟ್ರಕೂಟ ಮತ್ತು ಕಲ್ಯಾಣ ಚಾಲುಕ್ಕ 
ದೇವಾಲಯಗಳಿದ್ದು ಅವುಗಳಲ್ಲಿ ಪೂರ್ವ-ಪಶ್ಚಿಮ ಮುಖ ಮಾಡಿದ ಎರಡು ಗರ್ಭಗೃಹಗಳು ಮಾತ್ರ 


ರಾಷ್ಟ್ರಕೂಟರ ಲಕ್ಷ ಣಗಳುಳ್ಳ ದೇವಾಲಯಗಳಾಗಿವೆ. 


ಪಶ್ಚಿಮಕ್ಕೆ ಮುಖಮಾಡಿದ ಗುಡಿಯು ಗರ್ಭಗೃಹ, ಅಂತರಾಳಗಳನ್ನು ಹೊಂದಿದೆ. ಮುಂದುಗಡೆ 
ನಾಲ್ಕು ಸ್ತಂಭದ ಮುಖಮಂಟಪವಿದೆ. ಗರ್ಭಗೃಹದಲ್ಲಿ ಶಿಲ್ಪಎಲ್ಲ. ದ್ವಾರದಲ್ಲಿ ಐದು ಅಲಂಕಾರರಹಿತ' 
ಶಾಖೆಗಳಿದ್ದು ಮಧ್ಯದಲ್ಲಿ ತಗ್ಗು (ಕುಳಿ) ಶಾಖೆಯಿದೆ. ಮಂಗಲದಲ್ಲಿ ಜಿನಬಿಂಬವಿಲ್ಲ ಅಂತರಾಳ ದ್ವಾರವು 
ಸಹ ಐದು ದ್ವಾರಶಾಖೆಗಳನ್ನು ಹೊಂದಿಲ್ಲ. ಮಂಗಲದಲ್ಲಿ ಮಹಾವೀರನ ಜಿನಬಿಂಬವಿದೆ. ಮುಖ 
ಮಂಟಪದಲ್ಲಿ ನಾಲ್ಕು ಸ್ತಂಭಗಳಿದ್ದು ಮಂಟಪವು ಮೊದಲು ನವರಂಗ ಮಂಟಪವಾಗಿತ್ತು. ನಂತರ 
ಬಿದ್ದಿದ್ದರಿಂದ ಕಲ್ಯಾಣ ಚಾಲುಕ್ಕರ ಕಾಲದಲ್ಲಿ ಉತ್ತರ ಮುಖ ಬಸದಿಯ ಮುಂದಿನ ನವರಂಗ ಮಂಟಪ 
ಕಟ್ಟಲ್ಪಟ್ಟಿ ದೆ. ಮೂಲಮಂಟಪದ ಕೆಳವೇದಿಕೆ ಸ್ಪಲ್ಪ ಕಂಡುಬರುತ್ತದೆ. ಸ್ತಂಭಗಳು ಪೀಠ-ಪಟ್ಟಿ ಕೆ ಅಷ್ಟ ಪೈಲು 
ಗೋಲ-ಕಂಪ-ಪಟ್ಟಿ ಕೆ- ಗೋಲ- ಗೋಲಾಕಾರ ಮುಚ್ಚ್ಛೆಳಫಲಕ-ಸಾದಾ ಬೋದುಗೆ ಭಾಗಗಳನ್ನು ಹೊಂದಿದೆ. 
ಮೇಲಿನ ಛತ್ತು ಕಮಲದ ಕೆತ್ತನೆಯಿಂದ ಕೂಡಿದೆ. 


ಕೆಳಗಿನ ಅದಿಷ್ಠಾನದಲ್ಲಿ ಉಪಾನ-ಜಗತಿ-ಗಳ-ಕಪೋತ ಭಾಗಗಳಿವೆ. ಗೋಡೆಯು ಸಪಾಟಾಗಿದ್ದು 
ಗರ್ಭಗೃಹದ ಮೇಲಿನ ಶಿಖರವು ಮೆಟ್ಟಿಲು ರೀತಿಯಲ್ಲಿದೆ. ಮುಂದುಗಡೆ ಸುಖನಾಸವಿರುವದರಿಂದ 


ಇದ್ದೊಂದು ಮೆಟ್ಟಿಲು ವೇಸರ ಶಿಖರವಾಗಿದೆ. 


ಪೂರ್ವಮುಖ ಗರ್ಭಗೃಹದ ಮೂಲ ಶಿಲ್ಪವು ಸ್ಥಳಾಂತರಗೊಂಡಿದೆ. ದ್ವಾರದಲ್ಲಿ ಐದು 
ದ್ವಾರಶಾಖೆಗಳಿದ್ದರೂ ಅಲಂಕಾವಿರದೆ ಶಾಖೆಗಳ ಮಧ್ಯೆ ತಗ್ಗು(ಕಂಳಿ)ಗಳಿವೆ. ಮಂಗಲದಲ್ಲಿ 
ಮಹಾವೀರನ(ಜಿನ) ಬಿಂಬವಿದೆ. ಅಂತರಾಳ ದ್ವಾರವು ಸಹ ಐದು ಶಾಖೆಗಳನ್ನು ಹೊಂದಿದ್ದು ಅಲಂಕಾರವಿಲ್ಲ. 
ಮಂಗಲದಲ್ಲಿ ಜಿನಮಹಾವೀರನ ಶಿಲ್ಪವಿದೆ. ಈ ಶಿಲ್ಪದಲ್ಲಿ ಸ್ಥಳೀಯತೆ ಎದ್ದು ಕಾಣುತ್ತದೆ. ಅಧಿಷ್ಠಾನ ಮತ್ತು 


ಗೋಡೆಗಳು ಮೇಲಿನ ಗುಡಿಯಂತೆ ಕಂಡುಬರುತ್ತದೆ. ಮೇಲಿನ ಶಿಖರವು ಮಾತ್ರ ಸಂಪೂರ್ಣ ಬಿದ್ದು ಹೋಗಿದೆ. 
ಹುಚ್ಚಿಮಲ್ಲಿ ಗುಡಿಯ ಮುಂದಿನ ಚಿಕ್ಕಗುಡಿ 


ಹುಚ್ಚಿಮಲ್ಲಿ ಗುಡಿಯ ಮುಂದೆ ಪೂರ್ವಕ್ಕೆ ಮುಖಮಾಡಿದಂತೆ ಕಟ್ಟಲಾದ ಗುಡಿಯನ್ನು ಕ್ರಿರ್ಶ೭೧ 
ರಲ್ಲಿ ಶಾಂತಗಾವುಂಡನು ದೇಗುಲನ್ನು ಕಟ್ಟಿಸಿ ದಾನ ನೀಡಿದನೆಂದು ಶಾಸನ ಉಲ್ಲೇಖಿಸುತ್ತದೆ". ಇದು ಏಕಕೂಟ 
ಮಾದರಿಯಲ್ಲಿದ್ದು ಗರ್ಭಗೃಹ, ಅಂತರಾಳ ಹಾಗೂ ಮುಖಮಂಟಪಗಳನ್ನು ಹೊಂದಿದೆ. ಗರ್ಭಗೃಹ 
ಸಂಪೂರ್ಣ ಬಿದ್ದಿದೆ. ಅಂತರಾಳ ದ್ವಾರದಲ್ಲಿ ಅಲಂಕಾರವಿರದ ಮೂರು ಶಾಖೆಗಳಿವೆ. ಮುಖ ಮಂಟಪದಲ್ಲಿ 
ನಾಲ್ಕು ಸ್ತಂಭಗಳಿವೆ. ಸ್ತಂಭಗಳು ಚೌೌಕಾಗಿದ್ದು ಪೀಠ-೧೨ ಪೈಲು ಕಾಂಡ-ಪಟ್ಟಿಕೆ-ಅರ್ಧಫಲಕದ 
ಗೋಲ-ಸಾದಾ ಬೋದುಗೆ ಹೊಂದಿವೆ. ಸ್ತಂಭಗಳ ಮೇಲಿನ ಛತ್ತು ಕಮಲದ ಕೆತ್ತನೆಯಿಂದ ಕೂಡಿದೆ. ಮೇಲೆ 
ಚಿಕ್ಕದಾದ ಮುಂಚಾಚು ಮುಂದಕ್ಕೆ ಇಳಿಬಿದ್ದಿದೆ. ಕೆಳಗಿನ ಅಧಿಷ್ಠಾನದಲ್ಲಿ ಉಪಾನ-ಜಗತಿ-ಗಳ-ಕಪೋತ 
ಭಾಗಗಳಿವೆ. ಮಂಟಪದ ಸ್ತಂಭಗಳ ಮಧ್ಯದಲ್ಲಿ ಕುಂಭ ಅಲಂಕೃತ ಕಕ್ಷಾಸನಗಳಿವೆ. ಗುಡಿಯ ಹೊರಗೋಡೆಯು 


ಸಪಾಟಾಗಿದೆ. ಹೆಚ್ಚಿನ ಅಲಂಕಾರ ಕಂಡುಬರುವದಿಲ್ಲ. 


ಮೇಲಿನ ದೇವಾಲಯಗಳಲ್ಲದೇ ಇನ್ನೂ ಅನೇಕ ದೇವಾಲಯಗಳು ಕರ್ನಾಟಕ, ಆಂಧ್ರ, 
ಮಹಾರಾಷ್ಟ್ರ ಗಳ ಪ್ರದೇಶಗಳಲ್ಲಿ ಹರಡಿಕೊಂಡಿದ್ದು ಅಂತಹವುಗಳನ್ನು ರಾಷ್ಟ್ರಕೂಟ ವಾಸ್ತು ಶಿಲ್ಪ ಹಿನ್ನೆಲೆಯಲ್ಲಿ 
ಪರಿಶೀಲಿಸಬೇಕಾಗಿದೆ. ಏಕೆಂದರೆ ರಾಷ್ಟ್ರಕೂಟ ದೇವಾಲಯಗಳು ಹೆಚ್ಚಾಗಿ ಬಿದ್ದುಹೋಗಿ ನಂತರದ ಕಲ್ಯಾಣಿ 
ಚಾಲುಕ್ಕರ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡಿವೆ. ಹೀಗಾಗಿ ಅಂತಹವುಗಳನ್ನು ಸೂಕ್ಸ್ಮ್ಮವಾಗಿ 


ಪರಿಶೀಲಿಸಬೇಕಾಗಿದೆ. 


ಚಿತ್ರಕಲೆ 


ರಾಷ್ಟ್ರಕೂಟರು ಕೇವಲ ಆಡಳಿತಕಷ್ಟೇ ಮಹತ್ವ ನೀಡದೆ, ಸಮಾಜ- ಧರ್ಮ, ಅರ್ಥಗಳಿಗೆ ಸಮಾನ 
ಅವಕಾಶ ನೀಡಿ ಪ್ರೊತ್ಸಾಹಿಸಿದ್ದರಿಂದ ಅವರ ಕಾಲವು ಧರ್ಮದ ಹಿನ್ನಲೆಯಲ್ಲಿ ವಾಸ್ತುಶಿಲ್ಪ ಮತ್ತು 
ಲಲಿತಕಲೆಗಳು ಬೆಳೆದು ಉನ್ನತಿ ಪಡೆದವು. ಅದರಲ್ಲಿ ವರ್ಣಕಲೆಯು ಒಂದು. ಅದನ್ನು ಭಾರತೀಯ ಮತ್ತು 
ರಾಷ್ಟ್ರಕೂಟರ ವಾಸ್ತುಶಿಲ್ಪಕಲೆಯ ಮುಖ್ಯ ಕೇಂದ್ರವೆಂದೇ ಪರಿಗಣಿಸಲಾದ ಎಲ್ಲೋರದ ಕೈಲಾಸ 
ದೇವಾಲಯದಲ್ಲಿ ಕಾಣುತ್ತೇವೆ. ಈ ಏಕಶಿಲಾ ದೇವಾಲಯದ ಮುಖ್ಯಮಹಾ ಮಂಟಪ ಹಾಗೂ ಮಂಟಪದ 
ಪಶ್ಚಿಮ ದಿಕ್ಕಿನ ಮುಖಮಂಟಪದಲ್ಲಿ ವರ್ಣದೃಶ್ಯಗಳನ್ನು ಚಿತ್ರಿಸಲಾಗಿದೆ. ಹೀಗಾಗಿ ದೇವಾಲಯವನ್ನು ಮೇಲೆ 
"ಕೈಲಾಸ' ಹಾಗೂ "ರಂಗಮಹಲ' ವೆಂದು ಕರೆಯಲಾಗುತ್ತದೆ. ಹಿಂದೊಮ್ಮೆ ಈ ದೇವಾಲಯ ಒಳಹೊರಗು 


ಸಹ ವರ್ಣದೃಶ್ಯಗಳನ್ನು ಚಿತ್ರಿಸಲಾಗಿತ್ತು. ಆದರೆ ಇಂದು ಕೆಲ ವೇ ಕೆಲವು ವರ್ಣ ದೃಶ್ಯಗಳು ಉಳಿದಿವೆ ". 
ತಂತ್ರಗಾರಿಕೆ ಮತ್ತು ಮಾಧ್ಯಮ 


ಕೈಲಾಸ ದೇವಾಲಯದ ಮುಖ್ಯ ಮಹಾಮಂಟಪದ ಗೋಡೆ, ಛತ್ತು ಹಾಗೂ ಇದರ ಪಶ್ಚಿಮ 
ಮುಖದ್ವಾರ ಮುಖಮಂಟಪದಲ್ಲಿ ವರ್ಣಚಿತ್ರಗಳನ್ನು ಚಿತ್ರಿಸಲಾಗಿದ್ದು ಅವು ಕೆಲವು ಬಣ್ಣ ಹಾಗೂ 
ತಂತ್ರಗಾರಿಕೆ ಹೊಂದಿವೆ. ಚಿತ್ರಗಳನ್ನು ಬಿಡಿಸುವದಕ್ಕಿಂತ ಮುಂಚೆ ಹದಮಾಡಿದ ಹಸಿಮಣ್ಣಿನ ಲೇಪನ 
ಮಾಡಲಾಗಿದೆ ನಂತರ ($ilಃcca) ಮರಳಿನ ಮಣ್ಣು, (Alun) ಸ್ಪಟಿಕದ ಮಣ್ಣು, ie ಸುಣ್ಣ, (Fi- 
bres) ನಾರುನೂಲಿನ ಎಲೆ ಬಳಸಿ ಲೇಪಿಸಲಾಗಿದೆ. ಬಣ್ಣ ಕ್ಯೆ ಬಳಸಿದ ವಿವಿಧ ಪುಡಿಗಳನ್ನು ಕುರಿತು ಹೇಳಿದ್ದು 
ಅವು ಇಂತಿವೆ ಮೊದಲು ದಪ್ಪವಾಗಿ ಮಿಶ್ರ ಮಾಡಿದ ಕಚ್ಚಾ ಮಣ್ಣಿನ ಕೆಸರನ್ನು ಲೇಪಿಸಿ ಅದರ ಮೇಲೆ ಬಹಳ 
ಸೂಕ್ಷ್ಮವಾದ ಸುಣ್ಣ ದ ಲೇಪನ ಮತ್ತು (Calcium) ಸುಣ್ಣ ದಲ್ಲಿ ಹಳದಿಧಾತು, (Sulphate) ಗಂಧಕಾಮ್ಲ 


ಲವ ಣಗಳನ್ನು ಲೇಪಿಸಲಾಗಿದೆ". 


ಇವಲ್ಲದೆ ಎಲ್ಲೋರಾದ ಚಿತ್ರಗಳನ್ನು ಬಿಡಿಸಲು (?iಠಣಗts)ವರ್ಣ ದ್ರವ್ಯದಲ್ಲಿ, ನವೀನವಾಗಿ 
(Yellow) ಹಳದಿ, (Red) ಕೆಂಪು, (Ochre) ಮಾಸಲುಕಂದು, (€೩rbಂn) ಕಾಡಿಗೆ, (Lime) ಸುಣ್ಣ , (Gyisum- 
Calcium Sulphate) ಸುಣ್ಣ ಗಂದಕಾಮ್ಲ, (Sensitive Allealices) ಸೂಕ್ಸ್ಮ್ಮ ಸಸ್ಯಕ್ಷಾರಗಳ ಪುಡಿಗಳನ್ನು 
ಬಳಸಿಕೊಳ್ಳಲಾಗಿದೆ. ಒಟ್ಟಿನಲ್ಲಿ ಎಲ್ಲೋರದ ರಾಷ್ಟ್ರಕೂಟ ವರ್ಣಚಿತ್ರಕಲೆಯ ತಂತ್ರಗಾರಿಕೆಯು ಸುಣ್ಣ 


ಮಾದ್ಯಮದಿಂದ ಕೂಡಿದ್ದಾಗಿದೆ *:. 


ತೆಲೆಗಳು ಸ್ವಲ್ಪ ತಿರುಗಿದಂತೆ ಹಣೆ ತಿರುವು, ಪಡೆದಿದ್ದು ಅವುಗಳ ದೇಹದ ಹೊರಭಾಗದ ಜೊತೆಗೆ 


ಕೈಕಾಲುಗಳು ಚಲನೆಯುಕ್ತವಾಗಿವೆ. ಇವುಗಳದೇಹ ಮತ್ತು ದೇಹದ ಅಂಗಗಳು ಗರ್ಭಸೂತ್ರ (ಮೂಲಕ್ಕೆ 


ಒಳಪೆಟ್ಟಿಲ್ಲ , ತೀಕ್ಷ್ಮ ಮೂಗು, ಕಣ್ಣು ಮತ್ತು ಬಾಯಿಗಳು ದೇಹದ ಹೊರರೇಖೆಗಳ ಹೊರಗೆ ಬಂದು ಬಣ್ಣದ 
ಲೇಪನಕ್ಕೆ ತೊಂದರೆ ನೀಡಿವೆ. ಆನೆ ಚಿತ್ರವನ್ನು ಚಿತ್ರಿಸಲುಬಳಸಿದ ಬಣ್ಣ ಮತ್ತು ಕಮಲದಲ್ಲಿ ಅದನ್ನು ಚಿತ್ರಿಸಿದ 


ರೀತಿ-ತಂತ್ರಗಾರಿಕೆಯು ಅಜಂತಾದಲ್ಲಿ ವರ್ಣಕಲೆಯು ಪ್ರಾಣಿ ಚಿತ್ರಗಳ ಮಾದರಿಯನ್ನೇ ಅನುಸರಿಸಿವೆ. 
ವಿಷಯ 


ಎಲ್ಲೋರಾದ ವರ್ಣಕಲೆಯು ಶಿವ ಮತ್ತು ಶಿವನ ಪರಿವಾರಹಾಗೂ ಶಿವಪುರಾಣಕ್ಕೆ ಸಂಬಂಧಿಸಿದ್ದರೂ 
ಆನೆ ಮತ್ತು ಮೋಡದಲ್ಲಿ ತೇಲುವ ಗಂಧರ್ವರ ಚಿತ್ರಗಳು ಬೌದ್ಧ ಸಂಪ್ರದಾಯದ ಲೌಕಿಕ ವಿಷಯವನ್ನೆ 


ಹೊಂದಿವೆ. ಇವುಗಳಲ್ಲಿ ನಟರಾಜ, ಶಿವಪಾರ್ವತಿ- ಗಣೇಶ-ಕಾರ್ತಿಕೇಯರು ಕುಳಿತ ದೃಶ್ಯ, ಲಿಂಗೋದ್ಭವ ಶಿವ, 


ವಿಷ್ಣು ಬ್ರಹ್ಮರ ದೃಶ್ಯ, ಕಮಲದಲ್ಲಿ ಆನೆ ಮತ್ತು ಗಂಧರ್ವರ ಒಟ್ಟು ನಾಲ್ಕು ದೃಶ್ಯಗಳಿವೆ. 
ಕಾಲಮಾನದ ಭಿನ್ನ ತೆ 


ಲಿಂಗೋದ್ಭವ ವರ್ಣದೃಶ್ಯದಲ್ಲಿ ಶಿವನು ಲಿಂಗದಲ್ಲಿ ಉದ್ಭವಿಸಿದ್ದು ಲಿಂಗದ ಪಾರ್ಶ್ವಗಳಲ್ಲಿ 
ಲಿಂಗದಷ್ಟೇ ಎತ್ತರದ ಬ್ರಹ್ಮ-ವಿಷ್ಣುವರ ಚಿತ್ರಗಳನ್ನು ಬಿಡಿಸಲಾಗಿದೆ. ಇದನ್ನು ಮೊದಲು ಶಿವರಾಮ 
ಮೂರ್ತಿಯವರು ಕೈಲಾಸದೇವಾಲಯದಲ್ಲಿ ಗುರ್ತಿಸಿದ್ದಾರೆ *". ಆದರೆ ಇದೊಂದು ಗಣೇಶ ಗುಹೆಯ 
ಎಡಗಡೆಯ ಮೊದಲ ಬಲಭಾಗದ ಛತ್ತಿನಲ್ಲಿ ಕಂಡುಬರುತ್ತದೆ. ಗುಹಾಲಯವನ್ನು ನಂತರದ ಕಾಲದಲ್ಲಿ 
ಉತ್ಪನನ ಕೈಕೊಳ್ಳಲಾಗಿದೆ. ಇದರ ವರ್ಣದೃಶ್ಯವುಸಹ ನಂತರದ ಕಾಲಕ್ಕೆ ಸೇರಿದ್ದಾ ಗಿದೆ. ಇದು ಚಾಲುಕ್ಕ-ಪಲ್ಲವ 
ಮಾದರಿಯನ್ನು ಹೊಂದಿದೆ. ಈ ಎಲ್ಲೋರಾ ವರ್ಣದೃಶ್ಯಗಳನ್ನು ಪರಿಶೀಲಿಸಿದರೆ, ಇವು ಸಂಪೂರ್ಣವಾಗಿ 
ಪರಿಣಾಮರಹಿತ ವರ್ಣದೃಶ್ಯಗಳೆನಿಸುತ್ತವೆ (€1ಃehc). ಏಕೆಂದರೆ ಹೆಚ್ಚಾಗಿ ವರ್ಣದೃಶ್ಯಗಳು 
ಮಾಸಿಹೋಗಿದ್ದರಿಂದ ಅವುಗಳಿಗೆ ಒಂದು ನಿರ್ಧಿಷ್ಟ ಕಾಲಮಾನ ನೀಡಲಾಗುವದಿಲ್ಲ. ಇವುಗಳಲ್ಲಿ 


ಲಿಂಗೋದ್ಭವ ಚಿತ್ರ ಆನೆಯ ಕಮಲದಕುಂಡ ಇತ್ಯಾದಿಗಳು ೧೦ ನೆಯ ಶತಮಾನಕ್ಕೆ ಸೇರಿವೆ 5. 


ನಟರಾಜನ ವರ್ಣಚಿತ್ರ ಸುಮಾರು ೮ ನೆಯ ಶತಮಾನಕ್ಕೆ ಸೇರಿದೆಯೆಂಬ ಅಭಿಪ್ರಾಯ 
ಸರಿಯಾದುದಲ್ಲ. ಏಕೆಂದರೆ, ಇದೊಂದು ರಾಷ್ಟ್ರಕೂಟರ ನಂತರದ ವರ್ಣಚಿತ್ರವಾಗಿದೆ. ನಟರಾಜನ ಚಿತ್ರದಲ್ಲಿ 
ಅಳವಡಿಸಿದ ಮಾದರಿ-ತಂತ್ರಗಾರಿಕೆಗಳು ಈಚಿನದೆನಿಸುತ್ತವೆ. ಇದಕ್ಕೆ ಬಳಸಿದ ಬಣ್ಣದ ಲೇಪನ ನಂತರದ 
ಕಾಲಕ್ಕೆ ಸೇರಿದ್ದು ಮೃದುವಾಗಿದೆ. ನಟರಾಜನ ಚಿತ್ರದ ಹಿನ್ನೆಲೆಗೆ ಹಳದಿ, ಮಾಸಲು ಕಂದು, ನಸುಗೆಂಪು 
ಬಣ್ಣ ಬಳಸಲಾಗಿದೆ. ಹೀಗಾಗಿ ಇದೊಂದು ಜೀವನ ಗುರುತಿನ ಲಕ್ಷಣವಲ್ಲ. ಕೇವಲ ಅಲಂಕೃತ ಸ್ವಭಾವದ 


ವರ್ಣಚಿತ್ರಗಳಲ್ಲಿ ಸಮೀಕರಿಸುವಂತಹುದಾಗಿದೆ. ಹಾಗೆಯೇ ಭಾವನೆಯ ಶೈಲಿಯಿಂದ ಪಲ್ಲವ- ಚಾಲುಕ್ಕ 


ವರ್ಣಶೈಲಿಗೆ ಸೇರಿದ್ದೆಂದು ಹೇಳುವ ಶಿವರಾಮ ಮೂರ್ತಿಯವರ ಅಭಿಪ್ರಾಯಕ್ಕೆ ಹೊಂದಿದ ಚಿತ್ರವಲ್ಲ. ಕೇವಲ 
ಇದು ಪ್ರಾಚೀನ ಚೋಳ ಶೈಲಿಯ ಜೊತೆಗೆ ಹೋಲಿಕೆಮಾಡಿ ಹೇಳಿದ್ದೆಂದು ತಿಳಿಯಬಹುದಾಗಿದೆ. 
ಅಷ್ಟೇಯಲ್ಲದೆ, ೧೮ ನೆಯ ಶತಮಾನದ ಅಹಲ್ಯಾಬಾಯಿ ಹೋಳ್ಕರ ಇವಳ ಕಾಲದಲ್ಲಿ ನಟರಾಜನ ಚಿತ್ರ 
ಮರುಬಣ್ಣ ಪಡೆದಿದೆ ಎಂದು ಊಹಿಸಲು ಸಾಧ್ಯವಿದೆ “, ಒಟ್ಟಿನಲ್ಲಿ ಮೊದಲ ದೃಶ್ಯದ ವರ್ಣವು ೮ ನೆಯ 
ಶತಮಾನದಲ್ಲಿ ಅಂದರೆ ೧ ನೆಯ ಕೃಷ್ಣನ ಕಾಲದಲ್ಲಿ ಚಿತ್ರಿತವಾಗಿದ್ದು ಮೂಲ ಅಲಂಕಾರ ಪಡಿದಿದೆ. 
ಎರಡನೆಯ ದೃಶ್ಯದಲ್ಲಿ ಶಿವ-ಪಾರ್ವತಿಯರ ಜೊತೆಯಲ್ಲಿ ಗಣೇಶ-ಕಾರ್ತಿಕೇಯರ ಚಿತ್ರಗಳಿದ್ದು ಇವು ೧೦ 


ನೆಯ ಶತಮಾನಕ್ಕೆ ಸೇರಿದವುಗಳಾಗಿವೆ. 
ಚಿತ್ರವರ್ಣನೆ 
೧) ನಟರಾಜ 


ಶಿವರಾಮ ಮೂರ್ತಿಯವರು ನಟರಾಜನ ವರ್ಣಚಿತ್ರವು ಶ್ರೇಷ್ಠ ಚಾಲುಕ್ಕ ಮಾದರಿಗೆ ಸೇರಿದ್ದೆಂದು 
ಅಭಿಪ್ರಾಯ ಪಡುತ್ತಾ ಅದನ್ನು ಬಾದಾಮಿ ಗುಹೆಯ ನಟರಾಜನ ಶಿಲ್ಪ ಕ್ಕ ಹೋಲಿಸುತ್ತಾರೆ". ಆದರೆ ಅದನ್ನು 
ಕೆ.ಎಸ್‌. ದೀಕ್ಷಿತರು ಅಲ್ಲಗಳೆದು ಅದೊಂದು ನಂತರದ ಕಾಲಕ್ಕೆ ಸೇರಿದ್ದೆಂದು ಹೇಳುತ್ತಾರೆ". ಆದರೆ ಈ 
ಅಭಿಪ್ರಾಯವು ಸರಿಯಾದುದಲ್ಲ ಏಕೆಂದರೆ ಕೈಲಾಸ ದೇವಾಲಯದಲ್ಲಿನ ನಟರಾಜನ ಶಿಲ್ಪದ ಮಾದರಿ 
ಇದಾಗಿದ್ದು ಚಿತ್ರವನ್ನು ಬಿಡಿಸಿದ ಕಾಲ ೧೦ ನೆಯ ಶತಮಾನಕ್ಕೆ ಸೇರುತ್ತದೆ. ನಟರಾಜ ಚಿತ್ರದ ಶರೀರದ 
ಭಾಗಗಳು (ಅಂಗ) ಅಲಂಕಾರಿಕವಾಗಿವೆ. ಜಟಾಮುಖುಟವನ್ನು ಮಣಿಸರದಿಂದ ಅಲಂಕರಿಸಲಾಗಿದೆ. ನಟರಾಜ 
ಒಂದೇಕಾಲಿನ ಮೇಲೆ ಬಲಗಾಲನ್ನು ಎಡಕ್ಕೆ ಎತ್ತಿ ನೃತ್ಯಭಂಗಿಯಲ್ಲಿ ನಿಂತಿದ್ದು ಕೈಗಳು ಸಹ ನೃತ್ಯ ಭಂಗಿಯಲ್ಲಿವೆ. 
ಕಣ್ಣುಗಳು ಮೀನಿನಾಕಾರವಾಗಿದ್ದು ಹಣೆಯಲ್ಲಿ ಮೂರನೆಯ ಕಣ್ಣಿದೆ. ಮುಖಬಾವ ಸ್ವಲ್ಪ. ಬೀಭಸ್ತವಾಗಿದ್ದು 
ಕಿವಿಯಲ್ಲಿ ಚಕ್ರಕುಂಡಲಿಗಳಿವೆ. ಸೂಂಟಕ್ಕೆ ದೋತಿ, ಕೇಯೂರ, ಯಜ್ಞೋಪವೀತ, ಕೊರಳಹಾರ, ಕಾಲ್ಲಡಗ, 


ಕೈಗಡಗ, ಟಂಕಾಭರಣ ಇತ್ಯಾದಿ ಅಲಂಕಾರಗಳು ಶಿಲ್ಪದ ಮಾದರಿಯನ್ನು ಹೊಂದಿವೆ. 
೨) ಲಕ್ಷ್ಮೀನಾರಾಯಣ 


ವಿಷ್ಣುವು ಲಕ್ಷ್ಮೀಯ ಜೊತೆಯಲ್ಲಿ ಗರುಡನ ಮೇಲೆ ಕುಳಿತಂತೆ ಚಿತ್ರಿಸಿದ್ದು. ಆಸಕ್ತಿದಾಯಕವಾದ 
ವರ್ಣಚಿತ್ರವಾಗಿದ್ದು ಕಣ್ಣು ಮೂಗು ಅಸಾಧಾರಣವಾಗಿವೆ. ಇದು ನಂತರದಲ್ಲಿ ಪಶ್ಚಿಮ ಭಾರತದಲ್ಲಿ 
ವರ್ಣಕಲೆಯಲ್ಲಿ ಹೆಚ್ಚು ಬೆಳವಣಿಗೆ ಪಡೆಯಿತು. ಕ್ರಿ.ಶ.೧೪-೧೫ ನೆಯ ಶತಮಾನದಲ್ಲಿ ಗುಜರಾತದಲ್ಲಿ 


ಹೆಚ್ಚಾಗಿ ಬೆಳಕಿಗೆ ಬಂದಿತು *'. 


೩) ಶಾರ್ದೂಲ 


ಗಂಧರ್ವ ಚಿತ್ರಗಳ ಗುಂಪಿನ ಹತ್ತಿರವಿರುವ ಶಾರ್ದೂಲದ ಚಿತ್ರವು (ಹುಲಿ) ಆ ಗುಂಪಿನ ಪ್ರಮುಖ 
ಚಿತ್ರವಾಗಿದೆ. ಗಂಧರ್ವ ಚಿತ್ರಗಳಿಗೆ ನೀಡಿದ ಪ್ರಾಮುಖ್ಯತೆಯನ್ನು ಚಿತ್ರಕಾರ ಹುಲಿಯ (ಶಾರ್ದೂಲ) ಚಿತ್ರಕ್ಕೂ 


ನೀಡಿದ್ದಾನೆ. 
೪) ಲಿಂಗೋದ್ಭವ ಶಿವ 


ಶಿವಪುರಾಣದ ಕಥೆಗೆ ಅನುಗುಣವಾಗಿ ಶಿಲ್ಪ ಮತ್ತು ವರ್ಣಕಲೆಯಲ್ಲಿ ಪ್ರಚಲಿತಗೊಂಡ ಲಿಂಗೋದ್ಭವ 
ಶಿವನ ಶಿಲ್ಪ ಮತ್ತು ಬಾದಾಮಿ ಚಾಲುಕ್ಕರ ವಾಸ್ತುಶಿಲ್ಪಕೇಂದ್ರಗಳಲ್ಲಿ ಕಂಡುಬರುತ್ತದೆ. ಅದೇ ಮುಂದಿನ 
ರಾಷ್ಟ್ರಕೂಟ ಎಲ್ಲೋರದ ಕೈಲಾಸ ದೇವಾಲಯದಲ್ಲಿ ಶಿಲ್ಪ ಮತ್ತು ವರ್ಣದಲ್ಲಿ ಬಳಕೆಗೊಂಡಿದೆ. ಕಥೆಯ 
ಪ್ರಕಾರ ಬ್ರಹ್ಮ ಮತ್ತು ವಿಷ್ಣು ತಾ ಹೆಚ್ಚು ನಾ ಹೆಚ್ಚು ಎಂದು ಬಿಸಿ ಚರ್ಚೆಯಲ್ಲಿ ತೊಡಗಿದಾಗ ಅವರ ಮುಂದೆ 
ಶಿವನು ಆದಿಅಂತ್ಯವಿಲ್ಲದ ಸ್ವಯಂಭುಲಿಂಗ(ಸ್ತಂಭ)ವಾಗಿ ಉದ್ಭವಿಸಿದನು. ಅದನ್ನು ಕಂಡ ಬ್ರಹ್ಮ-ವಿಷ್ಣುಗಳು 
ಈ ಲಿಂಗದ ಆದಿ- ಅಂತ್ಯವನ್ನು ಯಾರು ಮೊದಲು ತಲುಪುವರೊ ಅವರೇ ಹೆಚ್ಚು ಎಂದು ಒಂದು ಒಪ್ಪ ಂದಕ್ಕೆ 
ಬಂದು ಲಿಂಗದ ಆದಿ- ಅಂತ್ಯ ಹುಡುಕಲು ನಡೆಯುತ್ತಾರೆ. ಆದರೆ ಆ ಸ್ವಯಂಭು ಲಿಂಗದ ಕೊನೆಯೇ 
ಸಿಗುವದಿಲ್ಲ. ಹೀಗಾಗಿ ಬಸವಳಿದ ಬ್ರಹ್ಮ-ವಿಷ್ಣುಗಳು ಸ್ವಯಂಭುಲಿಂಗಕ್ಕೆ ಶರಣಾದಾಗ ಅದರಿಂದ ಶಿವ 


ಉದ್ಭವವಾಗುವನು. ಇದೇ ಕಥೆಯನ್ನೇ ಶಿಲ್ಲ ಮತ್ತು ವರ್ಣಕಲೆಯಲ್ಲಿ ಕಲಾಶಿಲ್ಲಿಗಳು ಅಳವಡಿಸಿಕೊಂಡರು. 


ಇಲ್ಲಿನ ವರ್ಣದಲ್ಲಿ ದೊಡ್ಡದಾದ ಲಿಂಗದಲ್ಲಿ ಶಿವಲಿಂಗದಿಂದ ಹೊರಕಾಣಿಸಿಕೊಂಡಿದ್ದು 
(ಲಿಂಗಯೋನಿಯಾಕಾರದಲ್ಲಿ ಬಾಯಿತೆರೆದ ರೀತಿಯಲ್ಲಿ) ಸಮಭಂಗಿಯಲ್ಲಿ ನಿಂತ ಶಿವನಿಗೆ ನಾಲ್ಕು ಕೈಗಳು. 
ಒಂದು ಕೈ ಟೊಂಕದ ಮೇಲೆ ಇನ್ನೊಂದು ಕೈ ಅಭಯಹಸ್ವದ (ಆಶಿರ್ವಾದ) ಮೇಲಿನ ಕೈಗಳಲ್ಲಿ ತ್ರಿಶೂಲ 
ಡಮರುಗಳಿವೆ. ಲಿಂಗೋದ್ಭವ ಶಿವನಷ್ಟೇ ಎತ್ತರ ಪ್ರಮಾಣದ ಪಾರ್ಶ್ವಗಳಲ್ಲಿ ಅಂಜಲಿ ಹಸ್ತ (ನಮಸ್ಕಾರ). 
ಬದ್ಧರಾಗಿ ಸಮಭಂಗದಲ್ಲಿ ನಿಂತಂತೆ ಚಿತ್ರಿಸಲಾಗಿದೆ. ಈ ವರ್ಣಚಿತ್ರವು ಹೆಚ್ಚು ತೃಟಿತಗೊಂಡಿದ್ದರಿಂದ 


ಕಾಲಮಾನ ಗುರುತಿಸುವಿಕೆಯಲ್ಲಿ ಭಿನ್ನ-ಭಿನ್ನ ಹೇಳಿಕೆಗಳು ಹೊರಬಂದಿವೆ. 
೫) ಎದ್ಯಾಧರ 


ಇದು ಸಹ ಶಿಲ್ಪದಿಂದಲೇ ಪ್ರಭಾವಿತವಾಗಿದೆ. ರಾಷ್ಟ್ರಕೂಟ ಕಾಲದ ಈ ಕೈಲಾಸ ವರ್ಣಕಲೆಯಲ್ಲಿ 
ವಿದ್ಯಾಧರ ವರ್ಣಚಿತ್ರಕ್ಕೆ ಬಾದಾಮಿ ಚಾಲುಕ್ಕ ಗುಹಾಲಯದ ವಿದ್ಯಾಧರ ವರ್ಣದೃಶ್ಯದ ಪ್ರಭಾವವಾಗಿರುವದು 


ಸ್ಪಷ್ಠ. ಇದರಲ್ಲಿ ವಿದ್ಯಾಧರನು ದಂಪತಿಸಮೇತ ಆಕಾಶದಲ್ಲಿ ಮೋಡಗಳ ಮಧ್ಯೆ ಚಲಿಸುತ್ತಿರುವಂತೆ 


ಚಿತ್ರಿಸಲಾಗಿದೆ. ವಿದ್ಯಾಧರನ ಹಿನ್ನೆಲೆಯುಲ್ಲಿ ಮೋಡಗಳನ್ನು ಸಂಗೀತಗಾರರ ಚಿತ್ರ ಇತ್ಯಾದಿಗಳನ್ನು 
ಬಿಡಿಸಲಾಗಿದೆ. ಆಕಾಶದಲ್ಲಿ ಮೋಡಗಳ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಅವುಗಳ ಮರೆಯಲ್ಲಿ ಹಾಯ್ದು 
ಚಲಿಸುತ್ತಿರುವಂತಹ ನೋಟ ಕಲಾನೈಪುಣ್ಯಕ್ಕೆ ಕೈಗನ್ನ ಡಿಯಂತಿದ್ದಾದರೂ ಬಾದಾಮಿ ಚಾಲುಕ್ಯರ ಗುಹೆಯ 
ವಿದ್ಯಾಧರ ಚಿತ್ರಕ್ಕೆ ಸರಿಗಟ್ಟಲಾರದು. ಈ ದೃಶ್ಯವು ಎಲ್ಲೋರಾದ ಇಂದ್ರಸಭಾ ಗುಹಾಲಯದಲ್ಲಿದೆ''. 


೬) ಆನೆಯ ಕಮಲದ ಕುಂಡ 


ಕ್ರಿ.ಶ.೮ ನೆಯ ಶತಮಾನಕ್ಕೆ ಸೇರಿದ ಮತ್ತೊಂದು ಕೈಲಾಸದೇವಾಲಯದ ವರ್ಣದೃಶ್ಯವೆಂದರೆ 
ಕಮಲದ ಹೂವಿನ ಕುಂಡದಲ್ಲಿ ಆನೆಗಳನ್ನು ಚಿತ್ರಿಸಿದ್ದಾಗಿದೆ. ಇದಕ್ಕೆ ಅಜಂತಾದ ಗುಹೆಯ ಆನೆಯ ಹೂ 
ಕುಂಡದ ವರ್ಣದ ಪ್ರಭಾವವಾಗಿರುವದು ಸ್ಪಷ್ಟ". ದೊಡ್ಡ ದೊಡ್ಡ ಪಕಳೆಯ ಕಮಲದ ಹೂವಿನ ಮಧ್ಯೆ 
ಎರಡು ಆನೆಯ ಮುಖಗಳನ್ನು ಚಿತ್ರಿಸಲಾಗಿದೆ. ಇವುಗಳಿಗೆ ಕಪ್ಪು-ಬಿಳುಪು ಮತ್ತು ನಸುಕೆಂಪು-ಕಂದು 


ಬಣ್ಣ ಗಳನ್ನು ಬಳಸಲಾಗಿದೆ. 


ಕಲೆ, ವಾಸ್ತುಶಿಲ್ಪ ಮತ್ತು ಚಿತ್ರಕಲೆಗಳು ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳಾಗಿವೆ. ರಾಷ್ಟ್ರಕೂಟ ಅರಸರು 
ತಮ್ಮ ಅಮೂಲ್ಯವಾದ ಸಮಯವನ್ನು ಕೇವಲ ಯುದ್ಧಮಾಡುವದರಲ್ಲಿ ಮತ್ತು ಸಾಮ್ರಾಜ್ಯದ ವಿಸ್ತ ರಣೆಯಲ್ಲಿ 


ಕಳೆಯದೆ ಕಲೆ, ವಾಸ್ತು ಮತ್ತು ಚಿತ್ರಕಲೆಗಳ ಅಭಿವೃದ್ಧಿಗಾಗಿಯೂ ಅವಿರತವಾಗಿ ಶ್ರಮಿಸಿದರೆಂದು ಈ ಮೇಲಿನ 


ಸ್ಟ್ರಾ ರಕಗಳಿಂದ ತಿಳಿದುಕೊಳ್ಳಬಹುದು. 


ಅಡಿಟಿಪ್ಪಣೆಗಳು 

iNew Standered Encyclopedia, p-523. 

2ತಿಪ್ಪೆರುದ್ರ ಸ್ವಾಮಿ,ಎಸ್‌., ಕರ್ನಾಟಕ ಸಾಂಸ್ಕೃತಿಕ ಸಮೀಕ್ಷೆ , ಪುಟ-೫೩೫. 

3 ಅದೇ ಪುಟ-೫೩೫. 

4 Brown Percy, Indian Architecture (Buddist and Hindu Perids), p-11. 

5 Burgess,]., The Caves of Ellora and Brahminical and Jaina Caves in Westren India, p-52,58& 
75. 

6 Ganguly,0.C. and Goswami,A., The Art of the Rashtrakutas, p-18. 

7 Rajasekhara,S., Rashtrakuta Art in Karnataka, p-12-13. 

8 Gopal,B.R., (Ed) The Rashtrakutas of Malkhed, p-323. 

9 Ibid, p-310-23. 

10 Rajasekhara,S., Rashtrakuta Art in Karnataka, p-12-13. 

11 ಡಾ.ಮಹಾದೇವ,ಸಿ., ವಾಸುದೇವನ್‌, ಸಿ.ಎಸ್‌. ಮತ್ತು ರಮೇಶ ನಾಯಕ., ಕರ್ನಾಟಕದ ದೇವಾಲಯ ಕೋಶ(ಹಾವೇರಿಜಿಲ್ಲಿ), 
ಪುಟಗಳು-೧೫,೪೩. ೬೧,೯೭,೧೧೯,೧೩೩,೧೪೦,೧೬೩,೧೬೯,೧೮೪,೨೫೧೭,೨೨೫೧, ೨೪೮,೨೬೮, ೨೮೧-೨,೨೫೯೮,೩೧೦-೧೧,೩೨೪-೨೫. 
12 ಶೆಟ್ಟಿ,ಎಸ್‌.ಡಿ, ಜೈನಬಸದಿಗಳು, ಪುಟ-೨೦-೨೧. 

13ಸುಭಾಸ, ಚಿಂಚೋಳಿ, ಪ್ರಾಕ್ತನ ಶಾಸ್ತ್ರದ ಹಿನ್ನೆಲೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿರುವ ಕಲ್ಯಾಣಿ ಚಲುಕ್ಕರ ಕಾಲದ ವಾಸ್ತು ಮತ್ತು ಶಿಲ್ಪ ಕಲೆಯ 
ಆಬ್ಯಯನ (ಅಪ್ರಕಟಿತ ಮಹಾಪ್ರಬಂಧ) ಪುಟ-೩೪೪-೪೫. 

14 ಡಾ.ಸುರೇಶ.ಕೆ.ಎಮ್‌, ವಾಸುದೇವ ಬಡಿಗೇರ, ಕೊಟ್ಟೇಶ ಮಾಡಲಗೇರಿ, ಸೋಮಶೇಖರ.ಎಸ್‌., ಕರ್ನಾಟಕ ದೇವಾಲಯ ಕೋಶ 
(ಬಳ್ಳಾರಿ ಜಿಲ್ಲೆ), ಪುಟ-೨೫೫- ೨೫೮. 

15 Ganguly,0.C. and Goswami,A., The Art of the Rashtrakutas, p-11. 

i6 Brown Percy, Indian Architecture (Buddist and Hindu Perids), p-75. 

17 Ibid, p-12. 

18 Ibid, p-18. 

i9Rajasekhara,S., Rashtrakuta Art in Karnataka, p-20, 24 & 36. 

20lbid, p-17. 

21Gopal,B.R., (Ed) The Rashtrakutas of Malkhed, p-301. 

22lbid, p-302. 

23Rajasekhara,S., Rashtrakuta Art in Karnataka, p-43. 

24 Ibid, p-25. 

25 Gopal, B.R., (Ed) The Rashtrakutas of Malkhed, p-305. 

26 ಇ.ಆಯ್‌., ಸಂ-೬, ಪುಟ-೨೫-೨೬, ನಂ-೪, ಕ್ರಿ,ಶ.೮೬೦. 

27 Rajasekhara,S., Rashtrakuta Art in Karnataka, p-21. 

28ಸುಭಾಸ, ಚಿಂಚೋಳಿ, ಪ್ರಾಕ್ತನ ಶಾಸ್ತ್ರದ ಹಿನ್ನೆಲೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿರುವ ಕಲ್ಯಾಣಿ ಚಲುಕ್ಕರ ಕಾಲದ ವಾಸ್ತು ಮತ್ತು ಶಿಲ್ಪಕಲೆಯ 


ಅಧ್ಯಯನ (ಅಪ್ರಕಟಿತ ಮಹಾಪ್ರಬಂಧ) ಪುಟ-ಹಸಿ೪೪-೪೫, 


29ಅದೇ ಪುಟ-೧೪೬-೪೭. 

30 Gopal, B.R., (Ed) The Rashtrakutas of Malkhed, p-304. 

31Rajasekhara,S., Rashtrakuta Art in Karnataka, p-48. 

32lbid, p-39-40. 

33 Ibid, p-41. 

34 Ganguly,0.C. and Goswami,A., The Art of the Rashtrakutas, p-18. 

3slbid, p-19. 

36lbid. 

371]bid, p-20. 

38 Ratan, Paramu. and Others, (Ed) Ellora Caves and Sculpturs and Architecture, p-211. 

39 Burgess,]., The Caves of Ellora and Brahminical and Jaina Caves in Westren India, p-24. 
40Brown Percy, Indian Architecture (Buddist and Hindu Perids), p-71. 

41 Ganguly,0.C, and Goswami,A., The Art of the Rashtrakutas, p-30. 

42 Brown Percy, Indian Architecture (Buddist and Hindu Perids), p-72. 

43 Ganguly,0.C. and Goswami,A., The Art of the Rashtrakutas, p-20. 

44 Ibid, p-20-21. 

45 Burgess,J., The Caves of Ellora and Brahminical and Jaina Caves in Westren India, p-41-42. 
46 Ibid, p-41. 

41 Ganguly,0.C. and Goswami,A., The Art of the Rashtrakutas, p-21. 

48 ಆಯ್‌.ಎ., ಸಂ-೧೨, ಪುಟ-೧೬೩,ಕ್ರಿ,ಶ.೮೧೨( ಓಲ್ಲ ಕೆನರೆಸಾ ಶಾಸನ). 

49Brown Percy, Indian Architecture (Buddist and Hindu Perids), p-73-75. 

50 Burgess,J., The Caves of Ellora and Brahminical and Jaina Caves in Westren India, p-26-37. 
siRatan, Paramu. and Others, (Ed) Ellora Caves and Sculpturs and Architecture, p-231-54. 
s)Rajasekhara,S., Rashtrakuta Art in Karnataka, p-72. 

s3Ganguly,0.C. and Goswami,A., The Art of the Rashtrakutas, p-24. 

s4ARatan, Paramu. and Others, (Ed) Ellora Caves and Sculpturs and Architecture, p-238. 
sslbid. 

séGanguly,0.C. and Goswami,A., The Art of the Rashtrakutas, p-23. 

57Burgess,J., The Caves of Ellora and Brahminical and Jaina Caves in Westren India, p-44-48. 
s8Ganguly,0.C. and Goswami,A., The Art of the Rashtrakutas, p-23-24. 

so Ibid, 24-25. 

solbid, 25. 


s1Burgess,J., The Caves of Ellora and Brahminical and Jaina Caves in Westren India, p-55-56. 


62Grower,Satish, The Architecture of India Buddist and Hindu, p-118-19. 
63Ganguly,0.C. and Goswami,A., The Art of the Rashtrakutas, p-25-26. 
64Burgess,J., The Caves of Ellora and Brahminical and Jaina Caves in Westren India, p-52, 57 & 
58. 
65 Rajasekhara,S., Rashtrakuta Art in Karnataka, p-12-13. 

66 ಆಯ್‌.ಎ., ಸಂ-೧೨, ನಂ-೧೩೧, ಪುಟ-೨೨೨, ಕ್ರಿ.ಶ ೯೦೧-೯೦೨. 

61 ಅದೇ, ಸಂ-೧೨, ನಂ-೧೦೯, ಪುಟ-೨೨೦-.೫೧.ಕ್ರಿ.ಶ್ಷ೯೦೨-೦೩ 

68 ಗೋಗಿ ಹನುಮಾಕ್ಷಿ, ಕಲಬುರ್ಗಿ ಜಿಲ್ಲೆಯ ಶಾಸನಗಳು, ನಂ-೧೭. ಕ್ರಿ.ರ್ಶ೫ಲೆ. 

69 Nagarajrao,M.S., The Temples of Sirawal, p-131. 

7 ಪಾಟೀಲ. ಚೆನ್ನ ಬಸಪ್ಪ.ಎಸ್‌., ಕರ್ನಾಟಕದ ಕೋಟೆಗಳು. ಸಂಪುಟ-೧, ಪುಟ-೨೮. 

7 ಆ.ರಿ.ಇ.ಎ., ೧೯೨೭, ನಂ-೧೭೫, ಕ್ರಿ.ರ್ಶ೪೨. 

ಗ ಸೌ.ಇಇ., ಸಂ-೧೧, ಭಾಗ-೧, ನಂ-೫೯, ಪುಟ-೪೯, ಸು.೧೦ ನೆಯ ಶತಮಾನ. 

13 ಇ.ಆಯ್‌., ಸಂ-೬, ನಂ. ೪. ಪುಟ-೨೫-೨೬. ಕ್ರಿ.ಶ.೮೬೦. 

14 ಸೌ.ಇ.ಇ., ಸಂ-೧೧, ಭಾಗ-೧, ನಂ-೩೮. ಪುಟ.೨೩,ಕ್ರಿ. ಶ೯೫೦. 

75ಇ. ಆಯ್‌., ಸಂ-೧೩,ನಂ.೧೫ಕೆ,ಪುಟ-೧೯೦. ಕ್ರಿ.ಶ.೯೦೨-೦೩. 

16ಅದೇ, ಸಂ-೧೩,ನಂ.೧೫ಕೆ, ಪುಟ-೧೯೦. ಕ್ರಿ.ಶ.೯೦೨-೦೩. 

77 ಕಲಬುರ್ಗಿ, ಎಂ.ಎರಿ.,(ಸಂ) ಧಾರವಾಡ ಜಿಲ್ಲೆಯ ಶಾಸನ ಸೂಚಿ, ಪುಟ-೧೨. 

78 ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ-೨(ಕೊಪ್ಪಳ ಜಿಲ್ಲೆ), ನಂ-೫೦. ಪುಟ-೨೨೨-೨೩. 

79 ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ-೨(ಕೊಪ್ಪಳ ಜಿಲ್ಲೆ), ನಂ-೩೮. ಪುಟ-೧೯೭-೧೯೯. 

80 ಸೌ.ಇ.ಇ., ಸಂ-೧೧, ಭಾಗ-೧, ನಂ-೪೪, ಪುಟ-೧೩೧, ಕ್ರಿ.ಶ್ರ೯೭೧. 

81 Ganguly,0.C. and Goswami,A., The Art of the Rashtrakutas, p-23. 

$2 Gopal,B.R., (Ed) The Rashtrakutas of Malkhed, p-3381. 

$3 Parmashi,S., The Tequniq of the Paintings Process in Cave Temples at Ellora, p-31-8. 
84 Shivaramurty,C., South Indian Paintings, p-76. 

85 Gopal,B.R., (Ed) The Rashtrakutas of Malkhed, p-382. 

86 Ibid, p-381. 

87 Shivaramurty,C., South Indian Paintings, p-74-75. 

88 Roy Nihar, Ranjan, The Struggle for Empire, p-680-83. 

89 Shivaramurty,C., South Indian Paintings, p-75. 

90 Gopal,B.R., (Ed) The Rashtrakutas of Malkhed, p-331-2. 
9iShivaramurty,C., South Indian Paintings, p-76.. 

92lbid. 


Chap - 10 


ಅಧ್ಯಾಯ ಹತ್ತು 


ಉಪಸಂಹಾರ 


ಒಂದು ನಾಡಿನ ಇತಿಹಾಸದ ರಚನೆಯಲ್ಲಿ ಅಲ್ಲಿ ಆಳಿದ ಅರಸರ ಹಾಗೂ ಸಾಮಾನ್ಯ ಜನರ ಜೀವನ 
ಸ್ಥಿತಿಗತಿಗಳನ್ನು ಮರೆಯುವಂತಿಲ್ಲ. ಕರ್ನಾಟಕವನ್ನು ಕ್ರಿ.ಶ. ಪೂರ್ವದಿಂದ ವಿಜಯನಗರ ಕಾಲದವರೆಗೆ 
ಮೌರ್ಯರು, ಶಾತವಾಹನರು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಕರು, ರಾಷ್ಟ್ರಕೂಟರು, ಕಲ್ಯಾಣಿ 
ಚಾಲುಕ್ಯರು, ದೇವಗಿರಿಯ ಯಾದವರು, ಹೊಯ್ದಳರು, ವಿಜಯನಗರ ಸಾಮ್ರಾಜ್ಯದಂತಹ ಪ್ರಮುಖ 
ರಾಜಮನೆತನಗಳ ಜೊತೆಯಲ್ಲಿ ಹಾನಗಲ್ಲ ಕದಂಬರು, ಸವದತ್ತಿಯ ರಟ್ಟರು, ಗೋವೆಯ ಕದಂಬರು, 
ಸೇನಾವರರು, ವೈದುಂಬಿಯರು, ಶಿಲಾಹಾರರು ಹೀಗೆ ಹಲವಾರು ಸಣ್ಣ-ಪುಟ್ಟ ರಾಜಮನೆತನಗಳು 
ಕರ್ನಾಟಕವನ್ನು ಆಳುವದರೊಂದಿಗೆ ಕರ್ನಾಟಕ ಸಂಸ್ಕೃತಿಯನ್ನು ಸಮೃದ್ಧ ಗೊಳಿಸುವಲ್ಲಿ ತಮ್ಮದೇ ಆದ 
ಪಾತ್ರವನ್ನು ವಹಿಸಿವೆ. ಇಂತಹವರಲ್ಲಿ ರಾಷ್ಟ್ರಕೂಟರ ಮನೆತನವೂ ಒಂದು. ಇದು ಕ್ರಿ.ಶ.೭೫೩ ರಿಂದ 
ಕ್ರಿ.ಶ೯೭೩ರ ವರೆಗೆ ಕರ್ನಾಟಕವನ್ನು ಆಳಿದ್ದು, ಇವರ ಕಾಲದ ಸಮಗ್ರ ಸಂಸ್ಕೃತಿಯನ್ನು ಅರ್ಥಮಾಡಿಕೊಳ್ಳಲು 
ಈ ಅಧ್ಯಯನದಲ್ಲಿ ಪ್ರಯತ್ನಿಸಲಾಗಿದೆ. 


{ಈ ಅಧ್ಯಯನದ ಅವಧಿಯಲ್ಲಿ ಎಡರು ತೊಡರುಗಳು ಅನುಭವಕ್ಕೆ ಬಂದಿವೆ. ಅದರಲ್ಲೂ 
ರಾಷ್ಟ್ರಕೂಟರ ಶಾಸನಗಳು ಸಂಸ್ಕೃತ ಹಾಗೂ ತಮಿಳು ಭಾಷೆಯಲ್ಲಿ ಹೆಚ್ಚಿಗೆ ದೊರೆಯುವದರಿಂದ ಅವುಗಳಲ್ಲಿ 
ಉಲ್ಲೇಖಿತವಾಗಿರುವ ವಿಷಯಗಳನ್ನು ಸಮರ್ಪಕವಾಗಿ ಅರ್ಥೈಸುವದು ಕಷ್ಟ ಸಾಧ್ಯವಾದ ಕೆಲಸವಾಗಿದೆ. ಹಾಗೂ 
ಈ ವರೆಗೆ ರಾಷ್ಟ್ರಕೂಟರ ಸಮಗ್ರ ಶಾಸನಗಳು ಪ್ರಕಟವಾಗದೇ ಇರುವದು, ಇದೀಗ ಹಂಪಿಯ ಕನ್ನಡ 
ವಿಶ್ವವಿದ್ಯಾಲಯದವರು ರಾಷ್ಟ್ರಕೂಟರ ತಮಿಳು ಶಾಸನಗಳು ಎಂಬ ಗ್ರಂಥವನ್ನು ಹೊರತಂದಿದ್ದಾರೆ. ಅದರಂತೆ 
ಅವರ ಸಂಸ್ಕೃತ ಶಾಸನಗಳ ಸಮಗ್ರ ಸಂಪುಟ ಹಾಗೂ ಕನ್ನಡ ಶಾಸನಗಳ ಸಮಗ್ರ ಸಂಪುಟದ ಜೊತೆಯಲ್ಲಿ 
ಧಾರವಾಡ, ಗದಗ, ಹಾವೇರಿ, ವಿಜಾಪೂರ ಹಾಗೂ ಗುಲ್ಬರ್ಗಾ ಜಿಲ್ಲೆಗಳಲ್ಲಿ ಅವರ ದೇವಾಲಯಗಳ ಶಾಸನಗಳ | 
ಸಮಗ್ರ ಪರಿವೀಕ್ಷಣೆಯ ಕೆಲಸವಾದಾಗ ಮಾತ್ರ ಇವರ ಸಾಂಸ್ಕೃತಿಕ ಇತಿಹಾಸಕ್ಕೆ ಇನ್ನೂ ಹಲವಾರು ಅಂಶಗಳು 
ಸೇರಬಲ್ಲವು. ಗುಲ್ಬರ್ಗಾ ಜಿಲ್ಲೆಯ ಮಳಖೇಡವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡರೂ ಅವರ ಅಧಿಕ 


ಶಾಸನಗಳು ಧಾರವಾಡ, ಗದಗ, ಹಾವೇರಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಸಿಗುತ್ತಿರುವುದು ಒಂದು ವಿಶೇಷವಾಗಿದೆ.. 


ರಾಷ್ಟ್ರಕೂಟ ಅರಸರು ಮಹಾರಾಷ್ಟ್ರದ ಲಟ್ಟಲೂರು ಪುರವರಾಧೀಶ್ವರರೆಂದು ಕರೆಯಿಸಿಕೊಂಡು 


ಮಹಾರಾಷ್ಟ್ರದಲ್ಲಿ ತಮ್ಮ ಆಡಳಿತವನ್ನು ಆರಂಭಿಸಿದರು. ಆನಂತರ ಕರ್ನಾಟಕಕ್ಕೆ ವಿಸ್ತಾರಗೊಂಡರು 


ಮೂರನೆಯ ಕೃಷ್ಣನ ಕಾಲದಲ್ಲಿ ತಮಿಳುನಾಡಿನಲ್ಲಿ ಹೆಚ್ಚು ವಿಸ್ತಾರಗೊಂಡಿತು. ಹೀಗೆ ಮಹಾರಾಷ್ಟ್ರ, ಕರ್ನಾಟಕ, 
ತಮಿಳುನಾಡು, ಆಂಧ್ರ ಪ್ರದೇಶದೊಡನೆ ಉತ್ತರಭಾರತದಲ್ಲಿಯೂ ತಮ್ಮ ಪ್ರಭಾವವನ್ನು ಬೀರಿ ವಿಶಾಲವಾದ 
ಸಾಮ್ರಾಜ್ಯದ ಅಧಿಪತಿಗಳಾಗಿದ್ದರು. ಹಲವಾರು ಜನರು ಇವರ ಸಾಮಂತರಾಗಿದ್ದರು. ಅದರಲ್ಲೂ ಗಂಗರು, 
ವೆಂಗಿಯ ಚಾಲುಕ್ಯರು ಪ್ರಮುಖರಾದವರು. ಕಲ್ಯಾಣಿ ಚಾಲುಕ್ಕರ ಅರಸನಾದ ತೈಲಪನು ಮೊದಲು ಇವರ 
ಸಾಮಂತನಾಗಿ ತರ್ದವಾಡಿನಾಡಿನಲ್ಲಿ ಆಳುತ್ತಿದ್ದನು. ಮುಂದೆ ತನ್ನ ಸಾರ್ವಭೌಮತ್ವವನ್ನು ಘೋಷಿಸಿ ಸ್ವತಂತ್ರ 
ರಾಜ್ಯ ಭಾರಮಾಡತೊಡಗಿದನು. ಸಾಂತರರು, ಸೇನಾವರರು ಸಹ ಇವರ ಸಾಮಂತರಾಗಿ ಕಾರ್ಯ 


ನಿರ್ವಹಿಸಿದರು. ಚಲ್ಲಕೇತನ ಮನೆತನದವರು ಕೊನೆಯವರೆಗೂ ಇವರಿಗೆ ನಿಷ್ಠೆಯಿಂದ ಇದ್ದವರಾಗಿದ್ದರು. 


4 ರಾಷ್ಟ್ರಕೂಟರ ಆಡಳಿತದ ವಿಷಯವಾಗಿ ಈವರೆಗೆ ಸಮಗ್ರವಾದ ಕೆಲಸವಾಗಿಲ್ಲ. ಅಲ್ಲೊಂದು 
ಇಲ್ಲೊಂದು ಲೇಖನಗಳು ಮಾತ್ರ ಪ್ರಕಟವಾಗಿದ್ದು, ಶಾಸನಗಳನ್ನು ಮುಖ್ಯ ಆಧಾರವಾಗಿಟ್ಟುಕೊಂಡು 
ಆಗಬೇಕಾದ ಕೆಲಸ ಸಾಕಷ್ಟಿದೆ. ಅವರ ಶಾಸನಗಳಲ್ಲಿ ಉಲ್ಲೇಖವಾದ ವಿವಿಧ ಹಿವಿಷಂಗಕು ಹೊಂದಿದ 
ಅಧಿಕಾರ, ಸ್ವರೂಪ, ವ್ಯಾಪ್ತಿ, ಕೇಂದ್ರ, ಪ್ರಾಂತ್ಯಗಳು, ವಿಷಯ, ಭುಕ್ತಿ, ದೇಶ, ನಾಡು, ನಗರ, ಗ್ರಾಮ ಇವುಗಳು 
ಹೊಂದಿದ ಸಂಬಂಧ, ಒಬ್ಬ ಅಧಿಕಾರಿ ಹಾಗೂ ಇನ್ನೊಬ್ಬ ಅಧಿಕಾರಿಯ ವ್ಯಾಪ್ತಿ ಅಧಿಕಾರಿಗಳ ಪರಿಮಿತಿ 
ಒಬ್ಬನೇ ವ್ಯಕ್ತಿಯಲ್ಲಿ ಅಡಕವಾದ ವಿವಿಧ ಅಧಿಕಾರಶಾಖೆಗಳು, ಅಧಿಕಾರಿಗಳಿಗೆ ನೀಡಲಾಗುತ್ತಿದ್ದ ಸಂಬಳ, 
ಅಧಿಕಾರದಲ್ಲಿ ಅವರು ವಹಿಸುತ್ತಿದ್ದ ಸ್ವತಂತ್ರ ಅಧಿಕಾರಗಳು ರಾಜನಿಗೆ ಇರುವ ಸಂಬಂಧ, 
ಅಧಿಕಾರಿ- ಅಧಿಕಾರಿಗಳೊಂದಿಗೆ ಇರುವ ಸಂಬಂಧ ಹೀಗೆ ಆಡಳಿತದಲ್ಲಿ ಇನ್ನೂ ಹಲವಾರು ವಿಷಯಗಳು 


ಸ್ಪಷ್ಟವಾಗದೇ ಹಾಗೇ ಉಳಿದುಕೊಳ್ಳುತ್ತವೆ. 


ಇನ್ನು ಸಾಮಂತರ ವಿಷಯದಲ್ಲಿ ಸಾಮಂತರನ್ನು ಹೇಗೆ ನೇಮಿಸುತ್ತಿದ್ದರು, ಯಾರು 
ನೇಮಿಸುತ್ತಿದ್ದರು, ಅವರ ಅಧಿಕಾರವೇನು? ಅವರಿಗೂ ರಾಜನಿಗೂ ಇರುವ ಸಂಬಂಧಗಳ ಸೂಕ್ಷ ಒತೆಯ 
ಅರಿವು ಶಾಸನಗಳೂ ನೀಡುವದಿಲ್ಲ. ಇವುಗಳಲ್ಲಿ ಇನ್ನೂ ಸ್ಪಷ್ಟಗೊಳ್ಳಬೇಕಾದರೆ ಆ ನಿಟ್ಟಿನಲ್ಲಿ ಅಧ್ಯಯನಕ್ಕೆ" 
ಅವಕಾಶವಿದೆ. 


ಸಾಮಾಜಿಕವಾಗಿ, ರಾಷ್ಟ್ರಕೂಟರ ಕಾಲವು ತುಂಬಾ ಸವೃದ್ದಿಯಾದ ಕಾಲವಾಗಿರುವದಲ್ಲದೇ 
ಮಹತ್ವಪೂರ್ಣವಾದದ್ದು ಆಗಿದೆ. ಇವರ ಕಾಲದ ಅಭಿವೃದ್ಧಿ ಗೆ ಶ್ರಮಿಕ ವರ್ಗದ ಪಾತ್ರ ಮಹತ್ವವಾದದ್ದು. 
ಈ ಪ್ರಬಂಧದಲ್ಲಿ ಅವರನ್ನು ಗುರುತಿಸಲಾಗಿದೆ. ಸಮಾಜ ವ್ಯವಸ್ಥೆಯಲ್ಲಿ ಕುಟುಂಬ ಪ್ರಧಾನವಾದುದು, 


kod 
ಸ್ತ್ರೀಪುರುಷರು ಕುಟುಂಬದ ಸದಸ್ಯರಾಗಿ ಬದುಕಿ ತಮ್ಮ ಜೀವಿತದ ನೆಲೆಯನ್ನು ಕಂಡುಕೊಳ್ಳುವ ವಿವಿಧ 


ಹಂತಗಳನ್ನು ವಿವರಿಸಲಾಗಿದೆ. ಸಮಾಜದ ಸಂಪ್ರದಾಯಗಳಾದ ಸೂಳೆಗಾರಿಕೆ, ತೊತ್ತುಗಳನ್ನು, 
ಹಬ್ಬಹರಿದಿನಗಳು, ನಂಬಿಕೆಗಳು, ಸಾರ್ವಜನಿಕ ಚಟುವಟಿಕೆಗಳನ್ನು ಸಂಗ್ರಹಿಸಲಾಗಿದೆ. ಮುಸ್ಲೀಮರ 


ಪ್ರಭಾವದಿಂದಾಗಿ ಸಮಾಜದಲ್ಲಿ ಉಂಟಾದ ಬದಲಾವಣೆಗಳನ್ನು ಗುರುತಿಸಲಾಗಿದೆ. 


ರಾಷ್ಟ್ರಕೂಟರ ಕಾಲದ ಸಂಸ್ಕೃತ, ಕನ್ನಡ, ಪ್ರಾಕೃತ, ತಮಿಳು, ತೆಲಗು ಹಾಗೂ ಮರಾಠಿ ಸಾಹಿತ್ಯಗಳನ್ನು 
ಗುರುತಿಸಲಾಗಿದೆ. ಹಾಗೂ ಶಾಸನಸಾಹಿತ್ಯವನ್ನು ಅವರ ಕಾಲದ ಶಿಕ್ಷಣ ಕೇಂದ್ರಗಳಾದ ಅಗ್ರಹಾರ, ಬ್ರಹ್ಮಪುರಿ, 
ಘಟಿಕಾಸ್ಥಾನ, ಮಠ ಹಾಗೂ ದೇವಾಲಯಗಳನ್ನು ಕುರಿತು ವಿವೇಚಿಸಲಾಗಿದೆ. ಹಾಗೂ ವಿದ್ಯಾಕೇಂದ್ರಗಳೆಲ್ಲ ವೂ 
ದೇವಾಲಯವನ್ನು ಕೇಂದ್ರವಾಗಿಟ್ಟುಕೊಂಡು ನಡೆದಿರುವದನ್ನು ಗುರುತಿಸಲಾಗಿದೆ. ಆರ್ಥಿಕ ವ್ಯವಸ್ಥೆಗೆ 
ಸಂಬಂಧಿಸಿದಂತೆ ಸಾಕಷ್ಟು ವಿವರಗಳು ಇವರ ಶಾಸನಗಳಲ್ಲಿ ದೊರೆಯುತ್ತಿದ್ದು, ಅವುಗಳನ್ನು ಸಂಗ್ರಹಿಸಲಾಗಿದೆ. 
ಕೃಷಿ, ವ್ಯಾಪಾರ ಹಾಗೂ ವೃತ್ತಿಗಳಿಂದ ಇವರ ಕಾಲವು ಸುಭಿಕ್ಷ ವಾಗಿತ್ತು. ಗೋದಾವರಿ, ಗಂಗಾ, ಯಮುನಾ, 
ಕೃಷ್ಣವೇಣಿ, ತುಂಗಭದ್ರಾ ಹಾಗೂ ಮೂಸಿ ಮುಂತಾದ ನದಿಗಳು ಇವರ ಸಾಮ್ರಾಜ್ಯದಲ್ಲಿ ಹರಿಯುತ್ತಿದ್ದು, 
ರಾಜರು, ರಾಣಿಯರು, ಸಾಮಂತರು ಮತ್ತು ಅಧಿಕಾರಿವರ್ಗದವರು ಕೆರೆಗಳನ್ನು ಕಟ್ಟಿಸಿ ನೀರಾವರಿಗೆ ತುಂಬಾ 
ಪ್ರೋತ್ಸಾಹವನ್ನು ನೀಡಿದ್ದ ಕಾಲ ಇದಾಗಿತ್ತು. ವಿವಿಧ ವರ್ತಕರ ಪ್ರಕಾರದವರು ಈ ನಾಡಿನ ಉದ್ದಗಲಕ್ಕೂ 


ವ್ಯಾಪಿಸಿರುವದನ್ನು ವಾಣಿಜ್ಯ-ವ್ಯವಹಾರ ವಿಭಾಗದಲ್ಲಿ ಸಮೀಕ್ಷಿ ಸಿದ್ದೇವೆ. 


ರಾಷ್ಟ್ರಕೂಟರ ಶಾಸನಗಳನ್ನು ಸಮೀಕ್ಷಿಸಿದಾಗ ವ್ಯಾಪಕವಾದ ತೆರಿಗೆಯ ವ್ಯವಸ್ಥೆಯು ಕಂಡು ಬಂದರೂ 
ವಡ್ಡಾರಾವುಳ, ಬಿಲ್ಕೋಡೆ ಮತ್ತು ಪೆರ್ಜುಂಕದಂತಹ ತೆರಿಗೆಗಳು ಕಂಡುಬರುವದಿಲ್ಲ. ತುಪ್ಪದ ಮೇಲಿನ 
ಸುಂಕದ ಉಲ್ಲೇಖವು ಕಂಡುಬರುವದರಿಂದ ಎಣ್ಣೆಯಂತೆ ತುಪ್ಪವನ್ನು ಹೆಚ್ಚಿಗೆ ಉತ್ಪಾದಿಸುತ್ತಿದ್ದಂತೆ 
ತೋರುತ್ತದೆ. ಕೆಲವು ತೆರಿಗೆಗಳ ಅರ್ಥವನ್ನು ಇನ್ನೂ ಸ್ಪಷ್ಟಪಡಿಸಬೇಕಾಗಿದೆ. ಇವರ ಕಾಲದಲ್ಲಿ ಸುವರ್ಣ, 
ದ್ರಮ್ಮ, ಪಣ, ಗದ್ಯಾಣ, ಮುಂತಾದ ಬಂಗಾರ ಮತ್ತುಬೆಳ್ಳಿಯ ನಾಣ್ಯಗಳು ಚಲಾವಣೆಯಲ್ಲಿದ್ದುದಲ್ಲದೇ 
ಇವುಗಳಲ್ಲಿ ಪ್ರಾದೇಶಿಕ ವೈಶಿಷ್ಟ್ಯವನ್ನು ಕಾಣಬಹುದಾಗಿದೆ. ಪಶು ಸಂಗೋಪನೆಯ ವಿಷಯದಲ್ಲಿ ಕುರಿಗಳ ' 
ಸಾಕಾಣಿಕೆಯನ್ನು ಕುರಿತು ಮೂರನೆಯ ಕೃಷ್ಣನ ತಮಿಳುನಾಡಿನಲ್ಲಿ ದೊರೆತ ಶಾಸನಗಳು ಸಾಕಷ್ಟು 


ವಿಷಯಗಳನ್ನು ಹೇಳುತ್ತವೆ. 


ಸಮಾಜದಲ್ಲಿ ಪ್ರತಿಯೊಂದು ಕಾರ್ಯಗಳನ್ನು ಮಾಡುವಾಗಲೂ ಅದನ್ನು ಧಾರ್ಮಿಕ ಹಿನ್ನೆಲೆಗೆ 
ತೆಗೆದುಕೊಂಡು ಹೋಗುವದು ಭಾರತೀಯರ ಜೀವನಾಡಿಯಾಗಿದೆ. ಪಾಪ-ಪುಣ್ಯಗಳು ಎಂಬಪರಿಕಲ್ಪನೆಯಲ್ಲಿ 
ಧಾರ್ಮಿಕ ಮನೋಭಾವವು ಅವರ ಅವಿಭಾಜ್ಯ ಅಂಗವಾಗಿದೆ. ಇವರ ಕಾಲದಲ್ಲಿ ಬೌದ್ಧ, 


ದರ್ಮವನ್ನೊಳಗೊಂಡು ಜೈನ, ಶೈವ, ವೈಷ್ಣವ ಧರ್ಮ ಹಾಗೂ ಅವುಗಳ ಸ್ಥಾನಾಚಾರ್ಯರ ಉಲ್ಲೇಖಗಳು 


ಬೇಕಾದಷ್ಟು ದೊರೆಯುವದರೊಂದಿಗೆ ಕಾಳಾಮುಖ ಶೈವರಲ್ಲಿ ಸಿಂಹಪರ್ಷೆಯ ಉಲ್ಲೇಖವು ಇವರ 


ಕಾಲದಲ್ಲಿಯೇ ಪ್ರಾರಂಭವಾಗಿರುವದನ್ನು ಕಾಣುತ್ತೇವೆ. 


0 ರಾಷ್ಟ್ರಕೂಟರ ಕಾಲದ ದೇವಾಲಯಗಳನ್ನು ಕುರಿತು ಸಮಗ್ರವಾದ ಸಮೀಕ್ಷೆ ಯ ಕಾರ್ಯವೊಂದು 
ಸ್ವತಂತ್ರವಾಗಿಯೇ ನಡೆಯಬೇಕು ಎಂಬುದು ನಮ್ಮ ಅನಿಸಿಕೆಯಾಗಿದೆ. ಗುಲ್ಬರ್ಗಾ ಜಿಲ್ಲೆ, ವಿಜಾಪುರ, 
ಬಾಗಲಕೋಟ, ಧಾರವಾಡ, ಹಾವೇರಿ ಹಾಗೂ ಗದಗ ಜಿಲ್ಲೆಗಳಲ್ಲಿ ಹಲವಾರು ದೇವಾಲಯಗಳು ಕಲ್ಯಾಣಿ 
ಚಾಲುಕ್ಕರ ಕಾಲದಲ್ಲಿ ಜೀರ್ಣೋದ್ದಾರಗೊಂಡು ಅವುಗಳನ್ನು ಕಲ್ಯಾಣಿ ಚಾಲುಕ್ಕರ ದೇವಾಲಯಗಳೆಂದು 
ಹೇಳಿರುವದು ಸರ್ವೇಸಾಮಾನ್ಯವಾಗಿದೆ. ಆದ್ದರಿಂದ ದೇವಾಲಯಗಳನ್ನು ಕುರಿತು ಸ್ವತಂತ್ರ ಅಧ್ಯಯನ 
ನಡೆದರೆ ಹೆಚ್ಚು ಸೂಕ್ತ. ಇದರಿಂದಾಗಿ ರಾಷ್ಟ್ರಕೂಟರ ಕಾಲದ ದೇವಾಲಯಗಳ ಪೂರ್ಣವಾದ ಪರಿಚಯವನ್ನು 
ಮಾಡಿಕೊಡುವದಕ್ಕೆ ಸಾಧ್ಯವಾಗುತ್ತದೆ. ಮೇಲೆ ಹೇಳಿದ ಜಿಲ್ಲೆಗಳಲ್ಲಿಯೇ ಹಳ್ಳಿ-ಹಳ್ಳಿಗಳಲ್ಲಿಯೇ ಕಾಣುವ 
ಸುಂದರ ವಾಸ್ತುಶೈಲಿಯ ದೇವಾಲಯಗಳನ್ನು ಹೊಂದಿದ್ದು ಅವುಗಳು ಪೂಜೆ-ಜೀರ್ಣೋದ್ದಾರಗಳಿಲ್ಲದೆ 
ಹಾಳಾಗಿ ಹೋಗುತ್ತಿವೆ. ಅಮುಗಳ ವ್ಯಾಪಕವಾದ ಸಮೀಕ್ಷೆ ಹಾಗೂ ದಾಖಲಾತಿಯ ಕಾರ್ಯವು 
ನಡೆಯಬೇಕಾಗಿದೆ. ರಾಷ್ಟ್ರಕೂಟ ರಾಜರು, ಅವರ ಸಾಮಂತರು ಕಟ್ಟಿಸಿದ ದೇವಾಲಯಗಳನ್ನು ಪ್ರತ್ಯೇಕವಾಗಿಯೆ 


ಅಧ್ಯಯನ ಮಾಡಿದರೆ ಇನ್ನೂ ಸೂಕ್ತ. ! 


OU 


ಗ್ರಂಥಯಣ 
ಶಾಸನ ಸಂಪುಟಗಳು 
ಕನ್ನಡ 
ಅಣ್ಣಿಗೇರಿ.ಎ.ಎಂ ಮತ್ತು 
ಮೇವುಂಡಿ ಮಲ್ಲಾರಿ : ಶಾಸನ ಸಾಹಿತ್ಯ ಸಂಚಯ, ಧಾರವಾಡ-೧೯೬೧. 
ಅಣ್ಣಿಗೇರಿ.ಎ.ಎಂ ಮತ್ತು 
ಶೇಷಶಾಸ್ತ್ರಿ : ಕನ್ನಡ ಶಾಸನ ಸಂಗ್ರಹ, ಬೆಂಗಳೂರು-೧೯೭೫. 
ದೇಸಾಯಿ ಪಾಂಡುರಂಗರಾಯರು : ಶಾಸನ ಪರಿಚಯ, ಧಾರವಾಡ-೧೯೫೬. 
ಗೋಗಿ ಹನುಮಾಕ್ಷಿ : ಕಲಬುರ್ಗಿ ಜಿಲ್ಲೆ ಯ ಶಾಸನಗಳು, ಸತ್ಯಶ್ರೀ ಪ್ರಿಂಟರ್ಪ, 
ಚಾಮರಾಜಪೇಟೆ, ಬೆಂಗಳೂರ-೧೯೯೫. 
ಕಲಬುರ್ಗಿ. ಎಂ.ಎಂ (ಸಂ) : ಧಾರವಾಡ ತಾಲೂಕಿನ ಶಾಸನಗಳು, ಕರ್ನಾಟಕ ವಿಶ್ವವಿದ್ಯಾಲಯ, 
ದಾರವಾಡ-೧೯೭೬. 
: ಧಾರವಾಡ ಜಿಲ್ಲೆ ಯ ಶಾಸನಸೂಚಿ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ-೧೯೭೫. 
ನರಸಿಂಹಾಚಾರ್ಯ. ಆರ್‌ : ಶಾಸನ ಪಠ್ಯ ಮಂಜರಿ, ಬೆಂಗಳೂರ-೧೯೭೫. 
ENGLISH 


Annual Reports on South Indian Epigraphy. 

Annual Report of the Mysore Archaeological Department. 

Annual Report of the Indian Epigraphy. 

Desai, P.B(Ed) : A Corpus of Inscriptions in the Kannada 
Districts of Hydrabad State, Hydrabad-1958. 

Epigraphia Carnatica, Vols-I to XVI ; Bangalore (Old Editions). 

Epigraphia Carnatica, Vols-I to VIII ; Mysore (Revised Editions). 

Epigraphia Indica, Vols, Delhi. 

Gopal, B.R : A List of Inscriptions of th e Rashtrakutas of 
Malkhed, The Mythic Society, Bangalore-1994. 

Indian Antiquary Volumes. 

Krishnamachari, C.R : The Kannada Inscriptions of Koppal, Madras- 
1935. 

Karnataka Inscriptions, Vols-I to VI, Dharwad. 

Mysore Archaeological Reports. 

Progress Report of the K.R.1., for 1953-37. 

South Indian Inscriptions, Vol-I to XX, Delhi. 

Swami Nathan, S (Ed). ; Rastrakuta Inscriptions in the Tamil Country, 
Prasaranga Kannada, University, Hampi, 2000. 


Shrinivas Ritti and 

G.Shelk : Inscriptions from Nanded District, Nanded- 
1968. 

Shrinivas Ratti and 


Anand Kumbar : Inscription from Solapur District, Dharwad-1998. 


Sastry,P.V.P : Select Epigraphs of Andhra Pradesh, 
Hydrabad. 


ಪ್ರಾಚೀನ ಗ್ರಂಥಗಳು 

ಕನ್ನಡ 

ಬಳ್ಳಾವೆ ವೆಂಕಟನಾರಾಣಪ್ಪ (ಸಂ), ಪಂಪನ ವಿಕ್ರಮಾರ್ಜುನ ವಿಜಯ, ಮೈಸೂರು-೧೯ ೭೭. 
ಗುಂಡಪ್ಪ. ಎಲ್‌ (ಸಂ), ಪಂಪನ ಆದಿಪುರಾಣ, ಮೈಸೂರು-೧೯ ೫೬. 

ಕೆದಿಲಾಯ್‌ ಶಂಕರ್‌, ಪ್ರೀವಿಜಯನ ಕವಿರಾಜಮಾರ್ಗ, ಮದ್ರಾಸ್‌-೧೯೭೩. 

ಕೆ.ಕೃಷ್ಣ ಭಟ್ಟ (ಅನು), ಕೌಟಿಲ್ಪನ ಅರ್ಥಶಾಸ್ತ್ರ. 

ನರಸಿಂಹಾಚಾರ್ಯ. ಡಿ.ಎಲ್‌ (ಸಂ), ತಿವಕೋಟಾಚಾರ್ಯನ ವಡ್ಡಾರಾಧನೆ, ಮೈಸೂರು-೧೯೫೯. 
ಶೀನಿವಾಸಭಟ್ಟ, ಬಿ., ಮನುಸ್ತೃತಿ, ಪ್ರೀ ಕೃಷ್ಣ ಮುದ್ರಣಾಲಯ, ಉಡುಪಿ-೧೯೩೫. 

ವಿದ್ವಾನ್‌ ರಾಮೇಶ್ವರಾವಧಾನಿ, (ಸಂ) ಮಹಾಭಾರತ, ಮಹಾಭಾರತ ದರ್ಶನ ಮುದ್ರಣಾಲಯ, 
ಬೆಂಗಳೂರ-೧೯೭೨. 

ವೆಂಕಟರಾಮಪ್ಪ.ಕೆ (ಸಂ), ನಯಸೇನನ ಧರ್ಮಾಮೃತ, ಬೆಂಗಳೂರು-೧೯೭೮. 

ENGLISH 
Sharma Kedarnath (Ed), Yashstilaka and Nitivyakyamruta of Somadevsuri, 


Nirnaya Sagara Press, Bombay. 


ಆಧಾರ ಗ್ರಂಥಗಳು 


ಕನ್ನಡ 
ಅಣ್ಣಿ ಗೇರಿ, ಎ. ಎಮ್‌. 
ಮತ್ತು ಮೇವುಂಡಿ ಮಲ್ಲಾರಿ : ಶಾಸನ ಸಾಹಿತ್ಯ ಸಂಚೆಯ,ಕನ್ನಡ ಸಂಶೋಧನ ಸಂಸ್ಥೆ ಧಾರವಾಡ- 
೧೯೬೧. 
ಅಣ್ಣಾರಾಯ ಮಿರ್ಜಿ , ಜೈನಧರ್ಮ, ಮೈಸೂರು ಪ್ರಿಂಟಿಂಗ ಆಲ್ಯಡ ಪಬ್ಲಿಶಿಂಗ್‌ ಹೌಸ್‌, 
ಮೈಸೂರು-೧೯೬೯. 
ಬಸವರಾಜ, ಎಲ್‌ (ಸಂ) : ಪಂಪನ ಆದಿ ಪುರಾಣ, ಗೀತಾ ಬುಕ್‌ ಹೌಸ್‌, ನ್ಯೂ ಸ್ಪಾಚು ಸರ್ಕಲ್‌, 
ಮೈಸೂರು-೧೯೭೬. 
ಬಿ. ಷೇಕಅಲಿ ( ಸಂ) : ಕರ್ನಾಟಕ ಚರಿತ್ರೆ, ಸಂಪುಟ-೨, ಪ್ರಸಾರಾಂಗ, ಕನ್ನ ಡ ವಿಶ್ವವಿದ್ಯಾಲಯ, 
ಹಂಪಿ-೧೯೯೭. 
ಚಿದಾನಂದ ಮೂರ್ತಿ, ಎಂ : ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಕ್ರಿ.ಶ.೪೫೦-ಕ್ರಿ. ಶ.೧೧೫೦, 
ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು-೧೯ ೭೯. 
: ಸಂಶೋಧನ ತರಂಗ, ಸಂ-೨, ಬೆಂಗಳೂರು ವಿಶ್ವವಿದ್ಯಾಲಯ, 
ಬೆಂಗಳೂರು-೧೯೭೦. 
: ಸಂಶೋಧನ ತರಂಗ, ಮೈಸೂರು-೧೯೬೬. 
ಚಿಂಚೋಳಿ ಸುಭಾಸ : ಪ್ರಾಕ್ಷನ ಶಾಸ್ತ್ರದ ಹಿನ್ನೆಲೆಯಲ್ಲಿ ಬಿಜಾಪುರ ಜಿಲ್ಲೆ ಯಲ್ಲಿರುವ ಕಲ್ಯಾಣಿ 


ಚಾಲುಕ್ಕರ ಕಾಲದ ವಾಸ್ತುಶಿಲ್ಪ ಮತ್ತು ಶಿಲ್ಪ ಕಲೆಯ ಅದ್ಯ ಯನ, 
(ಅಪ್ರಕಟಿತ ಮಹಾಪ್ರಬಂಧ), ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ-೧೯೯೯೯. 
ದಿಕ್ಷಿತ, ಜಿ.ಎಸ್‌. ಮತ್ತು ಇತರರು :ಆಚಾರ್ಯ ಸೋಮದೇವ ವಿರಚಿತಂ ನೀತಿವಾಖ್ಯಾಮೃತಂ, (ಕರ್ನಾಟಕ 
(ಸಂ) ವಾಖ್ಯಾನ ಸಹಿತಂ) ಪ್ರಸಾರಾಂಗ, ಹಂಪಿ-೨೦೦೦. 


ದೇಸಾಯಿ ಪಾಂಡುರಂಗ 


ಎಲಿಗಾರ ಚೆನ್ನ ಕ್ಕ 


ಗೋಪಾಲ. ಜಿ. ಆರ್‌ 


ಗುರವ, ಆರ್‌. ಎನ್‌ 
ಹಿರೇಮಠ, ಬಿ. ಆರ್‌ 


ಈರಣ.ಕೆ.ಪಿ 
ಣ 
ಜಾಗೀರದಾರ್‌ ಸೀತಾರಾಮ 


ಕಲಬುರ್ಗಿ, ಎಂ. ಎಂ 


ಕೃಷ್ಣರಾವ್‌, ಎಂ.ವಿ. 
ಮತ್ತು ಎಂ.ಕೇಶವಭಟ್ಟ 


ಕಾಮತ್‌, ಸೂರ್ಯನಾಥ (ಸಂ) 
ಕೊಪ್ಪಾ , ಎಸ್‌.ಕೆ 

ಕನವಳ್ಳಿ ಸದಾನಂದ 

ಮತ್ತು ಕೆರಮನಿ ಚೆನ್ನಪ್ಪ (ಸಂ) 
ಕಮಲಾ ಹಂಪನಾ (ಸಂ) 


ಕೊಟ್ರಯ್ಯ ಸಿ.ಜಿ. ಎಂ 


ಮೇವುಂಡಿ ಮಲ್ಲಾರಿ 


: ಶಾಸನ ಪರಿಚಯ, ದಿ ಕರ್ನಾಟಕ ಹಿಸ್ಪಾ ರಿಕಲ್‌ ರಿಸರ್ಚ್ಜ ಸೊಸಾಯಿಟಿ, 


ಧಾರವಾಡ-೧೯೫೭೬. 


: ಪ್ರಾಚೇನ ಕರ್ನಾಟಕದ ರಾಣಿಯರು, ಚೆನ್ನ ಗಂಗಾ ಪ್ರಕಾಶನ, 


ಧಾರವಾಡ-೧೯೮೭. 


: ಶಾಸನಗಳಲ್ಲಿ ಕರ್ನಾಟಕದ ಸ್ತ್ರಿ € ಸಮಾಜ, ಪ್ರಸಾರಾಂಗ, ಕರ್ನಾಟಕ 


ವಿಶ್ವವಿದ್ಯಾಲಯ, ಧಾರವಾಡ-೧೯೯೯೦. 


: ರಾಷ್ಟ್ರಕೂಟ ಸಾಮಂತ ಚೆಲ್ಲ ಕೇತನರು, ಚೆನ್ನಗಂಗಾ ಪ್ರಕಾಶನ, 


ಧಾರವಾಡ-೧೯೯೯. 


: ಬನವಾಸಿ ಕದಂಬರು ( ಇತಿಹಾಸ ಮಾಲೆ-೧), ಪ್ರಾಚಿ ಪ್ರಿಂಟರ್ಸ್‌ 


ಪೈವೇಟ್‌ ಲಿ, ಬೆಂಗಳೂರ-೧೯೮೩. 


: ತರ್ದವಾಡಿನಾಡು, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ-೧೯೭೯೯. 
: ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು, ಪ್ರಸಾರಾಂಗ, ಕರ್ನಾಟಕ 


ವಿಶ್ವವಿದ್ಯಾಲಯ, ಧಾರವಾಡ-೧೯೮೬. 


: ಚಾಲುಕ್ಕರ ಸಾಂಸ್ಕೃತಿಕ ಪರಂಪರೆ, ಮನು ಸಾಹಿತ್ಯ ಪ್ರಕಾಶನ, 


ಧಾರವಾಡ-೧೯೯೮. 


: ಕನ್ನಡ ಸಾಹಿತ್ಯದ ಬೆಳವಣಿಗೆ ಹಾಗೂ ರಾಷ್ಟ್ರಕೂಟ ಅರಸರ ಮನೆತನ, 


ಸಮಾಜ ಪುಸ್ತ ಕಾಲಯ, ಧಾರವಾಡ-೧೯೭೨. 


: ಕವಿರಾಜಮಾರ್ಗ ಪರಿಸರದ ಕನ್ನ ಡಸಾಹಿತ್ಯ, ಪ್ರಸಾರಾಂಗ,ಕರ್ನಾಟಕ 


ವಿಶ್ವವಿದ್ಯಾಲಯ, ಧಾರವಾಡ-೧೯೭೩೩. 


: ಶಾಸನ ವ್ಯಾಸಾಂಗ, ಸಂ-೧-೨, ಪ್ರಸಾರಾಂಗ, ಕರ್ನಾಟಕ 


ವಿಶ್ವವಿದ್ಯಾಲಯ, ಧಾರವಾಡ-೧೯೭೪ ಮತ್ತು KCL. 


: ಮಾರ್ಗ, ಸಂಪುಟ-೨, ನರೇಶ ಆ್ಯಂಡ ಕಂಪನಿ, ಬೆಂಗಳೂರು-೧೯೮೮. 
: ಧಾರವಾಡ ಜಿಲ್ಲೆ ಯ ಶಾಸನ ಸೂಚಿ. 
: ಸಮಾಧಿ ಬಲಿದಾನ, ವೀರಮರಣ, ಸ್ಮಾರಕಗಳು, ಐ.ಬಿ.ಎಚ್‌. 


ಪ್ರಕಾಶನ, ಬೆಂಗಳೂರು-೧೯೭೦. 


: ಪ್ರಾಚೀನ ಕರ್ನಾಟಕದ ಆಡಳಿತ ವಿಭಾಗಳು, ಭಾಗ-೧,ಪ್ರಸಾರಾಂಗ, 


ಕನ್ನ ಡ ವಿಶ್ವವಿದ್ಯಾಲಯ, ಹಂಪಫಿ-೧೯೯೯. 


: ಕರ್ನಾಟಕದ ಇತಿಹಾಸ ದರ್ಶನ, ಕರ್ನಾಟಕ ಸಹಕಾರೀ ಪ್ರಕಾಶನ 


ಮಂದಿರ ನಿಯಮಿತ-೧೯೭೦. 


: ಇತಿಹಾಸ ದರ್ಶನ, ಸಂ-೫, ಕರ್ನಾಟಕ ಇತಿಹಾಸ ಆಕ್ಯಾಡೆಮಿ (ರ), 


ಬೆಂಗಳೂರು-೧೯೯೦. 


: ತರ್ದವಾಡಿನಾಡು ಒಂದು ಅಧ್ಯ ಯನ, ಪಿ.ಎಚ್‌.ಡಿ. ಪ್ರಬಂಧ, 


ಪ್ರತಿಭಾ ಪ್ರಕಾಶನ, ಇಂಡಿ-೧೯೯೦. 


$ ವೀರಶ್ವೆವ ಸಾಹಿತ್ಯ ಸಮೀಕ್ಷೆ ; ಲಕ್ಷೆ ಎೇಶ್ವರ-೧೯ ೮೦. 
: ಜ್ಲೆನಧರ್ಮ ಸಾಹಿತ್ಯ ಚಿಂತನೆ ಮತ್ತು ಅತ್ತಿ ಮಬ್ಬೆ ಸ್ಥರಣೆ, ಕನ್ನಡ ಮತ್ತು 


ಸಂಸ್ಕೃತಿ ನಿರ್ದೇಶನಾಲಯ, ಬೆಂಗಳೂರು-೧೯೯೭. 


: ವಿಜಯನಗರ ಸಾಮ್ರಾಜ್ಯದ ನೀರಾವರಿ ವ್ಯವಸ್ಥೆ H (ಅನು) 


ಧೃವನಾರಾಯಣ ? ಕನ್ನಡ ವಿಶ್ವವಿದ್ಯಾಲಯ, ಹಂಪಿ-೨೦೦೧. 


: ಕನ್ನಡ ನಾಡಿನ ಕೆಲವು ಶಾಸನ ಕವಿಗಳು, ಸಮಾಜ ಪುಸ್ತಕಾಲಯ, 


ಧಾರವಾಡ-೧೯೬೩. 


ಮಹಾದೇವ ಸಿ, 
ವಾಸುದೇವನ್‌.ಸಿ 
ರಮೇಶ ನಾಯಕ 
ಮುಗಳಿ, ರಂ.ಪ್ರೀ 
ಮಲ್ಲಾಪೂರ, ಬಿ.ವಿ 


ಲು 


ಮಳಿಯ ತಿಮ್ಮಪ್ಪಯ್ಯ 
ನಾಯಕ,ಹಾ.ಮಾ (ಸಂ) 


ನರಸಿಂಹಾಚಾರ,ಡಿ. ಎಲ್‌ 


ನರಸಿಂಹಾಚಾರ, ಎಸ್‌.ಜಿ 
ನರಸಿಂಹಾಚಾರ್‌, ಆರ್‌. 
ನಾಗೇಗೌಡ, ಎಚ್‌. ಎಲ್‌ 
ನಾರಾಯಣ,ಪಿ.ವಿ 
ಒಡೆಯರ, ಎಸ್‌. ಎಸ್‌ 


ಪಾಟೀಲ ಭೋಜರಾಜ 


ಪಂಚಮುಖಿ, ಆರ್‌. ಎಸ್‌. 


ರಂಗಸ್ವಾಮಿ ಅಯ್ಯಂಗಾರ (ಸ 


°) 


: ಕರ್ನಾಟಕ ಸಾಂಸ್ಕೃತಿಕ ಪರಂಪ 


; ಕನ್ನ 3 ಕಾವ್ನ ಗಳಲ್ಲಿ ಐತಿಹಾಸಿಕ ವಿಚಾರಗಳು, ರಾಜೇಂದ್ರ ಪಿ 


: ಕರ್ನಾಟಕ ದೇವಾಲಯಗಳ ಕೋಶ, (ಹಾವೇರಿ ಜಿಲ್ಲೆ )» ಪ್ರಸಾರಾಂಗ, 


ಕನ್ನ ಡ ಎಶ್ವವಿದ್ಯಾಲಯ, ಹಂಪಿ-೧೯೯೯. 
ರೆ ಸಮಾಜ ಪುಸ್ತ ಕಾಲಯ, 
ಧಾರವಾಡ-೧೯೭೬. 


: ನಯಸೇನ ಮತ್ತು ಅವನ ಕೃತಿಗಳು,ಕನ್ನಡ ಅಧ್ಯಯನ ಪೀಠ, 


ಪಠ್ಯಪುಸ್ತ ಕ ನಿರ್ದೇಶನಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ-೧೯೭೬೮. 


: ಧರ್ಮಾಮೃತಸಂಗ್ರಹ, ಕಾರ್ತಿಕೇಯ ಪ್ರಕಾಶನ, ಕಲಬುರ್ಗಿ-೧೯೭೪. 
: ಕವಿರಾಜಮಾರ್ಗ ವಿವೇಕ, ಭಾಗ-೧, ಮಂಗಳೂರು-೧೯೪೮. 
$ ಕನ್ನ ಡ ಸಾಹಿತ್ಯ ಚರಿತ್ರೆ, ಸಂಪುಟ-೧, ಕನ್ನ ಡ ಅಧ್ಯಯನ ಸಂಸ್ಥೆ, 


ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು-೧೯೭೪. 


: ಪಂಪಭಾರತ ದೀಪಿಕೆ, ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು 


ವಿಶ್ವ ವಿದ್ಯಾ ನಿಲಯ, ಮೈಸೂರು- ೧೯೭೧. 


: (ಸ ಲ) Joti ವಿರಚಿತ ವಡ್ಡಾರಾಧನೆ, ಮೈಸೂರು 
[© 


ಟಿಂಗ್‌ ಲ್ಯ ೦ಡ ಪಬ್ಲಿ ಷಿಂಗ್‌ ಹೌಸ್‌, ಮೈ ಸೂರು- ೧೯೭೮. 


ಪಿ 
ಖು 

: ಪಂಪಕವಿ ಏರಚಿತಂ ಆದಿಪುರಾಣಂ, ಗವರ್ನಮೆಂಟ್‌ ಬ್ರ್ಯಾಂಚ್‌ 
ಪ್ರೆಸ್‌ 


,ಮೈ ಸೂರು-೧೯೦೦. 


ಃ ಕರ್ನಾಟಕ 'ಕವಚರಿತೆ ಸಂ-೧-೩, ಕನ್ನಡ ಸಾಹಿತ್ಯ ಪರಿಷತ್ತು, 


ಬೆಂಗಳೂರು-೧೯೭೨-೭೪. 


: ಪ್ರವಾಸಿ ಕಂಡ ಇಂಡಿಯಾ, ಸಂಪುಟ-೧, ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾಲಯ, ಮೈಸೂರು-೧೯೬೯. 
; ವಚನ ಸಾಹಿತ್ಯ: ಒಂದು ಸಾಂಸ್ಕೃತಿಕ ಅಧ್ಯ ಯನ, ವೀರಶೈವ ಅಧ್ಯಯನ 


ಸಂಸ್ಥೆ ಜಗದ್ದು ರು ತೊಂಟದಾರ್ಯ ಸಂಸ್ಥಾನ ಮಠ, ಗದಗ-೧೯೮೩. 


: ಕರ್ನಾಟಕ ಮತ್ತು ಜೈನ ಸಂಸ್ಕೃತಿ, ಕರ್ನಾಟಕ ವಿಶ್ವವಿದ್ಯಾಲಯ, 


ಧಾರವಾಡ-೧೯೭೫. 


: ನಾಗರಖಂಡ-೭೦: ಒಂದು ಅಧ್ಯಯನ , ಆನಂದಪುರಂ ಮೆಲೆನಾಡು 


ವೀರಶೈವ ಅಧ್ಯಯನ ಸಂಸ್ಥೆ, ಶ್ರೀ ಜಗದ್ಗುರು ಮುರುಘರಾಜೇಂದ್ರ 
ಮಠ, ೧೯೯೫. 


: ಕರ್ನಾಟಕ ಇತಿಹಾಸ, ಪವಮಾನ ಸದನ ಮಾಳಮಡ್ಡಿ, 


ಧಾರವಾಡ-೧೯೬೭. 


: ಪಂಪಭಾರತ ಎಂಬ ವಿಕ್ರಮಾರ್ಜುನ ವಿಜಯಂ, ಪ್ರಸಾರಾಂಗ, 


ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು-೧೯ ೭೩. 


: ಯುಗಯಾತ್ರಿ ಭಾರತೀಯ ಸಂಸ್ಕೃತಿ, ಸಂಪುಟ-೧, ಪ್ರಸಾರಾಂಗ, 


ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 


: ಕರ್ನಾಟಕದ ಕೋಟೆಗಳು, ಸಂಪುಟ-೧, ಪ್ರಸಾರಾಂಗ, ಕನ್ನಡ 


ಎಶ್ವ ವಿದ್ಯಾ ಲಯ, ಹಂಪ-೧೯೯೯. 


್ರಿಂಟರ್ಲ, 
PE ಮೈಸೂರು-೧೯೨. 


: ಚೌಂಡರಸ ಸಂಸ್ಕೃತಿ ನಳಚಂಪು, ಕನ್ನಡ ಅಧ್ಯಯನ ಸ ಸೆ ಮೈಸೂರು 


ವಿಶ್ವವಿದ್ಯಾ ಲಯ, ಮೈ ಸೂರು- ೧೯೭೧. 


448 


ರಾಮಚಂದ್ರರಾವ್‌ ಎಸ್‌.ಕೆ 
ರವೀಂದ್ರನಾಥ,ಕೆ 

ಆರ್‌ ಶೆಷಾಶಾಸ್ತ್ರ 

ಎಸ್‌ ಪೀಕಂಠಶಾಸ್ತ್ರ 
ಸೀತಾರಾಮಯ್ಯ,ವಿ 
ಸಿಂದಗಿ ರಾಜಶೇಖರ 
ಸುರೇಶ, ಕೆ. ಎಂ. ಮತ್ತು 


ವಾಸುದೇವ ಬಡಿಗೇರ 
ಶಿರೂರ, ಬಿ.ವಿ 


ತಿಪ್ಪೇರುದ್ರಸ್ವಾಮಿ, ಎಚ್‌ 


ತಾಳ್ತಜೆ ವೆಂಕಟೇಶಕುಮಾರ 


ಉಮಾದೇವಿ, ಎಂ. ಆರ್‌ 
ವೆಂಕಟನಾಥಾಚಾರ್ಯ:ಃ ಎನ್‌.ಎಸ್‌ 


English 
Altekar A.S. 


4 


Appadorai, A. 


Ansari ZakiaK 


: ಭಾರತದ ದೇವಾಲಯ ನೆಲೆ ಹಿನ್ನೆಲೆ, ಶ್ರೀಕಂಠತೀರ್ಥ, 


ಬೆಂಗಳೂರು-೧೯೭೬. 


: ಕನ್ನಡ ದಾಖಲು ಸಾಹಿತ್ಯ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 


ಹಂಪಿ-೨೦೦೦. 


: ಕರ್ನಾಟಕದ ವೀರಗಲ್ಲು ಗಳು, ಕನ್ನಡ ಸಾಹಿತ್ಯ ಪರಿಷತ್ತು, 


ಬೆಂಗಳೂರು-೧೯೮೨. 


: ಭಾರತೀಯ ಸಂಸ್ಕೃತಿ. 
: ಪಂಪ, ಇ.ಬಿ.ಎಚ್‌.ಪ್ರಕಾಶನ, ಗಾಂಧಿನಗರ, ಬೆಂಗಳೂರ-೧೯೭೭. 
: ಕವಿರಾಜಮಾರ್ಗ, ಇ.ಬಿ.ಎಚ್‌. ಪ್ರಕಾಶನ, ಗಾಂಧೀನಗರ, 


ಬೆಂಗಳೂರು-೧೯೭೩. 


: ಕರ್ನಾಟಕ ವಾಸ್ತುಶಿಲ್ಪ ಮತ್ತು ಚಿತ್ರಕಲೆ, ಸುಜಾತಾ ಪಬ್ಲಿಕೇಶನ್ನ, 


ಧಾರವಾಡ-೧೯೮೮. 


: ಕರ್ನಾಟಕ ದೇವಾಲಯಗಳ ಕೋಶ (ಬಳ್ಳಾರಿ ಜಿಲ್ಲೆ), ಪ್ರಸಾರಾಂಗ, 


ಕನ್ನಡ ವಿಶ್ವವಿದ್ಯಾಲಯ, ಹಂಪಿ-೧೯೯೯. 


: ಶ್ರವಣಬೆಳಗೊಳ ರಾಜಕೀಯ, ಸಾಹಿತಿಕ ಹಾಗೂ ಸಾಂಸ್ಕೃತಿಕ ಮಹತ್ವ, 


ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ-೧೯೭೬. 


: ಸಂಶೋಧನ ಸ್ವರೂಪ, ಅನ್ನಪೂರ್ಣ ಪ್ರಕಾಶನ, ಹುಬ್ಬಳ್ಳಿ-೧೯೯೨. 
: ಸಂಶೋಧನ ವ್ಯಾಸಾಂಗ, ಅನ್ನಪೂರ್ಣಪ್ರಕಾಶನ, ಹುಬ್ಬಳ್ಳಿ-೧೯೯೦. 
: ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ 2 ಮೈಸೂರು ವಿಶ್ವವಿದ್ಯಾಲಯ, 


ಮೈಸೂರು-೧೯೮೫. 


: ಕರ್ನಾಟಕದಲ್ಲಿ ಭೌದ್ಧ ಸಂಸ್ಕೃತಿ, ಮುಂಬಯಿ ವಿಶ್ವವಿದ್ಯಾಲಯ ಕನ್ನಡ 


ಅಧ್ಯಯನ ವಿಭಾಗದ ಪರವಾಗಿ, ವಿನಯ ಪ್ರಕಾಶನ, 
ಬೆಂಗಳೂರ-೧೯೮೮. 


: ಚೆಕ್ರವರ್ತಿಪೊನ್ನ ಮತ್ತು ಅವನ ಕೃತಿಗಳು, ಕರ್ನಾ ಟಕ ವಿಶ್ವವಿದ್ಯಾಲಯ, 


ಧಾರವಾಡ-೧೯೭೩. 


್ಥ ಕೌಟಿಲ್ವಾಸ್‌ ಅರ್ಥಶಾಸ್ತ್ರ ಸಂಗ್ರಹ ಆ್ಕಂಡ ದಿ ನೀತಿ ಸುತ್ರಾಸ್‌ ಆಫ್‌ 


ಬ್ರಹಸ್ಪತಿ, ಚಾಣಕ್ಕ ಲ್ಯಂಡ ಸೋಮದೇವ ಸಿರೀಸ್‌. 


: Rastrakutas and Their Times, Oriental Book Agency, 


Poona-1967. 

State and Government in ancient India, Mothilal 
Bonarasidass, New Delhi-1972. 

Education in Ancient India, Nandikishore and Bros, 
Varanasi-1965. 

Position of Women in Ancient Hindu Civilization, 
Mothilal Bonarasidass, 3° Edition, Delhi-1962. 


- Economic Conditions in Southern India, 1000-1500 


4.D. Vols 1-2, University of Madras-1936. 


: Some Feudatory families of Mediaval Karnataka; 


4 Study, Shrihari Publications, Nvodyangar, 
Dharwad-19883. 


Bhandarkar R.G. 


Burgess, James. 


Basavaraja, K.R. 
Balambal, v (Mis) 


Cousens, H. 


Desai, Dinakar. 


Desai. PB. / 


Dikshit, G.S. 
Diwakar, R. R.(Ed) 
Fleet, J.F. 
Gururajachar, S. 
Gopinath Rao, T.A. 
Gangoly, 0.C. and 
Goswami.A. 


Ghatapandi, S.G. 


Gopal, B.R. # 


Handiki, K.K. 
Jayaswal,K.P. 
Joshi,S.K. 


Khadabadi,B.K. 


: Early History of The Deccan, Calcatta, Susil Gupta, 1957. 


Vaisnavism Savism and minor Religious Systems. 
Indological book House, Varanasi-1945. 


: History of Indian and Eastern Architecture, J ohn Murray, 


Street, W. London-1910. 


: History and Culture of Karnataka, 
: Feudatories of South India (800-10704.D), Chugh 


Publications, 2, Allahabad. 


: Chalukyan Architecture of the Kanarese Districs, 


Archaeological Survey of India, New Impl. Series 
XIII, Delhi-1926. 


: The Mahamandlesvaras under the Chalukayas of 


Kalyani, Bombay-1951. 


: Jainism in South India and Some Jain Epigraphs, Jain 


Samskrithi Samrakshaka Sangha, Solopur, 1957. 

(Ed) A History of Karnataka (From pre-History to Unifi- 
cation), K.R.I. Dharwad-1970. 

Basavesswar and his Time, Kannada Research Institute 
Karnataka University Dharwad-1968. 


: Local Self Government in Mediaeval Karnataka, Karnataka 


University, Dharwad-1964 


: Karnataka Through the Ages, Prasarang mysore 


University, Mysore-1968. 


: The Dynasties of the Canarese Districts of the Bombay 


Presidency. Asian Educational Services New Dehli-1988. 


: Some aspects of Economy and Social Life in 


Karnataka, Prasaranga, University of Mysore-1974. 


: Elements of Hindu Iconography, Vol-l, Pt-l, Delhi-1968. 


: The Art of the Rastrakutas, Orient Longmans, Madras, 


Bombay, Calcutta-1958. 


: Taxation in Ancient and Medieval Karnataka, PhD Thesis, 


(Unpublished) Karnataka University, Dharwad-1977. 


: The Rastrakutas of Malakheda Studies in Their History 


and Culture, The Mythic Society, Banglore-1994. 
Minor Dynasties of South India (Karnataka), Vol-I, New 
Era Publications, Madras-1982. 


: Yasastilaka and Indian Culture, Jain Samskriti Samrkshka 


Sangha, Sholapur-1949. 


: Hindu Polity, The Bangalore Printing and Publishing co- 


LTD Banglore-1967. 


: Define Architecture: Early North Karnataka, PhD Thesis, 


and Karnatak University, Dharwad-1981. 
: Vaddaradhane A Study, Karnatak University, Dharwad- 
1979. 


Kalagatagi,T.G. : Jainism and Karnataka Culture, Prasaranga Karnataka 
University, Dharwad-1977. 
: Jainism-A-study, Department of Jainology and Prakrits, 
University of Mysore, Mysore-1976. 
Krishnappa, M.V.  : Social and Economic Conditions of Karnataka (4.D.400- 
1000), Prasaranga, University of Mysore-1994. 


Kane,P.V. : History of the Dharma Sastra, Vols-1-5, Poona-1930-62. 

Karmakar,A.P. : Culture Heritage of Karnataka, Karnataka University, 
Dharwad-1947. 

Kedilaya A Shanker : Karnataka Kavirajmargam, University of Madras, 
Madras-1973. 


Krishnarao, M.V. =: The Gangas of Talakadu, B.G.poul and Co Publishers, 
Madras-1936. 

Kuppuswamy,G.R. : Economic Conditions in Karnataka, (A.D.973-1336). 
Karnataka University, Dharwad-1975. 

Mahalingam, T.V. : Studies in the South Indian Temple Complex, 
Karnataka University, Dharwad-1970. 


Mugali, R.S. : The Heritage of Karnataka, Bangalore-1946. 

Madan, A.P. : The History of The Rastrakutas, Horman Publishing 
House, New Delhi-1990. 

Mishra-Jayashri : Social and Economic Condition Under nthe Imperial 
Rastrakutas, Comonwealth Publishers, New Dehli-1992. 

MookriRK : Ancient Indian Education (Brahmanical and 


Buddhist), Macmillan and Co Limited, London-1947 
Nagarajayya Hamp :A4 History Rastrakutas of Malakhed and Jainism, Ankita 
Pustka, 53, Shamsingh Complex, Gandhi Bazar Main Road 
Basvangudi, Banglore-2000. 
Narasimhamuty, A.V. : The Coins of Karnataka, Geeta Book House, Mysore-1975. 
Percy Brown : Indian architecture (Buddhist and Hindu Periods), 
D.B.Taraporevala Sons and Co Privet LTD, Bombay-1971. 
Padigar Shrinivas.v : Vishnu Cult In Karnataka, Directorte of Archaeology and 
Museums, Mysore-1996. 


Ramrao, M. : Karnataka-Andra relation(1220-1323A4.D), Kannada 
Research Institute, Karnataka University, Dharwad. 

Ramesh, K.V. : A History of South Kanara, Karnataka University, 
Dharwad-1970. 

Rajashekhar, S. / : Rastrakuta Art in Karnataka, Sujata Publications, Dharwad- 
1991. 

Roy Nihar Rajan. : The Stuggle for Empire, Munshiram Manohral Publishers 
Pvt.Ltd,1904. 

Sachu,E.C. : Alberunis India, 2 Vols London,1914, Delhi-1964. 

Sadyojatan : Saiva and Virsaiva Maths in Karnataka, Karnatak 


(Swamiji) University, Dharwad-1974. 


Saletore, B.A. 


SastriK.A.N. 
Shrigondekar G. K 
(Ed) 

Sircar D.C. 
Sivarammurti, C. 
Shamasastry, R. 
Sharma, S.R. ( 
Srikantsastri 
Srinivasan, K.R 
Syastri G (Ed) 
Thapar, Romila. 
Yazadani, G.(Ed) 


ಪತ್ರಿಕೆಗಳು 
ಕನ್ನಡ 


: Ancient Indian History and Culture, Karnataka 


University, Dharwad-1957. 


: Progress reports of the Kannada Research Instute 


for 1953-57, Karnataka University, Dharwad. 


: A History of South India, 2° ed, Oxford University 


Press, Oxford-1958. 


: Manosollas, oriental Institute, VOL-I, IL, and IIL, 


Baroda-1925,1939,and 1961. 


: Successor of the Satavahanas, University of 


Culcutta, Culcatta-1939. 


: South Indian Paintings, National Museum, New 


Dehli-1968. 


: Kautilya s Arthasastra, Mysore Printing and 


Publishing House, Mysore-1967 (8 Ed). 


: Jainism and Karnataka Culture, Karnataka 


University, Dharwad-1940. 


: Srikanthika, Dr. Srikantsastri Feliciation Valume, 


Mysore-1973. 


: Temple of South India, 3° Ed, New Dehli-1985. 
: Arthsyastra, Government of Baroda-1925. 
: Ancient Indian Social History: Some 


Interrelations, Oriental Longman’s Calcutta-1998. 


: The Early History Of the Deccan, Part-I, Oriental 


Books Prints, Corporation, New Delhi. 


ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ ಬೆಂಗಳೂರು. 


ಕರ್ನಾಟಕ ಭಾರತಿ ಧಾರವಾಡ. 


ಮಾನವಿಕ ಕರ್ನಾಟಕ, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು. 


ಪ್ರಭುದ್ಧ ಕರ್ನಾಟಕ, ಮೈಸೂರು. 


ಸಾಧನೆ ಬೆಂಗಳೂರು. 


ENGLISH 


Indian Historical Quarterly. 


Journal of Oriental Research, Madras. 

Journal of Andhra Historical Reachers Society. 

Journal of the Bombay Branch of the Royal Asiatic Society. > 

Quarterly Journal of the Mythic Society, Bangalore. 

The Journal of the Karnataka University, (Social Science and Fillies): 


ನಿಘಂಟುಗಳು 


ಕನ್ನಡ 
rN 
ಇಂಗ್ಲೀಷ್‌-ಕನ್ನಡ ನಿಘಂಟು, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು-೧೯೬೫. 
ಕನ್ನಡ ನಿಘಂಟು, (ಕನ್ನಡ ಸಾಹಿತ್ಯ ಪರಿಷತ್ತು) ಬೆಂಗಳೂರು-೧೯೭೦-೮೦, (ಐದು ಸಂಪುಟಗಳು). 
ಸಂಕ್ಷಿಪ್ತ ನಿಘಂಟು: ಕನ್ನಡ-ಕನ್ನಡ, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು-೧೯೭೫. 


ENGLISH 
Indian Epigraphical Glossary, D.C.Sircar, Delhi-1966. 
Kittels Kannada English Dictionary, Vol-l to IV, Madras-1968-73. 


ಜೆ.ಓ. ಆರ್‌. ಎಮ್‌. 


ಎಚ್‌.ಎ. ಆರ್‌. 


ಸಿಆಯ್‌.ಕೆ.ಡಿ. ಎಚ್‌. ಎಸ್‌. 


ಜೆ. ಬಿ. ಬಿ.ಆರ್‌. ಎ. ಎಸ್‌. 


ಕೆ.ಯು.ಡಿ. 


Abbe uct Won 


ಸಂಕೆ ಪಗಳು 
PAN 


: ಸೌಥ್‌ ಇಂಡಿಯನ್‌ ಇನ್ನಕ್ರಿಪ್ಪ 


- ಮ್‌ po] 
: ಕಾರ್ಪಸ ಇನ್ನಕ್ರಿಪ್ಕ 


: ಎಪಿಗ್ರಪಿಯಾ ಕರ್ನಾಟಿಕಾ 


ನ್ನ 


: ಕರ್ನಾಟಕ ಇನ್ನಕ್ರಿಪ್ಟ್ಯನ್ಸ್‌ 


$8 ~ 


y ಮೈಸೂರು ಆರ್ಕಿಯಾಲಜಿಕಲ್‌ ರಿಪೋರ್ಟ್ಗ 

: ಎಪಿಗ್ರಪಿಯಾ ಇಂಡಿಕಾ 

: ಇಂಡಿಯನ್‌ ಆ್ಯಂಟಿಕ್ವರಿ 

್ಥ ಆ್ಯನುವಲ್‌ ರಿಪೋರ್ಟ ಆಫ್‌ ಇಂಡಿಯನ್‌ ಎಪಿಗ್ರಪಿ 

: ್ಯನುವಲ್‌ ರಿಪೋರ್ಟ ಆಫ್‌ ಸೌಥ್‌ ಇಂಡಿಯನ್‌ ಎಪಿಗ್ರಪಿ 


: ಇಂಡಿಯನ್‌ ಹಿಸ್ಟಾರಿಕಲ್‌ ಕ್ವಾಟರಲಿ 


ನ್ನ ಇಂಡಿಕಾರಮ್‌ ' 


: ಜರ್ನಲ್‌ ಆಫ್‌ ಓರಿಯಂಟಲ್‌ ರಿಸರ್ಚ ಮದ್ರಾಸ್‌ 


- ಹೈದರಾಬಾದ್‌ ಆರ್ಕಿಯಾಲಜಿಕಲ್‌ ಸಿರೀಸ್‌. 


: ಎಕಾರ್ಪಸ್‌ ಆಫ್‌ ಇನ್ನಕ್ರಿಪ್ಯ್ಯನ್ಸ್‌ ಇನ ದಿ ಕನ್ನಡ ಡಿಸ್ಪಿಕ್ಟ 


ಆಫ್‌ ಹೈದರಾಬಾದ ಸ್ಟೇಟ್‌ 


: ಜರ್ನಲ್‌ ಆಫ್‌ ಬಾಂಬೆ ಬ್ರಾಂಚ್‌ ಆಫ್‌ ರಾಯಲ್‌ 


ಎಶಿಯಾಟಿಕ ಸೊಸಾಯಿಟಿ 


: ಕರ್ನಾಟಕ ಯುನಿವರ್ಸಿಟಿ ಧಾರವಾಡ 


ಮಳಖೇಡ ಕೋಟೆ. 


೧. ಕಾಗಿನಾನದಿ ಉಪಹಳ್ಗ, ೨. ಭೀಮಾನದಿ ಉಪನದಿ ಕಾಗಿನಾ, 

೩. ಕೋಟೆಯ ಕಂದಕ, ೪, ಒಳಕೋಟೆಯ ಎರಡು ಗೋಡೆ, 

೫%. ಹೊರಕೋಟೆಯ ಪಶ್ಚಿಮದ್ವಾರ. ೬. ಹೊರಕೋಟೆಯ ಪೂರ್ವದ್ವಾರ, 

2೭. ಹೊರಕೋಟೆಯ ಗೋಡೆ, ೮. ಒಳಕೋಟೆಯ ಒಂದೇ ಗೋಡೆ, 

ನ. ಅರಮನೆಯ ರಸ, ೧೦. ಅಕ್ಷ ದ್ವಯ ತೀರ್ಥರ ಮಂಟಪ, 

5. ಕಾಲಿಮಸೀದೆ. ೧೨. ಉಪ್ಪಲಿ ಬುರುಜ, 

೩. ಅರಮನೆಯ ಪ್ರದೇಶ, ೧೪. ಮಸೀದೆ, 

೧೫. ಪೀರ್‌ ಜಫರ್‌ ಹುಸೇನನ ಮನೆ ಮತ್ತು ೧೬. ಒಳಕೋಟೆಯ ಮೂರನೆಯ ದ್ವಾರ, 
ಒಳಕೋಟೆಯ ಮೂರನೆಯ ದ್ವಾರ. ೧೭. ಒಳಕೋಟೆಯ ಒಂದನೆಯ ದ್ವಾರ, 

೧೮. ಒಳೆಕೋಟೆ, ೧೯. ಟೀಕಾಚಾರ್ಯರ ಮಠ, 


೨೦. ಸೇಡಂ ಗುಲ್ಬರ್ಗಾ ರಸ್ತೆ, ೨೧. ನೇಮಿನಾಥ ಬಸದಿ. 


ರಾಷ್ಟಕೂಟ ಸಾಮ್ರಾಜ್ಮದ ವಿಸಾರ ಮತು ಅದರ ಪ್ರಭಾವಿ ವಲಯ. 
ಲು p ೨ ) ಈ) 


1; 


ತಲವಿನಾಸ: ಕ್ರ ದೇವಾಲಯ, ಜಾಯವಾಡಗಿ. 


ae) 


ಮಲಿ ಕಾರ್ಜುನ ದೇವಾಲಯ 


ಲ 


ತಲವಿನ್ನಾಸ: 


LST LL LL 


—ಲು 


— 


ತಲವಿನ್ನಾಸ: ಪರಮೇಶ್ವರ ದೇವಾಲಯ, ಕೊಣ್ಣೂರ. 
ಲ ಖ Fs) 


ತಲವಿನ್ಯಾಸ : ಮೋನಿಭಟಾರ ಗುಹೆ, ಐಹೊಳೆ. 


ರಾ 


¢ 


[5 


ಸಭಾ, ಎ 


ಇ 


3 fy 


9 Soames pt 45 ೫ 
ಕೌ sa ‘gh 


ಎಲಿಫೆಂಟಾ ಗುಹೆ, ಎಲೋರಾ. 


[ae] 


) 


ಕಾರ್ಜುನ ದೇವಾಲಯ, 


ಕಲೆ ಶರ ದೇವಾಲಯ, ಕುಕನೂರು. 


ಗುಡಿ, ಐಹೊಳೆ. 


ಬ 


೧-4 
(4) 


ಹುಚಿಮ 


ಛೆ. 


ವಾಲಯ, ಶಿರವಾ 


ಶ್ರರದೇ 
[93] 


N 


J 


ನನೆ 
ಪ್ಲ 


Q 


ಮಕರತೋರಣ: ನವಲಿಂಗ ದೇವಾಲಯ, ಕುಕನೂರು. 


ನವಲಿಂಗ ದೇವಾಲಯ, ಕುಕನೂರು. 


ಗೋಲಾಕಾರ ಸಂಭ, ಶಿರವಾಳ. 


